ಮುನ್ನುಡಿ ಎರಡನೆಯ ಮುದ್ರಣಕ್ಕೆ 


ಕನ್ನಡ ನಾಡಿನ ಬೇರೆ ಬೇರೆ ಭಾಗಗಳು ಒಂದು ಆಡಳಿತಕ್ಕೆ ಒಳಪಟ್ಟು ಕರ್ನಾಟಕ 
ಏಕೀಕರಣವಾಗಿ 25 ವರ್ಷಗಳು ಈ ವರ್ಷದ ನವೆಂಬರ್‌ ತಿಂಗಳಿಗೆ ತುಂಬುತ್ತದೆ. 
ಕರ್ನಾಟಕ ರಾಜ್ಕೋತ್ಸವದ ರಜತೋತ್ಸವವನ್ನು ಈ ವರ್ಷ ವಿಜೃಂಭಣೆಯಿಂದ ಎಲ್ಲೆಡೆ 
ಗಳಲ್ಲೂ ಆಚರಿಸಲಾಗುತ್ತಿದೆ. 


ಕರ್ನಾಟಕ ಏಕೀಕರಣ ಬೆಳ್ಳಿ ಹಬ್ಬವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ವ್ಯಾಪಕ 
ವಾಗಿಯೂ ವ್ಯವಸ್ಥಿತವಾಗಿಯೂ ಈ ವರ್ಷ ಆಚರಿಸುತ್ತಿದೆ. ಅದರ ಸಂಬಂಧವಾಗಿ 
“ಬೆಳ್ಳಿ ಬಿಟ್ಟ ಬಳ್ಳಿ'' ಎಂಬ ಹೆಸರಿನ ಒಂದು ಹೊಸ ಪ್ರಕಟನ ಮಾಲೆಯನ್ನು ಪರಿಷತ್ತು 
ಕೈಗೊಂಡಿದೆ. ಈ ಮಾಲೆಯಲ್ಲಿ ಒಂದು ನೂರಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಈ ವರ್ಷ 
ಪ್ರಕಟಿಸಲಾಗುತ್ತದೆ. ಸಂಶೋಧನೆ, ಜಾನಪದ ಸಾಹಿತ್ಯ, ಗ್ರಂಥ ಸಂಪಾದನೆ, ಡಾಕ್ಟರೇಟ್‌ 
ಪ್ರಬಂಧ ಮೊದಲಾದವನ್ನು ಈ ಮಾಲೆಯಲ್ಲಿ ಪ್ರಕಟಿಸಲಾಗುತ್ತದೆ. ಕರ್ನಾಟಕ 
ಸರ್ಕಾರದ ಉದಾರ ಸಹಾಯ ಈ ಮಾಲೆಗೆ ದೊರೆತಿರುವುದರಿಂದ ಈ ಮಾಲೆಯಲ್ಲಿ 
ಪ್ರಕಟಿಸುವ ಪುಸ್ತಕಗಳ ಬೆಲೆಯನ್ನು ಎಲ್ಲರಿಗೂ ಎಟುಕುವಂತೆ ಇಡಲಾಗಿದೆ. ಕಡಿಮೆ 
ಬೆಲೆಯಲ್ಲಿ ಉತ್ತಮ ಗ್ರಂಥಗಳನ್ನು ಕನ್ನಡಿಗರಿಗೆ ಸಿಗುವಂತೆ ಸಹಾಯ ನೀಡಿದ ಕರ್ನಾಟಕ 
ಸರ್ಕಾರವನ್ನು ಪರಿಷತ್ತು ಕೃತಜ್ಞತೆಯಿಂದ ಸ್ಮರಿಸುತ್ತದೆ. 


ಕನ್ನಡದ ಸುಪ್ರಸಿದ್ಧ ಲೇಖಕರಾದ ಡಾ| ಗೊರೂರು ರಾಮಸ್ವಾಮಿ 
ಅಯ್ಯಂಗಾರ್ಯರು ಇತ್ತೀಚೆಗೆ ಕೈಗೊಂಡಿದ್ದ ಅಮೆರಿಕ ದೇಶದ ಪ್ರವಾಸ ಕುರಿತ ತಮ್ಮ 
ಅನುಭವವನ್ನು ಈ ಹೊತ್ತಗೆಯಲ್ಲಿ ಹೃದಯಂಗಮವಾಗಿ ಹಿಡಿದಿಟ್ಟಿದ್ದಾರೆ. 


ಕನ್ನಡದಲ್ಲಿಯೂ ಈಗ ಸಾಕಷ್ಟು ಪ್ರವಾಸ ಸಾಹಿತ್ಯ ಹೊರಬರುತ್ತಿದೆ ; 
ಅಮೆರಿಕ ದೇಶವನ್ನು ಸಂಚರಿಸಿ ಬರೆದ ಪುಸ್ತಕಗಳೂ ಬಂದಿವೆ. ಇತ್ತೀಚೆಗೆ ಬಂದ 
ಡಾ॥ ಪ್ರಭುಶಂಕರರ "ಅಮೆರಿಕದಲ್ಲಿ ನಾನು, ಶಾಂತಿ' ಎಂಬ ಉತ್ತಮ ಪುಸ್ತಕವನ್ನು 


ಇಲ್ಲಿ ಹೆಸರಿಸಬಹುದು. ಆದರೆ ಪ್ರಸ್ತುತ ಗ್ರಂಥದ ಮಹತ್ವ ಬೇರೆ ರೀತಿಯದು. 


ಡಾ॥ ಗೊರೂರರು ಶ್ರೋತ್ರಿಯರು, ಸಂಪ್ರದಾಯಸ್ಥರು, ವಯೋವೃದ್ಧರು. 
ಇಂಥವರು ಮಡದಿಯೊಡನೆ ಅಮೆರಿಕದ ಪ್ರವಾಸ ಮುಗಿಸಿಕೊಂಡು ಹಿಂತಿರುಗಿದರೆಂದ 
ಮೇಲೆ ಸಹಜವಾಗಿಯೆ ಅವರ ಅನುಭವಕ್ಕೆ ವಿಶೇಷತೆ ಬಂದಿದೆ. ಅವರು ಅಲ್ಲಿ ಪಟ್ಟ 
ಪಾಡುಗಳು ಇಲ್ಲಿ ಹಾಡಾಗಿ ಮರುಹುಟ್ಟು ಪಡೆದಿವೆ. ಅವರ ಕವಿ ಹೃದಯ, 


ಡ್ಯ “iV 


ಜೀವನವನ್ನು ನೋಡುವ ಹಾಸ್ಯ. ದೃಷ್ಟಿ, ಸಮಸ್ಯೆಗಳನ್ನು ಸರಸವಾಗಿ ಬಿಡಿಸಿ 


ವಿವರಿಸಬಲ್ಲ ಸಾಮರ್ಥ--ಇವೆಲ್ಲ ಇಲ್ಲಿ ಮುಪ್ಪುರಿಗೊಂಡಿಷೆ. 

ಈ ಪುಸ್ತಕದಲ್ಲಿ ನಾಗರಿಕತೆಯ ಶಿಖರಸ್ಥಿ ತಿಯಲ್ಲಿರುವ ಅಮೆರಿಕದ ಜನಜೀವನದ 
ದಟ್ಟವಾದ ಪರಿಚಯವಿದೆ. ಆ ಜನ ಸಾಧಿಸಿರುವ ಯಾಂತ್ರಿಕ, ವೈಜ್ಞಾನಿಕ, 
ಲೌಕಿಕ ಸೌಲಭ್ಯಗಳನ್ನೂ ಅವುಗಳ ಒಟ್ಟು. ಪರಿಣಾಮ ಹಾಗೂ ಪ್ರಭಾವಗಳನ್ನೂ 
ಸರಳವಾಗಿ ನಿರೂಪಿಸಿದ್ದಾರೆ. 


ಹಲವು ದೃಷ್ಟಿಗಳಿಂದ : ಸ್ವಾರಸ್ಕವಾಗಿರುವ ಈ ಪ್ರವಾಸ ಕಥನವನ್ನು ಪ್ರಕಟಿ 
ಸುವ ಅವಕಾಶ ಹಾಗೂ ಸಂತೋಷವನ್ನು ದೊರಕಿಸಿಕೊಟ್ಟುದಕ್ಕಾಗಿ ಡಾ| 
ಗೊರೂರರಿಗೂ, ಅಂದವಾಗಿ ಮುದ್ತಿಸಿಕೊಟ್ಟ ಶ್ರೀ ಮಾರಾ ಪ್ರಿಂಟರ್ಸ್‌ ಮಾಲೀಕರಾದ 
ಶ್ರೀ ಕೆ. ಪಿ. ಪುಟ್ಟಸ್ವಾಮಿ ಅವರಿಗೂ ಪರಿಷತ್ತಿನ ಪರವಾಗಿ ಕೃತಜ್ಞತೆಗಳು. ಓದುಗರಿಗೆ 
ಇದು ಈ ಹೊಸ ವರ್ಷದ ಸಂಕ್ರಾಂತಿಯ ಕೊಡುಗೆ ! 


೧೪-೧-೧೯೮೨ ಹಂಪ ನಾಗರಾಜಯ್ಯ 
ಅಧ್ಯಕ್ಷರು 
ಕನ್ನಡ ಸಾಹಿತ್ಯ ಪರಿಷತ್ತು 


'ಅರ್ಸಣಿ 


ಸುಖದುಃಖದಲ್ಲಿ ಸದಾ ಸಮಭಾಗಿ ವರಕವಿ 
ಡಾ॥ ಪು. ತಿ. ನರಸಿಂಹಾಚಾರ್‌ 
ಅವರಿಗೆ 


By 


pn 
(8 


ಚ 
ಈ 


ಸ್ಟ್‌ 


2 


ಗ] 


ಶಿನಿೌಔನಿನಿ೩9980ರಿರಿಗ ೧೧ ೧ ೫೫ ೫ ಡಿದ 


ಸರಿವಿಡಿ 


ಮುನ್ನುಡಿ 

ನುಡಿತೋರಣ 

ಲೇಖಕನ ಮಾತು 

ಅಂತರಿಕ್ಷದಲ್ಲಿ ರಂಗಮಂಟಪ 
ನ್ಯೂಯಾರ್ಕ್‌ 

ಯುನೈಟೆಡ್‌ ನೇಷನ್ಸ್‌ 
ಎಂಪೈರ್‌ ಸ್ಟೇಟ್‌ ಭವನ 
ಫಿಲಿಡೆಲ್ಫಿಯಾ-ನ್ಯೂ ಜೆರೆಸಿ 
ಆಲ್‌ಬರ್ಟ್‌ ವಿಶ್ವವಿದ್ಯಾಲಯ 
ನಯಾಗರ ಮಂಜುಕನ್ಯೆ 

ಕೊನೆ ನಿಲ್ದಾಣದಲ್ಲಿ ನಿಂತ ರೈಲು 
ರಾಕೀ ಪರ್ವತಗಳು-ಗ್ಲೇಸಿಯರ್‌-ನ್ಯಾಷನಲ್‌ ಪಾರ್ಕ್‌ 
ಕ್ರೀಡೆಗಳು-ಕುಸ್ತಿ 

ಕ್ರಿಸ್ತರ ದೀಪಾವಳಿ 

ಆಲ್ಬರ್ಟ್‌ ವಿಧಾನಸಭೆ 
ಎಡ್ಮಂಟನ್‌ ನಗರ 

ಲಾಸ್‌ ಆಂಜಲಿಸ್‌, ಹಾಲಿವುಡ್‌, ಡಿಸ್ನಿಲ್ಯಾಂಡ್‌ 
ಅಮೆರಿಕನ್‌ ದೂರದರ್ಶನ 
ಹೊಗೆಸೊಪ್ಪಿಗೆ ಹಗೆ 

ಹಿರಿಯ ಪೌರರಿಗೆ ಸೌಲಭ್ಯ 
ಮತ್ತೆ ನ್ಯೂಯಾರ್ಕ್‌ 
ವಾಷಿಂಗ್‌ಟನ್‌ 

ಮರಳಿ ಮನೆಗೆ 


೧೦೩ 
೧೨೪ 
೧೩೮ 
೧೫೨ 
೧೫೬ 
೧೮೭ 
೨೦೨ 
೨೧೦೩ 
೨೨೫ 
೨೩೩ 
ಪಿಓಕ್ಕಿ 
೩೨೧ 


ನುಡಿತೋರಣ 


ಡಾ. ಗೊರೂರು ರಾಮಸಾ ಎಮಿ ಅಯ್ಯಂಗಾರರು ನನ್ನ ಬಾಲ್ಯದಲ್ಲಿ ಪರಿಚಿತರಾದ 
ಕನ್ನಡ ಲೇಖಕರಲ್ಲಿ ಒಬ್ಬರು. ನಮ್ಮ ಪರಿಚಯ ತೊಡಗಿದ್ದು ಪತ್ರವ್ಯವಹಾರದ 
ಮೂಲಕ ೧೯೪೫-೪೬ರ ಸಂಮಾರಿಗೆ. ಆಗ ನಾನು ಒಂದು ಹಳಿ ಸಯ ಮಾಧ್ಯಮಿಕ 
ಶಾಲೆಯ ವಿದ್ಯಾರ್ಥಿ. ಮುಂದೆ ಅವರನ್ನು ಮುಖತಃ ಭೇಟಿಯಾಗಲು ಸುಮಾರು 
ಹತ್ತು ವರ್ಷಗಳೇ ಬೇಕಾದವು. ಬೆಂಗಳೂರಿನ ಮಲ್ಲೇಶ್ವರ ವಿಸ್ತರಣದಲ್ಲಿ ಅಗ 
ವಾಸವಾಗಿದ್ದ ಶ್ರೀ ಪು.ತಿ. ನರಸಿಂಹಾಚಾರ್ಯರ ಮನೆಯಲ್ಲಿ ನಾವು ಮೊದಲ ಸಲ 
ಸಂಧಿಸಿದೆವು. ಅಷ್ಟು ಹೊತ್ತಿಗಾಗಲೆ ನಮ್ಮ ಪರಿಚಯ ವಿಶ್ವಾಸಕ್ಕೆ ತಿರುಗಿತ್ತು ; 
ಆಮೇಲೆ ಆದು ಆತ್ಮೀಯತೆಯಾಗಿ ಮಾರ್ಪಟ್ಟಿತು. ನನಗೂ ಗೊರೂರರಿಗೂ ತಲೆ 
ಮಾರಿನ ಅಂತರವಿದ್ದರೂ ಯಾವ ಸಂದರ್ಭದಲ್ಲಿಯೂ ನಮ್ಮ ಹೊಂದಾಣಿಕೆಗೆ ತಡೆ 
ಯೊದಗಲಿಲ್ಲ. ಈಚಿನ ವರ್ಷಗಳಲ್ಲಿ ನಮ್ಮ ಸಂಬಂಧ ಜನ್ಮಾಂತರಗಳ ಬಾಂಧವ್ಯ 
ವಾಗಿ ಬೆಳೆದಿದೆ. ನನ್ನ ಬದುಕಿನ ವರಗಳಲ್ಲಿ ಗೊರೂರರ ಪ್ರೀತಿಯೂ ಒಂದು. ಇಂಥ 
ವರು ತಮ್ಮ ಪುಸ್ತಕ ಒಂದಕ್ಕೆ ನನ್ನ ಮುನ್ನುಡಿ ಬೇಕೆಂದು ಒತ್ತಾಯಿಸಿದಾಗ, ಅದಂ 
ಎಷ್ಟೇ ಅನಗತ್ಯ ಎನ್ನಿಸಿದರೂ, ಇಲ್ಲ ಎನ್ನಲಾರದೆ ಪೇಚಿಗೆ ಸಿಕ್ಕಿಕೊಂಡಿದ್ದೇನೆ. | 

ಗೊರೂರರು ನಮ್ಮ ಅತ್ಯಂತ ಹಿರಿಯ ಲೇಖಕರಲ್ಲಿ ಒಬ್ಬರು. ಅವರು ಸಾಹಿತ್ಯ 
ಕ್ಷೇತ್ರದಲ್ಲಿ ಅದೆಷ್ಟೋ ದಶಕಗಳ ಹಿಂದಿನಿಂದಲೇ ಸಿದ್ಧಿಯನ್ನೂ ಪ್ರಸಿದ್ಧಿಯನ್ನೂ 
ಉಳಿಸಿಕೊಂಡು ಬಂದಿದ್ದಾರೆ. ಅವರ ಪುಸ್ತಕಕ್ಕೆ ಯಾರ ಮುನ್ನುಡಿಯ ಭಾರವೂ 
ಬೇಕಿರಲಿಲ್ಲ. ಆದರೆ ಗೊರೂರರು ತಮ್ಮ ಪ್ರೀತಿಯ ಹುಡುಗನೊಬ್ಬನ ವಿಷಯದಲ್ಲಿ 
ತೋರಿದ ಹೃದಯವಂತಿಕೆ ಇದೆಂದು ಭಾವಿಸಿಕೊಂಡು ನಾನು ಈ ಮಾತುಗಳನ್ನು 
ಬರೆಯುತ್ತಿದ್ದೇನೆ. 

ಗೊರೂರು ರಾಮಸ್ವಾಮಿ ಅಯ್ಕಂಗಾರರ ಈ ಪುಸ್ತಕ ಅವರ ಅಮೆರಿಕೆಯ 
ಪ್ರವಾಸ ಕಥನ. 

ಈ ಕೆಲವು ವರ್ಷಗಳಲ್ಲಿ ದೇಶವಿದೇಶ ಸುತ್ತುವವರ ಸಂಖ್ಯೆ ಬೆಳೆದಿದೆ. ಸ್ವಂತ 
ವೆಚ ದಿಂದ ಹೊರಗೆ ಹೋಗುವವರು ತುಂಬ ವಿರಳ. ಅದರಲ್ಲೂ ಕನ್ನಡ ಲೇಖಕರಿಗೆ 
ಹಥ ಸಂದರ್ಭಗಳು ದೊರೆಯುವುದಂತೂ ತೀರ ಅಪರೂಪ. “ಕೋಶ ಓದಬೇಕು 
ದೇಶ ನೋಡಬೇಕು' ಎಂಬ ಮಾತಿಗೆ ಅನುಗುಣವಾಗಿ ಆಸಕ್ತಿಯೊಂದನ್ನೇ ಆಧರಿಸಿ, 
ಪ್ರವಾಸ ಕೈ ಗೊಳು ವವರು ಎಲ್ಲೋ ಅಲ್ಲೊಬ್ಬ ಸ ಕಾರಂತರು, ಇಲ್ಲೊಬ್ಬ ) ಗೊರೂರರು, 
ಹೊರದೇಶಗಳಿಗೆ ಸಭೆ ಸಮ್ಮೇಳನಗಳಿಗಾಗಿ ಹೋಗುವವರು, ವಾಣಿಜ್ಯ ವ್ಯವಹಾರ 


ಶಿಕ 


11 


ಗಳಿಗಾಗಿ ಹೋಗುವವರು, ಶಿಕ್ಷಣ ತರಬೇತಿಗಳಿಗಾಗಿ ಹೋಗಂವವರು, ಉದ್ಯೋಗಗಳ 
ಮೇಲೆ ಹೋಗುವವರು ವರ್ಷವರ್ಷಕ್ಕೂ ಹೆಚ್ಚುತ್ತಿದ್ದಾರೆ, ಆದರೆ ನಮ್ಮ ಪ್ರವಾಸ 
ಸಾಹಿತ್ಯ ಅದೇ ಪ್ರಮಾಣದಲ್ಲಿ ಬೆಳೆಯುತ್ತಿಲ್ಲ. ನೋಡುವ ಕಣ್ಣು, ಬರೆಯಖವ ಕೈ 
ಎಲ್ಲರಿಗೂ ಇರುವುದಿಲ್ಲ. ಲೇಖಕರಲ್ಲದೆ ಇತರರೂ ಆಗೊಮ್ಮೆ ಈಗೊಮ್ಮೆ ತಮ್ಮಾ 
ಪ್ರವಾಸಾನುಭವಗಳಿಗೆ ಬರವಣಿಗೆಯ ರೂಪ ಕೊಡಲು ಪ್ರಯತ್ನಿಸಿರುವುದುಂಟು. 
ಇದರಿಂದ ನಮ್ಮ ಪ್ರವಾಸ ಸಾಹಿತ್ಯಕ್ಕೆ ಸ್ವಲ್ಪಮಟ್ಟಿನ ವೈವಿಧ್ಯ ಬಂದಿದೆ. 

ಅಮೆರಿಕೆಗೆ ಹೋಗಿ ಬಂದಿರುವವರು ಬರೆದ ಪುಸ್ತಕಗಳೇ ಹಲವಿವೆ. ಥಟ್ಟನೆ 
ನೆನಪಿಗೆ ಬರುವ ಪುಸ್ತಕಗಳು ಇವು ಕೆಲವು-'ನವ್ಮೂ ಕಾಗದಗಳು' (ನಾಡಿಗ 
ಕ್ರ ಓಷ್ಣಮೂರ್ತಿ), “ಕೊಲಂಬಿಯಾ ಯಾತ್ರೆ' (ವೈ. ಎಸ್‌. ಲೂಯಿಸ್‌), "ಅಮೆರಿಕದಲ್ಲಿ 
ನಾನು' (ಬಿ. ಜಿ. ಎಲ್‌. ಸ್ವಾವಿ), "ನಾನೂ ಅಮೆರಿಕೆಗೆ ಹೋಗಿದ್ದೆ' (ಕ ಓಷ್ಟಾನಂದ 
ಕಾಮತ್‌) "ನಾವು ಕಂಡ ಅಮೆರಿಕ' (ಪದ್ಮ-ಉಮಾಪತಿ) "ಪಾತಾಳಕ್ಕೆ ಪಯಣ' 
(ಶಿವರಾಮ ಕಾರಂತ), "ಕೆನಡಾದಲ್ಲಿ ಕನ್ನಡಿಗ" (ವಿ. ಶೆಟ್ಟಿ, ಪೆಂಡಕೂರು) 
“ಅಮೆರಿಕದಲ್ಲಿ ನಾನು, ಶಾಂತಿ' (ಪ್ರಭುಶಂಕರ), "ಇಂದಿಲ್ಲ ನಾಳೆ' (ವಿನಾಯಕ), “ನಾನು 
ಮತ್ತು ಅಮೇರಿಕ' (ಲಲಿತ ಸುಬ್ಬರಾವ್‌), “ಅಮೇರಿಕದಲ್ಲಿ ಅರವತ್ತು ದಿನಗಳು' (ಕೆ. 
ಗಣೇಶ ಮಲ್ಯ), "ಅಮೆರಿಕದಲ್ಲಿ ಓರ್ವ ಹಿಂದು' (ಬಿ. ವಿ. ರಾಮನ್‌-ಅನುವಾದ). 
ನೆನಪಿಸಿಕೊಂಡರೆ ಇನ್ನೂ ಕೆಲವು ದೊರೆಯುತ್ತವೆ. ಈ ಪ್ರವಾಸ ಕಥನಗಳು ರೂಪ 
ಸ್ವರೂಪಗಳಲ್ಲಿ, ರುಚಿ ಅಭಿರುಚಿಗಳಲ್ಲಿ, ಆಯ್ಕೆ ನಿರೂಪಣೆಗಳಲ್ಲಿ ತೀರ ಭಿನ್ನವಾದವು. 
ಈ ಪ್ರವಾಸ ಕಥನ ಮಾಲಿಕೆಗೆ ಸೇರುತ್ತಿರುವ ಹೊಸ ಪುಸ್ತಕ ಗೊರೂರರ ಪ್ರಕೃತ ಕೃತಿ 
"ಅಮೆರಿಕದಲ್ಲಿ ಗೊರೂರು'. 

“ಅಮೆರಿಕದಲ್ಲಿ ಗೊರೂರು' ಒಂದು ಅಪೂರ್ವ ಪ್ರವಾಸ ಕಥನ. ಬೇರೆಯವರು 
ಬರೆದಿರುವ ಈ ಬಗೆಯ ಪುಸ್ತಕಗಳನ್ನು ಓದಿದಾಗ ಆ ಲೇಖಕರು ಕೇವಲ ಪ್ರವಾಸಿಗ 
ರಾಗಿ, ಹೊಸಬರಾಗಿ ತೋರಿಸಿಕೊಳ್ಳುತ್ತಾರೆ. ಆ ಬರವಣಿಗೆಗಳಲ್ಲಿ ಕುತೂಹಲ 
ಸ್ಮಾಯಿಯಾಗಿರಂತ್ತದೆ ; ಲೇಖಕರಿಗೆ ಅನೇಕ ಸಂಕೋಚಗಳು ಕಾಡುತ್ತಿರುವಂತೆ ಕಾಣಿಸು 
ತ್ತದೆ. ಗೊರೂರರ ಬರವಣಿಗೆಯಲ್ಲಿ ಯಾವ ಸಂಕೋಚವೂ ಇಲ್ಲ. ಜೊತೆಗೆ ಅವರು 
ಅಮೆರಿಕೆಗೆ ಹೊಸಬರಂತೆ ತೋರುವುದೇ ಇಲ್ಲ! ಜನಜೀವನದೊಡನೆ ಅವರು 
ಸುಲಭವಾಗಿ ಬೆರೆತುಹೋಗಿದ್ದಾರೆ. ಗಂಡು ಹೆಣ್ಣುಗಳ ಭೇದವಿಲ್ಲದೆ, ವಯಸ್ಸಿನ 
ಅಂತರವಿಲ್ಲದೆ, ಹಳ್ಳಿ ನಗರಗಳ ವ್ಯತ್ಕಾಸಎಬ್ಲದೆ, ಪೂರ್ವಪಶ್ಚಿಮಗಳ ಭಿನ್ನತೆ ತೋರದೆ 
ಅವರು ಪ್ರತಿಯೊಂದು ಸಂದರ್ಭದಲ್ಲಿಯೂ ಕರಗಿಹೋಗುತ್ತಾರೆ. ತೀರ ಸುಶಿಕ್ಷಿತ 
ರೆನ್ನಿಸಿಕೊಂಡವರು, ಹಲವು ಬಾರಿ ವಿದೇಶಗಳಿಗೆ ಹೋಗಿಬಂದವರು, ಅನೇಕ ಪದವಿ 
ಗಳನ್ನು ಪಡೆದುಕೊಂಡಿರುವವರಂ ಸಹ ಅಪರಿಚಿತರೊಂದಿಗೆ ಬೆರೆಯಲಂ ಸಮಯ 
ತೆಗೆದುಕೊಳ್ಳು ತ್ತಾರೆ ; ನಿಧಾನವಾಗಿ ಪರಿ ಚುವಾಗುತ್ತಾರೆ, 


fii 


ಆದರೆ ಗೊರೂರರಿಗೆ ಅದೆಲ್ಲ ಸೇರದು. ನಮ್ಮ ಹಳ್ಳಿಯವನೊಬ್ಬ ತನಗೆ 
ಪರಿಚಯವೇ ಇಲ್ಲದ ಮತ್ತೊಬ್ಬ ಹಳ್ಳಿಯವನನ್ನು ತಡೆದು ನಿಲ್ಲಿಸಿ ಕುಲಗೋತ್ರ 
ಗಳನ್ನು ಕೇಳುವ ಹಾಗೆ, ಮಳೆಬೆಳೆಗಳನ್ನು ವಿಚಾರಿಸುವ ಹಾಗೆ, ಕಷ್ಟಸುಖಗಳನ್ನು 
ತಿಳಿದುಕೊಳ್ಳುವ ಹಾಗೆ ಗೊರೂರರು ಎಲ್ಲರನ್ನೂ ಸುಲಭವಾಗಿ ಸಹಜವಾಗಿ ಮಾತ 
ನಾಡಿಸುತ್ತಾರೆ. ವಿಮಾನದಲ್ಲಿ ಜೊತೆ ಪ್ರಯಾಣಿಕರಿಂದ ಅವರ ವಿಳಾಸ ಪಡೆದು 
ನ್ಯೂಯಾರ್ಕಿನ ಅವರ ಮನೆಗೆ ಹೋಗಿ ಆತಿಥ್ಯ ಪಡೆಯುವುದಾಗಲಿ, ವಿಶ್ವಸಂಸ್ಥೆಯಲ್ಲಿ 
ಆಫ್ರಿಕದ ರಾಯಭಾರ ವರ್ಗದವರನ್ನು ಮಾತನಾಡಿಸಿ ಅವರಿಂದ ಉಪಚಾರ ಮಾಡಿಸಿ 
ಕೊಳ್ಳುವುದಾಗಲಿ ಅವರಿಗೆ ಕಷ ವಾಗುವುದಿಲ್ಲ. ವಯಸ್ಸು ಅನುಭವ ಎರಡೂ ಅವರ 
ನೆರವಿಗೆ ಇದ್ದರೂ ಅವನ್ನು ದುಡಿಸಿಕೊಳು ವ ಜಾಣ್ಮೆ ಮಾತ್ರ ಗೊರೂರರಿಗೇ ಮಾಸ 
ಲಾದದ್ದು. ಆದ್ದರಿಂದಲೇ ಅವರ ಪ್ರವಾಸ ಕಥನಕ್ಕೆ ಒಂದು ವಿಶಿಷ್ಟತೆ ಬಂದಿದೆ. 

ಸಹಜವಾದ ಜೀವನೋತ್ಸಾಹ, ಕುತೂಹಲಗಳು ಗೊರೂರರನ್ನು ಅವೆರಿಕೆಗೆ 
ಆಕರ್ಷಿಸಿದವು. ಅವರು ಅಲ್ಲಿದ್ದದ್ದು ಕೆಲವು ವಾರಗಳು ಮಾತ್ರ. ಈ ಅವಧಿ ಒಂದಂ 
ದೊಡ್ಡ ದೇಶವನ್ನು, ಮಹಾಜನಾಂಗವನ್ನು ಅರಿತು ಅರ್ಥಮಾಡಿಕೊಳ್ಳುವುದಕ್ಕೆ 
ಏನೇನೂ ಸಾಲದು. ಇದು ಗೊರೂರರಿಗೂ ಗೊತ್ತಿದೆ. ಅವರೆನ್ನುತ್ತಾರೆ : "“ಅಮೆರಿಕ 
ದವರ ಜೀವನ ದರ್ಶನ, ಜೀವನ ಮೌಲ್ಯ ಇವಾವನ್ನೂ ತಿಳಿನ:ಕೊಳ್ಳೆಲು ನಾನು 
ಪ್ರಯತ್ನಿಸಲಿಲ್ಲ. ನನಗೆ ಅದಕ್ಕೆ ಸಮಯ ಸಾಲದಾಗಿತ್ತು. ಆದರೆ, ಅವರ ದೇಶವನ್ನು 
ಅವರು ಹೇಗೆ ಮಾಡಿಕೊಂಡಿದ್ದಾರೆ ಎಂಬುದು ಮಾತ್ರ ನನ್ನ ಕಣ್ಣಿಗೆ ಬೆಳ್ಳಂಬೆಳಕಾಗಿ 
ತೋರುತ್ತಿತ್ತು. ಪ್ರತಿಯೊಬ್ಬರಿಗೂ ವಿದ್ಯೆ, ಉದ್ಯೋಗ, ಟೆಲಿಫೋನು, ಟೆಲಿವಿಷನ್‌, 
ಮನೆ, ಕಾರು, ವೈದ್ಯ ಸೌಲಭ್ಯ ಇವೆಲ್ಲವನ್ನೂ ಆಂಗಡಿಗಳಲ್ಲಿ ಬಾಳೆಹಣ್ಣು ಅಥವಾ 
ಬೊಂಡಾಗಳನ್ನು ಕೊಂಡುಕೊಳ್ಳುವಂತೆ-ಕೊಳೆ ಬಹುದು. ಇವು ಸರ್ವರಿಗೂ 
ಸಮಾನ. ಇದರಲ್ಲಿ ಹಿಂದುಳಿದವ ಮುಂದೆ ಬಂದವ ಎಂಬ ತಾರತಮ್ಮವಿಲ್ಲ. "ಸರ್ವೇ 
ವೈ ಸುಖನಸ್ಸಂತು'-ಅಮೆರಿಕನ್ನರು ಇದನ್ನು ಸ್ವಾಭಾವಿಕವಾಗಿ ಯಾವ ಬೊಬ್ಬಾಟ, 
ಘೋಷಣೆ, ಪ್ರಚಾರ, ಆಡಂಬರದ ಮೆರವಣಿಗೆ, ರಸ್ತೆಗಳಲ್ಲೆಲ್ಲ ದೊಡ್ಡ ದೂಡ್ಡ 
ಫಲಕಗಳು ಇವುಗಳಿಲ್ಲದೆ ಮೌನವಾಗಿ ಸಾಧಿಸಿದ್ದಾರೆ. ಅವರು ಬಹುಮಟ್ಟಿಗೆ 
ಪ್ರಾಮಾಣಿಕರು, ಕಷ್ಠ ಜೀವಿಗಳು, ನಿರಸೂಯರು. ಪ ್ರತಿಯೊಬ್ಬರೂ ಒಬ್ಬರಿಗೊಬ್ಬರು 
ಸಹಾಯಮಾಡುತ್ತಾರೆ. ಆಳಿ ಕೆ, ನಿತ್ಯವ್ಯವಹಾರಗಳಲ್ಲಿ ಪ್ರಾವರಾಣಿಕತೆ ಇದೆ (ಅತಿ 
ಮೇಲ್ಮಟ್ಟದಲ್ಲಿ, ರಾಜಕೀಯ ಭ್ರಷ್ಟಾಚಾರ ಇರಬಹುದು. ಆದರೆ ಭ್ರಷ್ಟಾಚಾರ 
ಜೀವನದ ಕಾರ್ಯಕ್ರಮಗಳ ಒಂದು ಅಂಗೀಕೃತ ಅಂಶವಾಗಿಲ್ಲ).'' 

ಗೊರೂರರ ಬರವಣಿಗೆಯ ಸೊಗಸಿಗೆ ಇದನ್ನು ಒಂದು ಉದಾಹರಣೆ 
ಯನ್ನಾಗಿಯೂ ನಾವು ತೆಗೆದುಕೊಳ್ಳಬಹುದು. ಅಮೆರಿಕ ಹೇಗಿದೆ ಎನ್ನುವುದನ್ನೂ, 
ಅದು ಯಾವುದರಿಂದ ಹಾಗೂಯಿತೊಬುದನ್ನೂ ನೇರವಾಗಿ ಹೇಳುತ್ತಾರೆ. ಭ್ರಷ್ಟಾಚಾರದ 


1೪ 


ವಿಚಾರೆ ಹೇಳುತ್ತಾ ಧ್ವನಿಪೂರ್ವಕವಾಗಿ ನಮ್ಮ ದೇಶದ ಸ್ಥಿತಿಯನ್ನು ಹೋಲಿಸುತ್ತಾರೆ. 
"ಅಂಶ' ಎಂಬ ಮಾತಿನಲ್ಲಿ ಈಚಿನ ನಮ್ಮ ರಾಜಕೀಯ ಅವನತಿಯನ್ನೂ ಸೂಚಿಸಂತ್ರಾರೆ. 
ಹತ್ತು ಮಾತುಗಳು ಮಾಡಲಾಗದ ಪರಿಣಾಮ ಈ ಒಂದರಿಂದ ಸಾಧಿಸುತ್ತದೆ. ಇದಂ 
ಕಲಾವಿದ ಮಾತ್ರ ಮಾಡಬಹುದಾದ ಕೆಲಸ, 

ವಾಷಿಂಗ್‌ಟನ್‌ನಲ್ಲಿ ಲಿಂಕನ್‌ ಭವನಕ್ಕೆ ಭೇಟಿ ಕೊಟ್ಟಾಗ ಲಿಂಕನ್ನರ ದೊಡ್ಡ 
ಭಾವಚಿತ್ರದ ಮಗ್ಗುಲಿನಲ್ಲಿ ಬರೆದ ಲಿಂಕನ್ನರ ಉಪದೇಶವೊಂದನ್ನು ಉದ್ಧರಿಸಿ *ಇದಂ 
ನಮಗೂ ಅನ್ವಯವಾಗಬಹುದು'”' ಎಂದು ಗೊರೂರರು ಹೇಳುತ್ತಾರೆ. ನಮ್ಮ 
ದೇಶದ ಇಂದಿನ ಸಂದರ್ಭದಲ್ಲಿ ಈ ಉದ್ಧರಣ ಎಷ್ಟು ಅರ್ಥಪೂರ್ಣವಾಗಿದೆ ಎಂಬುದು 
ಎಲ್ಲರಿಗೂ ತಿಳಿಯುತ್ತದೆ. ಲಿಂಕನ್ನರ ಈ ಮಾತುಗಳು ನಮ್ಮ್‌ ಜನರ, ಆಡಳಿತ 
ಗಾರರ ಕಣ್ಣು ತೆರೆಸಬೇಕು : “ಮಿತವ್ಯಯವನ್ನು ಪ್ರೋತ್ಸಾಹಿಸದೆ ಅಭಿವೃದ್ಧಿ 
ಗಳಿಸುವುದು ಸಾಧ್ಯವಿಲ್ಲ. ಪ್ರಬಲರನ್ನು ದುರ್ಬಲಗೊಳಿಸುವುದರಿಂದ ದಂರ್ಬಲರಂ 
ಪ್ರಬಲರಾಗುವುದಿಲ್ಲ. ಕೂಲಿ ಕೂಡುವವನನ್ನ ಕುಗ್ಗಿಸುವುದರಿಂದ ಕೂಲಿ ಮಾಡಿ 
ದವನು ಹಿಗ್ಗು ವುದಿಲ್ಲ ಧನಿಕರನ್ನು ನಾಶಮಾಡುವುದರಿಂದ ಬಡವನ ಉದ್ದಾ ರ 
ಆಗಂವುದಿಲ್ಲ. ಸಾಲ ಮಾಡಿ ಸುಭದ್ರತೆ ಸ್ಥಾಪಿಸುವುದು ಸಾಧ್ಯವಿಲ್ಲ. ಸಂಪಾದಿಸು 
ವುದಕ್ಕಿಂತ ಖರ್ಚು ಹೆಚ್ಚಾದರೆ ಕಷ್ಟ ತಪ್ಪಿದ್ದಲ್ಲ. ಮನಂಷ್ಯನ ಸ್ವಾತಂತ್ರ್ಯವನ್ನು 
ಅಪಹರಿಸಿದರೆ ಅವನಲ್ಲಿ ಶೀಲವನ್ನೂ ಧೈರ್ಯವನ್ನೂ ತುಂಬುವುದು ಸಾಧ್ಯವಿಲ್ಲ. 
ಜನರು ತಮಗಾಗಿ ತಾವು ಮಾಡಿಕೊಳ್ಳಬೇಕಾದಂದನ್ನು, ಮಾಡಿಕೊಳ್ಳಬಲ್ಲುದನ್ನು 
ಸರ್ಕಾರ ಮಾಡುವುದರಿಂದ ಅವರಿಗೆ ಶಾಶ್ವತ ಸಹಾಯವಾಗುವುದಿಲ್ಲ.'' 

ಹೊರದೇಶಗಳಿಗೆ ಹೋದವರು ಬರೆದ ಅನೇಕ ಪ್ರವಾಸ ಕಥನಗಳಲ್ಲಿ, ಆ 
ದೇಶಗಳನ್ನು ಅಲ್ಲಿನ ವ್ಯವಸ್ಥೆಗಳನ್ನು ನಮ್ಮ ದೇಶ ನಮ್ಮ ವ್ಯವಸ್ಥೆಗಳೊಡನೆ 
ಹೋಲಿಸಿ ಹೀಗಳೆಯುವ ಪ್ರವೃತ್ತಿ ಕಂಡುಬರುತ್ತದೆ. ತಮ್ಮ ದೊಡ್ಡಸ್ತಿಕೆಯನ್ನು 
ಮೆರೆಯೆಂವ ನಿರೂಪಣೆಗಳಿಗೂ ಕೊರತೆಯಿಲ್ಲ. ಪ್ರವಾಸಿಗ ನೀತಿಬೋಧಕನಾಗ 
ಬೇಕಾದ, ಉಪದೇಶಕನಾಗಬೇಕಾದ ಅಗತ್ಯವಿಲ್ಲ. ಆ ಕೆಲಸವನ್ನು ಸೂಚ್ಯವಾಗಿ 
ಮಾಡಿದಾಗ ಮಾತ್ರ ಅವನ ಬರವಣಿಗೆ ಕಲೆಯಾಗಬಲ್ಲುದು. 

ಪ್ರವಾಸ ಕಥನಗಳಲ್ಲಿ ಒಂದು ಬಗೆ ವರ್ಣನಾತ್ಮಕವಾದುದು ; ಇನ್ನೊಂದು 
ಬಗೆ ಶೈಕ್ಷಣಿಕವಾದುದು. ವಾಸ್ತವವಾಗಿ ಇವೆರಡೂ ಗುಣಗಳನ್ನು ಒಂದಕ್ಕೊಂದು 
ಸಂಬಂಧವಿಲ್ಲದ ಹಾಗೆ ಬೇರ್ಪಡಿಸಲು ಬರುವುದಿಲ್ಲ. ಅವು ಪರಸ್ಪರ ಪೂರಕವಾದವು, 
ಆದರೂ ಈ ಆಧಾರಗಳ ಮೇಲೆ ಪ್ರವಾಸ ಕಥನಗಳನ್ನು ಸ್ಕೂಲವಾಗಿ ವರ್ಗೀಕರಿಸು 
ವುದು ಸಾಧ್ಯವಾದರೆ, ಗೊರೂರರ ಬರವಣಿಗೆ ಶೈಕ್ಷಣಿಕ ಮೌಲ್ಯವುಳ್ಳದ್ದು. ಅವರು 
ಪರಿಚಯಿಂಸಂವ ವ್ಯಕ್ತಿಗಳಾಗಲಿ, ವರ್ಣಿಸುವ ಪ್ರಸಂಗಗಳಾಗಲಿ ನವಂಗೆ ಗೊತ್ತಾಗ 
ದಂತೆಯೇ ಎಷ್ಟೋ ವಿಷಯಗಳನ್ನು ತಿಳಿಸುತ್ತವೆ ; ನಮ್ಮಿಂದ ತೀರ ಬೇರೆಯಾದ 


v 


ಸಂಸ್ಕೃತಿ, ಜೀವನಕ್ರಮ, ಸಂಪ್ರದಾಯಗಳನ್ನು ನಮಗೆ ತುಂಬ ಹತ್ತಿರದವನ್ನಾಗಿ 
ಮಾಡುತ್ತವೆ. 

ಗೊರೂರರಿಗೆ ಜೀವನದಲ್ಲಿ ಹೊರತಾದುದು ಯಾವುದೂ ಇಲ್ಲ. ಅವರಿಗೆ 
ಎಲ್ಲವೂ ಬೇಕು. ವಂಗುವಿನ ಕುತೂಹಲ, ವಿಮರ್ಶಕನ ಚಿಕಿತ್ಸಕತೆ ಅವರಲ್ಲಿ ಬೆರೆತಿವೆ. 
ಸರ್ವಕುತೂಹಲಿಯಾದ ಅವರು ಯಾವುದನ್ನೂ ಉಪೇಕ್ಷಿಸದೆ ಪ್ರತಿಯೊಂದು ವಿಷಯ 
ದಲ್ಲೂ ಆಸಕ್ತಿ ವಹಿಸುತ್ತಾರೆ. ಇಲ್ಲದಿದ್ದರೆ ಅವರು ತಮ್ಮ ಬದುಕಿನ ಎಂಟನೆಯ 
ದಶಕದಲ್ಲಿ ಅಮೆರಿಕೆಗೆ ಹೋಗಲು ಮನಸ್ಸು ಮಾಡುತ್ತಿರಲಿಲ್ಲ; ಅಲ್ಲಿನ ಕಾರ್ಯಕ್ರಮಗಳಲ್ಲಿ 
ಮುಕ್ತರಾಗಿ ವರ್ತಿಸುತ್ತಿರಲಿಲ್ಲ. | 

ಗೊರೂರು ತಮ್ಮ ನಗೆಬರಹಗಳಿಗೆ ಪ್ರಸಿದ್ಧರಾದವರು. ಬದುಕಿನಲ್ಲಿ ನಿರ್ಲಕ್ಷಿಸ 
ಲ್ಪ ಡುವ ಎಷ್ಟೋ ಸಾಮಾನ್ಯ ಸಂದರ್ಭಗಳಿಗೂ ಅವರು ಜೀವ ತುಂಬಬಲ್ಲರು ; ಅವು 
ಗಳಲ್ಲಿ ನಗೆಯನ್ನೂ, ವಿನೋದವನ್ನೂ, ಉತ್ಸಾಹ ಉಲ್ಲಾಸಗಳನ್ನೂ ಚಿಮ್ಮಿ ಸಬಲ್ಲರಂ 
ಅಂಥ ರಸ ಪ್ರಸಂಗಗಳು ಈ ಪುಸ್ತಕದಲ್ಲಿ ಹೇರಳವಾಗಿ ಸಿಕ್ಕುತ್ತವೆ. ಗೊರೂರರ ಒಂದಂ 
ಪ್ರಬಂಧವನ್ನು ಮಧ್ಯರಾತ್ರಿಯಲ್ಲಿ ಓದುತ್ತಿದ್ದಾಗ ತಡೆಯಲಾರದೆ ಗಹಗಹಿಸಿ ನಕ್ಕು 
ಮಲಗಿದ್ದ ಮನೆಯವರನ್ನೆಲ್ಲ ಎಚ್ಚರಿಸಿ ಅವರಿಗೆ ಇನ್ನೊಮ್ಮೆ ಪ್ರಬಂಧ ಓದಿ ಅವರೆಲ್ಲರೂ 
ಬಿದ್ದು ಬಿದ್ದು ನಗುವಂತೆ ಆದ ಸಂದರ್ಭವೊಂದನ್ನೂ ಡಿ. ವಿ. ಗುಂಡಪ್ಪನವರು ಒಂದಂ 
ಕಡೆ ಬರೆದಿದ್ದಾರೆ. "ಅಮೆರಿಕದಲ್ಲಿ ಗೊರೂರಂ' ಓದುತ್ತಿದ್ದಾಗ ಯಾರಿಗಾದರೂ ಹಾಗೆ 
ನಗೆ ಉಕ್ಕಿದರೆ ಆಶ್ಚರ್ಯಪಡಬೇಕಾಗಿಲ್ಲ. ಗೊರೂರರು ಚಿತ್ರಿಸುವ ಸಂದರ್ಭಗಳು ಹಾಗಿರು 
ತ್ತವೆ; ಅವರೆ ಬರವಣಿಗೆಯ ಬಗೆ ಹಾಗಿರಂತ್ತದೆ. 

ಸಸ್ಯಾಹಾರಿಗಳ ಕಷ್ಟವನ್ನು ಅವರಂ ವರ್ಣಿಸುವುದು ಹೀಗೆ : “ಒಂದು ಸಂದರ್ಭ 
ದಲ್ಲಿ ನಾನಂ ಗಗನಸಖಿಯನಲ್ನಿ "Have you got anything which is not 
meat, egg or fish’ ಎಂದು ಕೇಳಿದೆ. ಅವರು “Yes. We have chicken, 
bacon, fork, ham etc.’ ಎಂದಳು.'' 

ಈ ಪ್ರಸಂಗವನ್ನು ನೋಡಿ : "ರೂತ್‌ಳು ನಾನು ಒಂದಾದರೂ ಚ್ಯುಯಿಂಂಗ್‌ 
ಗಮ್‌ ತಿನ್ನಬೇಕೆಂದಂ ಇನ್ನೂ ಬಲಾತ್ಮರಿಸಿದಾಗ ನಾನು ಅನಳಿಗೆ ನನ್ನ ಹಲ್ಲು ಮಧ್ಯೆ 
ಮಧ್ಯೆ ಬಿದ್ದು ಡೊಂಕಾಗಿ, ದಿಕ್ಕಾಪಾಲಾಗಿರುವುದನ್ನು ತೋರಿಸಿ "ಇದಕ್ಕೆ ಸಿಹಿ ತಗಲಿ 
ದರೆ ನೋವು ಶುರಂವಾಗಂತ್ತೆ' ಎಂದೆ. ರೂತ್‌ ನನ್ನ ಹಲ್ಲನ್ನು ನೋಡಿ “ನಿಮ್ಮ ಡೆಂಟಿಸ್ಟ್‌ 
ಹಲ್ಲಂಗಳನ್ನು ಸರಿಯಣಾಗಿ ಕಟ್ಟಿಲ್ಲ. ನೋಯಣವುದು ಅದರಿಂದಾಗಿ. ಚ್ಯೂಯಿಂಗ್‌ ಗಮ್‌ 
ನಿಂದಲ್ಲ' ಎಂದಳು. ನಾನಂ ನಗಂತ್ತ “ಇವು ಸ್ವಾಭಾವಿಕ ಹಲ್ಲುಗಳು, ಕಟ್ಟಿದ ಹಲ್ಲುಗಳಲ್ಲ' 
ಎಂದೆ. ರೂತ್‌ "ಹಾಗಾದರೆ ಇವು ಸ್ವಾಭಾವಿಕ ಹಲ್ಲುಗಳೇ ? ಇವು ಎಷ್ಟು ವರ್ಷದಿಂದ 
ಇವೆ ?' ಎಂದಳು. ನಾನು ನಗುತ್ತ "ಹುಟ್ಟಿ ನಿಂದ ಇವೆ' ಎಂದೆ. “Oh God!’ 


ಎಂದಳಂ.'” 


vi 


ಗಗನಚ:ಂಬಿ ಕಟ್ಟಡವೊಂದರಲ್ಲಿ ಉಳಿದುಕೊಂಡಿದ್ದ ಗೊರೂರರು ಒಂದು ಸಲ 
ಎತ್ತುಗ (ಲಿಫ್ಟ್‌)ದಲ್ಲಿ ತಪ್ಪಗಃಡಿಯ:ನ್ನೊತ್ತಿದ:ದರ ಫಲವಾಗಿ ಭೂವಿ:ಯ ಮೇಲೆ 
ಇಳಿಯದೆ, ಪಾತಾಳದಲ್ಲಿ ಇಳಿಯಬೇಕಾಯಿಂತು. ಆದು ಜನೆರು ಬಾರದ ಒಂದು ಹಳೆ 
ಕಾರುಗಳ ನಿಲ್ದಾಣ. ಆದರಿಂದ ತಪ್ಪಿಸಿಕೊಂಡು ಹೊರಗೆ ಹೋಗುವುದು ಅವರಿಗೆ 
ಸಾಧ್ಯವಾಗದೆ ಒದ್ದಾಡಂತ್ತಿದ್ದರು. ಅಷ್ಟು ಹೊತ್ತಿಗೆ ತನ್ನ ಕಾರನ್ನು ನಿಲ್ಲಿಸಲು ಅಲ್ಲಿಗೆ 
ಒಬ್ಬ ಮಹಿಳೆ ಬಂದಳಂ. ಗೊರೂರರನ್ನು ನೋಡಿ ಅವಳಂದದ್ದು : “ಹೈ ಹೈ ಯಾರು 
ಈ ರಾಬಿನ್‌ಸನ್‌ ಕ್ರೂಸೊ ?'' ಕಾವಿಬಣ್ಣದ ಜುಬ್ಬ, ಮೇಲೆ ನೀಲಿ ಫ್ಲಾನಲ್‌ 
ಬನಿಯನ್‌, ದಟ್ಟಿ, ತಲೆಗೆ ಒಂದು ಕೇಸರಿ ಬಣ್ಣದ ಲಪ್ಪಟೆ, ಕಾಲಿಗೆ ಎಕ್ಕಡ ಧರಿಸಿದ್ದ 
ವಿಚಿತ್ರ ವೇಷದ ಆರೂವರೆ ಆಡಿ ಆಳು ಗೊರೂರರು ಅವಳಿಗೆ ಹೇಳಿದ್ದೇನು ಗೊತ್ತೆ ? 
“ನಾನು ರಾಬಿನ್‌ಸನ್‌ ಕ್ರೂಸೊಗಿಂತ ಹೆಚ್ಚು ಅದೃಷ್ಟಶಾಲಿ. ಕ್ರೂಸೋ ಸಂಧಿಸಿದ್ದೂದು 
ಬರಿಯ ಫ್ರೈಡೆಯನ್ನು ಮಾತ್ರ; ನಾನು ಸೊಗಸಾದ ಅಮೆರಿಕನ್‌ ಸುಂದರಿಯನ್ನು 
ಸಂಧಿಸಿದೆ. ನನ್ನ ಕಷ್ಟ ಕ್ರೂಸೋವಿನ ಕಷ್ಟಗಳಿಗಿಂತ ಕಡಿಮೆಯಾದುದಲ್ಲ.'' ಲಿಫ್ಟ್‌ 
ವಿಷಯದಲ್ಲಿನ ಅವರ ಅಜ್ಞಾನದಿಂದ ಅವಳಿಗೆ ಆಶ್ಚರ್ಯವೂ ವಿನೋದವೂ ಉಂಟಾ 
ಯಿತಂತೆ. “ನೀವು ಇಷ್ಟು ದಡ್ಡರೆಂದುಕೊಂಡು ಇಂಗ್ಲಿಷನ್ನು ಇಷ್ಟು ಚೆನ್ನಾಗಿ 
ಮಾತನಾಡುತ್ತಿದ್ದೀರಲ್ಲ'' ಎಂದು ಅವಳು ಕೇಳಿದಳಂತೆ. 

ಈ ಬಗೆಯ ಸ್ವಾರಸ್ಯಕರ ಪ್ರಸಂಗಗಳು ಪುಸ್ತಕದ:ದ್ದಕ್ಕೂ ಬರುತ್ತವೆ. ಅಡುಗೆ 
ಮನೆಯ ಒಲೆಯ ಯಾವುದೋ ಕೂಗನ್ನು ಬೆಂಕಿ ಅಪಾಯದ ಕೂಗೆಂದು ಗ್ರಹಿಸಿ ಪಟ್ಟ 
ಪಾಡಿನ ವರ್ಣನೆಯನ್ನಾಗಲಿ (ಪು.೨೨-೨೯), ಮಾಸ್ಕೋ ಸರ್ಕಸ್‌ ಪ್ರದರ್ಶನ ನೋಡಲು 
ಹೋಗಿ, ನಡುವೆ ಬಚ್ಚಲು ಮನೆಯ ಒಳಗೆ ಹೋದಾಗ ಬಾಗಿಲು ತೆರೆಯಲು ಬರದೆ 
ಪೇಚಾಡಿ ತಿಳಿಯದೆ ಅಗ್ನಿ ಅಪಾಯದ (ಫೆ ರ್‌ ಆಲಾರಂ) ಗಂಂಡಿಯನ್ನೊತ್ತಿ ಸರ್ಕಸ್‌ 
ಕಂಪೆನಿ ಕಂತ್ರಾಟಂದಾರನಿಗೆ ಭಯ ಹಃಟ್ವಿಸಿದ ಸಂದರ್ಭವನ್ನಾಗಲಿ (ಪು. ೧೩೧-೧೩೩) 
ಇನ್ನೊಬ್ಬರಿಗೆ ಗೊರೂರರ ಹಾಗೆ ಹೇಳಲು ಬರುವುದಿಲ್ಲ... ಮೂಲವನ್ನೇ ಓದಿ 
ಸವಿಯಬೇಕಂ. 

“ನಿಮ್ಮ ಈ ಅಚಾತುರ್ಯದಿಂದ ನನ್ನ ವಕಾನಸಿಕ ಸವತೆ ಅಲ್ಲೋಲಕಲ್ಲೋಲ 
ವಾಗಿದೆ ನಿಮ್ಮ ಮೇಲೆ ನಾನಂ ನಷ್ಟಕ್ಕೆ ಮೊಕದ್ದಮೆ ಹೂಡುತ್ತೇನೆ” ಎಂದು ಸರ್ಕಸ್‌ 
ಕಂಪನಿ ಕಂತ್ರಾಟಂದಾರ ಗರ್ಜಿಸಿದಾಗ, ಭಯಗ್ರಸ್ತ ಗೊರೂರರಿಗೆ ಅನ್ನಿಸಿದ್ದು-"“ಇಲ್ಲಿ 
ನನ್ನನ್ನು ಬಚಾಯಿಸಲಂ ಅಥವಾ ಫೀಜು ಇಲ್ಲದೆ ವಾದಿಸಲು ನಿಟ್ಟೂರ್‌ರಾಗಲಿ, ಹಾರ್ನೆ 
ಹಳ್ಳಿಯವರಾಗಲಿ ಇಲ್ಲ.'' ಆ ಹೊತ್ತಿನಲ್ಲಿ ಆವರು ಅವನಿಗೆ "ಕೆರೆ ಒಡೆದವನ ಹತ್ತಿರ 
ಗೋಮಟಿೆ ಕಿತ್ರುಕೊಂಡರು' ಎಂಬ ಗಾದೆ ಹೇಳಿ ಅದರ ಅರ್ಥ ವಿವರಿಸಿದರಂತೆ. 
ಕೋರ್ಟಿಗೆ ಹೋಗಂವ ಮನಸ್ಸು ವರಾಡಿದ್ದ ಆ ಕಂತ್ರಾಟುದಾರ ಕೊನೆಗೆ ಗೊರೂರರಿಗೆ 
ಕೊಟ್ಟ ಶಿಫಾರಸ್‌ : ""ನಿಮ್ಮ ಹಾಸ್ಯ ಸ್ವಭಾವವನ್ನು ಮೆಚ್ಚುತ್ತೇನೆ.'' 


Vii 


ಗೊರೂರರಿಗೆ ಅಮೆರಿಕೆಯಲ್ಲಿ ಕೋರ್ಟು ಭಯ ಮೂಡಿಸಲು ಕಾರಣ ಇಲ್ಲದೆ 
ಇಲ್ಲ. ತಮ್ಮೆದುರಿಗೇ ನಡೆದ ಒಂದು ಪ್ರಸಂಗವನ್ನು ಅವರು ವರ್ಣಿಸಿದ್ದಾರೆ. (ಪು. 
೭೪-೭೫) : “ನಾವು ತರಕಾರಿ ಕುಯ್ಯುತ್ತಿದ್ದ ಹೊಲದ ನೇರದಲ್ಲಿ ಮತ್ತೊಬ್ಬನ 
ಫಾರಂ. ನಾವು ನೋಡುತ್ತಿದ್ದಂತೆಯೇ ಅವನ ಫಾರಂನಿಂದ ಒಂದು ಬಲವಾದ ಬ ಹ 
ದಾಕಾರದ ಬೀಜದ ಹೋರಿ ನಾಗಾಲೋಟದಲ್ಲಿ ದೌಡಾಯಿಸಿ ಬಂದು, ಬಾಗಿಲನ್ನು 
 ನಿರ್ಲಕ್ಷ್ಯವಾಗಿ ದಾಟಿ, ಅಲ್ಲಿ ಮೇಯುತ್ತಿದ್ದ ದನಗಳ ಜೊತೆ ಸೇರಿಕೊಂಡಿತು. ಹೋರಿ 
ಬಂದಂದನ್ನು ನಾವು ನೋಡುತ್ತಿದ್ದಂತೆ, ಅದರ ಯಜವಕನನೂ ಹಿಂದೆ ನಮ್ಮ ಫಾರಂ 
ಬಾಗಿಲಿಗೆ ಬಂದನು. ಆ ಕಡೆಯಿಂದ ಹೊಲದಲ್ಲಿ ತಿರುಗುತ್ತಿದ್ದ ಫಾರಂ ಒಡತಿಯೂ 
ಬಂದಳು. ನಾವು ನೋಡುತ್ತಿದ್ದಂತೆಯೇ ಹೋರಿ, ಹಸುಗಳ ಕಡೆ ನುಗ್ಗಿ ಮೂರು 
ಹಸುಗಳ ಮೇಲೆ ಏರಿ (ಒಂದಾದ ಮೇಲೆ ಒಂದರಂತೆ) ವ್ಯಭಿಚಾರ ಮಾಡಿಬಿಟ್ಟ ತು ! 
ಯಾರಿಗೂ ಏನನ್ನು ಮಾಡಂವುದಕ್ಕೂ ತಿಳಿಯಲಿಲ್ಲ. ಹಸಂಗಳ ಒಡತಿ, ಹೋರಿಗಳ 
ಒಡೆಯ ಇವರೆದುರಿಗೆ ಈ ಕೃತ್ಯ ನಡೆದುಹೋಯಿತು.'' ಮುಂದೆ ಎತ್ತಿನ ಈ ವ್ಯಭಿಚಾರ 
ಮೊಕದ್ದಮೆ ಕೋರ್ಟಿಗೆ ಬಂದು ಹೋರಿಯ ಯಂಜವಾನ ನಾಲ್ಕುನೂರು ಡಾಲರ್‌ 
ಪರಿಹಾರ ಕೊಡಬೇಕೆಂದು ತೀರ್ಮಾನವಾಯಿತಂ, ಬಹುಶಃ ಈ ಪ್ರಸಂಗ ಗೊರೂರರಿಗೆ 
ಮಾಸ್ಕೋ ಸರ್ಕಸ್‌ ಸಂದರ್ಭದಲ್ಲಿ ನೆನಪಾಗಿರಬಹುದಂ ! 
ತಮ್ಮ ಪತ್ನಿಯನ್ನು ಗೊರೂರರು ಒಂದು ಕಡೆ ವರ್ಣಿಸಿರುವ ವೈಖರಿ ಹೀಗಿದೆ. 
(ಪು.೨೭.೨೮) : "*ನಾನಂ ಬಾಗಿಲಕಡೆ ದೃಷ್ಟಿಸಿದಾಗ, ನನ್ನ ಹೆಂಡತಿ ಬಾಗಿಲಿನಿಂದ 
ಒಳಕ್ಕೆ ಬರುತ್ತಿದ್ದಳು. ಆವಳನ್ನು ನೋಡಿ ಕೂಡ, ಉಪಾಧ್ಯಾಯರಿಗೂ ವಿದ್ಯಾರ್ಥಿ 
ವಿದ್ಯಾರ್ಥಿನಿಯರಿಗೂ ನನ್ನನ್ನು ನೋಡಿದಷ್ಟೆ ದಿಗ್ಬಮೆಯಾಯಿತು. ಅವಳ ೨೭ ಅಡಿ 
ಉದ್ದದ ಸೀರೆ, ಆದನ್ನು ಹಿಂದಕ್ಕೂ ಮುಂದಕ್ಕೂ ಕಾಮನ ಕಟ್ಟು ಭೀಮನಕಟ್ಟು 
ಹಾಕಿ ಬಿಗಿದಿದ್ದ ಕ್ರಮ, ತಲೆಯನ್ನು ಚೆನ್ನಾಗಿ ಬಾಚಿ ಬೈತಲೆ ತೆಗೆದು ಹಿಂದಕ್ಕೆ ಕಟ್ಟಿದ್ದ 
ದೊಡ್ಡಗಂಟು (ಈಚೆಗೆ ಭಾರತದಲ್ಲಿಯೇ ಕೇಶಾಲ/ಕಾರ ಚಿತ್ರವಿಚಿತ್ರವಾಗುತ್ತಿದೆ. 
ಕೆಲವರಂ ತಲೆಯ ಮೇಲೆ ದೊಡ್ಡ ಎಳನೀರು ಬುರುಡೆ, ಹಲಸಿನ ಹಣ್ಣು, ಕುಕ್ಕೆ, 
ಮೊರ, ಗೋಪುರ, ಮಂಂತಾದುವನ್ನೆಲ್ಲ ರಚಿಸಿಕೊಳ್ಳುತ್ತಾರೆ. ಆದರೆ ನನ್ನ ಹೆಂಡತಿ 
ಹಳೆಯ ಕಾಲದವಳಾದುದರಿಂದ ಆ ಗೋಜಿಗೆಲ್ಲ ಹೋಗದೆ ಸುಮ್ಮನೆ ಗಂಟಂ ಬಿಗಿ 
ದಿದ್ದಳು).'' 
ಕಪ್ಪಿನಲ್ಲಿ ಒದು ರಾತ್ರಿಯನ್ನು ಕಳದ ಪ್ರಸಂಗ (ಪು. ೨೨೮-೨೨೯) ಬಲು 
ಮೋಜಿನದಾಗಿದೆ. ಒಂದು ನಗರದಲ್ಲಿ ಹಾದಿ ತಪ್ಪಿದ ಗೊರೂರರು ಪೋಲೀಸನೊಬ್ಬನ 
ಮೊರೆಹೋಗಿ ಅವನ ಮನೆಗೇ ಅತಿಥಿಯಾಗಿ ಹೋಗುತ್ತಾರೆ ರಾತ್ರೆ ಹಣ್ಣು ಹಾಲು 
ಬಿಸೃತ್ತ್ರಗಳೆ ಭೋಜನವಾದಮೇಲೆ ಆ ಪೋಲೀಸಿನವ ಹೇಳುತ್ತಾನೆ : “ನಮ್ಮ 
ವಃನೆಯ ಹಾಸಿಗೆ ಅನೇಕ ದಿನಗಳಿಂದ ಉಪಯೋಗಿಸದೆ ಇರುವುದರಿಂದ ಧೂಳು 


viii 


ತುಂಬಿದೆ. ನೀವು ಏನೂ ತಿಳಿದುಕೊಳ್ಳದಿದ್ದರೆ, ಮಗ್ಗುಲಲ್ಲಿ ನನ್ನ ವಶದಲ್ಲಿಯೇ ಒಂದಂ 
ಲಾಕಪ್‌ ಇದೆ. ಗಾಳಿ ಬೆಳಕು ಸ ಚ್ಛವಾದ ಹಾಸಿಗೆ, ವಾರಕ್ಕೆರಡು ಸಲ ಕ್ರಿಮಿನಾಶಕ 
ಸಾರಣೆ. ಆಲ್ಲಿ ವಃಲಗಿಬಿಡಿ, ನಿವಗೆ ಸೊಗಸಾದ ನಿದ್ರೆ ಬರುತ್ತೆ.” ರಾತ್ರಿ ಸೊಗಸಾದ 
ನಿದ್ರೆ ಬಂತಂ, ಬೆಳಗಾದನಂತರ ನಮ್ಮಾ ಮಿತ್ರರ ಮನೆಯೂ ದೊರಕಿತು ಎಂದು 
ಗೊರೂರರು ಬರೆಯಂತ್ಪಾರೆ. ಇಂಥ ಅನುಭವ ಗೊರೂರರಿಗೇ ವೀಸಲಾದದ್ದು. 
ಇನ್ನೊಂದಂ ಸಲ ವಾಷಿಂಗ್‌ಟನ್‌ ನಗರದಲ್ಲಿ ಹಾದಿ ತಪ್ಪಿ ಹಂಡುಕಾಡುತ್ತಾ 
“ಇಲ್ಲೇ ಎಲ್ಲೋ ಒಂದು ಅಡ್ಡರಸ್ತೆ, ಅದರಲ್ಲಿ. ತಿರುಗಬೇಕು'' ಎಂದು ಮಾತಾಡಿಕೊಳ್ಳು 
ತ್ತಿದ್ದಾಗ ಹಿಂದಿನಿಂದ ಅಪರಿಚಿತರೊಬ್ಬರು ಕನ್ನಡದಲ್ಲಿ ಕೇಳಿದರಂತೆ-'"ನೀವು ಎಲ್ಲಿಗೆ 
ಹೋಗಬೇಕು ?” ಈ ಸಂದರ್ಭವನ್ನು ವರ್ಣಿಸುವಾಗ ಗೊರೂರರು ಬರೆಯುತ್ತಾರೆ ` 
“ಭಾಷೆಯ ಬಂಧನ ನಿಜವಾಗಿ ವರ್ಣನಾತೀತ. ತಾಯಿಂ ನಮ್ಮನ್ನು ಹೊತ್ತು ಹೆತ್ತು ಕೆಲವು 
ವರ್ಷ ಸಲಹುವಳು. ಆದರೆ ಭಾಷೆ ನಮ್ಮನ್ನೂ ಜೀವಮಾನವೆಲ್ಲ ಸಲಹುವುದು. 
ಅನಿರೀಕ್ಷಿತವಾಗಿ ಕನ್ನಡದಲ್ಲಿ ಅವನ ಪ್ರಶ್ನೆ ಕೇಳಿ,-ನನಗೆ ಸಂಭ್ರಮವೇ ಉಂಟಾಯಿತಂ,”” 

“ಅಮೆರಿಕದಲ್ಲಿ ಪ್ರವಾಸ ಮಾಡುವವರಿಗೆ, ಆ ದೇಶದ ಬುದ್ಧಿವಂತರ ಸಹಾಯ 
ಬೇಕು. ಇಲ್ಲದಿದ್ದರೆ ನಾವು. ಬರಿಯ ಕಟ್ಟಡಗಳು ಪ್ರಸಿದ್ಧ ಸ್ಥಳಗಳು ಇವುಗಳನ್ನು 
ವಾತ್ರ ನೋಡಿಕೊಂಡು ಬೋಧಪ್ರದವೂ, ನಮ್ಮ ಬಾಳಿಗೂ ನಮ್ಮ ದೇಶಕ್ಕೂ ಉಪ 
ಯುಕ್ತವೂ ಆಗಬಹಃದಾದಂದನ್ನು ಅರಿಯದೆ ನೋಡದೆ ಹಿಂದಿರುಗಬಹುದಂ'' ಎಂಬು 
ದಾಗಿ ಗೊರೂರರು ಒಂದು ಕಡೆ ಬರೆಯಂತ್ತಾರೆ. ಇದು ಅತ್ಯಂತ ವಾಸ್ತವಿಕ ಸಂಗತಿ. 
ತಿಳಿದವರ ಜೊತೆ ಬೆರೆಯದಿದ್ದರೆ, ತಿಳಿಯಬೇಕೆಂಬ ಕುತೂಹಲವನ್ನು ಉಳಿಸಿಕೊಳ್ಳ 
ದಿದ್ದರೆ "ಹೋದ ಪುಟ್ಟ ಬಂದ ಪುಟ್ಟ' ಎಂಬ ಕನ್ನಡದ ಗಾದೆಯಂತಾಗುತ್ತದೆ. 

ಈ ದೃಷ್ಟಿಯಿಂದ ಗೊರೂರರ ಪ್ರವಾಸ ತಂಂಬ ಫಲಪ್ರದವಾದದ್ದು, ಸಾವಕಾನ್ಯ 
ಕೂಲಿಕಾರರಿಂದ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಪ್ರಾಧ್ಕಾಪಕರವರೆಗೆ, 
ಶ್ರೀಸಾಮಾನ್ಯರಿಂದ ಶಾಸನಸಭೆಯ ಸದಸ್ಯರು ಅಧ್ಯಕ್ಷರವರೆಗೆ, ಬಗೆಬಗೆಯ ರಾಜ 
ತಾಂತ್ರಿಕ. ವರ್ಗದವರಿಂದ ವೃತ್ತ ಪತ್ರಿಕೆಗಳ ಸಂಪಾದಕರು ಸಾಹಿತಿಗಳವರೆಗೆ 
ಗೊರೂರರ ಸಂಪರ್ಕ ಬೆಳೆದಿದೆ, ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಲ್ಲಿ, ಧಾರ್ಮಿಕ ಕೂಟ 
ಗಳಲ್ಲಿ ಮಾತ್ರವಲ್ಲದೆ ವಿಶ್ವವಿದ್ಯಾನಿಲಯಗಳ ತರಗತಿಗಳನ್ನುದ್ದೇಶಿಸಿ ಕೂಡ ಭಾಷಣ 
ಮಾಡಿದ್ದಾರೆ. ಗೊರೂರರ ವ್ಯಕ್ತಿತ್ವ ವರಾತಂಗಾರಿಕೆಗಳು ಅಮೆರಿಕನ್ನರ ಅದರಲ್ಲೂ 
ತರುಣ ಅಮೆರಿಕನ್ನರ ಮನಸ್ಸಿನ ಮೇಲೆ ಯಾವ ಬಗೆಯ ಪರಿಣಾಮವನ್ನೂಂಟಂ 
ವಕಾಡಿದವೆಂಬುದಕ್ಕೆ ಒಂದು ಸಾಕ್ಷಿ ಇದು : ಅವರು ಅವೆಂರಿಕದಿಂದ ಹಿಂದಿರುಗಿ ಬಂದ 
ಮೇಲೆ ವಿಶ್ವವಿದ್ಯಾನಿಲಯವೊಂದರ ಸಂಮಾರು ಇಪ್ಪತ್ತೈದು ಮಂದಿ ಸ್ನಾತಕೋತ್ತರ 
ವಿದ್ಯಾರ್ಥಿಗಳು ಸಹಿ ಹಾಕಿ ಬರೆದ ಒಂದು ಕಾಗದದಲ್ಲಿ ಹೀಗೆ ಹೇಳಿದ್ದಾರೆ : “The 
two hours you spent with us, will make our classroom 


ix 


work 80೦ much more meaningful. The message that you left 
with us by sharing with us your thoughts about peace, self 
respect and courage are words of wisdom, that we will not 
forget.’’” ಇಂಥ ಸಂದರ್ಭಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಸಫಲತೆ ಯಕಾವುದಿದ್ದೀತಂ ? 


ಲೋಕ ಪ್ರಸಿದ್ಧನಾದ ಮಹಮ್ಮದಾಲಿಯ ಮಂಪಿ ಯುದ್ಧವನ್ನು ನೋಡಿದ 
ಮೇಲೆ ಗೊರೂರರಿಗೆ 'ಹೀಗೆನ್ನಿಸಂತ್ತದೆ : ""ನನಗೇನೋ ಆ ಕಾಳಗ ಸಪ್ಪೆಯಾಗಿ 
ತೋರಿತು. ನಮ್ಮ ನಾಟಕ ಸಿನಿವಕಾಗಳಲ್ಲಿ ತೋರಿಸುವ ಭೀಮ-ದುರ್ಕೋಧನ, 
ಭೀಮ-ಕೀಚಕ ಇವರುಗಳ ಗದಾ ಕಾಳಗವೆ ಬಾಕ್ಸಿಂಗ್‌ಗಿಂತ ನನಗೆ ಹೆಚ್ಚು ರೋಮಾಂಚ 
ಕಾರಕವಾಗಿ ಕಂಡಿತು.'' 


ವಿಶ್ವಸಂಂದರಿ ಆಯ್ಕೆಯನ್ನು ನೋಡುವ ಅವಕಾಶವನ್ನು ಪಡೆದಿದ್ದ ಗೊರೂರರು 
ಆ ಆಯ್ಕೆಯ ಬಗೆಗೆ ಹೇಳುವುದು ಇದು : "ಕೊನೆಯ ಆಯ್ಕೆಯನ್ನು ನೋಡುವುದಕ್ಕೆ 
ಬಂದ ಪ್ರೇಕ್ಷಕರಲ್ಲಿ, ನೂರಂ ಜನರಲ್ಲಿ ಎಂಬತ್ತು ಜನ, ಆಯ್ಕೆಯಾಗಿರುವವರಿಗಿಂತ 
ಹೆಚ್ಚು ಸುಂದರಿಯರಾಗಿದ್ದರು.'' ಆ ವಿಶ್ವಸುಂದರಿಯ ಬಗೆಗೆ ಅವರ ಅಭಿಪ್ರಾಯ: 
"ನನಗೇನೋ ಆ ಸುಂದರಿ ಅಷ್ಟು ಸುಂದರಿಯಾಗಿ ತೋರಲೇ ಇಲ್ಲ. ನಮ್ಮ ದೇಶ 
ದಲ್ಲಿಯೇ ಅವಳನ್ನು ಮಾರಿಸಿದ ಸಾವಿರಾರು ಸುಂದರಿಯರಿದ್ದಾರೆ.'' 


ಈಜುವ ಕ್ಲಬ್‌ ಒಂದಕ್ಕೆ ಹೋಗಿ ಅಲ್ಲಿನ ಶಿಕ್ಷಕನ ಜೊತೆಗೇ ಸ್ಪರ್ಧಿಸಲು ಕೂಡ 
ಗೊರೂರರು ಹಿಂದೆ ಮಂದೆ ನೋಡುವುದಿಲ್ಲ. ಈಜಿನಲ್ಲಿ ಶವಾಸನ ಹಾಕಿ ಎಲ್ಲರನ್ನೂ 
ಚಕಿತಗೊಳಿಸುತ್ತಾರೆ. ಕೊನೆಗೆ ಆ ಶಿಕ್ಷಕ ಗೊರೊರರಿಗೆ ಹೇಳುತ್ತಾನೆ-"“ನನ್ನನ್ನು 
ಬಿಟ್ಟರೆ ನಿಮ್ಮಷ್ಟು ಹೊತ್ತು ಯಾರೂ ಮಯಂಳಂಗಿದವರಿಲ್ಲ. ನೀವು ನನ್ನೊಂದಿಗೆ 
ಕೋಚ್‌ ಆಗಿರಿ. ನಿಮಗೆ ವಾರಕ್ಕೆ ಅರವತ್ತು ಡಾಲರ್‌ ಕೊಡುತ್ತೇನೆ.'' ಅದಕ್ಕೆ 
ಗೊರೂರರ ಉತ್ತರ-""ಹೌದು, ಆದರೆ ನಿಮ್ಮ ಸರ್ಕಾರ ನಾನಂ ಇಲ್ಲಿ ಕೆಲಸ ಮಾಡ 
ಕೂಡದೆಂಬ ನಿಯಮದ ಮೇಲೆ ನನಗೆ ಇಲ್ಲಿಗೆ ಬರಲು ಪರವಾನಗಿ ಕೊಟ್ಟಿದೆಯಲ್ಲ.'' 


ಯಾರದೋ ಹೊಲದಲ್ಲಿ, ಸೆ ೈಕಲ್‌ಕಚ್ಚೆ ಹಾಕಿ ಕುದುರೆ ಸವಾರಿ ಮಾಡಿದ್ದು 
ಗೊರೂರರ ಇನ್ನೊಂದು ಸಾಹಸ, ಆ ಸಂದರ್ಭದ ಅವರ ಅನುಭವ : “ಪ್ರಾರಂಭ 
ದಲ್ಲಿ ನನಗೆ ಸ್ವಲ್ಪ ಗಾಬರಿ ಇದ್ದರೂ ಕಂದುರೆ ನೂರಾರು ಹೆಜ್ಜೆ ಇಡುವುದರೊಳಗೆ 
ನನಗೆ ಒಳ್ಳೆ ಉತ್ಸಾಹವೂ, ಧೈರ್ಯವೂ ಉಂಟಾಯಿತು, ನಾನಂ ಬಿಗಿಯನ್ನು ಬಿಟ್ಟು 
ಬಹಂಕಾಲದ ರಾವುತನಂತೆ ಸರಾಗವಾಗಿ ಕುಳಿತೆ. ಕುದುರೆ ರಥದಂತೆ ಗಂಭೀರ ನಡಿಗೆ 
ಯಿಂದ ಬಯಲನ್ನು ಬಳಸಿಕೊಂಡು ಹೊರಟ ಸ್ಥಳಕ್ಕೆ ಬಂದು ಸೇರಿತು. ಕುದುರೆ 
ಯಿಂದ ನಾನೇ ಸರಾಗವಾಗಿ ಕೆಳಕ್ಕೆ ಇಳಿದೆ. ಕುದುರೆ ಅಶ್ವಶಕ್ತಿಯನ್ನು ನನಗೆ 
ವರ್ಗಾಯಿಸಿ ನನ್ನ ಲವಲವಿಕೆಯನ್ನೂ, ಚೈತನ್ಯವನ್ನೂ ಹೆಚ್ಚಿ ಸಿತ್ತು.'' 


೫ 


ಗೊರೂರರ ಬರಹ ಉದ್ದಕ್ಕೂ ಲವಲವಿಕೆಯಿಂದ ತುಂಬಿದ್ದು, ಬಸ್ಸಿನಲ್ಲಿ 
ಸಿಗರೇಟು ಸೇದಿದ ಬಗ್ಗೆ ಪ್ರಯಾಣಿಕರಲ್ಲಿ ಜಟಾಪಟಿಯಾಗಿ ಕೈ ಕೈ ಮಿಲಾಯಿಸುವ 
ವರೆಗೂ ಹೋದಾಗ ಗೊರೂರರು ಅವರಿಗೆ ಗಾಂಧೀ ಮಹಿಮೆಯನ್ನು ಬೋಧಿಸಿ 
ಸಮಾಧಾನ ಹೇಳುತ್ತಾರೆ. ಒಂದು ಪಕ್ಷದ ಮಹಿಳೆ ಗೊರೂರರ ವಿಳಾಸ ತೆಗೆದಂ 
ಕೊಂಡಳು. ವಿಳಾಸ ಕೊಡುವಾಗ ಯಾಕೆ ಎಂದು ಅವರು ವಿಚಾರಿಸಲೇ ಇಲ್ಲ. ಆಗ 
ಅವರಿಗೆ ಅನ್ನಿಸಿತಂತೆ-""ನಾನು :ಭಾರತದವನಂ. ಗಾಂಧೀಜಿ,” ನೆಹರಂ, ವಿವೇಕಾನಂದ, 
ಅಹಿಂಸೆ ಇವುಗಳ ಮಾತನಾಡುತ್ತಿದ್ದೇನೆ. ಆದುದರಿಂದ ನನ್ನ ವಿಳಾಸ ಎಲ್ಲರಿಗೂ 
ಬೇಕು.'' ಇದರಿಂದ ದೊರಕಿದ ಪ್ರತಿಫಲವೇನು ? ಹತ್ತು ಹನ್ನೆರಡು ದಿನಗಳಲ್ಲಿಯೇ 
ಗೊರೂರರಿಗೆ ಹೆನ್ನೆಪಿನ್‌ ಡಿಸಿ ಕ್ಸ್‌ ಕೋರ್ಟಿನಿಂದ ಸಮನ್‌ ಬಂದಿತು! ಆ ಬಸ್ಸಿನ 
ಜಟಾಪಟಿ ಪ್ರಕರಣದಲ್ಲಿ ಅವರೊಬ್ಬ ಸಾಕ್ಷಿಯಾಗಿದ್ದರು ! 


ಅಮೆರಿಕದ ಮಕ್ಕಳಿಗೆ ಪಂಚತಂತ್ರದ ಕಥೆಗಳನ್ನು ಹೇಳುವಾಗ ಒಂದು ಕಥೆಯಲ್ಲಿ 
ಸಿಂಹ ಬರುತ್ತದೆ. ಆದರೆ ಅದೇನೆಂದಂ ಆ ಮಕ್ಕಳಿಗೆ ಗೊತ್ತಾಗುವುದಿಲ್ಲ. ಆಗ 
ಗೊರೂರರು ಮೆಟ್ರೊ ಗೋಲ್ಡ್‌ ವನ್‌ ಮೇಯರ್‌ ಕಂಪನಿಯ ಚಿತ್ರಗಳ ಪ್ರಾರಂಭದ 
ಸಂಕೇತ ಆ ಪ್ರಾಣಿ ಎಂದಾಗ ಮಕ್ಕಳಿಗೆ ಸಿಂಹ ಎಂದರೇನೆಂದು ತಿಳಿಯಿತಂತೆ ! 


ತಮ್ಮ ವಿಷಯದಲ್ಲಿಯೇ ವ್ಯಂಗ್ಯ ವಿನೋದಗಳನ್ನಾಡಿಕೊಳ್ಳಲು ಗೊರೂರರ 
ಸಂಕೋಚ ಪಡುವುದಿಲ್ಲ. "ನನ್ನನ್ನು ಅಮೆರಿಕದಲ್ಲಿ ಬಚಾಯಿಂಸಿದುದಂ ವೇದಗಳ 
ಅನೇಕ ಭಾಗಗಳ ಪಠಣ. ಉಪನಿಷತ್ತುಗಳ ವಿವರಣೆ'' ಎಂದು ಒಂದೆಡೆ ಹೇಳುತ್ತಾರೆ 
“ಗಾಂಧೀವಂಠದ ಪೂಜಾರಿಗಳಿಗೆ ಜಗತ್ತಿನ ಎಲ್ಲೆಡೆಯೂ ಮನ್ನಣೆ ದೊರೆಯುವುದಂ”' 
ಎಂದು ಮತ್ತೊಂದು ಕಡೆ ಬರೆಯುತ್ತಾರೆ. ಗಾಂಧೀಜಿಯವರ ಹೆಸರನ್ನು ಎಷ್ಟೊಂದು 
ಜನ ಎಷ್ಟೊಂದು ಸಂದರ್ಭಗಳಲ್ಲಿ ದುರಂಪಯೋಗಪಡಿಸಿಕೊಂಡಿದ್ದಾರೆಂಬಂದನ್ನು 
ಹೇಳುತ್ತಾ ತಾವೂ ಅದಕ್ಕೆ ಹೊರತಲ್ಲ ಎನ್ನಲು ಅವರು ಹಿಂಜರಿಯುವುದಿಲ್ಲ. ವ್ಯಕ್ತಿ 
ಯಾರೇ ಇರಲಿ, ಸಂದರ್ಭ ಯಕಾವ್ರದೇ ಇರಲಿ ಗೊರೂರರು ತಪಂಗನ್ನಿಸಿದ್ದನ್ನು 
ಹೇಳಿಯೇ ಹೇಳಂತ್ತಾರೆ. ಈ ಸ್ವಾಭಾವಿಕ ಅಭಿವ್ಯಕ್ತಿಯಿಂದಾಗಿ ಅವರ ಬರವಣಿಗೆಗೆ 
ಹೆಚ್ಚಿನ ಸೊಗಸು ಕೂಡಿಕೊಳ್ಳುತ್ತದೆ. 

ಗೊರೂರರ ಭಾಷೆ ಭಾವೋಪಯೋಗಿಯಾಗಿರುವುದಕಿ ಾ೦ತ ಹೆಚ್ಚಾಗಿ ಲೋಕೋಪ 
ಯೋಗಿ. ಹಾಗೆಂದು ಅವರ ಬರವಣಿಗೆಯಲ್ಲಿ ಕಾವ್ಯಾತ್ಮಕತೆ, ಗೇಯತೆ ಇಲ್ಲವೆಂದಂ 
ಹೇಳುವಂತಿಲ್ಲ. ಅವರ ಈ ಕೆಲವು ವರ್ಣನೆಗಳನ್ನು ಫೋಡಿ : “ಉಕ್ಕಿನ ಬೆಳ್ಳಿಯ 
ಆ ಮೆಟ್ಟಲುಗಳೂ, ಅದೃಶ್ಯ ಕರಗಳಿಂದ ಚಾಲಿತವಾಗಿ, ಸರ್ಪದ ಮೈನಂತೆ ಹೊಳೆಯುವ 
ಕಣ್ಣು ಗಳುಳ್ಳೆವಾಗಿ, ತೇಲಿಕೊಂಡು ಬರುವಾಗ, ಮೊದಲ ಹೆಜ್ಜೆಯನ್ನಿಡಲು ಅಭ್ಯಾಸ 
ವಿಲ್ಲದವರಿಗೆ ಕಾಲನ್ನು ಎಳೆದುಕೊಂಡು ಪಾತಾಳಕ್ಕೇ ಹೋಗಿ ಬಿಡುವುವೋ ಎಂದಂ 


೫1 


ಭಯವಾಗುತ್ತದೆ.” “ನದಿಯ ನೀರು ಬೆಳ್ಳಿಯ ತಗಡಿನಂತೆ ಪ್ರಖರವಾಗಿ ಅದರ 
ದ್ವಕ್ಕೂ ಎತ್ತರದಲ್ಲಿ ಹತ್ತಿಯ ತೆಳು ಪೊರೆಯಂತೆ ಮಂಜು ಮುಸುಕಿದ್ದ, ನದಿ 
ನನಗೆ ತುಂಬ ಆಕರ್ಷಣೀಯವಾಗಿ ಕಾಣಿಸಿತು.” ""ಅಷ್ಟು ಫಾ ಜನರ ಕಣ್ಣನ 
ತೋರಣದ ನಡುವೆ ನಡೆಯುತ್ತಿದ್ದ ನನಗೆ, ನಾನೊಬ್ಬ ಅಪರಾಧಿಯೋ ಪ್ರಮುಖನೋ 
ವಿಚಿತ್ರ ಪ್ರಾಣಿಯೋ ಎಂಬಂತೆ ಭಾಸವಾಯಿತು.” ""ನಿಶ್ಶಬ್ದವಾಗಿ, ಚಕ್ರ ಕಂಬಿಗಳನ್ನು 
ನುಂಗಂತ್ತ ಮಂನ್ನುಗ್ಗು ತ್ತದೆ.” ಇಂಥ ಕಡೆಗಳಲ್ಲಿ ಗೊರೂರರು ಕವಿಯಾಗುತ್ತಾರೆ. 


ಸರಳವಾದ ಬರವಣಿಗೆಯೂ ಹೇಗೆ ಪರಿಣಾಮಕಾರಿಯಾಗಂತ್ತದೆಂಬುದಕ್ಕೆ 
ಒಂದು ಉದಾಹರಣೆಯನ್ನು ನೋಡಬಹೇದು. ತಾವು ಕುದುರೆ ಸವಾರಿವಕಾಡಿದ 
ಹೊಲದ ವಕಾಲೀಕನೊಡನೆ ವಕಾತನಾಡುತ್ತಾ ಆ ಕುದುರೆಗಳೆಲ್ಲ ಇಷ್ಟರಲ್ಲಿಯೆ, ಒಂದಲ್ಲ 
ಒಂದು ದಿನ ಕೊಲೆಯಕಾಗುತ್ತವೆಂಬುದನ್ನು ಅವರು ತಿಳಿದುಕೊಳ್ಳುತ್ತಾರೆ. ಆಮೇಲೆ 
ಅವರು ಹೊಲದಿಂದ ಹೊರಟ ಸಂದರ್ಭವನ್ನು ಹೀಗೆ ವರ್ಣಿಸುತ್ತಾರೆ : "“ನಾನಂ 
ಹೊರಟಾಗ ಕುದುರೆಗಳೆಲ್ಲ ಬೀಳ್ಕೊಡುವಂತೆ ನನ್ನ ಕಡೆಯೇ ನೋಡುತ್ತಿದ್ದವು. 
ನಾನಂ ಸವಾರಿ ಮಾಡಿದ ಕುದುರೆ ಸ್ವಲ್ಪ ಹೆಚ್ಚು ಆತ್ಮೀಯತೆಯಿಂದಲೂ, ಸಲಿಗೆ 
ಯಿಂದಲೂ ನೋಡಿತು. ನಮ್ಮೂರ ಮುಂದೆ ರಸ್ತೆಯಲ್ಲಿ--ಹಾಸನದ ಸಂತೆಯಲ್ಲಿ 
ಪ್ರತಿ ಮಂಗಳವಾರವೂ ಇನ್ನೂ ಸಶಕ್ತವೂ ವ್ಯವಸಾಯಕ್ಕೆ ಅರ್ಹವೂ ಆದ ನೂರಾರು 
ಎತ್ತು ಹಸುಗಳನ್ನು ಕೊಂಡು-- ಕೊಲೆಮನೆಗೆ ಸಾಗಿಸುತ್ತಿರುವ ದೃಶ್ಯ ಕಣ್ಣಿಗೆ ಕಟ್ಟಿತು. 
ಕುದುರೆ ನನ್ನನ್ನು ನೋಡಿದ ದೃಷ್ಟಿಯನ್ನು ನಾನಂ ಎಂದೂ ಮರೆಯಲಾರೆ.” ಇದನ್ನು 
ಓದುವ ಯಾರಿಗಾದರೂ ಎದೆಯಲ್ಲಿ ತಳಮಂಳವಾಗಿ ಕಣ್ಣು ಮಂಂಜಾಗುತ್ತದೆ. 
ಸಾದೃಶ್ಯ ವೈದ ಶ್ಯಗಳನ್ನು ಸಾರ್ಥಕವಾಗಿ ಸಾಧಿಸುವುದರಲ್ಲಿ ಗೊರೂರರಂ ಗಟ್ಟಿಗರಂ. 


ತಮ್ಮ ಪ್ರವಾಸಪ್ತಿಯತೆಯಂನ್ನಿ ಗೊರೂರರು ಒಂದು ಕಡೆ ಅತ್ಯಂತ ಸುಂದರೆ 
ವಾಗಿ ಹೃದಯಸ್ಪರ್ಶಿಯಾಗಿ ಹೇಳಿಕೊಂಡಿದ್ದಾರೆ : "ನನ್ನದು ಬಹಳ ಅಲೆಮಾರಿ 
ಸ್ವಭಾವ. ಯಾವ ಬಂಧನಕ್ಕೂ ಸಿಕ್ಕದೆ: 'ಹೆರಕೆ ಪರದೇಶಿ'ಯಂತೆ ಗ್ರಾಮೈಕ 
ರಾಶ್ರಿಯಾಗಿ, ಈ ರಾಷ್ಟ್ರದ ನೆಲ ನೀರು ಪರ್ವತಶ್ರೇಣಿ ದೇವಾಲಯ ವಿಶಾಲವಾದ 
ಅದ್ಭುತ ಬಯಲು ಪ್ರಕೃತಿ ವೈಚಿತ್ರ್ಯಗಳನ್ನು ಅನುಭವಿಸುತ್ತ ಗುರುತು ಪರಿಚಯ 
ವಿಲ್ಲದ ಯಾವುದೋ ಕಡೆ ಕಂತೆ ಒಗೆಯಂಬೇಕೆಂಬುದು ನನ್ನ ಇಷ್ಟ.'' ಅಮೆರಿಕೆಯ 
ಪ್ರವಾಸದಿಂದ ಗೊರೂರರು ತಮ್ಮ ಅಲೆಮಾರಿ ಕ್ಷೇತ್ರವನ್ನು ವಿಸ್ತರಿಸಿಕೊಂಡಿದ್ದಾರೆ. 
ಲೋಕವೇ ಅವರದಾಗಿದೆ. ಅವರ ಪಯಣ ಹಕ್ಕಿಯ ಪಯಣದಂತೆ ಮುಕ್ತ, 
ಮೋಹಕ. 

"ಅಮೆರಿಕದಲ್ಲಿ ಗೊರೂರು' ಅತ್ಯಂತ ಧ್ವನಿಪೂರ್ಣವಾದ ಶೀರ್ಷಿಕೆ. ಅದು 
ಪೂರ್ವ ಪಶ್ಚಿಮಗಳನ್ನೂ, ನಗರ ಗ್ರಾಮಗಳನ್ನೂ ಹಳತು ಹೊಸೆತನ್ನೂ ಸಂಕೇತಿಸಂತ್ರದೆ, 


xii 


ಅಮೆರಿಕದಲ್ಲಿ ಗೊರೂರು ಕಳೆದಂಹೋಗುವುದಿಲ್ಲ;; ವಿವಿಧ ಸ್ವರಗಳಲ್ಲಿ ವೆಿದೋರಂ 
ತ್ತದೆ. ಇದು ಈ ಪುಸ್ತಕದ ವಿಶೇಷ. ಇದರಲ್ಲಿ ವರ್ಣಿತವಾದ ಅನುಭವಗಳಂ 
ಬಹಂಪಾಲು ಗೊರೂರರಿಗೆ ವಠಾತ್ರ್ತ ಆಗಂವಂಥವು. ಇದಂ ಗೊರೂರರು ಮಾತ್ರ 
ಬರೆಯಬಹುದಾದಂಥ ಪುಸ್ತಕ. ಇ ಕ 

ಪ್ರಕಟಣೆಯ ಅವಸರದಿಂದಲೋ ಏನೋ ಅಚ್ಚಿನ ತಪ್ಪುಗಳು ಅನೇಕ 
ಉಳಿದಿವೆ ; ವಸ್ತು ದೋಷಗಳೂ ಕೆಲವು ಕಾಣಿಸುತ್ತವೆ ; ಅಲ್ಲಲ್ಲಿ ಬರವಣಿಗೆಯ 
ಸೂ )ಲಿತ್ಯಗಳಂ ಇಣಂಕುತ್ತವೆ. ಆದರೆ ಇವು ಯಾವುವೂ ಈ ಅಪರೂಪದ ಪುಸ್ತಕದ 
ಸ್ವಾರಸ್ಯಗ್ರಹಣಕ್ಕೆ ಅಡ್ಡಿಯುಂಟುವರಾಡುವುದಿಲ್ಲ. ಈ ಪುಸ್ತಕ ಖಂಡಿತವಾಗಿಯೂ 
ಬಹಂಬೇಗನೆ ಮರುಮುದ್ರಣಕ್ಕೆ ಬರುತ್ತದೆ ಎಂಬುದರೆಲ್ಲಿ ನನಗೆ ನಂಬುಗೆ ಇದೆ. 
ಆಗ ಈ ಕೊರತೆಗಳನ್ನು ತಿದ್ದಿದರೆ ಪುಸ್ತಕದ ಮೌಲ್ಯ ಹೆಚ್ಚುತ್ತದೆ. ಲೇಖಕರೂ, 
ಪ್ರಕಾಶಕರೂ ಇದಕ್ಕೆ ಗಮನ ಕೊಡುತ್ತಾರೆಂದು ಆಶಿಸಿದ್ದೇನೆ. 

ತಮ್ಮ ಪುಸ್ತಕಕ್ಕೆ ಮುನ್ನುಡಿ ಬರೆದುಕೊಡಬೇಕೆಂದು ಕೇಳಿ ಗೊರೂರರೆಂ 


ಈ 
ಅಚ್ಚಾದ ಹಾಳೆಗಳನ್ನು ನನಗೆ ಕೊಟ್ಟು ಎಲ್ಲರಿಗಿಂತ ಮೊದಲೂ ನನಗೆ ಈ ಪುಸ್ತಕ 
ಓದಂವ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಈ ಕೃಪೆಗಾಗಿ ನಾನು ಅವರಿಗೆ ಕೃತಜ್ಞ 
ನಾಗಿದ್ದೇನೆ. ಈ ನಾಲ್ಕು ಮಾತಂಗಳು ಮೊದಲ ಓದುಗನೊಬ್ಬನ ವೆಂಚ್ಚುಗೆಯ 
ಮಾತುಗಳು, ಅಷ್ಟೆ, ನನ್ನ ಮೆಚ್ಚುಗೆಯಿಂದ ಗೊರೂರರ ಪುಸ್ತಕದ ಬೆಲೆ ಹೆಚ್ಚಬೇಕಿಲ್ಲ, 
ಹೆಚ್ಚು ವುದಿಲ್ಲ. ಆದರೆ ನಮ್ಮ ನಾಡವರು ಇಂಥದೊಂದು ಪುಸ್ತಕವನ್ನು ಓದುವ 
ಅವಕಾಶವನ್ನು ಕಳೆದುಕೊಳ್ಳಬಾರದೆಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ. ಈ 
ಪುಸ್ತಕದಲ್ಲಿ ಧಶ್ರವಗಳು ಸಂಧಿಸುತ್ತವೆ. ಇದರ ವಾಚನ ಓದುಗರಿಗೊಂದು ಅನುಭವ 


ನೀಡುತ್ತದೆ. 


“ಗೋಧೂಳಿ”, ಜಯಲಕ್ಷಿ ಪುರಂ 
ಮೈಸೂರು-೧೨ ಹಾ. ಮಾ. ನಾಯಕ 


ಮೇ ೬, ೧೯೭೯ 


ಲೇಖಕನ ಮಾತು 


“ಅಮೆರಿಕದಲ್ಲಿ ಗೊರೂರು” ಈ ಪುಸ್ತಕವನ್ನು ವಾಚಕರಿಗೆ ಸಮರ್ಪಿಸಲಂ 
ನನಗೆ ಸಂತೋಷವಾಗುತ್ತದೆ. ಈ ಪುಸ್ತಕಕ್ಕೆ ಈ ಹೆಸರನ್ನು ಸೂಚಿಸಿದವರು ಕನ್ನಡ 
ಸಾಹಿತ್ಯ ಪರಿಷತ್ತಿನ ಹಿಂದಲ ಅಧ್ಯಕ್ಷರಾದ ಶ್ರೀ ಜಿ. ನಾರಾಯಣ ಅವರು. ನನ್ನ 
ಅಮೆರಿಕ ಪ್ರವಾಸವನ್ನು ಕುರಿತಂ ಉಪನ್ಯಾಸವನ್ನು ಏರ್ಪಡಿಸಿದಾಗ, ಅವರು ಆ 
ಉಪನ್ಯಾಸಕ್ಕೆ ಈ ತಲೆಬರಹವನ್ನು ಕೊಟ್ಟರಂ. ಗ್ರಂಥಕ್ಕೂ ಅದೇ ಹೆಸರಾಯಿತು. 

ಈ ಗ್ರಂಥದ ಲೇಖನಕ್ರಿಯೆಯ ವಿಷಯದಲ್ಲಿ ಒಂದು ವಾಾತನ್ನು ಹೇಳಬೇಕು. 
ಈಚಿನ ದಿನಗಳಲ್ಲಿ ನನ್ನ ಹೆಬ್ಬೆಟ್ಟು ಮತ್ತು ವಂಷ್ಟಿಯಲ್ಲಿ ನೋವಾಗಿ ಬರೆಯುವುದು 
ಸಂಲಭವಾಗಿಲ್ಲ. ಕಣ್ಣಿನ ಚುರಂಕೂ ಕಡಿಮೆಯಾಗಿದೆ. ಈ ವಿಷಯವನ್ನು ಶ್ರೀಮಾನ್‌ 
ಪು. ತಿ. ನರಸಿಂಹಾಚಾರ್ಯರೊಂದಿಗೆ ಮಾತನಾಡುತ್ತಿರುವಾಗ ಅವರು “ಯಾರಿಗಾದರೂ 
ಹೇಳಿ ಬರೆಸಿ” ಎಂದು ಹೇಳಿದರು. ನನ್ನ ತರುಣಮಿತ್ರ ಜಯರಾಮ್‌ ನಿತ್ಯ ಮೂರು 
ಗಂಟೆಗಳ ಕಾಲ, ನಾನು ಹೇಳಿದುದನ್ನು ಬರೆದುಕೊಳ್ಳುತ್ತಿದ್ದನು. (ಲಾಂಗ್‌ ಹ್ಯಾಂಡಿ 
ನಲ್ಲಿ). ಹೀಗೆ ಸುಮಾರು ನೂರು ಪುಟಗಳ ಹಸ್ತಪ್ರತಿ ಆಯಿತು. ಜಯರಾಮ್‌ಗೆ 
ಬೇರೆ ಕೆಲಸವಿದ್ದುದರಿಂದ ಈ ಕುರ್ಕ ಮುಂದುವರಿಯಲಿಲ್ಲ. ಆ ವೇಳೆಗೆ ಶಾಸನಸಭೆ 
ಯಲ್ಲಿ ರಿಪೋರ್ಟರ್‌ ಆಗಿ ನಿವೃತ್ತರಾಗಿರುವ ಶ್ರೀ ಎನ್‌. ಎನ್‌. ರಾವ್‌ರವರನ್ನು 
ಒಂದು ದಿನ ಸಂಧಿಸಿದಾಗ ನನ್ನ ಕಷ್ಟ ಹೇಳಿದೆ. ಅಲ್ಲಿಂದ ಮುಂದೆ ಲ್ಯಾಂಗ್‌ಹ್ಯಾಂಡಿ 
ನಲ್ಲಿ ನಾನು ಬಾಯಲ್ಲಿ ಹೇಳಿದುದನ್ನು ಅವರು ಕನ್ನಡ ಶೀಘ್ರಲಿಪಿಯಲ್ಲಿ ಬರೆದು 
ಕೊಳ್ಳುತ್ತಿದ್ದರ. ಅವರ ವೇಗಕ್ಕನಂಗಂಣವಾಗಿ ಹೇಳಲು ನನಗೆ ಸಾಧ್ಯವಾಗುತ್ತಿರ 
ಲಿಲ್ಲ. ಅಂತೂ ಅವರೂ ಸಹ ಇನ್ನೂ ಸುಮಾರು ನೂರ ಇಪ್ಪತ್ತು ಪುಟದಷ್ಟು ಹಸ್ತ 
ಪ್ರತಿಯನ್ನೂ ಮಾಡಿಕೊಟ್ಟರಂ. ಉಳಿದ ನೂರು ಪುಟಗಳನ್ನು ನಾನೇ ಬರೆದೆ. 
ಹೀಗೆ ಇದು ನಾವು ಮೂವರ ತಲೆ ಕೈಗಳಿಂದ ಮುಪ್ಪುರಿಗೊಂಡ ಬರವಣಿಗೆ. ಈ 
ಕಾರಣದಿಂದ ಪ್ಯಾರಾಗ್ರಾಫ್‌ ಮತ್ತೂ ಇತರ ವಂದ್ರಣ ಚಿಹ್ನೆ- ಪೂರ್ಣವಿರಾಮ, 
ಅರ್ಧ ವಿರಾವು, ಇನ್‌ವರ್‌ಟಡ್‌ಕಾಮ, ಗೀಟಂ-ಇವುಗಳ ಸ್ಥಾನಗಳಲ್ಲಿ ದೋಷ 
ವುಂಟಾಗಿದೆ. ಇವೆಲ್ಲದರ ಪೂರ್ಣ ಹೊಣೆ ನನ್ನದೇ ಹೊರತು, ಹಸ್ತಪ್ರತಿಗಳನ್ನು 
ತಯಾರಿಸಿದವರದಲ್ಲ. 

ಈ ಗ್ರಂಥವನ್ನು ನಾನು ಪೂರ್ಣವಾಗಿ ನನ್ನ ನೆನಪಿನಿಂದಲೇ-ಅನುಭವ 
ದಿಂದಲೇ ಬರೆದಿದ್ದೇನೆ. ಇದಕ್ಕಾಗಿ ಟಿಪ್ಪಣಿ ದಿನಚರಿ ಮುಂತಾದ್ದು ಯಕವುದನ್ನೂ 
ಮಾಡಿಕೊಳ್ಳಲಿಲ್ಲ. ತಿರುಗುಟದದ್ಲಿಯೇ ಇದ್ದ ನನಗೆ ಅಮೆರಿಕ ಕೆನಡದಲ್ಲಿದ್ದಾಗ 


xiv 


ಬರವಣಿಗೆಗೆ ಸಮಯ ದೊರೆಯಲಿಲ್ಲ. ಎಂಪೈರ್‌ಸ್ಟೇಟ್‌ ಬಿಲ್ಲಿಂಗ್‌, ಸ್ವಾತಂತ್ರ್ಯ 
ಪ್ರತಿಮೆ, ವುಷಿಂಗ್‌ಟನ್‌ ಸ್ಮುರಕ, ವಖಂತುದವುಗಳ ಕರಪತ್ರಗಳ ಅಕಿ ಅಂಶಗಳನ್ನು 
ಉಪಯೋಗಿಸಿಕೊಂಡಿದ್ದೇನೆ, ಒಂದೆರಡು ಕಡೆ ದಿನಚರಿಯಂತೆ ತೋರುತ್ತದೆ, 
ಆದರೆ ದಿನಚರಿಯಲ್ಲ, ಬರೆದಿರುವ ಒಂದು ಕ್ರಮ. 

ನನ್ನ ತರುಣ ವಿಂತ್ರರಾದ ಡಾ| ಹಾ. ಮಾ ನುಯಕ ಅವರು ಈ ಗ್ರಂಥಕ್ಕೆ 
ಒಂದು ಅಪೂರ್ವ ವಿದ್ವತ್‌ಪೂರ್ಣ ಮುನ್ನುಡಿಯನ್ನು ಬರೆದು ಇದರ ಬೆಲೆಯನ್ನು 
ಹೆಚ್ಚಿಸಿದ್ದಾರೆ, ಒಂದು ರೀತಿಯಲ್ಲಿ ಈ ಪುಸ್ತಕವನ್ನು ನಾನು ಬರೆಯಲು ಅವರು 
ಮುಖ್ಯ ಕಾರಣ. ಯಾಕೆಂದರೆ ನನಗೆ ಮೊನಲು ಅಮೆರಿಕ ಪ್ರವಾಸವನ್ನು ಕುರಿತು 
ಬರೆಯುವ ಉದ್ದೇಶವಿರಲಿಲ್ಲ. "ಈಗ ಕನ್ನಡಿಗರೇ ವರ್ಷ ವರ್ಷ ಬೇಕಾದಷ್ಟು ಜನ 
ಅಮೆರಿಕಕ್ಕೆ ಹೋಗಿ ಹೋಗಿ ಬರುತ್ತಾರೆ. ನಾನು ಹೇಳುವುದು ಏನಿದೆ ?'' ಎಂದು 
ಭಾವಿಸಿದೆ. ನಾನು ಅವೆ:ರಿಕದಿಂದ ಹಿಂದಿರುಗಿದ ಒಂದು ವಾರದೊಳಗೆ, ಡಾ| 
ಹಾ. ಮಾ. ನಾಯಕ ಅವರು ನನ್ನ ಒಂದು ಭಾಷಣವನ್ನು ಮಾನಸಗಂಗೋತ್ರಿಯಲ್ಲಿ 
ಏರ್ಪಡಿಸಿದ್ದರು. ಭಾಷಣದ ಅನಂತರ “`ನೀವು ಈ ವಿಷಯಗಳನ್ನೆಲ್ಲ ಕುರಿತು 
ಬರೆಯಿರಿ'” ಎಂದು ಒತ್ತಾಯಿಸಿದರು. ಅವರ ಮುನ್ನುಡಿಯನ್ನು ನಾನು ಬಯಸಿದುದಂ 
ಮತ್ತೊಂದು ಕಾರಣಕ್ಕಾಗಿ ಸಹ. ಡಂ॥ ನಾಯಕ ಅವರು ನನಗಿಂತ ಹೆಚ್ಚು ಕಾಲ 
ಅಮೆರಿಕದಲ್ಲಿದ್ದು, ಈಚೆಗೂ ಸಹ ತಮ್ಮ ಅಧಿಕಾರದ ನಿವಿಂತ್ತ ಅಮೆರಿಕದಲ್ಲಿ ಒಂದಂ 
ಜಾನಪದ ಕೇಂದ್ರವನ್ನು ಉದ್ಭಾಟಿಸಲು ಹೋಗಿದ್ದರು. ಈ ಎಲ್ಲ ಕಾರಣಗಳಿಂದ 
ಈ ಗ್ರಂಥಕ್ಕೆ ಅವರ ಮುನ್ನುಡಿ ಉಚಿತವಾಗಿದೆ. ಶ್ರೀ ನಾಯಕ ಅವರು ಒಂದರ 
ಪುಟವನ್ನೂ ಬಿಡದೆ ಗ್ರಂಥವನ್ನು ತುಂಬ ಎಚ್ಚರಿಕೆಯಿಂದ ಓದಿದ್ದಾರೆ. ಅಚ್ಚಿನ 
ತಪ್ಪುಗಳು ಮುಂತಾದ ಇನ್ನೂ ಅನೇಕ ದೋಷಗಳನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. 
ಗ್ರಂಥವನ್ನು ಪೂರ್ತ ಓದದೆಯೇ ವಿಮರ್ಶೆಮಾಡುವ ವಿದ್ವಾಂಸರು ನಮ್ಮಲ್ಲಿ ಹೆಚ್ಚಿರಂ 
ವಾಗ, ಇಷ್ಟು ಎಚ್ಚರಿಕೆಯಿಂದ ಓದುವ ಮುನ್ನುಡಿಕಾರರು ದೊರೆಯುವುದು ಲೇಖಕರ 
ಪುಣ್ಯವೇ ಸರಿ. ; 

ಈ ಗ್ರಂಥದ ಪ್ರಕಾಶನ ಕಾರ್ಯವನ್ನು ಕೈಕೊಂಡ ಕನ್ನಡ ಸಾಹಿತ್ಯ ಪರಿಷತ್ತಿನ 
ಅಧ್ಯಕ್ಷ ಶ್ರೀಮಾನ್‌ ಹಂಪ ನಾಗರಾಜಯ್ಯ ಮತ್ತು ಪರಿಷತ್ತಿನ ಇತರ ಎಲ್ಲ ಅಧಿಕಾರ 
ವರ್ಗದವರಿಗೂ ನನ್ನ ಕೃತಜ್ಞತೆ ಸಲ್ಲುತ್ತದೆ. ಮುಖ್ಯವಾಗಿ ಅಧ್ಯಕ್ಷರು, ಹೆಜ್ಜೆ 
ಹೆಜ್ಜೆಗೂ ಈ ಪುಸ್ತಕ ಮಂಂದುವರಿಯುವುದಕ್ಕೂ ಮತ್ತು ಅದು ಶೀಘ್ರವಾಗಿ 
ಮುದ್ರಣವಾಗುವುದಕ್ಕೂ ಕಾರಣ ಕರ್ತರು. ಅವರ ಈ ಪ್ರೋತ್ಸಾಹವಿಲ್ಲದಿದ್ದರೆ ಈ 
ಪುಸ್ತಕ ಇಷ್ಟು ಬೇಗ ಇಷ್ಟು ಅಂದವಾಗಿ ವಾಚಕರ ಕೈಸೇರುತ್ತಿರಲಿಲ್ಲ. 

ಈ ಪುಸ್ತಕವನ್ನು ಅಚ್ಚುಮಾಡಿದ ಲೋಟಸ್‌ ಎಂಟರ್‌ಪ್ರೈ ಸಸ್‌ನವರು 
ದಕ್ಷರ, ಹಿಡಿದ ಕೆಲಸವನ್ನು ಶೀಘ್ರವಾಗಿ ನಿರ್ವಹಿಸುವವರು, ಹಸ್ತಪ್ರತಿಯನ್ನು 


ಷ್ಠ 


XV 


ಸಿದ್ಧಮಾಡುವುದರಲ್ಲಿ ಹಿಂದೆ ವಿವರಿಸಿದಂತೆ ತೊಂದರೆಗಳು ಉಂಟಾದುದರಿಂದ, ಹಿಂದಕ್ಕೆ 
ಮುಂದಕ್ಕೆ ನೋಡಿ ನೋಡಿ ಹೊಂದಿಸಿ ಮುದ್ರಣಕ್ಕೆ ಕೊಡಬೇಕಾಯಿತು. ಹೀಗೆ 
ಅವರೂ ಸಹ, ಹಸ್ತಪ್ರತಿಯನ್ನು ಪೂರ್ಣವಾಗಿ ಓದಬೇಕಾಯಿತು. ಈ ಎಲ್ಲ ಕಷ್ಟ 
ವನ್ನೂ ಅವರು ತಾಳ್ಮೆಯಿಂದ ಸಹಿಸಿ ಅವರು, ಅವರ ವರಾವಂದಿರು, ಅವರ ಮಗ 
ಎಲ್ಲರೂ ಪ್ರೂಫ್‌ ನೋಡಿದ್ದಾರೆ. ಈ ನೆಪದಲ್ಲಿ ನನಗೆ ಒಳ್ಳೆ ಜನರೆ ಸಹವಾಸ, ಜೀವ 
ವರಾನವೆಲ್ಲ ಉಳಿಯುವ ಸ್ನೇಹ ಉಂಟಾಯಿತು. ಇಷ್ಟಾದರೂ ನನ್ನ ಅಲಕ್ಷ್ಯದಿಂದಲೇ 
"ಕೆಲವು ಮಂದ್ರಣದೋಷಗಳು ಉಳಿದಿವೆ. ವಾಚಕರ ಸೈರಣೆಯನ್ನು ಕೋರುತ್ತೇನೆ. 
ಕೆಲವು ಕಡೆ ಕಾಮ, ಇನ್‌ವರ್‌ಟೆಡ್‌ಕಾಮ ತಪ್ಪಾಗಿ ಬಿದ್ದಿದೆ. ಅಥವಾ ಬಿಟ್ಟುಹೋಗಿದೆ. 
ವಾಚಕರು ಬುದ್ಧಿ ವಂತರಾದುದರಿಂದ ಒಪ್ಪೋಲೆಯನ್ನು ಕೊಡುವ ಗೋಜಿಗೆ ಹೋಗಿಲ್ಲ. 


ಅಮೆರಿಕ-ಕೆನಡ ವಿಸ್ತಾರವಾದ ರಾಷ್ಟ್ರಗಳು, ಸಮೃದ್ಧ ರಾಷ್ಟ್ರಗಳು. ಅವುಗಳ 
ಚರಿತ್ರೆ ಸಂಸ್ಕೃತಿ ನಾಗರಿಕತೆ ಜೀವನದರ್ಶನ ಇದಾವುದನ್ನೂ ಹೇಳುವುದು ನನ್ನ 
ಉದ್ದೇಶವೇ ಅಲ್ಲ. ಇದು ಅಮೆರಿಕವನ್ನು ನೋಡಿದ ನನ್ನ ಅನುಭವ ಅಷ್ಟೆ, 
ಆದುದರಿಂದ ಇದರಲ್ಲಿ ನಾನು ನನ್ನ (ಮವಂಕಾಠವೇ) ಜಾಸ್ತಿ. ಜಗತ್ತನ್ನೆಲ್ಲ 
ಸುತ್ತಿದರೂ ಕೊನೆಗೆ “`ಭಾರತದ ನಾಗರಿಕತೆಯೇ ಅತ್ಯುತ್ತಮ. ನಮ್ಮ ಸಂಸ್ಕೃತಿಯೇ 
ಉಚ್ಚ. ಸಂಸ್ಕೃತಭಾಷೆ ಜ್ಞಾನಕ್ಕೆಲ್ಲ ಕೇಂದ್ರ. ಇಲ್ಲಿನ ಜನ. ಪ್ರಕೃತಿ, ಜೀವನ, ಗಿಡಮರ, 
ಬಿಡುವು, ಅತ್ಯಾತುರವಿಲ್ಲದ ಚಿಂತನಾಪರ ವಿಚಾರಶೀಲಜೀನನ, ಇಲ್ಲಿಯ ಆರ್ಷೇಯ 
ಧರ್ಮ, ಧಾರ್ಮಿಕ ಪುರುಷರು, ಇವೇ ನಮಗೆ ತುಂಬ ಪ್ರಿಯ'' ಎಂಬ ತೀರ್ಮಾನಕ್ಕೆ 
ನಾವು ಬರಂತ್ತೇವೆ. ಭಾರತೀಯ ಸುಸ್ಕೃತಿ ವಂತ್ತು ಜೀವನದಲ್ಲಿ ಧರ್ಮ ಪ್ರಧಾನ, 
ಅರ್ಥ ಕಾಮಗಳು ಅದಕ್ಕೆ ಅಧೀನ, ಇತರ ಯಾವ ಸಂಸ್ಕೃತಿಯಲ್ಲಿಯೂ ತದ್ವಿರುದ್ಧ. 
ಈ ಕಾರಣದಿಂದ ಕೆಲವರಾದರೂ ಭಾರತೀಯರು ಇಂದಲ್ಲ ನಾಳೆ, ಅಮೆರಿಕದಿಂದ 
ಸ ದೇಶಕ್ಕೆ ಹಿಂದಿರುಗುವುದರಲ್ಲಿ ನನಗೆ ಸಂಶಯವಿಲ್ಲ. ಆದರೆ ಅಮೆರಿಕದಲ್ಲಿ ನಮಗೆ 
ಎದ್ದುಕಾಣುವ ಅಂಶವೆಂದರೆ ಅಮೆರಿಕ ಸರ್ಮಾರ ಮತ್ತು ಜನತೆ ಸರ್ವರಿಗೂ ಸರ್ವ 
ಸೌಖ್ಯವನ್ನು ಒದಗಿಸಿರುವುದು. ಅದಂ ಬಹುಜನರ ಬಹಂಸುಖವಲ್ಲ, ಸರ್ವರ. ಸರ್ವ 
ಸುಖ. ಅಲ್ಲಿಯ ಸರ್ಕಾರ ಜನತೆಗೂ, ಜನತೆ ಪರಸ್ಪರರಿಗೂ ಸತತವಾದ ಸೇವೆ 
ಮಾಡುವುದರಲ್ಲಿ ಅಲಸಿಕೆಯಿಲ್ಲದೆ ತೊಡಗಿವೆ. ಅಮೆರಿಕ ಜಗತ್ತಿನ ಅತ್ಯಂತ ಧನಿಕ 
ಮತ್ತು ಸಮೃದ್ಧವಾದ ರಾಷ ಕೈ ಹೇಗೋ ಹಾಗೆಯೇ, ತುಂಬ ಕಷ್ಟಪಟ್ಟು ಕೆಲಸವನ್ನು 
ಮಾಡುವ, ದೇಶವನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಜನತೆಯ ರಾಷ್ಟ್ರ. ಈ 
ಭಾಗದಲ್ಲಿ ನಾವು ಅಮೆರಿಕದಿಂದ ಕಲಿತು ಆಚರಿಸಬೇಕಾದ ಅಂಶಗಳು ಅನೇಕ ಇವೆ, 
“ನನ್ನ ಅಭಿಪ್ರಾಯಗಳು ಅಮೆ೦ಕದ ಪರ ಪಕ್ಷಪಾತ, ಅಮೆರಿಕ ಸರ್ಕಾರವಾಗಲಿ ಅಥವ 
ಸಂಘ ಸಂಸ್ಥೆಗಳಾಗಲೀ ನನಗೆ ವಿಮಾನ ಟಿಕೆಟನ್ನೂ ಪ್ರಯಾಣ ಭತ್ಯೆಯನ್ನೂ ಕೊಟ್ಟಿರ 


೫೪1 


ಬಹಂದಂ'' ಎಂದು ವಾಚಕರು ಭಾವಿಸಬಾರದು. ನಾನು ಈ ಪ್ರವಾಸವನ್ನು ನನ್ನ 
ಸಂಸಾರದ ಬಂಧುಗಳ ವೆಚ್ಚದಲ್ಲಿ ಕೈಕೊಂಡೆ. ನನಗೆ ಉಂಟಾದುದು ಈ ಅನುಭವ 
ಇತರರ ಆನಂಭವ ಇದಕ್ಕೆ ತೀರ ವಿರುದ್ಧವಾದುದೂ ಆಗಿರಬಹುದು. 


ಕೊನೆಯಲ್ಲಿ ನಮ್ಮ ಅಮೆರಿಕ ಪ್ರವಾಸವನ್ನು ಸುಖಪ್ರದವಾಗಿ ಮಾಡಿದ ನಮ್ಮ 
ಬಂಧುಗಳು, ವಿಂತ್ರರು (ಭಾರತೀಯರು ಮತ್ತು ವಿದೇಶೀಯರು) ಎಲ್ಲರ ಉಪಕಾರ 
ವನ್ನೂ ಈ ಪುಸ್ತಕದಲ್ಲಿ ಸ್ಮರಿಸಿದ್ದೇನೆ. ಸ್ಮರಿಸದೆ ಬಿಟ್ಟಿರುವ ಹೆಸರುಗಳೂ 
ಅನೇಕ ಇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರವಾಸ ಸಾಧ್ಯವಾದುದು ಡಾಕ್ಟರ್‌ 
ಪ್ರೊಫೆಸರ್‌ ಸೂಸನ್ನ ಹೆಂಚಟ್‌ರವರಿಂದ. ಇಲ್ಲಿಂದ ಅಮೆರಿಕಕ್ಕೆ ಹೋಗುವವರಿಗ 
ಅಲ್ಲಿ ಯಾರಾದರೂ ರಕ್ಷಕರು ಇರಬೇಕು. ಅವರು ನಾವು ಅಮೆರಿಕ ಕೆನಡಗಳಲ್ಲಿ 
ಇರುವವರೆಗೆ (ಮತ್ತು ಅಲ್ಲಿಯೇ ತೀರಿಕೊಂಡರೆ ನಮ್ಮ ಹೆಣಕ್ಕೂ ಸಹ) ಜವಾಬ್ದಾರಿ 
ಯನ್ನು ಹೊರಲು ಮುಚ್ಚಳಿಕೆ ಬರೆದಂಕೊಡಬೇಕು. ಆ ಹೆಣವನ್ನು ತರುವ ಜವಾಬ್ದಾರಿ 
ತಮ್ಮ ಮೇಲೆ ಎಲ್ಲಿ ಬೀಳುವುದೋ ಎಂದು ನಮ್ಮ ಸರ್ಕಾರಕ್ಕೆ ಭಯ. 


ಶ್ರೀಮತಿ ಸೂಸನ್ನ ಈ ಎಲ್ಲ ಜವಾಬ್ದಾರಿಯನ್ನೂ ವಹಿಸಿಕೊಂಡಳು. ""ತಾನಃ 
ವಹಿಸುವ ಹೊಣೆಗೆ ಮಿತಿಯೇ ಇಲ್ಲ. here is no limit on the time for 
which I will take this responsibility” ಎಂದೂ ಮುಚ್ಚಳಿಕೆ ಬರೆದು 
ಕೊಟ್ಟಳು. 


ಜೀ ೫: ಜೆ ಪು 


ಹೀಗೆ ನಾವು ಅಮೆರಿಕದಲ್ಲಿ ಕೆನಡದಲ್ಲಿ ಎಷ್ಟು ಸುಖವಾಗಿದ್ದರೂ, ನಮ್ಮ 
ದೇಶದಂತೆ-ನಮ್ಮದು ಬಡದೇಶವಾದರೂ-ಅದು ನಮಗೆ ಒಗ್ಗಲಿಲ್ಲ. ಇಲ್ಲಿಯ ನೆಮ್ಮದಿ, 
ಬಿಡುವು, ಸ್ವಾಸ್ತ್ಯ, ಸ್ವಾತಂತ್ರ್ಯ ಅಲ್ಲಿ ದೊರಕಲಿಲ್ಲ. ಈ ಭಾವನೆ ಉಂಟಾದ ಕೂಡಲೇ 
ಭಾರತಕ್ಕೆ ಧಾವಿಸಿದೆ. ಡಿಲ್ಲಿಯನ್ನ್ನಿ ತಲುಪಿದ ಮರುದಿನವೇ ಹರಿದ್ವಾರ ಖುಷಿಕೇಶ 
ಗಳಿಗೆ ಹೋಗಿ, ಪೂರ್ತಿ ಬೆಳೆದಿದ್ದ ಗಡ್ಡ ತಲೆಗಳನ್ನೆಲ್ಲ ಬೋಳಿಸಿಕೊಂಡು, ಗಂಗಾನದಿ 
ಯಲ್ಲಿ ಬೆಳಿಗ್ಗೆ ಸಂಜೆ ಮೂರು ದಿನ ಸ್ನಾನಮಾಡಿ, ನನ್ನ ಪೂರ್ವದ ಬರ್ಬರ ಪ್ರಕೃತಿಗೆ 
ದಾಖಲಾದೆ. 


ಇಜಾಜಿನಗರ 
ಬೆಂಗಳೂರು ಗೊರೂರು ರಾಮಸಾ ವಿ ಅಯ್ಯಂಗಾರ್‌ 
12-5-1979 


ಎರಡನೆಯ ಮುದ್ರಣದ ಅರಿಕೆ 


ಈ ಪುಸ್ತಕವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ೧೯೮೩ನೆ ವರುಷದ 
ಪದವಿ ಪರೀಕ್ಷೆಗೆ ಪಠ್ಯಪುತ್ತಕವನ್ನಾಗಿ ನಿಯವಿಸಿರುವ ಕಾರಣ, ಎರಡನೆಯ ವಂಂದ್ರಣಕ್ಕೆ 
ಅವಕಾಶ ದೊರಕಿದೆ. ಇದಕ್ಕಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೂ ಅದರ 
ಕನ್ನಡ ಪಠ್ಯಪುಸ್ತಕ ನಿಯಾಮಕ ಸಮಿತಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. 

ಎರಡನೆಯ ಮುದ್ರಣಕ್ಕೆ ಪುಸ್ತಕವನ್ನು ಕೊಡುವುದಕ್ಕೆ ಮುಂಚೆ, ಶ್ರೀಮಾನ್‌ 
ಎಸ್‌. ಬಾಲುರಾವ್‌ ಅವರು, ಪ್ರಾರಂಭದ ತೊಂಬತ್ತೆಂಟಾ ಪುಟಗಳ ಅಚ್ಚಿನ ತಪ್ಪು 
ಗಳನ್ನು ತಿದ್ದಿಕೊಟ್ಟಿದ್ದರು. ಶ್ರೀಮಾನ್‌ ಆರ್‌. ಎಲ್‌. ಅನಂತರಾವಂಯ್ಯನವರು 
ಪೂರ್ತ ಪುಸ್ತಕದ ಕರಡನ್ನು ತಿದ್ದಿದ್ದಾರೆ. ಈ ಇಬ್ಬರು ವಾತ್ರರ ಉಪಕಾರವನ್ನು 
ಬಹಳಮಟ್ಟಿಗೆ ಸ್ಮರಿಸುತ್ತೇನೆ. 


ಬೆಂಗಳೂರು ಗೊರೂರು ರಾಮಸಾ ಮಿ ಅಯ್ಯಂಗಾರ್‌ 
24-12-1981 


ಲಪ ಳ್ಗ 
ಔಣ ಜುಗ ಇಂಗೆ. 3೩೦ ೪ಬ 


err 2 


ಪ್ಲನ್‌ ರವರೊಂದಿಗೆ 


೪ 


ಟನ್‌ನಲ್ಲಿ ಡಾ|| ಕ 


ಎಡ್ಮಂ 


ಶೈಬಕಿಂಜ ಉದದ ಬೀಂಂಂ್‌ೇಲಲ'8೮ ೨.೫೧೧ 


ರಂ 


ಅಮೆರಿಕದ ರೆಡ್‌ ಇಂಡಿ 


ಅಂತರಿಕ್ಷದಲ್ಲಿ ರಂಗಮಂಟಸ 


ಹುಟ್ಟಿದಾಗಿಲಿಂದ ಮನುಷ್ಯನಿಗೆ, ಹಕ್ಕಿಗಳನ್ನು ನೋಡಿದಾಗಲೆಲ್ಲ ತಾನೂ 
ಮೇಲಕ್ಕೆ ಅವುಗಳಂತೆ ಹಾರಬೇಕೆಂದು ಆಸೆ. ನನಗಂತೂ ಬಾಲ್ಯದಲ್ಲಿ ಹಾಗೆ ಇತ್ತು. 
ಆಕಾಶ ವಿಮಾನವನ್ನು ಕಂಡುಹಿಡಿಯುವುದರಲ್ಲಿ ಮನುಷ್ಯನ ಉದ್ದೇಶವೂ ಅದೇಯೆ, 
ಮನುಷ್ಯ, ವೇಗಕ್ಕೂ ಬಹಳ ಮನಸೋತ ಪ್ರಾಣಿ. ವೇಗ ಎಷ್ಟಾದರೂ ಮನುಷ್ಯ 
ನಿಗೆ ತೃಪ್ತಿ ಇಲ್ಲ. ವಾಯುವೇಗ, ಮಿಂಚಿನ ವೇಗ, ಮನೋವೇಗ, ಅದಕ್ಕೆ ಮುಂದಲದು 
ಅವನಿಗೆ ತಿಳಿದಿಲ್ಲ. ಆದರೆ ಮನೋವೇಗಕ್ಕೂ ಮೀರಿದ ವೇಗ ಬೇಕೆಂಬುದು ಅವನ 
ಆಸೆ. ಈಚೆಗೆ ಕಾನ್‌ಕಾರ್ಡ್‌ ಎಂಬ ಮತ್ತೊಂದು ವಾಯುಭಕ್ಷಕ ವಿಮಾನ ಹೊರ 
ಟಿದೆ. ಅದರ ವೇಗ ಗಂಟೆಗೆ ಸಾವಿರದ ಇನ್ನೂರು ಮೈಲಿಗಳು. ಈ ವೇಗದ ಹುಚ್ಚು 
ಸಾಧನೆ ಇನ್ನೂ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ? ವೇಗ ಮಾನವನ ಶತ್ರು ಎಂದು 
ಸಹ ಅನೇಕ ವಿಜ್ಞಾನಿಗಳು ಹೇಳಿದ್ದಾರೆ. 

ನನ್ನದು ಬಹಳ ಅಲೆಮಾರಿ ಸ್ವಭಾವ. ಯಾವ ಬಂಧನಕ್ಕೂ ಸಿಕ್ಕದೆ "ಹರಕೆ 
ಪರದೇಶಿಯಂತೆ'' ಗ್ರಾಮೈಕರಾತ್ರಿಯಾಗಿ, ಈ ರಾಷ್ಟ್ರದ ನೆಲ, ನೀರು, ಪರ್ವತಶ್ರೇಣಿ, 
ದೇವಾಲಯ, ವಿಶಾಲವಾದ ಅದು ತೆ ಬಯಲು, ಪ್ರಕೃತಿ ವೆ ಚಿತ್ರ ಗಳನ್ನು ಅನುಭವಿ 
ಸುತ್ತ ಗುರುತು ಪರಿಚಯವಿಲ್ಲದ ಯಾವುದೋ ಕಡೆ ಕಂತೆ ಒಗೆಯುಬೇಕೆಂಬುದು ನನ್ನ 
ಇಷ್ಟ. ಸಾಧ್ಯವಾದಷ್ಟು ತಿರುಗಾಟವನ್ನು ನಾನು ಕಾಲುನಡಿಗೆ, ಗಾಡಿ, ಬೈಸಿಕಲ್ಲು, 
ಬಸ್ಸು, ಕಾರು, ರೈಲು, ವಿಮಾನಗಳಲ್ಲಿ ಸಹ ಈ ಮಹಾನ್‌ ರಾಷ್ಟ್ರದ ಮೂಲೆಮೂಲೆ 
ಯಲ್ಲಿ ತಿರುಗಿದುದುಂಟು. ಆದರೆ ಈ ದೇಶದ ಗಡಿಯನ್ನು ಬಿಟ್ಟು ಹೊರಟುದು 
ಇದೇ ಮೊದಲನೆಯ ಸಲ. ನಾನು ಹೀಗೆ ಅಮೆರಿಕ ಕೆನಡಗಳಿಗೆ ಹೋಗಿ ಬರುತ್ತೇ 
ನೆಂದು ಹೇಳಿದಾಗ ನನ್ನ ಆತ್ಮೀಯರೂ ಹಿರಿಯರೂ ಆದ ಮಹನೀಯರು “ನಿಮಗೂ 
ಈ ಹುಚ್ಚು ಶತ್ತಿತೆ?'' ಎಂದು ಕೇಳಿದರು. ನಾನು "`ನನ್ನ ಮಗಳು ಅಳಿಯ 
ಕೆನಡದಲ್ಲಿದ್ದಾರೆ. ನನ್ನ ಮಗ ಏರ್‌ಲೈನ್ಸ್‌ನಲ್ಲಿದ್ದಾನೆ.. ಪ್ಯಾನ್‌ ಅಮೆರಿಕನ್‌ ಏರ್‌ 
ಲೈನ್ಸ್‌ನವರು ಕಾಂಪ್ಲಿಮೆಂಟರಿ ಟಿಕೆಟ್‌ ಕೊಟ್ಟಿದ್ದಾರೆ. ನನ್ನ ಹೆಂಡತಿಯೂ ಜೊತೆ 
ಯಲ್ಲಿರುತ್ತಾಳೆ'' ಎಂದೆ. "ಹಾಗಾದರೆ ನೀನು ಅಷ್ಟರಮಟ್ಟಿನ ಮುಟ್ಮುಳನಲ್ಲ. ಪರ 
ವಾಗಿಲ್ಲ” ಎಂದರು. “ನನ್ನ ಹತ್ತಿರ ಅಷ್ಟೊಂದು ಹಣ ಎಲ್ಲಿದೆ?” ಎಂಬ ಅವರ 
ಸಮಸ್ಯೆ ತೀರ್ಮಾನವಾಯಿತು. ಇನ್ನೊಬ್ಬ ಹಿರಿಯ ಮಿತ್ರರು ...ಅವರೂ ಪಾಶ್ಚಿಮಾತ್ಯ 
ಪ್ರವಾಸವರಾಡಿದ್ದಾರೆ--""ನಮಗೆ ತಿಳಿಯದೆ ಇರುವ ವಿಷಯ ಅಲ್ಲಿ ಅಂಥದ್ದೇನೂ 
ಇಲ್ಲ. ನಾನೂ ಹೋಗಿ ಬಂದಿದ್ದೀನಿ. ನೀವೂ ಹೋಗಿ ಬನ್ನಿ. ಅದೂ ಸಹ ನಾವು 


೨ ಅಮೆರಿಕದಲ್ಲಿ ಗೊರೂರು 


ಹೊಂದಬೇಕಾದ ಒಂದು ಅನುಭವ'' ಎಂದು ಹೇಳಿದರು, ನಾವು ೧೫-೮-೭೭ ರಂದು 
ಬೆಳಗಿನ ಆರು ಗಂಟೆಗೆ ಡಿಲ್ಲಿಯಲ್ಲಿ, ನ್ಮೂಯಾರ್ಕಿಗೆ ಹೋಗುವ ಪ್ಯಾನ್‌ ಅಮೆರಿಕನ್‌ 
ವಿಮಾನ ಹತ್ತಿದೆವು. 

ನಮಗೆ ವಿಮಾನ ಟಿಕೆಟ್‌ನ್ನು ಕೊಟ್ಟಿದ್ದವರು ಇಂಡಿಯನ್‌ ಏರ್‌ಲೈನ್ಸ್‌ನವರೇ. 
ನಮ್ಮ ಮಗ ಅವರಲ್ಲಿ ಇಂಜಿನಿಯರು. ಆ ಟಿಕೆಟ್‌ನ ಸಹಾಯದಿಂದಲೇ ನಾವು ಯಾವ 
ದೇಶದ ಯಾವ ಕಂಪನಿಯ ವಿಮಾನದಲ್ಲಿಯೂ ತಿರಂಗಬಹಂದು. ಪಾನ್‌ ಅಮೆರಿಕನ್‌ 
ವಿಮಾನದಲ್ಲಿ ಹೊರಟರೆ, ದಾರಿಯಲ್ಲಿ ಅನೇಕ ಅಮೆರಿಕ ಕೆನಡ ಪ್ರಯಾಣಿಕರ 
ಪರಿಚಯವಾಗುವುದರಿದ ಅಮೆರಿಕದ ನಮ್ಮ ಪ್ರವಾಸಕ್ಕೆ ಸಹಾಯವಾಗಬಹುದೆಂದು 
ನಾವು ಆ ವಿಮಾನವನ್ನು ಹಿಡಿದೆವು. ನಮ್ಮ ಊಹೆ ಸುಳ್ಳಾಗಲಿಲ್ಲ. ನ್ಯೂಯರಾರ್ಕ್‌, 
ವಾಷಿಂಗ್ಟನ್‌, ಮಾಂಟ್ರೀಲ್‌ ಈ ನಗರಗಳ ಐದಾರು ಗೃಹಸ್ಥರು ನಮಗೆ ಪರಿಚಯ 
ಚೀಟಿಯನ್ನು ಕೊಟ್ಟು, ನಾವು ನ್ಯೂಯಾರ್ಕಿನಲ್ಲಿ ಅವರನ್ನು ಸಂಧಿಸಲು ಆಹ್ವಾನಿ 
ಸಿದರು, ಇದರಿಂದ ನ್ಕೂಯಾರ್ಕಿನಲ್ಲಿ ನಮ್ಮ ವಾಸ್ತವ್ಯಕ್ಕೆ ತುಂಬ ಸೌಕರ್ಯವಾಯಿತು. 

ಅದುವರೆಗೆ ನಾನು ಭಾರತದಲ್ಲಿ, ಕಾರವಿಲ್‌ ವೈಕೌಂಟ್‌ ಫ್ರೆಂಡ್‌ಶಿಪ್‌ 
ಮುಂತಾದ ವಿಮಾನಗಳಲ್ಲಿ ಪ್ರವಕಾಣ ಮಾಡಿದುದುಂಟು. ಅವುಗಳಲ್ಲಿ ಸಾಮಾನ 
ವಾಗಿ ನೂರು ಪ್ರಯಾಣಿಕರಿಗಿಂತ ಹೆಚ್ಚು ಜನ ಹಿಡಿಯುತ್ತಿರಲಿಲ್ಲ, ಪ್ಯಾನ್‌ ಅಮೆರಿಕನ್‌ 
ಬೋಯಿಂಗ್‌ (ವಿಮಾನ ಮಾದರಿಯ ಹೆಸರು) ಅತಿ ದೊಡ್ಡ ವಿಮಾನ, ಸುಮಾರು 
ನಾಲ್ಕುನೂರು. ಜನ ಹಿಡಿಯುತ್ತದೆ. ವಿಮಾನದ ಉದ್ದವೇ ಇನ್ನೂರು ಅಡಿಗಳಿಗಿಂತ 
ಹೆಚ್ಚಾಗಿದೆ, ಅಗಲ ಮೂವತ್ತು ಅಡಿಗಳಿಗಿಂತ ಹೆಚ್ಚು. ಜಂಬೋಜಟ್‌ ವಿಮಾನದ 
ಮಧ್ಯದಲ್ಲಿ ನಿಂತು ನೋಡಿದರೂ ಸಹ ಎರಡೂ ಕಡೆಯ ತುದಿಗಳು ಕಾಣುವುದಿಲ್ಲ. 
- ಉಳಿದ ವಿಮಾನಗಳಲ್ಲಿ (ಅಗಲ) ಕೂರಲು ಎರಡು ಸಾಲು ಆಸನಗಳಿದ್ದರೆ, ಇದರಲ್ಲಿ 
ಮೂರು ಸಾಲುಗಳು. ವಿಮಾನ, ಒಳಗೆ ಪ್ರವೇಶಿಸಿದ ಕೂಡಲೇ ವಿಶಾಲವಾಗಿ 
ಭವ್ಯವಾಗಿ ದೊಡ್ಡ ಅರಮನೆಯಂತೆ ತೋರುತ್ತದೆ. ವಿಮಾನದ ಮಧ್ಯ ಭಾಗದಲ್ಲಿ 
ಒಂದು ಮಹಡಿ ಬೇರೆ ಇದ್ದು, ಅದರಲ್ಲಿ ಮೊದಲನೆ ತರಗತಿಯ ಪ್ರಯಾಣಿಕರು 
ಕುಳಿತಿರುತ್ತಾರೆ. ಜನರನ್ನು ಆಕರ್ಷಿಸುವ ಉಪಾಯದಲ್ಲಿ ವಿಮಾನ ಚಾಲಕವರ್ಗ 
ತಂಂಬ ನಿಪುಣರು. ವಿಮಾನದೊಳಕ್ಕೆ ಕಾಲಿಡುತ್ತಿರುವಾಗಲೇ ಸಂಬಂಧಪಟ್ಟ ಗಗನ 
ಸಖಿಯರು ನಿಮ್ಮನ್ನು ಹಳೆಯ ಸ್ನೇಹಿತರಂತೆ ನಗುಮುಖದಿಂದ ಆಹ್ವಾನಿಸುತ್ತಾರೆ. 
ತುಂಬ ಮಂಧುರವಾದ ಸುಖವಾದ ಮಂದರ ಧ್ವನಿಯ ವಾದ್ಯಸಂಗೀತ ನಿಮ್ಮನ್ನು 
ಆಕರ್ಷಿಸುತ್ತದೆ. ವಿವಕಾನದೊಳಗೆಲ್ಲ ಊದುಬತ್ತಿ, ಅಗರುಚಂದನ, ಸೆಂಟುಗಳ 
ಸುವಾಸನೆ ತುಂಬಿರುತ್ತದೆ. ಪ್ಮಾನ್‌ ಅಮೆಠಿಕನ್‌ ಒಂದು ಪ್ರಸಿದ್ಧ ವಿವಕಾನಯಾನ 
ಕಂಪನಿ. ಅವರ ವಿಮಾನಗಳು ನಿತ್ಯ ಜಗತ್ತಿನಲ್ಲಿ ಸಾವಿರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ 
ಸಂಚರಿಸಂತ್ರಿವೆ. ತಮ್ಮ ವಿವಕಾನಗಳ ಶಕ್ತಿಯನ್ನು ತೋರಿಸಲು ಕಳೆದ ಎರಡು 


ಅಂತರಿಕ್ಷದಲ್ಲಿ ರಂಗಮಂಟಪ 


ವರುಷಗಳಲ್ಲಿ ಆ ಕಂಪನಿಯವರು ಒಂದು 747 ಪ್ಯಾನ್‌ ಅಮೆರಿಕನ್‌ ವಿಮಾನದಮೇಲೆ 
ಮತ್ತೊಂದಂ ಅದೇ ಬಗೆಯ ವಿಮಾನವನ್ನು ಏರಿಸಿ ಭೂಪ್ರದಕ್ಷಿಣೆ ಮಾಡಿದರು. 
ನ್ಯೂಯಾರ್ಕಿನ ಕೆನಡಿ ವಿಮಾನ ನಿಲ್ದಾಣದಲ್ಲಿ, ಪ್ಯಾನ್‌ ಅಮೆರಿಕನ್‌ ವಿಮಾನಗಳಿಗಾ 
ಗಿಯೇ ಒಂದು ವಿಶಿಷ ಶ ನಿಲ್ದಾಣ ಭಾಗವನ್ನು ನಿರ್ಮಿಸಿದ್ದಾರೆ. ಪ್ಯಾನ್‌ ಅವೆರಿಕನ”ದ 
ಅನೇಕ ಅಂತಸ್ತುಗಳ ಭವ್ಯವಾದ ಕಟ್ಟ ಡದ ಮೇಲೆ ಹೆಲಿಕಾಪ ರ್‌ ಇಳಿಯುತ್ತದೆ, 
ಪ್ಯಾನ್‌ ಅಮೆರಿಕನ್‌ ವಿವಕಾನ, ಪ್ರಪಂಚದ ಬಹುಭಾಗವನ್ನು ನಿತ್ಯ ಬಳಸಿಕೊಂಡಂ 
. ಹೋಗುತ್ತದೆ, ಒಂದು, ನ್ಯೂಯಾರ್ಮ್ಕಿನಿಂದ ಹೊರಟು ಲಂಡನ್‌, ಫ್ರಾಂಕ್‌ಫರ್ಟ್‌ 
ಟೆಹರಾನ್‌, ಡಿಲ್ಲಿ, ಟೋಕಿಯೊ, ಬ್ಯಾಂಕಾಕ್‌ ಮೂಲಕ ಸ್ಕಾನ್‌ಫ್ರಾನ್ಸ್ನಿಸ್ಕೊವನ್ನು 
ತಲಪುತ್ತದೆ. ಮತ್ತೊಂದು ಸ್ಕಾನ್‌ಫ್ರಾನ್ನಿಸ್ಕೊದಿಂದ ಹೊರಟು ಬ್ಯಾಂಕಾಕ್‌, 
ಟೋಕಿಯೊ, ಡಿಲ್ಲಿ ಮುಖಾಂತರ ಟೆಹರಾನ್‌, ಫ್ರಾಂಕ್‌ಫರ್ಟ್‌, ಲಂಡನ್‌ ಮೂಲಕ 
ಹಾದು ನ್ಯೂಯಾರ್ಕನ್ನು ಸೇರುತ್ತದೆ. ನಾವು ನ್ಯೂಯಾರ್ಕನ್ನು ಮುಟ್ಟುವ ಆ 
ವಿಮಾನವನ್ನು ಏರಿದ್ದೆವು. ಅದಕ್ಕೆ ಟ್ರಾನ್ಸ್‌ ಅಟ್ಲಾಂಟಿಕ್‌ ಎಂದು ಹೆಸರು. ಸ್ಕಾನ್‌ 
ಫ್ರಾನ್ಸಿಸ್ಕೊದಿಂದ ಹೊರಟು ಬರುವುದಕ್ಕೆ ಟ್ರಾನ್ಸ್‌ ಫೆಸಿಫಿಕ್‌ ಎಂದು ಹೆಸರು, 
ಎರಡನೆ ಮಹಾಯುದ್ಧವಾದ ಮೇಲೆ ನಡೆದ ಶಾಂತಿ ಸಮ್ಮೇಳನಕ್ಕೆ ಭಾರತದ ಪರವಾಗಿ 
ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತರು ಸ್ಕ್ಯಾನ್‌ಫ್ರಾನ್ಸಿಸ್ಕೋಗೆ ಆಹ್ವಾನಿತರಾಗಿ 
ಹೋಗಿದ್ದರು. 

ನಾವು ಡಿಲ್ಲಿಯಲ್ಲಿ ವಿಮಾನದಲ್ಲಿ ಕುಳಿತು, ಸವರಿಸಿಕೊಂಡು ಆಚೆ ಈಚೆ ನೋಡು 
ವುದರೊಳಗೆ, ವಿಮಾನ ಹೊರಟು ಆಗಲೇ ನೂರಾರು ಮೈಲಿ ಸಾಗಿತ್ತು. ನಾವು 
37, 000 ಅಡಿಗಳ ಎತ್ತರದಲ್ಲಿ ಹಾರುತ್ತಿದ್ದೆವು. ಪ್ರಪಂಚದ ನಾನಾ ಭಾಗದ ಜನರಿಂದ 
ತುಂಬಿದ್ದ ವಿಮಾನವು ಒಂದು ಕಿರುಪ್ರಪಂಚವಾಗಿ ತೋರುತ್ತಿತ್ತು. ಅದರಲ್ಲಿ ಬರ್ಮಾ 
ದವರು, ಜಪಾನಿನವರು, ಬ್ಯಾಂಗ್‌ಕಾಕ್‌ನವರು, ಲಂಡನ್‌ ಮತ್ತು ಪ್ಯಾರಿಸ್‌ಗೆ ಹೋಗು 
ತ್ತಿದ್ದ ಆಂಗ್ಲರು, ಫ್ರಾನ್ಸಿನವರು, ಡಿಲ್ಲಿಯಿಂದ ಟೆಹರಾನ್‌ಗೆ ಹೋಗುತ್ತಿದ್ದ ಇರಾನಿ 
ಗಳು, ಜರ್ಮನರಂ, ಭಾರತದ ನಾನಾ ಭಾಗದಿಂದ ಹೊರಟಿದ್ದ ಭಾರತೀಯರಂ 
ಇವರೆಲ್ಲ ತುಂಬಿದ್ದರು. ಡಿಲ್ಲಿಯಿಂದ ಗೆಲುವಾದ ವಾತಾವರಣದಲ್ಲಿ ಬೆಳಗಿನ ಆರುಕಾಲಂ 
ಗಂಟೆಗೆ ಹೊರಟಿದ್ದೆವು. ಡಿಲ್ಲಿಗೂ ಟೆಹರಾನ್‌ಗೂ ನಾಲ್ಕುವರೆ ಗಂಟೆಗಳ ಪ್ರಯಾಣ. 
ಆದರೆ ನಾಲ್ಕುವರೆ ಗಂಟೆಗೆ ನಾವು ಒಂದು ಗಂಟೆ ಹಿಂದಕ್ಕೆ ಇಟ್ಟುಕೊಳ್ಳಬೇಕು. 
ವಿಮಾನದಲ್ಲಿ ಮರಗಾಲಿನಲ್ಲಿ ಹಶ್ಚಿಬಂದವರೂ ಸಹ ಇದ್ದರು. ನಡೆಯುವುದಕ್ಕೆ 
ಕುಂಟರಾದರೂ ಹಾರುವುದಕ್ಕೆ ಕುಂಟರಲ್ಲವಷ್ಟೆ. ಅವರಿಗೆ ವಿಮಾನ ಸಿಬ್ಬಂದಿವರ್ಗ 
ದವರೂ ಪ್ರಯಾಣಿಕರೂ ಎಲ್ಲ ಸೌಕರ್ಯವನ್ನೂ ಕೊಡುತ್ತಾರೆ. 

ಟೆಹರಾನಿನಲ್ಲಿ ಗಗನಸಖಿಯರನ್ನು ಬದಲಾಯಿಸಿ ವಿಮಾನವನ್ನು ಸ್ವಚ್ಛಗೊಳಿಸಿ 
ಪೆಟ್ರೋಲ್‌ ತುಂಬಿಕೊಳ್ಳುವುದಕ್ಕುಗಿ ವಿಮಾನದಿಂದ ಪ್ರಯಾಣಿಕರನ್ನು ಇಳಿಸಿ 


ಅಮೆರಿಕದಲ್ಲಿ ಗೊರೂರು 


್ರೌ 


ಸ್ವಲ್ಪ ದೂರದಲ್ಲಿರುವ ವಿಶ್ರಾಂತಿ ಗೃಹ, ಅದಕ್ಕೆ ಸೇರಿದ ತೆರಿಗೆರಹಿತ ಅಂಗಡಿಗಳಿಗೆ 
ಪ್ರಯಾಣಿಕರನ್ನು, ವಿಮಾನ ವ್ಯವಸ್ಥೆಗೆ ಸೇರಿದ ಬಸ್ಸುಗಳಲ್ಲಿ ಕರೆದುಕೊಂಡು ಹೋಗು 
ತ್ತಾರೆ (ಈಚೆಗೆ ವಿಮಾನಗಳ್ಳರ ಕಾಟ ಹೆಚ್ಚಾದುದರಿಂದ ಈ ಪದ್ಧತಿಯನ್ನು 
ಬಿಟ್ಟಿ ದ್ದಾರೆ). ಇರಾನ್‌ ತುಂಬ ಧನಿಕವಾದ ರಾಷ್ಟ ಕ ಅವರ ಐಶ ರ್ಯ ಮುಖ್ಯವಾಗಿ 
ಎಣ್ಣೆ. ಪಾಶ್ಚಿಮಾತ್ಯ (ವಣಖ್ಯವಾಗಿ ಅಮೆರಿಕ) ನಾಗರಿಕತೆಯ ಜೀವಾಳವೇ 
ಪೆಟ್ರೋಲ್‌. ಪೆಟ್ರೋಲ್‌ ನಿಂತುಹೋದರೆ, ಪಾಶ್ಚಿವರಾತ್ಮ ನಾಗರಿಕತೆಯ ಮುಕ್ಕಾಲು 
ಭಾಗ ಸೊನ್ನೆ. ಆದುದರಿಂದಲೇ ಇರಾನ್‌ ಷಾರಿಗೆ ಅಮೆ:ರಿಕದಲ್ಲಿ ಅಷ್ಟು ಮರ್ಯಾದೆ. ಷಾ 
ಇರಾನ್‌ ಪ್ರಬಲ ರಾಷ್ಟ್ರವಾಗುವುದಕ್ಕಾಗಿ ಅತ್ಕಾಧುನಿಕ ಯುದ್ಧೋಪಕರಣಗಳನ್ನು 
ಅಮೇರಿಕದಿಂದ ತುಂಬ ಸಂಗ್ರಹಿಸಿಕೊಳ್ಳುತ್ತಿದ್ದಾರೆ. ವಿವಾಾನ ಸಿಬ್ಬಂದಿಯವರು 
ಪ್ರಯಾಣಿಕರಿಗೆ ಕೊಡುವ ಸಲಹೆಗಳು ಟೆಹರಾನ್‌ವರೆಗೆ ಇಂಗ್ಲಿಷ್‌, ಫ್ರೆಂಚ್‌, ಜಪಾನ್‌, 
ಉರ್ದುವಿನಲ್ಲಿ. ಮುಂದೆ ಟೆಹರಾನ್‌ನಿಂದ ಆಚೆ, ಉರ್ದು ಕೈಬಿಡುತ್ತಾರೆ. 

ಡೆಲ್ಲಿಯಿಂದ ಬೆಳಿಗ್ಗೆ ಆರೂಕಾಲು ಗಂಟೆಗೆ ಹೊರಟರೆ, ಅದೇ ಸಂಜೆ ಏಳು ಗಂಟೆಗೆ 
ನ್ಕೂಯಾರ,್ಕನ್ನು ಸೇರುತ್ತೇವೆ. ಆದರೆ ಒಟ್ಟು ಪ್ರಯಾಣದ ಕಾಲ 24 ಗಂಟೆ 
ಆಗುತ್ತದೆ. ಹತ್ತುಗಂಟೆ ಕಾಲದ ರಾತ್ರಿಯೂ ಸಹ, ಹಗಲಿನಲ್ಲಿಯೇ ಕಳೆದಂ 
ಹೋಗುತ್ತದೆ. ನಾವು ಪ್ರಯಾಣ ಮಾಡುವುದು ಪೂರ್ತಿ ಹಗಲಿನಲ್ಲಿಯೇ. ಗಂಟೆ 
ಯನ್ನು ವಕಾತ್ರ ನಾವು ಹಿಂದಕ್ಕೆ ತಿರುಗಿಸುತ್ತ ಹೋಗಬೇಕು. ಸೂರ್ಯನು ಸಹ 
ವಂರೆಯಾಗುವುದೇ ಇಲ್ಲ. ಪ್ರಯಾಣದ ಬೇಸರಿಕೆಯನ್ನು ಕಳೆಯಲು ವಿವಕಾನದಲ್ಲಿ 
ಎರಡು ಚಲನಚಿತ್ರಗಳನ್ನು ಪ್ರದರ್ಶಿಸಂತ್ತಾರೆ. ಅವನ್ನು ನೋಡುವಾಗ ನಮಗೆ 
ಅಪೂರ್ವವಾದ ಅನುಭವವುಂಟಾಗುತ್ತದೆ. ಗಗನದಲ್ಲಿ ಚಲಿಸುತ್ತಿರುವ ಚಿತ್ರಮಂದಿರದ 
ಭಾವನೆಯುಂಟಾಗುತ್ತದೆ. ವಿಮಾನ ಗಂಟೆಗೆ ಆರುನೂರು ಮೈಲಿ ವೇಗದಲ್ಲಿ ಹೋಗು 
ತ್ತಿರುವುದರಿಂದ ಅದು ಚಲಿಸುತ್ತಿರುವಂತೆಯೇ ನಮಗೆ ಕಾಣುವುದಿಲ್ಲ. ವೇಗ ಅತಿ 
ಹೆಚ್ಚಾದಾಗ ಒಂದು ವಸ್ತು ನಿಂತಲ್ಲಿಯೇ ನಿಂತಿರುವ ಭಾವನೆಯುಂಟಾಗುತ್ತದೆಯಷ್ಟೆ. 
ದೇವೇಂದ್ರನ ಅಮರಾವತಿ (ಸ್ವರ್ಗ) ಗಗನದಲ್ಲಿದೆಯೆಂದು ಕೇಳುತ್ತೇವೆ. ಅಂತರಿಕ್ಷ ಗಗನ 
ಚಿತ್ರಶಾಲೆ, ಅಂಧಕಾರದಲ್ಲಿ ಪರದೆಯ ಮೇಲೆ ನಾನಾಭಂಗಿಯಲ್ಲಿ ಅಂಗಪ್ರದರ್ಶನ 
ಮಾಡುತ್ತ, ಬಹಂಮಟ್ಟಿಗೆ ಅಂತರಿಕ್ಷವನ್ನೇ ಹೊದುಪಾಗಿ ಹೊತ್ತ ಹಾಲಿವುಡ್‌ನ 
ಲಲನಾಮಣಿ ಅಪ್ಸರೆಯರ ನೃತ್ಯ, ಇವೆಲ್ಲ ಒಂದು ಬಗೆಯ ಅಲೌಕಿಕ ವಾತಾವರಣವನ್ನೇ 
ಕಲ್ಪಿಸಿದವು. 

ಸಸ್ಮಾಹಾರಿಗಳಿಗೆ ತುಂಬ ಕಷ್ಟ, ಮಾಂಸಾಹಾರಿಗಳ ಸೌಖ್ಯಕ್ಕೆ ವಿಂತಿಯೇ ಇಲ್ಲ. 
ಅವರೆಲ್ಲ ಚಪ್ಪರಿಸುತ್ತ ಹೊಡೆಯುತ್ತಿದ್ದುದನ್ನು ನೋಡಿ ನನಗೆ ತುಂಬ ಹೊಟ್ಟೆ 
ಕಿಚ್ಚೇ ಆಯಿತು. ಒಂದು ಸಂದರ್ಭದಲ್ಲಿ ನಾನು ಗಗನ ಸಖಿಯನ್ನು Have you 
got anything which is not meat, egg or fish ಎಂದು ಕೇಳಿದೆ, ಅವಳು 


ಅಂತರಿಕ್ಷದಲ್ಲಿ ರಂಗಮಂಟಪ ೫ 


Yes, we have chicken, bacon, pork, ham, etc. ಎಂದಳು. ಒಂದು 
ಸಲವೇನೋ (1686187181 meal) ಶಾಖಾಹಾರ ಊಟ ಎಂಡುಕೊಂಡು ಬೇಯಿಸಿದ 
ತರಕಾರಿಗಳನ್ನು ತಂದುಕೊಟ್ಟಳಂ. 

ಲಂಡನ್‌ನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಉಂಟಾದ ಭಾವನೆಗಳನ್ನು 
ವಿವರಿಸುವುದು ಕಷ್ಟ. ಕೋಪ ತಿರಸ್ಕಾರ ಸಹನೆ ಕನಿಕರ ಮೆಚ್ಚುಗೆ ಎಲ್ಲ ಒಟ್ಟಿಗೇ 
ಉಂಟಾದುವು. "ಇನ್ನೂರು ವರ್ಷಗಳ ಕಾಲ ನಮ್ಮನ್ನು ಪಾರತಂತ್ರ್ಯದಲ್ಲಿಟ್ಟು ದೇಶ 
ವನ್ನು ಲೂಟಿಹೊಡೆದರು ; ನಮ್ಮ ಕೇಡಿಗೂ ಎಲ್ಲ ಕಷ್ಟಗಳಿಗೂ ದುರದೃಷ್ಟಕ್ಕೂ ಅವರೇ 
ಕಾರಣ'' ಎಂಬ ಭಾವನೆ, ಆದರೂ ಸಹ, ನಮ್ಮೊಂದಿಗೆ ಒಟ್ಟಿಗೆ ಇದ್ದವರು ಎಂಬ 
ಸಹಾನುಭೂತಿ ; ಗಾಂಧಿ ನೆಹರು ಈ ದೇಶದಲ್ಲಿ ಬಂದು ವಿದ್ಯೆ ಕಲಿತರು. ಭಾರತದಲ್ಲಿ 
ಬ್ರಿಟಿಷರ ಸರ್ಕಾರ ಪದ್ಧತಿ ಪಾಶವೀ, ಕೆಟ್ಟದ್ದಾಗಿದ್ದರೂ, ಬ್ರಿಟಿಷರು ಒಟ್ಟಿನಲ್ಲಿ ದುಷ್ಟ 
ರಲ್ಲ; ಬ್ರಿಟಿಷ್‌ ಜನಾಂಗ, ಸ್ವಾತಂತ್ರ್ಯಪ್ರಿಯರು. ಅಂತಹ ಕೆಟ್ಟ ಆಳ್ವಿಕೆಯಲ್ಲಿ ಸಹ, 
ಕೆಲವು ಒಳ್ಳೆಯ ಆಡಳಿತಗಾರರಿದ್ದರು. ಬ್ರಿಟಿಷರಲ್ಲಿ ಕೆಲವರು ತಮ್ಮ ರಾಜ್ಕಾಂಗ 
ಪದ್ಧತಿ, ಕಾನೂನು, ಕೋರ್ಟ್‌ ವ್ಯವಸ್ಥೆ, ಇಂಗ್ಲಿಷ್‌ ವಿದ್ಯಾಭ್ಯಾಸ ಭಾರತದ 
ಒಳ್ಳೆಯದಕ್ಕೇ ಎಂದು ನಿಜವಾಗಿ ನಂಬಿದ್ದರು. ಇಂಗ್ಲೆಂಡು ಸಹ ದೊಡ್ಡ ಸಂಸ್ಕೃತಿ 
ಪರಂಪರೆಗಳುಳ್ಳ ರಾಷ್ಟ್ರ. ರಾಜಕೀಯದಲ್ಲಿ ಅವರು ಅನೇಕ ಕ್ರೌರ್ಯ ಮೋಸಗಳನ್ನು 
ಕೊಲೆಗಳನ್ನು ನಡೆಸಿದರೂ ಅದು ಅನಾಗರಿಕ ರಾಷ್ಟ್ರವಲ್ಲ. ಇಂಗ್ಲಿಷ್‌ ಜನ ಸ್ವಾತಂತ್ರ್ಯ 
ಪ್ರಿಯರು, ಸುಸಂಸ್ಕೃತರು. ಆದುದರಿಂದಲೇ ಇಪ್ಪತೈದು ವರ್ಷ, ಅಹಿಂಸಾ 
ಯುದ್ಧವನ್ನು, ಭಾರತ, ಗಾಂಧೀಜಿಯವರ ನೇತೃತ್ವದಲ್ಲಿ ಅವರೊಂದಿಗೆ ಮಾಡಲು 
ಸಾಧ್ಯವಾಯಿತು. ಕೊನೆಗೆ ಬ್ರಿಟಿಷರು ಸ ಎಂತ ಇಚ್ಛೆಯಿಂದಲೇ ಭಾರತವನ್ನು 
ಬಿಟ್ಟುಹೋದರು. ಇವೆಲ್ಲವನ್ನೂ ಯೋಚಿಸಿದಾಗ, ಬ್ರಿಟಿಷರನ್ನು ದ್ವೇಷಿಸುವುದು 
ಅಷ್ಟು ಸುಲಭವಾಗಲಿಲ್ಲ. ಒಬ್ಬ ಭಾರತೀಯನೇ ಗಾಂಧೀಜಿಯವರಂತಹ ಮಹಾನ್‌ 
ಭಾರತೀಯನನ್ನು ಕೊಲೆಮಾಡಿದನೆಂಬುದನ್ನು ಯೋಚಿಸಿದಾಗ ಯಾರನ್ನು ದ್ವೇಷಿಸಲೂ 
ಮನಸ್ಸು ಬರಲಿಲ್ಲ. ಜೊತೆಗೆ ಜಗತ್ತಿನಲ್ಲಿ ಸೂರ್ಯನು ಮುಳುಗದಿದ್ದ ಮಹಾ ರಾಷ್ಟ್ರ 
ವಾಗಿದ್ದ ಬ್ರಿಟನ್‌ ಚಕ್ರಾಧಿಪತ್ಯವೆಲ್ಲ ದಿವಾಳಿಯಾಗಿ, ಅತಿಕಿರಿಯ ರಾಷ್ಟ್ರವಾರಿರುವು 
ದನ್ನು ನೋಡಿದರೆ ಸ್ವಲ್ಪ ಕನಿಕರವೇ ಉಂಟಾಗುತ್ತದೆ. ಆಲ್ಲದೆ ಭಾರತ ಸಹ, ಕಾಮನ್‌ 
ವೆಲ್ತ್‌ನ ಸಹರಾಷ್ಟ್ರವಾಗಿದೆ. 

ಎಲ್ಲಕ್ಕಿಂತ ಹೆಚ್ಚಾಗಿ ಷೇಕ್ಸ್‌ಪಿಯರ್‌. ಷೇಕ್ಸ್‌ ಪಿಯರ್‌ ಒಬ್ಬ ಮಹಾನ್‌ 
ಕವಿಚಕ್ರವರ್ತಿ ಎಂಬುದರಲ್ಲಿ ಸಂದೇಹವಿಲ್ಲ. ಅವನನ್ನು ನಾನು ಕಾಳಿದಾಸ, ವ್ಯಾಸ, 
ವಾಲ್ಮೀಕಿ, ಮುಂತಾದವರೊಡನೆ ತೂಗಿ ಹೋಲಿಕೆಮಾಡಲು ಹೊರಡುವುದಿಲ್ಲ. 
ಅವನೊಬ್ಬ ಶ್ರೇಷ್ಠ ವರಕವಿ. ಅವನ ದರ್ಶನವೇನು ? ಜೀವನದ ಆಳವಾದ ಅನುಭವ 
ಗಳೇನು? ಎಷ್ಟೊಂದು ಬಗೆಯ ವ್ಯಕ್ತಿಗಳನ್ನು, ಎಷ್ಟೊಂದು ಅನುಭವಗಳನ್ನು 


ಹ ಅಮೆರಿಕದಲ್ಲಿ ಗೊರೂರು 


ಎಷ್ಟೊಂದು ಸ್ವಭಾವಗಳನ್ನು ಅವನು ಒಳೆಹೊಕ್ಕು ಚಿತ್ರಿಸಿದ್ದಾನೆ. ಎಂತಹ ಸನ್ನಿವೇಶ 
ಗಳನ್ನು ನಿರ್ವಿಸಿದ್ದಾನೆ, ಅವನ ಅನುಭವಕ್ಕೆ ನಿಲುಕದ ಯಾವ ಮಾನವ ಸ ಭಾವ 
ವಾದರೂ ಇರುವುದೆ ಎಂಬಂದು ಸಂದೇಹ. ಕಾವಂ, ಕ್ರೋಧ, ಲೋಭ, ಮೋಹ, 
ಮದ, ಮಾತ್ಸರ್ಯಗಳು, ಸಾತ್ವಿಕ ರಾಜಸ ತಾಮಸ ರಾಕ್ಷಸೀಸ್ವಭಾವಗಳು, ದೇವ 
ಮರ್ತ್ಯ ಯಕ್ಷ-ಕಿನ್ನರ, ಗಂಧರ್ವ ಪಿಶಾಚಿ, ಮಾಟಗಾತಿ, ಪ್ರೇಮಮೂರ್ತಿಗಳು, ಕ್ರೂರ 
ಕರ್ಮಿಗಳು, ದ್ವೇಷವ್ಯಕ್ತಿಗಳು, ನವ ರಸಪಾಕ ಇವೆಲ್ಲಾ ಷೇಕ್ಸ್‌ ಪಿಯರ್‌ನನ್ನು ಲೋಕ 
ಪ್ರಿಯ ಮಾಡಿವೆ, ಭಾರತ ಬ್ರಿಟಿಷರ ಅಧೀನದಲ್ಲಿದ್ದು, ಅವರ ಕ್ರೂರ ಆಳ್ವಿಕೆಯಿಂದ 
ನಮಗೆ ಅವರಲ್ಲಿ ದ್ವೇಷವುಂಟಾಗದಿದ್ದಲ್ಲಿ ನಾವು ಆಂಗ್ಲರೆ ಕಲೆಯನ್ನೂ ಜೀವನದರ್ಶನ 
ವನ್ನೂ ಇನ್ನೂ ಹೆಚ್ಚಾಗಿ ಪ್ರೀತಿಸಂತ್ತಿದ್ದೆವೋ ಏನೋ. 

ಜಗತ್ತಿನ ಅತ್ಯಾಧುನಿಕ ಮತ್ತು ಅತಿದೊಡ್ಡ ವಿಮಾನ ನಿಲ್ದಾಣ 
ಗಳಲ್ಲಿ ಲಂಡನ್‌ ನಿಲ್ದಾಣವೂ ಒಂದು. ಇಲ್ಲಿ ವಿಮಾನಗಳು ಹೋಗಿ, 
ನಿಲ್ದಾಣದಲ್ಲಿ ಪ್ರಯಾಣಿಕರು ಇಳಿಯುವ ಮೆಟ್ಟಿಲುಗಳ ನೇರಕ್ಕೆ ನಿಲ್ಲುತ್ತವೆ, 
ಪ್ರಯಾಣಿಕರು ಹತ್ತಿ ಇಳಿಯಲು ಏಣಿಗಳು ಬೇಕಿಲ್ಲ... ವಿಮಾನಗಳು ನಿಲ್ದಾಣದ 
ಕಟ್ಟಡದೊಳಕ್ಕೇ ಪ್ರವೇಶಿಸುತ್ತವೆ. ಲಂಡನ್‌ನಲ್ಲಿ ದಿನಕ್ಕೆ ಏಳುನೂರು ವಿವಕಾನಗಳು 
ಬಂದು ಇಳಿಯುತ್ತವೆಂದರೆ ಯಾರಿಗಾದರೂ ಆಶ್ಚರ್ಯವಾಗುತ್ತದೆ. ಎಂಬತ್ತು 
ಸೆಕೆಂಡಿಗೆ ಒಂದರಂತೆ ವಿಮಾನಗಳು ಇಳಿಯುತ್ತವೆ. ಈ ವಿಮಾನಗಳನ್ನು ಇಳಿಸುವುದು 
ಅವುಗಳಿಗೆ ಸೂಚನೆ ಕೊಡುವುದು ಇವೆಲ್ಲ ಅತ್ಯಾಶ್ಚರ್ಯಕರವಾದ ರೀತಿಯಲ್ಲಿ 
ಕಾಂಪ್ಯಟರ್‌ ಸಹಾಯದಿಂದ ಮಿಂಚಿನ ವೇಗದಲ್ಲಿ ನಿರ್ದಿಷ್ಟವಾಗಿ ನಡೆಯುತ್ತವೆ. 
ಪ್ರತಿಯೊಂದ ವಿಮಾನಕ್ಕೆ ಸಂಬಂಧಪಟ್ಟ ಕಾಗದಪತ್ರಗಳು ಎಲ್ಲವೂ, ವಿಮಾನ 
ನೆಲಕ್ಕೆ ಇಳಿದ ಮೂರು ನಿಮಿಷಗಳೊಳಗಾಗಿ ಟಿಕೆಟ್‌, ಇಮಿಗ್ರೇಶನ್‌, ಕಸ್ಟಮ್ಸ್‌ 
ಲಗ್ಗೇಜ್‌ ಈ ಭಾಗಗಳಿಗೆ, ಪ್ರಯಾಣಿಕರು ವಿಮಾನದಿಂದ ಇಳಿದು ಬರುವುದರೊಳಗಾಗಿ 
ತಲಪಿರುತ್ತವೆ. ಮಗ್ಗು ಲಿನಲ್ಲಿಯೇ ವರ್ಕ್‌ಷಾಪ್‌ ಇದೆ. ಪ್ರತಿ ವಿಮಾನವನ್ನೂ 
ಅಲ್ಲಿಗೆ ತೆಗೆದುಕೊಂಡು ಹೋಗಿ ನಿಪುಣರು ಚೆಕ್‌ಮಾಡಿ ಕ್ಲಿಯರೆನ್ಸ್‌ ಕೊಟ್ಟು ಬಿಡು 
ತ್ತಾರೆ. ಎಲ್ಲವೂ ಸರಸರನೆ ನಡೆಯುತ್ತವೆ. ಆದರೆ ಇಮಿಗ್ರೇಶನ್‌ ವಿಭಾಗದವರದೇ 
ಒಂದು ಕುತ್ತು. 

ಈಚಿನ ದಿನಗಳಲ್ಲಿ ಪರದೇಶದವರನ್ನು ಪ್ರಜೆಗಳಾಗಿ, ಕೆಲಸಗಾರರಾಗಿ ತಮ್ಮ 
ದೇಶಕ್ಕೆ ಸೇರಿಸುವುದು ಒಂದು ದೊಡ್ಡ ಅಪಾಯವೆಂಬ ಭಾವನೆ ಆ ದೇಶಗಳಿಗೆ ಉಂಟಾ 
ಗುತ್ತಿದೆ. ಬಿಳಿಯರು ಹಿಂದೆ ಹೋಗಿ ಆ ದೇಶಗಳನ್ನು ಆಕ್ರಮಿಸಿಕೊಂಡಾಗ, ಅಲ್ಲಿಯ 
ಮೂಲನಿವಾಸಿಗಳನ್ನೆಲ್ಲ ಹೊಡೆದು ಬಡಿದು ಬೆ:ಟೆಯಾಡಿ, ಕಾಡಿಗೆ ಅಟ್ಟಿ, ಫಲವತ್ತಾದ 
ಭಾಗಗಳನ್ನು ತಾವು ಆಕ್ರಮಿಸಿಕೊಂಡರು. ಹೀಗೆ ಜಗತ್ತನ್ನು ಆಕ್ರೆಮಿಸುವುದು 
ಬಿಳಿಯರ ಹಕ್ಕು ಎಂದೇ ಬಿಳಿಯರು ಭಾವಿಸಿದರು, ವಿಶಾಲವಾದ ಆಸ್ಟ್ರೇಲಿಯವನು 


ಅಂತರಿಕ್ಷದಲ್ಲಿ ರಂಗಮಂಟಪ ೭ 


ಬಿಳಿಯರು ಆಕ್ರಮಿಸಿಕೊಂಡಂ, ಅಲ್ಲಿಗೆ ಯಾರನ್ನೂ ಸೇರಿಸುತ್ತಿಲ್ಲ. ಅಮೆರಿಕದ 
ಮೂಲ ಕೆಂಪು ಇಂಡಿಯನ*ರನ್ನು ಹೊಡೆದಂ ಬಡಿದು ಕೊಂದು, ಬಿಳಿಯರು ಅಮೆರಿಕ 
ವನ್ನೂ, ಕೆನಡವನ್ನೂ ಆಕ್ರಮಿಸಿಕೊಂಡರು. ಆಫ್ತಿ ುಕಾದಲ್ಲಿ ಸಹ ಕಪ್ಪು ಜನಾಂಗ 
ವನ್ನು ನಾಶವಣಡಿ ಬಿಳಿಯರು ತಮ್ಮ ಅಧಿಪತ್ಯವನ್ನು ಸ್ಥಾಪಿಸಿಕೊಂಡರು. ಕಪ್ಪು 
ಜನರನ್ನು ಗುಲಾಮರಾಗಿ ಮಾರಾಟ ಮಾಡಿದರು. 

ಭಾರತವು ಸ್ವತಂತ್ರವಾದನಂತರ, ಈಚೆಗೆ ಆಫ್ರಿಕದ ಅನೇಕ ಕರಿಯರಾಷ್ಟ 
ಗಳು ಪಾಶ್ಚಿಮಾತ್ಯರ ಹಿಡಿತದಿಂದ ಬಿಡಿಸಿಕೊಂಡು ಸ್ವತಂತ್ರವಾಗುತ್ತಿವೆ. ಆ ರಾಷ್ಟ್ರ 
ಗಳು ಸ್ವತಂತ್ರವಾದ ಮೇಲೆ ಮಾಡುತ್ತಿರುವ ಮೊದಲನೆಯ ಕೆಲಸ, ಅಲ್ಲಿರುವ 
ವಿದೇಶಿಯರನ್ನೂ, ಭಾರತೀಯರನ್ನೂ ತಮ್ಮ ರಾಷ್ಠ ದಿಂದ ಓಡಿಸುವುದು. ಆ ರಾಷ ಕ್ರ 
ಗಳಲ್ಲಿ ಕೆಲವು, ಸ್ವತಂತ್ರವಾಗುವುದಕ್ಕೆ ಮುಂಚೆ ಬ್ರಿಟಿಷ್‌ ಚಕ್ರಾಧಿಪತ್ಯದ 
ವಸಾಹತು ರಾಜ್ಯಗಳಾಗಿದ್ದವು. ಬ್ರಿಟಿಷ್‌ ಸರ್ಕಾರವು ಇಲ್ಲಿ ಇದ್ದೂದರಿಂದ, ಅವರೆಲ್ಲ 
ಹೋಗಿ ವ್ಯಾಪಾರ ಉದ್ಯೋಗ ಕೈಗಾರಿಕೆಗಳನ್ನು ನಡೆಸಂತ್ತ ಆ ರಾಜ್ಯಗಳನ್ನು ತಮ್ಮ 
ಸ್ವಂತರಾಜ್ಯದಂತೆ ಭಾವಿಸಿದ್ದರು. ಅಂದರೆ ಆ ರಾಷ್ಟ್ರಗಳಲ್ಲಿ ಹೋಗಿ ನೆಲೆಸಿದ್ದ ಈ 
ಜನ ಬ್ರಿಟಿಷ್‌ ಸರ್ಕಾರದ ಪ್ರಜೆಗಳಾದರು. ಅವರ ರಕ್ಷಣೆಯ ಹೊಣೆಗಾರಿಕೆ ಬ್ರಿಟಿಷ 
ರಿಗೆ ಸೇರಿತು. ಬ್ರಿಟಿಷ್‌ ಸರ್ಕಾರದವರೇ ಅವರಿಗೆ ಆ ವಸಾಹತುಗಳಲ್ಲಿ ನೆಲೆಸಲು 
ರಹದಾರಿಯನ್ನ ಕೊಟ್ಟೆದ್ದವರು. ಆದುದರಿಂದ, ವಸಾಹತಿನ ಕಪ್ಪು ಸರ್ಕಾರಗಳು 
ಭಾರತೀಯರನ್ನೂ ಇತರ ಪ್ರಜೆಗಳನ್ನೂ ಅಲ್ಲಿಂದ ಅಟ್ಟಿದಾಗ, ಅವರೆಲ್ಲ ತಾವು ಬ್ರಿಟಿಷ್‌ 
ರಹದಾರಿ ಹೊಂದಿದ್ದು ದರಿಂದ, ಇಂಗ್ಲೆಂಡಿಗೆ ಹೋಗಿ ನೆಲೆಸಲು ಪ್ರಯತ್ನಿಸಿದರು. 
ಬ್ರಿಟಿಷರು ತಮ್ಮ ದೇಶಕ್ಕೆ ಬರಲು ಕೆಲವರಿಗೆ ಅವಕಾಶ ಕೊಟ್ಟರು. ಕೆಲವರಿಗೆ 
ಕೊಡಲಿಲ್ಲ. ಅನೇಕರು ರಹದಾರಿಗಳಿಲ್ಲದೆ, ಅಥವಾ ಫೋರ್ಜರಿ ರಹದಾರಿಗಳ 
ಸಹಾಯದಿಂದ ಇಂಗ್ಲೆಂಡಿನಲ್ಲಿ ಹೋಗಿ ನೆಲೆಸಿದರು. ನಾನಾ ಕಾರಣಗಳಿಂದ ಬ್ರಿಟನ್ನಿ 
ನಲ್ಲಿ ಹೋಗಿ ನೆಲೆಸಿರುವ ಭಾರತೀಯರಿಗೂ ಬ್ರಿಟಿಷ್‌ ಜನರಿಗೂ ಆಗಾಗ್ಗೆ ಘರ್ಷಣೆ 
ಗಳಾಗುತ್ತಿವೆ. ಇದು ಬ್ರಿಟಿಷರ ಜನಾಂಗ ಪಕ್ಷಪಾತ ನೀತಿ. ಈಗ ಬ್ರಿಟನ್ನಿನಲ್ಲಿ 
ಸುಮಾರಂ ಐವತ್ತು ಸಾವಿರ ಭಾರತೀಯರು ನೆಲೆಸಿದ್ದಾರೆಂದು ಅಂದಾಜು ಮಾಡ 
ಲಾಗಿದೆ. ಅನಧಿಕೃತವಾಗಿ 5 ಲಕ್ಷ ಸಹ ಇರಬಹುದು. ಈಗ ಇಂಗ್ಲೆಂಡಿನಲ್ಲಿಯೇ 
ಸ್ವಲ್ಪಮಟ್ಟಿಗೆ ನಿರುದ್ಯೋಗ ಸಮಸ್ಯೆ ಆರ್ಥಿಕ ಹಿನ್ನಡೆ ಇದ್ದರೂ ಸಹ, ಇಲ್ಲಿಗಿಂತ ಅಲ್ಲಿ 
ಜೀವನ ಹೆಚ್ಚು ಸುಖಕರವಾಗಿದೆಯೆಂದು ಭಾರತೀಯರು ಅಲ್ಲಿಗೆ ಹೋಗುತ್ತಿದ್ದಾರೆಂದು 
ಭಾವಿಸಬಹ:ದು. 

ಈ ಎಲ್ಲ ಕಾರಣಗಳಿಂದ ಇಂಗ್ಲೆಂಡಿನ ಇಮಿಗ್ರೇಶನ್‌ ಇಲಾಖೆಯವರು 
ಮೈಯೆಲ್ಲಾ ಕಣ್ಣಾಗಿ ಗಡಿಗಳಲ್ಲಿ ಸರ್ವಕುವಲು ಮಾಡುತ್ತಿದ್ದಾರೆ. ಲಂಡನ್‌ ವಿಮಾನ 
ನಿಲ್ದಾಣದಲ್ಲಿ ನಮ್ಮದು ಸ ಲ್ಸ ಅಜಾಗರೂಕತೆಯಾಯಿತು, ಎಲ್ಲರೂ ವಿಮಾನದಿಂದ 


೮ ಅಮೆರಿಕದಲ್ಲಿ ಗೊರೂರು 


ಇಳಿಯಲಿ, ಅನಂತರ ನಾವು ಇಳಿಯೋಣ, ಆತುರಬೇಡ ಎಂದು ನಾವು ಸ್ವಲ್ಪ ನಿಧಾನ 
ಮಾಡಿದೆವು. ಆ ವೇಳೆಗೆ ಉಳಿದ ಪ್ರಯಾಣಿಕರೆಲ್ಲ ಇಳಿದು “ಕಸ್ಟಮ್ಸ್‌” ಇಮಿಗ್ರೇಶನ್‌ 
ಗೊತ್ತಾದ ಮಾರ್ಗದಲ್ಲಿ ನಡೆದುಹೋಗಿ, ನಿಲ್ದಾಣದ ವಿಶಾಲ ವಿರಾಮಗೃಹದಲ್ಲಿ 
ಕುಳಿತಿದ್ದರು. ಅನಂತರ ನಾವು ವಿಮಾನದಿಂದ ಇಳಿದೆವು. ನಾವು ಎದುರಿಗಿದ್ದ 
ಒಂದು ಬಾಗಿಲನ್ನು ದಾಟಿ, ಒಂದು ದೊಡ್ಡ ಕೊಡಡಿಗೆ ಬಂದೆವು. ಅಲ್ಲಿ ಮೇಜಿನ 
ಮುಂದೆ ಕುಳಿತು ಆಫೀಸ್‌ ಕೆಲಸವಣಾಡುತ್ತಿದ್ದ ಒಬ್ಬ ಕಟ್ಟುಮಸ್ತಾದ ಹುಡುಗಿ, ಸ್ವಲ್ಪ 
ಗಾಬರಿಯಿಂದಲೇ ಸರಸರನೆ ನಮ್ಮ ಬಳಿ ಬಂದಳು. ಸ್ವಾಭಾವಿಕವಾಗಿ ಆ ಸ್ಥಳಕ್ಕೆ 
ನಾವು ಬರಬೇಕಾದರೆ ಮೂರು ನಾಲ್ಕು ತಡೆಗಳಂ, ಸೆಕ್ಕುರಿಟಿ ಚೆಕ್‌ ಇವನ್ನೆಲ್ಲ ದಾಟಿ 
ಬರಬೇಕಾಗಿತ್ತು. ನಾವು ಒಂದೂ ಗೊತ್ತಿಲ್ಲದೆ ಆ ಎಲ್ಲ ಕಾವಲುಗಾರರ ಕಣ್ಣನ್ನೂ 
ತಪ್ಪಿಸಿ ಒಳಕ್ಕೆ ಬಂದಂಬಿಟ್ಟಿದ್ದೆವು. ಅಷ್ಟರಲ್ಲಿಯೇ ಎರಡು ಮೂರು ಕಡೆಗಳಿಂದ ಇನ್ನೂ 
ಮೂರು ನಾಲ್ಕು ಹುಡುಗಿಯರು ನಮ್ಮ ಸುತ್ತ ಗೇರಾಯಿಸಿದರು. "ನೀವು ಎಲ್ಲಿಯವರು . 
ಅಂದರೆ ಯಾರು ಯಾರು? ಎಲ್ಲಿಂದ ಬಂದಿರಿ ? ಯಾವ ಬಾಗಿಲಿನಿಂದ ಬಂದಿರಿ ?'' 
ನಮ್ಮನ್ನು ಆಚೆ ಈಚೆ ಹೋಗುವುದಕ್ಕೂ ಬಿಡದೆ "“ಇಲ್ಲಿಯೇ ಕುಳಿತಿರಿ” ಎಂದು ಕೂರಿಸಿ 
ಬಿಟ್ಟರು. ಆ ವೇಳೆಗೆ ಇನ್ನೂ ಕೆಲವು ನಿಲ್ದಾಣಾಧಿಕಾರಿಗಳು ಬಂದು "“ನಿಮಗೆ ಏನಾದರೂ 
ಸಹಾಯಬೇಕೆ?'' ಎಂದು ಕೇಳಿ, ನಾವು ನಮ್ಮ ವಿಷಯವನ್ನು ಹೇಳುವುದಕ್ಕೆ 
ಮುಂಚೆಯೇ ಗಾಬರಿಗೊಂಡವರಂತೆ “ಇಲ್ಲಿಯೇ ಇರಿ” ಎಂದು ಹೇಳಿ ಹೊರಟ 
ಹೋದರು. ಕೊನೆಗೆ ನಮ್ಮನ್ನು ವಿವಕಾನನಿಲ್ದಾಣದಿಂದ ಹೊರಕ್ಕೆ ಬಿಡುತ್ತಾರೆಯೋ 
ಇಲ್ಲವೋ ಎಂದೂ ಸಹ ಗಾಬರಿಯಾಯಿತು. ವಾಷಿಂಗ್ಟನ್‌ನಲ್ಲಿ ನನ್ನ ಸ್ನೇಹಿತರೊಬ್ಬರು 
ಹೋದ ವರುಷ ಅವರು, ಲಂಡನ್‌ ವಿಮಾನ ನಿಲ್ದಾಣದಲ್ಲಿ ಭಾರತಕ್ಕೆ ಬರುವುದಕ್ಕಾಗಿ 
ಇಳಿದಕೂಡಲೇ, ಅವರ ಯಾವ ಸಬೂಬು ಅಹವಾಲನ್ನೂ ಕೇಳದೆ, ಅವರನ್ನು 
ಕರೆದುಕೊಂಡುಹೋಗಿ ಒಂದು ರಾತ್ರಿ ಲಾಕಪ್‌ನಲ್ಲಿ ಇಟ್ಟಿದ್ದು, ಮರುದಿನ ಭಾರತಕ್ಕೆ 
ಹೊರಡುವ ವಿಮಾನದಲ್ಲಿ ತಂದು ಕೂರಿಸಿದರೆಂದು ಹೇಳಿದರು. ಮತ್ತೊಬ್ಬ ) ಅಧಿಕಾರಿ 
ನಮ್ಮಲ್ಲಿ ಬಂದು “ನಿಮ್ಮ ಪಾಸ್‌ಪೋರ್ಟ್‌” ಎಲ್ಲಿ ಎಂದ. ಪಾಸ್‌ಪೋರ್ಟ್‌ಗಳನ್ನು 
ನಾವು, ನಮ್ಮ ಸಾಮಾನುಗಳ ಜೊತೆಯಲ್ಲಿಯೇ ಇಟ್ಟು ಕೆಳಗೆ ಇಳಿದಿದ್ದೆವು. ನನ್ನ ಹೆಂಡತಿ 
ವಿಮಾನದಲ್ಲಿಯೇ ಕುಳಿತಿದ್ದಳು. ನಾವು “ಪಾಸ್‌ಪೋರ್ಟ್‌ ತಂದು ತೋರಿಸುತ್ತೇವೆ” 
ಎಂದು ವಿಮಾನದ ಕಡೆ ಹೊರಟಾಗ, ಅವನು ಬೇಡ “ಇಲ್ಲಿಯೇ ಕುಳಿತಿರಿ'' ಎಂದು 
ನಿಲ್ದಾಣದಲ್ಲಿ ನಾವು; ವಿವಕಾನದಲ್ಲಿ ನನ್ನ ಹೆಂಡತಿ; ಅವಳಿಗೆ ಇಂಗ್ಲಿಷ್‌ ಬೇರೆಬರುವುದಿಲ್ಲ. 
ನಮ್ಮ ಪಾಸ್‌ಪೋರ್ಟ್‌ ವಿಮಾನದೊಳಗೆ. ವಿಮಾನ ಹೊರಡುವ ಹೊತ್ತೂ ಆಯಿತು. 
ಲಂಡನ್‌ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರನ್ನು ವಿಮಾನದಲ್ಲಿ ಕೂರಿಸುವಾಗ, ಒಂದು 
ಒಳ್ಳೆಯ ಕ್ರಮವನ್ನು ಅನುಸರಿಸುತ್ತಾರೆ. ಮೊದಲು ಚಿಕ್ಕವಂಕ್ಕಳೊಂದಿಗಿರುವ, ಸಹಾಯ 
ಬೇಕಾಗಿರುವ ಸ್ಕ್ರೀಯರು, ಅಂಗವಿಕಲರು (ವೈದ್ಯಕೀಯ ಅಥವಾ ಇನ್ನೂ ನಾನಾ ಕಾರಣ 


ಅಂತರಿಕ್ಷದಲ್ಲಿ ರಂಗಮಂಟಪ ೯ 


ಗಳಿಗಾಗಿ ಅಂಗವಿಕಲರೂ ನಿಶ್ಶಕ್ತರೂ ವಿವಕಾನಗಳಲ್ಲಿ ಹೋಗುತ್ತಿರುತ್ತಾರೆ). ಅವರ 
ಸರದಿಯಾದ ಮೇಲೆ ವ ೃದ್ಧರ ಸರದಿ ಬರುತ್ತದೆ, ಅವರವರುಗಳ ಸೀಟುಗಳ ಸಂಖ್ಯೆ 
ಯನ್ನು ಕೂಗಿ ಹೇಳುವುದರಿಂದ ಆಯಾ ಸಂಖ್ಯೆಯವರು ಹೋಗುತ್ತಾರೆ. ಕೊನೆಯಲ್ಲಿ 
ಉಳಿದವರೆಲ್ಲರೂ ಹೋಗಬೇಕೆಂದು ಹೇಳುತ್ತಾರೆ. ವಿವಾನದ ಒಳಗಡೆ ಟಿಕೆಟ್‌ 
ಪಡೆದಿರುವವರಿಗೆಲ್ಲ ಸ್ಥಳ ಕಾದಿರಿಸಿದ್ದರೂ, ವಿವಾಾನವನ್ನು ಏರುವಾಗ ನೂಕು ನುಗ್ಗಲಿ 
ನಲ್ಲಿ ಯಕಾರಿಗೂ ಅಪಾಯವಾಗಬಾರದೆಂದು ಈ ಕ್ರಮವನ್ನ್ನ ಅನುಸರಿಸುತ್ತಾರೆ. 
ನಮ್ಮ ಸರದಿ ಬರಲೇ ಇಲ್ಲವಲ್ಲ ಎಂದು ನಾವು ಚಿಂತಿಸಂತ್ತಿರುವಾಗ ನಮ್ಮನ್ನು 
ವಿಮಾನದೊಳಕ್ಕೆ ಬಿಟ್ಟರು, 

ನಮ್ಮ ವಿವಕಾನ ನ್ಕೂಯಾರ್ಕಿಗೆ ಸಂಜೆ ೭ ಗಂಟಿಗೆ ತಲುಪಿತು. ಬೆಳಗಿನ 
ಆರು ಗಂಟೆಯಿಂದ ಸಂಜೆ ಏಳು ಗಂಟೆಗೆ ೧೩ ಗಂಟೆ ಪ್ರಯಾಣ. ೧೦ ಸಾವಿರ ಮೈಲಿ, 
ಆದರೆ ನಿಜವಾಗಿ ನಾವು ೨೩ ಗಂಟೆ ಕಾಲ ಪ್ರಯಾಣ ಮಾಡಿದ್ದೆವು. ರಾತ್ರಿಯ ಹತ್ತು 
ಗಂಟೆ ಹಗಲಿನಲ್ಲಿ ಕಳೆದು ಹೋಗಿತ್ತು. ವಿಮಾನದ ವೇಗ, ಗಂಟಿಗೆ ಸಾಧಾರಣವಾಗಿ 
೬೦೦ ಮೆ ಲಿ ಇದ್ದೂ ದರಿಂದ ನಾವು ೧೬.೧೭ ಗಂಟೆ ಪ್ರಯಾಣ ಮಾಡಿದ್ದೆವು, ಉಳಿದ 
ಕಾಲ ವಿವಕಾನನಿಲ್ದಾಣದಲ್ಲಿ ಪೆಟ್ರೋಲ್‌ ಹಾಕಲು ಮತ್ತು ವಿಮಾನವನ್ನು ಸ್ವಚ್ಛ 
ಗೊಳಿಸಲು ಕಳೆದಿತ್ತು. 


ನ್ಯೂಯಾರ್ಕ್‌ 


ಮೊದಲ ನೋಟಕ್ಕೆ ನ್ಯೂಯಾರ್ಕ್‌, ಒಂದು ದೊಡ್ಡ ಯಂತ್ರ ಅಥವಾ ಬ್ರಹ್ಮ 
ರಾಕ್ಷಸನಂತೆ ತೋಯತ್ತದೆ. ಮನುಷ್ಯರಿಂದ ತುಂಬಿದ ನಗರವಾಗಿ ತೋರುವುದಿಲ್ಲ. 
ನೆಲಮಾಳಿಗೆಯಲ್ಲಿ ಒಂದು ಕಟ್ಟಡ, ಗಾಳಿ ಬೆಳಕು ಉಳ್ಳ ವಿಶಾಲವಾದ ಅನೇಕ ಕೊಠಡಿ 
ಗಳು, ಹಾಲ್‌ಗಳಂ, ಎಲ್ಲಿಂದ ಎಲ್ಲಿಯವರೆಗೂ ನೆಲವಣಾಳಿಗೆಯೇ ಹರಡಿರಂವಂತೆ 
ಕಾಣಂತ್ತದೆ. ಕೆಳಗಿನಿಂದ ಮೇಲಕ್ಕೆ ಹೋಗುವ ವಿದ್ಯುತ್‌ಚಾಲಿತ (elevator) 
ಇಲವೇಟರ್‌ನ್ನು ನಾವು ನೋಡಿದುದು ಅದೇ ಮೊದಲನೆಯ ಸಲ. ಮೇಲಿನಿಂದ 
ಕೆಳಕ್ಕೆ ಇಳಿಯುವಾಗ ಆದರ ಪ್ರತಿಯೊಂದು ಮೆಟ್ಟಲೂ ನೆಲಕ್ಕೋ ಪಾತಾಳಕ್ಕೋ 
ಬೀಳುತ್ತಿರುವಂತೆ ತೋರಂತ್ತದೆ. ಉಕ್ಕಿನ ಬೆಳ್ಳಿ ಯ ಆ ಮೆಟ್ಟಲಂಗಳಂ ಅದೃಶ್ಯ 
ಕರಗಳಿಂದ ಚಾಲಿತವಾಗಿ, ಸರ್ಪದ ಮೆ ನಂತೆ ಹೊಳೆಯುವ ಕಣ್ಣು ಗಳುಳ ವಾಗಿ, 
ತೇಲಿಕೊಂಡು ಬರುವಾಗ, ಮೊದಲ ಹೆಜ್ಜೆಯನ್ನಿಡಲು ಅಭ್ಯಾಸವಿಲ್ಲದವರಿಗೆ ಕಾಲನ್ನು 
ಎಳೆದುಕೊಂಡು ಪಾತಾಳಕ್ಕೇ ಹೋಗಿಬಿಡುವುವೋ ಎಂದು ಭಯವಾಗುತ್ತದೆ. 
ನವಂಗೆಲ್ಲ ಮಹಡಿ ಮೆಟ್ಟಲುಗಳನ್ನು ನಡೆದೇ ಅಭ್ಯಾಸ. ಲಿಫ್ಟ್‌ ಇದ್ದರೆ ವಿದ್ಯುತ್‌ಶಕ್ತಿ 
ಇಲ್ಲ; ವಿದ್ಯುತ್‌ಶಕ್ತಿ ಇದ್ದಾಗ ಆಪರೇಟರ್‌ ಇಲ್ಲ; ವಿದ್ಮುತ್‌ಶಕ್ತಿ, ಆಪರೇಟರ್‌ 
ಎರಡೂ ಇದ್ದರೂ ನಿಯಮಿತವಾದ ವೇಳೆ ಇಲ್ಲ ಅಥವಾ ಮೇಲಕ್ಕೆ ಹತ್ತುವುದಕ್ಕೆ 
ಮಾತ್ರ, ಇಳಿಯುವುದಕ್ಕೆ ಅಲ್ಲ. ಹೀಗಾಗಿ ನಮಗೆ ಮಹಡಿ ಹತ್ತಿಯೇ ಅಭ್ಯಾಸ. 
ಕೆಲವು ಕಾಲದ ಹಿಂದೆ ಬೆಂಗಳೂರು 1. 1. ೮. ಆಫೀಸಿನಲ್ಲಿ ಒಬ್ಬ ಪ್ರೀಮಿಯಂ ಕೊಡಲು 
ಹೋಗಿ ನಡೆದಂಕೊಂಡೇ ಕೊನೆ ಮಹಡಿಯನ್ನು ಹತ್ತಿ, ಪ್ರೀಮಿಯಂನ್ನೂ ಕೊಟ್ಟು 
ಅಲ್ಲೇ ಕುಸಿದು ಬಿದ್ದ ಸತ್ತ. ಆದಂದರಿಂದ ನಾವು ಹೋದಕಡೆ ಹತ್ತುವ ಅಥವಾ 
ಇಳಿಯುವ ವಃಹಡಿ ಇದೆಯೆ ಎಂದು ನೋಡುತ್ತಿದ್ದೆವು. ಕೆಲವು ಸ್ಥಳಗಳಲ್ಲಿ ಇರು 
ತ್ರಿದ್ದವು. ಇನ್ನು ಕೆಲವು ಕಡೆ, ಎಲ್ಲಿಯೋ ಹಿಂದುಗಡೆ ಮೂಲೆಯಲ್ಲಿ ಇರುತ್ತಿದ್ದವು. 
ಆದರೆ ನಮ್ಮ ಜತೆ ಇರುವ ಚಿಕ್ಕವಯಸ್ಸಿನವರು ನಾವು ನಡೆಯುವುದನ್ನು ಒಪ್ಪುವುದಿಲ್ಲ. 
ಅವೆ:ರಿಕದ ಎಲ್ಲ ಸೌಖ್ಯಗಳನ್ನೂ ನಾವು ಆನುಭವಿಸಬೇಕೆಂಬುದು ಅವರ ಇಷ್ಟ. 
ಅಂತೂ, ನದಿಯಲ್ಲಿ ಚಳಿಯಲ್ಲಿ ಮುಳುಗುವಾಗ ಸರ್ರನೆ ಕಣ್ಣು ಮುಚ್ಚಿಕೊಂಡಂ 
ಮಂಳುಗಿಬಿಡುವಂತೆ, ನಾವು ಮುಂದಕ್ಕೆ ಜಾರುತ್ತಿರುವ ಇಲವೇಟರ್‌ ಮೇಲೆ ಕಾಲಿಟ್ಟು 
ನಿಂತೆವು. ನನ್ನ ಹೆಂಡತಿಗೆ ನಿಜವಾಗಿ ಮುಗ್ಗರಿಸುವಂತೆ ಆಯಿತು, ಮಗ್ಗಲಲ್ಲಿಯೇ 
ಇದ್ದ ಒಬ್ಬ ಅಮೇರಿಕದವನು ಅವಳನ್ನು ಹಿಡಿದುಕೊಂಡ. ಅಲ್ಲಿಂದೆ. ಆನಂತರ 
ಇಲವೇಟರ್‌ ಅಭ್ಯಾಸವಾಯಿತು, ಆಮೇಲೆ ಇಲವೇಟರ್‌ನ ಸೌಖ್ಯ ಎಷ್ಟು ಎನ್ನುವುದು 


ನ್ಯೂಯಾರ್ಕ್‌ ೧೧ 


ನವಂಗೆ ಮನದಟ್ಟಾಯಿತಂ. ರಕ್ತಒತ್ತಡ, ಹೃದಯ ದೌರ್ಬಲ್ಯ, ಸ್ಥೂಲಕಾಯ, ಹ್ರ 
ಉಸಿರು ಇವು ಇರುವವರಿಗೆಲ್ಲ ಇಲವೇಟರ್‌ ಒಬ್ಬ ವಿಂತ್ರ. ಈಗ ನಮ್ಮ ದೇಶದ 
ಆಫೀಸುಗಳಂ, ದೊಡ್ಡ ದೊಡ್ಡ ಕಟ್ಟಡಗಳು ಇವುಗಳಲ್ಲಿರುವ ಲಿಫ್ಟ್‌ಗಳು ಬರಿಯ 
ದೊಡ್ಡ ಮನುಷ್ಯರಿಗೆ, ವಿ.ಐ.ಪಿ ಗಳಿಗೆ ಮತ್ತು ಅಧಿಕಾರವರ್ಗಕ್ಕೆ ಮಾತ್ರ ಉಪಯೋಗ 
ವಾಗುತ್ತಿವೆ. ಇಲವೇಟರ್‌ ಹಾಕಿದರೆ ಜನಸಾಮಾನ್ಯರಿಗೂ ಮಧ್ಯಮ ತರಗತಿಗಳವರಿಗೂ 
ವೃದ್ಧರು, ನಿಶ್ಶಕ್ತರಂ, ಸ್ತ್ರೀಯರು, ಎಲ್ಲರಿಗೂ ಉಪಯೋಗವಾಗುತ್ತದೆ. ಹಾಗೂ 
: ವ್ಯಾಯಾಮವೇ ಕೆಲವರಿಗೆ 'ಟಾನಿಕ್‌' ಎಂದು ಹೇಳುವವರಿದ್ದರೆ, ಹೇಗೂ ಇಳಿದು ಹತ್ತಿ 
ಮಾಡಲು ಮೆಟ್ಟಲುಗಳು ಇದ್ದೇ ಇವೆ (ಅನಂತರ ನಮಗೆ ಆ ಇಲವೇಟರ"ಗಳಂ 
ತುಂಬ ಪ್ರಿಯವೇ ಆದವು). ನಮ್ಮ ದೇಶದ ಪರಿಸ್ಥಿ ತಿಯಲ್ಲಿ ನಾನಾ ಕಾರಣಗಳಿಂದ 
ಬಡವರೂ ಸಹ ನಿತ್ಯ ಕಛೇರಿಗಳಿಗೆ ತಿರಂಗಬೇಕಾಗಿದೆ. ವಿದ್ಯುತ್‌ಗೆ ನಮ್ಮಲ್ಲಿ ದಾರಿದ್ರ್ಯ 
ಎಲ್ಲ. ಆದರೆ ಈ ಜನಸಾಮಾನ್ಯರಿಗೂ ಸೌಕರ್ಯವನ್ನು ಒದಗಿಸಬೇಕು ಎಂಬ ಪೃಜ್ಞೆ 
ನಮ್ಮಾ ವುಖಂಡರಿಗೆ ಬರಬೇಕು. 

ನ್ಯೂಯಕಾರ್ಕ್‌ ನಗರಕ್ಕೆ ಪ್ರತಿದಿನವೂ ಅನೇಕ ಸಹಸ್ರ ಜನ ರೈಲು, ಹಡಗು, 
ವಿಮಾನಗಳಲ್ಲಿ ಬಂದು ಇಳಿಯುತ್ತಾರೆ. ಬರುವವರಲ್ಲಿ ಬಹುಮಂದಿ ಪ್ರವಾಸಿಗಳು. 
ಕೆಲವರು ವ್ಯಾಪಾರ ವಾಣಿಜ್ಯ ಸಂದರ್ಭಗಳಲ್ಲಿಯೂ ಬರುತ್ತಾರೆ. ದೇಶದೊಳಕ್ಕೆ 
ಇವರನ್ನು ಬಿಡಂವುದರೆಲ್ಲಿ “'ಇಮಿಗ್ರೇಶನ್‌'' ಅಧಿಕಾರಿಗಳದೇ ಮುಖ್ಯಪಾತ್ರ. ಅವರು 
ಇಪ್ಪತ್ತನಾಲ್ಕು ಗಂಟೆಯೂ ಸರದಿಯ ಮೇಲೆ ಕೆಲಸಮಾಡುತ್ತಾರೆ, ಒಂದು ಕ್ಷಣವೂ 
ಆಫೀಸನ್ನು ಮುಚ್ಚುವುದಿಲ್ಲ. ಸಾಲಾಗಿ ನೂರಾರು ಕೌಂಟರುಗಳು ಇರುತ್ತವೆ. ಒಂದೊಂದು 
ಕೌಂಟರಿನಲ್ಲಿಯೂ ನೂರಾರು ಪ್ರಯಾಣಿಕರಂ ಇರುತ್ತಾರೆ. ಅನವಶ್ಯಕವಾದ ಕಿರುಕುಳ 
ವಾಗಲೀ ತೊಂದರೆಯರಾಗಲಿ ಪ್ರಯಾಣಿಕರಿಗೆ ಇಲ್ಲ. ಸಾಧಾರಣವಾಗಿ ಆರು ತಿಂಗಳ ಕಾಲ, 
ಟೂರಿಸ್ಟ್‌ ಗಳಿಗೆ ಅಮೆರಿಕದಲ್ಲಿ ಇರಲಂ ಅವಕಾಶ ಕೊಡುತ್ತಾರೆ. ಆ ವಾಯಿದೆ ಮಂಗಿದರೆ 
ಸಕಾರಣವಾಗಿದ್ದರೆ, ಇನ್ನೂ ವಾಯಿದೆಯನ್ನು ಹೆಚ್ಚಿಸಿಕೊಡುತ್ತಾರೆ. ನ್ಯೂಯಾರ್ಕಿನಲ್ಲಿ 
ಒಂದಕ್ಕಿಂತ ಹೆಚ್ಚು ವಿಮಾನ ನಿಲ್ದಾಣಗಳಿವೆ. ನಾವು ಕೆನಡದಿಂದ ನ್ಕೂಯಾರ್ಕಿಗೆ 
ಹಿಂದಿರಂಗಿದಾಗ ಲಗ್ವಾಡಿಯಾ ವಿಮಾನ ನಿಲ್ದಾಣ ಎಂಬುದರಲ್ಲಿ ಇಳಿದೆವು. ಎಲ್ಲ 
ವಿಮಾನ ನಿಲ್ದಾಣಗಳೂ ತುಂಬ ವಿಶಾಲವಾಗಿ ದೊಡ್ಡ ರಸ್ತೆ (run-way) ಗಳುಳ್ಳ 
ವಾಗಿವೆ. ಆದರೆ ಕೆನಡಿ ವಿಮಾನ ನಿಲ್ದಾಣ ಅತ್ಯಂತ ವಿಶಾಲವಾದುದು. ಅಂತರರಾಷಿ ್ಟ್ರೀಯ 
ವಿಮಾನಗಳು, ಜಂಬೊಜಟ್‌ಗಳು ಮತ್ತು ಈಚೆಗೆ ಅತ್ಯಂತ ವೇಗವಾದ ವಿಮಾನವೆನಿಸಿ 
ಕೊಂಡ ಕಾನ್‌ಕಾರ್ಡ್‌ ಸಹ ಇಳಿಯುವುದು ಕೆನಡಿ ವಿಮಾನ ನಿಲ್ದಾಣದಲ್ಲಿಯೇ, 
ನ್ಯೂಯಾರ್ಕ್‌ ಕೆನಡಿ ವಿಮಾನ ನಿಲ್ದಾಣದಲ್ಲಿ ನಿತ್ಯ ಹೀಗೆ 20 ಸಾವಿರ ಜನ ಪ್ರಯಾಣಿ 
ಕರು, ಇಳಿಯುವುದರಿಂದ ಅವರನ್ನು ಸ್ವೀಕರಿಸಲು ಅಥವಾ ಎದುರುಗೊಳ್ಳಲು ಅಷ್ಟೇ 
ಜನ ಸ್ನೇಹಿತರು ಬಂಧಂಗಳೆಂ ಬರುವುದು ಸ್ವಾಭಾವಿಕ. ಹೊರಕ್ಕೆ ಹೋಗುವ ಬಾಗಿಲು 


ಷಿ 
oe” 


೧೨ ಅಮೆರಿಕದಲ್ಲಿ ಗೊರೂರು 


ಗಳೂ ಅನೇಕವಾಗಿರಂತ್ತವೆ. ಹೀಗಾಗಿ ಬಂದವರನ್ನು ಎದುರುಗೊಳೆ ಲು ಬಂದಿರಂ 
ವವರು ಅತಿಥಿಗಳನ್ನು ಭೆಟ್ಟೆಯಾಗದೆ, ಅನಂತರ ಮನೆಯಲ್ಲಿ ಹೋಗಿ ಇಬ್ಬರೂ 
ಸಂಧಿಸುವುದುಂಟಂ. 

ನ್ಯೂಯಾರ್ಕಿನಲ್ಲಿ ರೈಲುನಿಲ್ದಾಣದಲ್ಲಿಯಾಗಲೀ ವಿವಕಾನನಿಲ್ದಾಣದಲ್ಲಿಯಕಾಗಲಿ 
ಪ್ರಯಾಣಿಕರ ಸಾಮಾನುಗಳನ್ನು ಹೊರಲು ಒಬ್ಬನಾದರೂ ಕೂಲಿ ಸಿಕ್ಕುವುದಿಲ್ಲ” 
"ಕೂಲಿ, ಪೋರ್ಟರ್‌' ಎಂದು ಕೂಗುವವರಾಗಲೀ, ನಿಗದಿಯಾದ ಕೂಲಿದರ ಇಷ್ಟು 
ತೂಕಕ್ಕೆ ಇಷ್ಟು ಎಂದು : ಘೋಷಿಸುವ ಸರ್ಕಾರಿ ಪ್ರಕಟನೆಯಾಗಲಿ ಇರುವುದಿಲ್ಲ. 
ಪ್ರತಿ ನಿಲ್ದಾಣದಲ್ಲಿಯೂ, ತಳ್ಳಿಕೊಂಡು ಹೋಗುವ ಅಚ್ಚುಕಟ್ಟಾದ ಸಣ್ಣ 
ಕೈಗಾಡಿಗಳನ್ನು ಬೇಕಾದಂತೆ ನಿಲ್ಲಿಸಿರುತ್ತಾರೆ. ಅವುಗಳಲ್ಲಿ ನಮ್ಮ ಸಾಮಾನುಗಳನ್ನು 
ನಾವೇ ಹಾಕಿಕೊಂಡು, ನಿಲ್ದಾಣದಿಂದ ಹೊರಕ್ಕೆ ಸಾಗಿಸಬೇಕು. ಅದರಿಂದಲೇ 
ಇರಬೇಕು ಪ್ರಯಾಣಿಕರು ಹೆಚ್ಚು ಸಾಮಾನುಗಳನ್ನು ತಮ್ಮೊಂದಿಗೆ ತರುವುದೇ ಇಲ್ಲ ; 
ಒಂದು ಪೆಟ್ಟಿಗೆ ಅಥವಾ ಎರಡು ಕೆ ಗಳಲ್ಲಿಯೂ ಹಿಡಿದುಕೊಳ್ಳಲು ಎರಡು ಪೆಟ್ಟಿಗೆ. 
ತಮ್ಮ ಪೆಟ್ಟಿಗೆಗಳನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಪ್ರತಿಪ್ರಯಾಣಿಕರೂ ಹೊರಡು 
ತ್ತಾರೆ. ಅಂತಹ ಕಡೆ, ಕೂಲಿಗಳಿಗೆ ಬಹಳ ಸಂಪಾದನೆ ಆಗುತ್ತೆ, ಆದರೆ ಕೂಲಿಗಳೇ ಇಲ್ಲ. 
ಯಣಾಕೆ ? ಅಮೆರಿಕದಲ್ಲಿ ಕೂಲಿ ದರ ಅತಿ ದ:ಬಾರಿ, ಮೊದಲನೆಯದಾಗಿ ಅಲ್ಲಿ ಅತಿ 
ಕಡಿವೆ ಕೂಲಿ ಎಂದರೆ ಗಂಟೆಗೆ ಆರರಿಂದ ಹತ್ತು ಡಾಲರು. ಗಂಟೆಗೆ ಹನ್ನೆರಡು 
ಹದಿನೈದು ಇಪ್ಪತ್ತೈದು ಸಹ ಡಾಲರು ಉಂಟು. ಅದಕ್ಕಿಂತ ಹೆಚ್ಚು ಸಂಪಾದನೆಯಿಲ್ಲ 
ದವರು, ಅಷ್ಟು ಕೂಲಿ ಕೊಡುವುದು ಹೇಗೆ ಸಾಧ್ಯ? ಈ ಕಾರಣದಿಂದ ಈ ಬಗೆಯ 
ಹಂಗಾಮಿ ಕೂಲಿಗಳು ಅಲ್ಲಿ ಸಿಕ್ಕುವುದಿಲ್ಲ. ಈ ವಿಷಯ ತಿಳಿಯದೆ ಹೆಚ್ಚು ಗಂಟನ್ನು 
ತೆಗೆದುಕೊಂಡು ಹೋಗುವವರು ಮಾತ್ರ ಕೈಗಾಡಿಗಳಲ್ಲಿ ಹಾಕಿಕೊಂಡು ತಮ್ಮ ಗಂಟು 
ಗಳನ್ನು ಸಾಗಿಸಿಕೊಂಡು ನಿಲ್ದಾಣದಿಂದ ಹೊರಕ್ಕೆ ಹೋಗುತ್ತಾರೆ. 

ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಾಮಾನುಗಳನ್ನು ವಿಮಾನಗಳಿಗೆ ಸಾಗಿಸುವ 
ಸ್ಥಳದಲ್ಲಿ ಸಹ ಕೂಲಿಗಳಿಲ್ಲ. ಕೂಲಿಗಳ ಸಂಖ್ಯೆ (ದೇಶದಲ್ಲಿ ಜನಸಂಖ್ಯೆಯೇ) ಕಡಿಮೆ 
ಯಾದಃದರಿಂದ, ಹೆಣ್ಣು ಗಂಡು ವೃದ್ಧರು ಆದಿಯಾಗಿ ಎಲ್ಲರೂ ಕೆಲಸ ಮಾಡ 
ಬೇಕಾಗಿದೆ. ಅಮೆರಿಕದಲ್ಲಿ ಗುಮಾಸ್ತೆ, ಉಪಾಧ್ಯಾಯ, ಅಂಗಡಿ ಕೆಲಸ ಈ ಉದ್ಯೋಗ 
ಗಳಲ್ಲಲ್ಲ ತುಂಬ ದೇಹಶ್ರಮದ  ಕೆಲಸವಲ್ಲದುದರಲ್ಲಿ- ಶೇಕಡ 90ಕ್ಕಿಂತ ಹೆಚ್ಚು 
ಮಹಿಳೆಯರೇ ಇದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಾಮಾನುಗಳನ್ನು 
ಸಾಧಾರಣವಾಗಿ ತೂಗಿ ತೂಕ ಮಾಡುವುದಿಲ್ಲ ಎತ್ತುವಾಗಲೇ ಆಕೆಗೆ ಗೊತ್ತಾಗುತ್ತೆ. 
ಗುರಂತಿನ ಚೀಟಿಗಳನ್ನು ಬರೆದು ಅವುಗಳನ್ನು ಸಾವರಾನುಗಳಿಗೆ ಕಟ್ಟಿ ಸಾವರಾನುಗಳನ್ನಿಲ್ಲ 
ಎರಡು ಕೈಗಳಲ್ಲಿಯೂ ಎತ್ತಿ ಟ್ರಾನ್ಸಿಟ್‌ ಬೆಲ್ಸ್‌ (ಸಾಗಿಸುವ ಬೆಲ್ಫ್‌) ಮೇಲೆ 
ಹಾಕುತ್ತಾಳೆ, ಅವಳ ಶಕ್ತಿಯನ್ನು ನೋಡಿ ನಮಗೆ ಆಶ್ಚರ್ಯವಾಗುತ್ತದೆ, ಜೊತೆಗೆ 


ನ್ಯೂಯಾರ್ಕ್‌ ೧೩ 
ವಿಮಾನದಲ್ಲಿ ಪ್ರಯಾಣಮಾಡಲು ನಮ್ಮ ಟಿಕೆಟ್‌ ಸರಿಯಾಗಿದೆಯೆ ಎಂಬುದನ್ನು ತನಿಖೆ 
ಮಾಡುವವಳೂ, ಟಿಕೆಟ್‌ಗಳನ್ನು ಕೊಡುವವಳೂ ಅವಳೇ, ಈ ಎಲ್ಲ ಕೆಲಸಗಳಿಗೂ 
ಮೂರು ಜನವಾದರೂ ಬೇಕೆಂದು ನಮಗೆ ತೋರುತ್ತದೆ. ಚೀಟಿ ಬರೆಯಲು ಒಬ್ಬ, 
ಅದನ್ನು ಸಾಮಾನಿಗೆ ನೂಲಿನಲ್ಲಿ ಕಟ್ಟುವವನೊಬ್ಬ, ಆ ಸಾಮಾನುಗಳನ್ನೆಲ್ಲ ಎತ್ತಿ 
ಟ್ರಾನ್ಸಿಟ್‌ ಬೆಲ್ಟ್‌ ಮೇಲೆ ಹಾಕುವವನೊಬ್ಬ, ಹೀಗೆ. ಆದರೆ ಆ ಹೆಂಗಸು ನಿತ್ಯಾ 
ಬೆಳಗಿನಿಂದ ಸಂಜೆಯವರೆಗೆ, ಸರದಿ (ಕ್ಯೂ) ಯಲ್ಲಿ ನಿಂತಿರುವ ನೂರಾರು ಪ್ರಯರಾಣಿಕ 
ರನ್ನೂ ಅವರ ಸಾಮಾನುಗಳನ್ನೂ ಸರಾಗವಾಗಿ ಒಬ್ಬಳೇ ನಿಭಾಯಿಸುತ್ತಾಳೆ. ಅವಳಿಗೆ 
ಸ ಸೆಲ್ಫಿ ಶಿವೂ ಆಯಾಸವಿಲ್ಲ. ಮುಖ ಗಂಟು ಹಾಕಿಕೊಳ್ಳುವುದಿಲ್ಲ. ನಗೆಮೊಗದಿಂದಲೇ 
ಎಲ್ಲವನ್ನೂ ನಿಭಾಯಿಸಿ ನಮಗೇ ಥ್ಯಾಂಕ್ಕು ಹೇಳುತ್ತಾಳೆ, ಒಬ್ಬರು ಇಬ್ಬರು ಸಿಡುಕು 
ಮೋರೆಯವರು ಇರುವುದಿಲ್ಲವೆಂದಲ್ಲ. ಆದರೆ ಅದು ತೀರ ವಿರಳ. 

ನ್ಯೂಯಾರ್ಕ್‌, ದಿಕ್ಕುದಿವಾಳಿ ಇಲ್ಲದೆ ಬೆಳೆದಿರುವ ನಗರ ; ಅದಕ್ಕೆ ಒಂದು 
ಗಡಿ ಅಥವಾ ನಿಯಮಿತ ಚೌತರ್ಪು ಇಲ್ಲ. ನಗರ ಇನ್ನೂ ಬೆಳೆಯುತ್ತಲೇ ಇರುತ್ತದೆ, 
ಆದರೆ ನ್ಯೂಯಾರ್ಕ್‌ ಒಂದು ದ್ದಿ ಶೀ ಪದಂತಿರುವುದರಿಂದ ಅದರ ಬೆಳವಣಿಗೆ ಮೇಲಂ 
ಮುಂದಾಗಿ ಆಗುವುದು ಅನಿವಾರ್ಯವಾಗಿದೆ, ಆದುದರಿಂದ ಅಲ್ಲಿ ೩೦, ೮೦ ಕೊನೆಗೆ 
೧೦೦ ಅಂತಸ್ತುಗಳ ಕಟ್ಟಡಗಳು ಆಗಬೇಕಾಯಿತು. ' ನ್ಯೂಯಾರ್ಕ ಪ್ರಕೃತಿ 
ನಿಯಮದಿಂದ ಹೀಗೆ ಅಂತರಿಕ್ಷಕ್ಕೆ ಬೆಳೆಯಬೇಕಾಗಿರುವುದರಿಂದ, ಪ್ರಕೃತಿಯಿಂದ 
ಅಂತಹ ಬಲಾತ್ಕಾರಕ್ಕೆ ಒಳಗಾಗದಿದ್ದರೂ, ಸಂತ್ತ ವಿಶಾಲವಾದ ಜಾಗ ಬೇಕಾದಷ್ಟಿ 
ದ್ದರೂ ಜಗತ್ತಿನ ಇತರ ಭಾಗದ ಜನರೆಲ್ಲ ಮೇಲಕ್ಕೆ ಅಂತಸ್ತುಗಳನ್ನು ಕಟ್ಟುವುದು 
ನಾಗರಿಕತೆಯ, ಪ್ರಗತಿಯ ಒಂದು ಚಿಹ್ನೆ ಎಂದು ಭಾವಿಸಿ ಮೇಲಕ್ಕೆ ಕಟ್ಟುತ್ತಿದ್ದಾರೆ. 
ಆದರೆ ಈಚೆಗೆ ಅನೇಕ ಪಾಶ್ಚಾತ್ಯ ನಗರಗಳಲ್ಲಿ ಮತ್ತು ಹೊಸ ಬಡಾವಣೆಗಳಲ್ಲಿ, 
ಅಂತಸ್ತುಗಳಿಲ್ಲದೆ ಒಂದೊಂದೇ ಮನೆಗಳನ್ನು ಕಟ್ಟುವ ಅಭ್ಯಾಸ ಜಾರಿಗೆ ಬರುತ್ತಿದೆ. 
ವಾಷಿಂಗ್ಟನ್ನಿನಲ್ಲಿಯೇ ಗಗನಚುಂಬಿ ಕಟ್ಟಡಗಳಿಲ್ಲ. 

ನ್ಯೂಯಾರ್ಕಿನಲ್ಲಿ ವಿಳಾಸಗಳನ್ನು ಕಂಡುಹಿಡಿಯುವುದು ಕಷ್ಟವಿಲ್ಲ. ಪ್ರತಿ 
ಯೊಂದು ರಸ್ತೆಗೂ ನಂಬರು ಇದ್ದು ತಪ್ಪದೇ ಕ್ರಮವನ್ನು ಅನುಸರಿಸುವುದರಿಂದ ಸ್ಥಳ, 
ನಿಖರವಾಗಿ ನಿರೀಕ್ಷಿಸಿದ ಕಡೆ ಸಿಗುತ್ತದೆ. ಹಳದಿ ಟ್ಯಾಕ್ಸಿ ಡ್ರೈವರ್‌ಗಳು ಒಂದು 
ವಿಶ ಕೋಶ ಇದ್ದಂತೆ. ಅವರಿಗೆ ಎಲ್ಲ ಸ್ಮಳಗಳೂ ಎಲ್ಲ ವಿಳಾಸಗಳೂ ಗೊತ್ತು. 
ಅವರು ತುಂಬ ನಿಧಾನಿಗಳು, ವಿಧೇಯರೂ ಹೌದು. ನ್ಯೂಯಾರ್ಕ್‌ ಟ್ಯಾಕ್ಸಿ 
ಡ್ರೈವರ್‌ಗಳು ನಮ್ಮ ಸಾವಕಾನುಗಳನ್ನೂ, ಮೂಟೆಗಳನ್ನೂ ಟ್ಹಾಶ್ಸಿಗೆ ಎತ್ತಿ 
ಇಟ್ಟುದನ್ನು ಕಂಡು ನನಗೆ ಆಶ್ಚರ್ಯವೇ ಆಯಿತು. ಇಮಿಗ್ರೇಷನ್‌ ಅಧಿಕಾರಿಗಳ 
ಸವಮ್ಮಖಕ್ಕೆ ಕ್ಯೂನಲ್ಲಿ ಬರುವುದೇ ಕಷ್ಟ. ಬಂದ ಕೂಡಲೇ ನಮ್ಮ ಕೆಲಸ ಬೇಗ 
ಆಗುತ್ತೆ. ಮುಖ ನೋಡಿದ ಕೂಡಲೇ ಅವರಿಗೆ ಇವರು ಸಾಚಾ ಪ್ರಯಾಣಿಕರು 


6೪ ಅಮೆರಿಕದಲ್ಲಿ ಗೊರೂರು 


ಎಂದು ಗೊತ್ತಾಗುತ್ತೆ. ಅಮೆರಿಕದಲ್ಲಿ ಭಾರತೀಯರೆ ವಿಷಯದಲ್ಲಿ ಗೌರವವಿದೆ. 
ಲೇಖಕ ಎಂದು ಹೇಳಿದರೆ ಕೂಡಲೇ ಇಮಿಗ್ರೇಷನ್‌ನವರಿಂದ ಓಕೆ ದೊರೆಯುತ್ತೆ. 
ಅಷ್ಟೆಲ್ಲ ನಾವು ಮಾಡಿಕೊಂಡು, ಆರು ತಿಂಗಳು ಇರಲು ಪರವಾನಗಿ ಪಡೆದು ಬರುವುದ 
ರೊಳಗೆ ನೋಡಿದರೆ ನಮ್ಮ ಸಾಮಾನುಗಳನ್ನು ನಾವು ಇಳಿದ ಪ್ಲೇನಿನಿಂದ ತೆಗೆದು, 
ಮತ್ತೊಂದು ಹೊರಡುವ ಪ್ಲೇನ್‌ಗೆ ಇನ್ನಾರದೋ ಪ್ರಯಾಣಿಕರ ಸಾಮಾನು ಎಂದು 
ಹಾಕುವುದಕ್ಕೆ ಸಿದ್ಧವಾಗಿ ಕೈಗಾಡಿಗೆ ಹಾಕಿದ್ದರು ವಿಮಾನ ಸಿಬ್ಬಂದಿ! ಅದನ್ನು 
ನೋಡಿ ನಮಗೆ ದಿಗ್ಗಾ ಸ ವಎಂತಿಯಾಯಿತು. ನಾವು ಬರುವುದು ಇನ್ನು ಅರ್ಧ ನಿಮಿಷ 
ಸಾವಕಾಶವಾಗಿದ್ದರೆ, ಅವು ಬೇರೆ ಪ್ಲೇನ್‌ಗೆ ಹೋಗಿಬಿಡುತ್ತಿದ್ದವು. ಇಮಿಗ್ರೇಷನ್‌ 
ನವರು ಬೇಗ ಬಿಡುವುದಿಲ್ಲ. ಅವರು 'ಜಿಡುವವರೆಗೆ ನಾವು ಬಂದು ನಮ್ಮ ಸಾಮಾನಂ 
ತೆಗೆದುಕೊಳ್ಳುವಂತಿಲ್ಲ. ಅಷ್ಟರಲ್ಲಿ ಸಾಮಾನು ಬೇರೆ ಕಡೆಗೆ ಬೇರೆ ಪ್ಲೇನ್‌ಗೆ 
ಹೋಗಿರುತ್ತೆ. ಅನಂತರ ತ ಹಿಂದಕ್ಕೆ ಬರುವುದು ಯಾವ ಜನ್ಮಕ್ಕೊ ? ಪ್ಲೇನ್‌ನಲ್ಲಿ 
ಯಾವ ದೇಶಕ್ಕೆ ಹೋಗಿಬಿಡುತ್ತೊ ? ಕೊನೆಗೆ ಎಲ್ಲ ಪತ್ತೆಯಾಗಿ ಬಂದರೂ ಅದು 
ನ್ಕೂಯಾರ್ಕಿಗೆ ಬರುತ್ತೆ. ಇವು ಹೋಗಿರುವುದು ಕೆನಡಕ್ಕೆ- ನ್ಯೂಯಾರ್ಮಿನಿಂದ 
ಕೆನಡಕ್ಕೆ ಬರಬೇಕು. ಕೆನಡದವರ ಇವಿಂಗ್ರೇಷನ್‌ ಕಾನೂನು ಜಗತ್ತಿನಲ್ಲಿಯೇ 
ಕಠಿಣ. ನಮ್ಮ ಸಾಮಾನನ್ನು ನಾವು ತೆಗೆದುಕೊಳ್ಳಬೇಕಾದರೆ ಕೆನಡ ಗಡಿಗೆ 
ಹೋಗಿ ಅಲ್ಲಿ ಇಮಿಗ್ರೇಷನ್‌ ಮಂಂದೆ ಹಾಜರಾಗಬೇಕು, ಕೆನಡವೇ ಮೂರುಸಾವಿರ 
ಮೈಲಿ ಅಗಲವಾಗಿದೆ. ಎಲ್ಲ ನಾನಾ ಕಷ್ಟ. ಸರಿಯಾಗಿ ನಡೆಯಿತೋ ನಡೆಯಿತು. 
ಇಲ್ಲದಿದ್ದರೆ ಎಲ್ಲ ಅಧ್ವಾನ. ಹಿಂದೆ, ನನ್ನ ಮಗನ ಒಂದು ಪೆಟ್ಟಿಗೆ ಕಳೆದೇ ಹೋಯಿತು. 
ದಾದ್‌ಫಿರ್ಯಾದ್‌ ಏನೂ ಇಲ್ಲ, ಕೆಲವರದು ಸಿಕ್ಕಿಯೂ ಇದೆ. 

ನಮ್ಮನ್ನು ಇದಿರುಗೊಳ್ಳೆಲು ನ್ಯೂಯಾರ್ಕ್‌ ವಿಮಾನ ನಿಲ್ದಾಣಕ್ಕೆ ನಮ್ಮ 
ಅಕ್ಕನ ಮೊಮ್ಮಗಳು ಬಂದಿದ್ದಳು. ನಿಲ್ದಾಣಕ್ಕೆ ೩೦ ಮೈಲಿಯೋ ಅಥವಾ ಇನ್ನೂ 
ಹೆಚ್ಚೋ ಇರುವ ಅಪಾರ್ಟಮೆಂಟಗೆ, ನಮ್ಮನ್ನು ಟ್ಯಾಕ್ಸಿಯಲ್ಲಿ ಕರೆದುಕೊಂಡು 
ಹೋದಳು. ವಾಹನಗಳ ಒತ್ತಡದಲ್ಲಿ, ಅವಳ ಅಪಾರ್ಟಮೆಂಟನ್ನು ಮುಟ್ಟಬೇಕಾದರೆ 
ಮುಕ್ಕಾಲು ಗಂಟೆಯೇ ಬೇಕಾಯಿತು. ಅವಳ ಅಪಾರ್ಟಮೆಂಟು 30 ನೆ ಮಹಡಿ. 
ಅದೇ ಕೊನೆಯ ಅಂತಸ್ತು. ಪೆಟ್ಟಿಗೆಯ ಮೇಲೆ ಪೆಟ್ಟಿಗೆ ಇಟ್ಟಂತೆ, ಅಪಾರ್ಟಮೆಂಟ 
ಗಳು ; ಅವುಗಳನ್ನು ವಿದ್ಯುತ್‌ ಲಿಫ್ಟ್‌ನಲ್ಲಿ ಏರಬೇಕು, ನ್ಯೂಯಾರ್ಕಿನಲ್ಲಿರಂವ 
ವಂನುಷ್ಕರೂ ಯಂತ್ರಗಳಂತೆ ನಡೆಯುವುದನ್ನು ಕಲಿಯಬೇಕು ; ಕಲಿತಿದ್ದಾರೆ. 
ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಲಿಫ್ಟ್‌ನ್ನು ಚಾಲನೆ ಮಾಡುವುದನ್ನು $0 
ತಿದ್ದಾ ರೆ. ಚಿಕ್ಕವಯಸ್ಸಿನ ಹುಡುಗರಿಗೆ (೯-೧೦ ವರುಷದವರು) ಸಹ ಮೋಟಾರು 
ಮಾದರಿಗಳು, ಅವುಗಳ ಬಿಡಿ ಬಿಡಿ ಭಾಗಗಳು ಸೇರಿಸುವುದು ಬಿಚ್ಚು ವುದು ಇವುಗಳ 
ನಲ್ಲ ಆಟವಾಗಿ ಕಲಿಸುತ್ತಾರೆ. ೧೦ ವರುಷದ ಹುಡುಗರಿಗೆ ಮೋಟಾರನ್ನು ಕುರಿತು 


ನ್ಯೂಯಾರ್ಕ್‌ ೧೫ 


ಅನೇಕ ಚಿತ್ರಪುಸ್ತಕಗಳನ್ನು ತಯಾರಿಸಿದ್ದಾರೆ. ಮೋಟಾರು ಅವೆರಿಕನ್ನರ ಬಾಲ್ಕ 
ದಿಂದ ಹಿಡಿದು ಮುಪ್ಪಿನವರೆಗಿನ ಮಿತ್ರ. ಮೋಟಾರು ಕಾರು ಅಮೆರಿಕನ್‌ ನಾಗರಿಕತೆಯ 
ಬಹು ಪ್ರಮುಖ ಭಾಗ, ನಮ್ಮ ಅಕ್ಕನ ಮೊಮ್ಮಗಳೇ ನಮ್ಮನೆಲ್ಲ ಲಿಫ್ಟಿನಲ್ಲಿ ಕೂರಿಸಿ 
ನಮ್ಮ ಸಾಮಾನುಗಳನ್ನೆಲ್ಲ ಇಟ್ಟು, ಲಿಫ್ಟ್‌ನ ಗುಂಡಿಯನ್ನು ಒತ್ತಿ 20ನೆಯ ಮಹಡಿಗೆ 
ಕರೆದುಕೊಂಡು ಹೋದಳು. ಅಪಾರ್ಟ್‌ಮೆಂಟುಗಳು ಬಾಡಿಗೆಗೆ ಅನುಗುಣವಾಗಿ 
ದೊಡ್ಡವು ಚಿಕ್ಕವು ಇರುತ್ತವೆ. ಆದರೆ ಎಲ್ಲದರಲ್ಲಿಯೂ ನೀರು ದೀಪ ಸ್ನಾನದ ಮನೆ 
ಅಡಿಗೆ ಮನೆ ಸೌಕರ್ಯ ಇರುತ್ತದೆ. ಕೊಠಡಿಗಳೆಲ್ಲ ಏರ್‌ಕಂಡಿಶನ್‌. ಬಿಸಿನೀರು 
ತಣ್ಣೀರು: ಯಾವಾಗಲೂ ಹರಿಯುತ್ತಿರುತ್ತದೆ. ಕಟ್ಟಡದ ನೆಲಮಾಳಿಗೆಯಲ್ಲಿ ಆ 
ಕಟ್ಟಡಕ್ಕೆ ಶಾಖ ಒದಗಿಸುವ ವಿದ್ಯುತ್‌ ಉಪಕರಣ, ವಸ್ತ್ರಗಳನ್ನು ಉಬ್ಬೆ ಮಾಡುವ 
ಯಂತ್ರಗಳು ಇವುಗಳನ್ನು ಏರ್ಪಡಿಸಿದ್ದಾರೆ. ಈ ಕಟ್ಟಡಗಳನ್ನು ದೊಡ್ಡ ದೊಡ್ಡ 
ಕಂಪನಿಗಳವರು ಕಟ್ಟಿರುತ್ತಾರೆ. ನಾವು ಇಳಿದುಕೊಂಡಿದ್ದ ಒಂದೇ ಕಟ್ಟಡದಲ್ಲಿ 
ಎರಡು ಸಾವಿರ ಅಪಾರ್ಟ್‌ಮೆಂಟುಗಳಿದ್ದವು. ಒಂದೊಂದಂ ಕಂಪನಿಯೂ ಇಂಥ 
ಅನೇಕ ಕಟ್ಟಡಗಳನ್ನು ಕಟ್ಟಿಸಿರುತ್ತದೆ. ಎಲ್ಲವನ್ನೂ ಎಲೆಕ್ಟ್ರಿಕ್‌ ಲಿಫ್ಟ್‌ ಮೂಲಕವೇ 
ಹತ್ತಬೇಕು. ಎಲೆಕ್ಟ್ರಿಕ್‌ ಲಿಫ್ಟ್‌ ಅಲ್ಲದೆ ಸಾಮಾನ್ಯವಾಗಿ ಹತ್ತಿ ಹೋಗುವ 
ಮಹಡಿ ಮೆಟ್ಟಲುಗಳನ್ನು ಕಟ್ಟಿದ್ದಾರೆಯೋ ಇಲ್ಲವೋ ತಿಳಿಯಲು ನಮಗೆ ಅವಕಾಶ 
ವಾಗಲಿಲ್ಲ. ಕಟ್ಟಿದ್ದರೂ ಅದನ್ನ ಉಪಯೋಗಿಸುವವರು ಇಲ್ಲ. ಕಟ್ಟಡದ ನೆಲದ 
ಅಂತಸ್ತಿನಲ್ಲಿ ಹಾಕಿರುವ ಸೂಚನಾ ಫಲಕದಲ್ಲಿ ಕಟ್ಟಡದಲ್ಲಿರುವ ಸಂಸಾರಗಳು ವಾಸ 
ವಾಗಿರುವ ಅಂತಸ್ತಿನ ನಂಬರು ಇರುತ್ತದೆ. ಕೆಲವರು ನಾನಾ ಕಾರಣಗಳಿಗಾಗಿ 
ತಮ್ಮ ವಿಳಾಸವನ್ನು ಫಲಕದಲ್ಲಿ ಹಾಕಿಸಿರುವುದಿಲ್ಲ. ವಿರೋಧಿಗಳು, ಹಿಂಸಾಚಾರಿಗಳಂ, 
ಲೂಟಿಕಾರರು, ಕಳ್ಳರು ಇವರಿಗೆ ಮನೆ ತಿಳಿಯಬಾರದೆಂಬುದೂ ಅವರ ಉದ್ದೇಶ 
ವಾಗಿರುತ್ತೆ. ಅದರಲ್ಲಿ ವಿಳಾಸವನ್ನು ಓದಿ ಕಂಡು ಹಿಡಿಯಲು ಸಹ ಅಭ್ಯಾಸ 
ಕಾಲಾವಕಾಶ ಮತ್ತು ವ್ಯವಧಾನ ಬೇಕು. ಭೂತಾಕಾರವಾದ, ಆ ಅಸಂಖ್ಯ ಸಂಸಾರ 
ಗಳುಳ್ಳ ಬೃಹತ್‌ ಕಟ್ಟಡಕ್ಕೆ ಒಬ್ಬನೇ ಒಬ್ಬ ಕಾವಲುಗಾರನಿರುತ್ತಾನೆ. ಅವನಿಗೆ 
caretaker security (ರಕ್ಷಕ) ಎಂದು ಹೆಸರು. ಅಂಥ ದೊಡ್ಡ ಕಟ್ಟಡದಲ್ಲಿ 
ಅವನೆಲ್ಲಿರುತ್ತಾನೋ ಕಂಡಂಹಿಡಿಯುವುದು ಸಾಧ್ಯವಿಲ್ಲ. ಕಟ್ಟಡದಲ್ಲಿ ಪೂರ್ಣ ಮೌನ 
ಆವರಿಸಿರುತ್ತದೆ, ಪ್ರತಿಯೊಬ್ಬರೂ ಬೆಳಿಗ್ಗೆ ಎದ್ದಕೂಡಲೇ (ಗಂಡ ಹೆಂಡತಿ ಮಕ್ಕಳು 
ಸಹ) ಚಿಕ್ಕಮಕ್ಕಳನ್ನು (6೩)-086 centre) ಯೋಗಕ್ಷೇವಂ ನೋಡಿಕೊಳ್ಳುವ 
ಸಂಸ್ಥೆಗಳಲ್ಲಿ ಬಿಟ್ಟು ಹೊರಟು ಹೋಗುತ್ತಾರೆ. ಎಲ್ಲಿಯೂ ಮನಂಷ್ಯರ ಸುಳಿವೇ 
ಇರುವುದಿಲ್ಲ. ಕಟ್ಟಡದ ಮುಂದೆ ನಿಂತು ಅದರ ನಿಶ್ಶಬ್ದತೆಯನ್ನು ನೋಡಿದರೆ ಸ್ವಲ್ಪ 
ಭಯವೇ ಉಂಟಾಗುತ್ತದೆ. ಸಂತ್ತವಂತ್ತ ರಸ್ತೆಗಳಲ್ಲಿ ತೀರ ವೇಗದಲ್ಲಿ ಹೋಗುವ 
ಕಾರುಗಳ ಸದ್ದು ಮಾತ್ರ ಕೇಳಿಸುತ್ತಿರುತ್ತದೆ. ಲಿಫ್ಟ್‌ ಗೆ ಒಬ್ಬ )) ಚಾಲಕನನ್ನು ನಿಯವಿಂಸ 


೧೬ ಅಮೆರಿಕದಲ್ಲಿ ಗೊರೂರು 


ಬಹುದಲ್ಲ? ನಿಜ. ಆದರೆ ಅಮೆರಿಕದಲ್ಲಿ ಜನಸಂಖ್ಯೆ ಕಡಿಮೆ. ಅಂಥ ಬರೀಗುಂಡಿ ಒತ್ತುವ 
ಕಾರ್ಯಕ್ಕೆ ನಿಯಮಿಸಲು, ಜನ ಇಲ್ಲ. (ವಿಯಟ್‌ನಾಂ ಯುದ್ಧ ನಡೆಯುತ್ತಿದ್ದ ಕಾಲ 
ದಲ್ಲಿ, ಅಮೆರಿಕದಲ್ಲಿ ಹದಿನೆಂಟು ವರುಷದ ಯುವಕರಿಗೆ ಸಹ ಸೈನ್ಯದಲ್ಲಿ ಸೇರಲಂ 
ಅವಕಾಶ ಕೊಟ್ಟಿದ್ದರು). 
ಕ ಮರುದಿನ ಪ್ರಾತಃಕಾಲ ನಮ್ಮ ಅತಿಥೇಯರು (ಗಂಡ ಹೆಂಡತಿ) ತಮ್ಮ ತಮ್ಮ 
ಕಾರುಗಳಲ್ಲಿ ತಮ್ಮ ತಮ್ಮ ಕಾರ್ಯಕ್ಷೇತ್ರಗಳಿಗೆ ಹೊರಟು ಹೋದರು. ನಮ್ಮ ಎತ್ತರ 
ವಾದ ಕಿಟಕಿಯಿಂದ ಹೊರಗೆ ಇಣಿಕಿ ನೋಡಿದರೆ ಕೆಳಗೆ ಹಡ್ಸನ್‌ ನದಿ ವಿಶಾಲವಾಗಿ 
ಹರಿಯುತ್ತಿರುವುದು ಕಾಣಿಸಿತು. ನಾವು ಇಳಿದುಕೊಂಡಿದ್ದ ನದಿತೀರದ ಉದ್ದಕ್ಕೂ 
ರಿವರ್‌ ಸೈಡ್‌ (Riverside Avenue ನದಿತೀರದ ಭಾಗ) ಎಂದೇ ಹೆಸರು ನದಿಯ 
ನೀರು ಬೆಳ್ಳಿಯ ತಗಡಿನಂತೆ ಪ್ರಖರವಾಗಿ ಅದರ ಮೇಲೆ ಉದ್ದಕ್ಕೂ ಎತ್ತರದಲ್ಲಿ 
ಹತ್ತಿಯ ತೆಳು ಪೊರೆಯಂತೆ ಮಂಜು ಮುಸುಕಿದ್ದು ನದಿ ನನಗೆ ತುಂಬ ಆಕರ್ಷಣೀಯ 
ವಾಗಿ ಕಾಣಿಸಿತು. ನ್ಯೂಯಾರ್ಕಿನ ಸುತ್ತ ನದಿ ಹರಿಯುತ್ತಿರುವುದರಿಂದ ಅದಕ್ಕೆ 
ಅನೇಕಕಡೆ ಲೋಹದ ಸೇತುವೆಗಳನ್ನು ಹಾಕಿದ್ದಾರೆ. ಒಂದು ಸೇತುವೆಗೆ ಎರಡೇ 
ಕಮಾನು, ಕೆಲವು ಒಂದೇ ಕಮಾನಿನ ಸೇತಂವೆ. ಕೆಲವು ಕಡೆ “ಇದು ಎಷ್ಟು ಭಾರ 
ವಾದರೂ ಹೊರುತ್ತೆ`” ಎಂಬ ಫಲಕಗಳಿವೆ. ಹತ್ತುಸಾವಿರ ಮೈಲಿ ಆಕಾಶದಲ್ಲಿ ಬೆಳಗಿಂದ 
ಸಾಯಂಕಾಲದವರೆಗೆ ಭರಣಿಯಲ್ಲಿ ಮುಚ್ಚಿಟ್ಟ ಥಿ ಹಂಳುವಿನಂತಾಗಿದ್ದು ಕಿವಿಯಲ್ಲಿ 
ಇನ್ನೂ ಗುಯ್ಕೆಂದು ಶಬ್ದವಾಗುತ್ತ ತಲೆಯು ತಿರುಗುತ್ತಿರುವಂತೆ ಅನುಭವವಾಗುತ್ತಿದ್ದ 
ನನಗೆ, ಆ ಎತ್ತರದ ಕಟ್ಟಡದ ಮೇಲಿನಿಂದ ನದಿಯನ್ನು ಕಂಡು ನೆಲ, ನೀರು 
ಪ್ರಕೃತಿಗಳ ಸಂಪರ್ಕವುಂಟಾದಂತಾಗಿ ಒಂದು. ಬಗೆಯ ಅವರ್ಣನೀಯ ಅಲೌಕಿಕ 
ಅನೆಂದವುಂಟಾಯಿತಂ. ನದಿಯನ್ನು ಕಂಡರೆ ನನಗೆ ಯಾವಾಗಲೂ ವಿಶೇಷವಾದ 
ಆಕರ್ಷಣೆ. ಹುಚ್ಚನಂತೆ ನಾನು ಈ ಎತ್ತರದಿಂದಲೇ ಆ ನದಿಗೆ ಧುಮುಕಿದರೆ 
ಏನಾಗಬಹುದು ಎಂದೆಲ್ಲ ಯೋಚಿಸಿದಂದುಂಟು. ನದಿಯ ಮೇಲೆ ದೂರದಲ್ಲಿ ಮೂರು 
ನಾಲ್ಕು ಸ್ಟೀಮ್‌ ಬೋಟ್‌, ಒಂದು ಸಾಮಾನು ಸಾಗಿಸುವ ಸಣ್ಣ ಹಡಗು ಸಹ ಬಿಳಿ 
ಆಕಾಶದಲ್ಲಿ ಹಕ್ಕಿಗಳು ಹಾರಾಡುತ್ತಿರುವಂತೆ ಅತಿವೇಗವಿಲ್ಲದೆ ಚಲಿಸುತ್ತಿದ್ದವು. ನದಿ 
ತೀರಕ್ಕೆ ಹೋಗಿ ನೀರಿನಲ್ಲಿ ಇಳಿದು ಕೈಕಾಲುಗಳನ್ನಾದರೂ ಯಾಕೆ ತೊಳೆದುಕೊಳ್ಳ 
' ೫ ಬಾರದು ಎಂದು ಯೋಚಿಸಿದೆ. (ಆದರೆ ಹಾಗೆ ಇಳಿಯಲು ತೀರದಲ್ಲಿ ಮೆಟ್ಟಲು 
ಅಥವಾ ಕಡುಗಳನ್ನು ಮಾಡಿಲ್ಲವೆಂದೂ ದಡ ಕಡಿದಾಗಿರುವುದೆಂದೂ ಅನಂತರ 
ತಿಳಿಯಿತು). ಹೇಗಾದರೂ ಆಗಲಿ, ನದಿಯ ತೀರದಲ್ಲಿ ಹೋಗಿ ಕೆಲವು ಹೊತ್ತಾದರೂ 
ನಿಂತಿದ್ದು, ಕುಳಿತಿದ್ದು, ಹರಿವ ಆ ನೀರಿನ ಜೊತೆ ನನ್ನ ಮನೋ ನೌಕೆಯನ್ನೂ 
ಹರಿಯಬಿಡೋಣವೆಂದು ನಿಶ್ಚಯಿಸಿ, ಬಾಗಿಲನ್ನು ತೆರೆದುಕೊಂಡು ಹೊರಕ್ಕೆ ಬಂದೆ. 
ಬಲಗಡೆ ಸ್ವಲ್ಪ ದೂರದಲ್ಲಿ ವಿದ್ಯುತ್‌ ಲಿಫ್ಟ್‌ ಕಾಣಿಸಿತು. ಅದು ಆಗತಾನೆ ಕೆಲವ 


ನ್ಯೂಯಾರ್ಕ್‌ | ಗಿ 


ರನ್ನು ಕರೆದುಕೊಂಡು ಬಂದಿತ್ತು. ತತ್‌ಕ್ಷಣ ಕೆಳಗಡೆ ಹೋಗುವವರು ಮತ್ತಾರೂ 
ಇರಲಿಲ್ಲ. ನಾನು ಲಿಫ್ಟ್‌ನಲ್ಲಿ ನಿಂತು, ಒತ್ತುವ ಗುಂಡಿಗಳನ್ನು ನೋಡಿದೆ. ನಾನಂ 
ಒಬ್ಬನೇ ಅಂತಹ ಲಿಫ್ಟ್‌ ನಲ್ಲಿ ನಿಂತಿದ್ದುದು ಅದೇ ಮೊದಲು. ಅಲ್ಲದೆ ವಿದ್ಯುತ್‌ಶಕ್ತಿ 
ಉಪಕರಣಗಳೆಂದರೆ ನನಗೆ ಗಾಬರಿ ಮೊದಲೇ ಹೆಚ್ಚು. ಗುಂಡಿಗಳೂ ಅಂಕಿಗಳೂ, 
ಕ್ಷಣಕ್ಷಣಕ್ಕೆ ಚಲಿಕಂತ್ತಿರುವಂತೆ ನನಗೆ ತೋರಿತು. ನಾನು. ಹೋಗಬೇಕಾದುದು 
ನೆಲದ ಅಂತಸ್ತಿಗೆ, ಒಂದನೆ ನಂಬರಿನ ಗುಂಡಿಯನ್ನು ಅಮುಕಿದೆ. ಒಂದನೆ ನಂಬರು 
.ಎಂದು ನನ್ನ ಭಾವನೆ. ಲಿಫ್‌ [ಕೆಳಕ್ಕೆ ಇಳಿಯುತ್ತ ಹೋಯಿತು. ಅದು 
ಇಳಿಯುತ್ತ ಒಂದನೆ ನಂಬರಿಗೂ ಬಂದುದು, ಅದು ತೋರಿಸಿದ ಅಂಕಿಯಿಂದ ತಿಳಿ 
ಯಿತು. ಲಿಫ್ಟ್‌ ನಿಲ್ಲುತ್ತೆ ಎಂದು ನಾನು ಬಾಗಿಲು ತೆರೆದು ಹೊರಕ್ಕೆ ಬರಬೇಕೆನ್ನು 
ತ್ತಿರುವಲ್ಲಿ, ಲಿಫ್ಟ್‌ ಇನ್ನೂ ಕೆಳಕ್ಕೆ ಇಳಿಯುತ್ತಲೇ ಹೋಯಿತು. ಇದೇನಂ ಹೀಗೆ 
ಪಾತಾಳಕ್ಕೆ ಹೋಗುತ್ತಿದೆಯ.ಲ್ಲ ಎಂದು ನನಗೆ ಗಾಬರಿಯೇ ಆಯಿತು. ಲಿಫ್ಟ್‌ 
ಇಳಿಯುತ್ತ ಹೋಗಿ, ಇನ್ನೂ ಮೂರು ಅಂತಸ್ತು ಇಳಿದು ನಿಂತು, ಕೂಡಲೇ 
ಬಾಗಿಲುಗಳು ತೆರೆದವು. ಸದ್ಯ ನೆಲ ಕಂಡಿಶಲ್ಲ ಎಂದು ನಾನು ಲಿಫ್ಟ್‌ ಬಿಟ್ಟು 
ಹೊರಕ್ಕೆ ಬಂದೆ. 

ನೋಡಿದರೆ ಅದೊಂದು ವಿಶಾಲವಾದ ಪಾತಾಳದ ಕಾರುಗಳ ನಿಲ್ದುಣ 
car park. ನನಗೆ ಸ್ವಲ್ಪ ಗಾಬರಿಯೇ ಆಯಿತು. ನನಗೆ ಅಭ್ಯಾಸವಾಗಿದ್ದ ನಮ್ಮ 
ಅಪಾರ್ಟ್‌ಮೆಂಟಿನ ತಾಣವೇ ಅದಲ್ಲ. ನೂರಾರಕ್ಕಿಂತ ಹೆಚ್ಚು ಕಾರುಗಳು ಒಂದರೆ 
ವಂಗು ಲಲ್ಲಿ ಒಂದು ನಿಂತಿದ್ದವು. ಅವುಗಳನ್ನು ಬಹು ಹತ್ತಿರ ಹತ್ತಿರದಲ್ಲಿ ನಿಲ್ಲಿಸಿದ್ದುದು 
ರಿಂದ ಅವುಗಳ ಸಂದಗಳಲ್ಲಿ ಆಚೆ ಈಚೆ ಹೋಗುವುದೂ ಸಹ ಕಷ್ಟವಾಗಿತ್ತು. ಕಾರಿನ 
ನಿಲ್ದಾಣವೇನೋ ತುಂಬ ಅಗಲ ಉದ್ದವಾಗಿತ್ತು, ಗಾಳಿ ಚೆನ್ನಾಗಿ ಬರುತ್ತಿತ್ತು: 
ವಿದ್ಯುತ್‌ ದೀಪದ ಕಾಂತಿ ಪ್ರಖರವಾಗಿತ್ತು. ಆದರೆ ಜನರ ಸುಳಿವು ಕಾಣಲಿಲ್ಲ. 
ಪದೇಪದೇ ಎಲ್ಲಿಯೋ ದೂರದಲ್ಲಿ ಕುರಿನ ಶಬ್ದ ಮೆತ್ತಗೆ ಕೇಳಿಸಂತ್ತಿತ್ತು. ಅದು 
ಸಿಮೆಂಟ್‌ ನೆಲದ ಮೇಲೆ ರಬ್ಬರ್‌ ಚಕ್ರ ಉರುಳುವ ಸದಿ ಮಾತ್ರ. ಯಾಕೆಂದಸ 
ಕಾರಿನವರು ಸಾಧಾರಣವಾಗಿ ಹುರ್ನ್‌ ಮಾಡುವುದೇ ಇಲ್ಲ. ಅದೂ ಅಲ್ಲದೆ ನೆಲ 
ಮಾಳಿಗೆ ಯಾದುದರಿಂದ ಹುರ್ನ್‌ ಮಾಡಬೆ:ಕಾದ ಆವಶ್ಯಕತೆ ಇರಲಿಲ್ಲ. ಆ ಶಬ್ದವನ್ನು 
ನಾನು ಆಲಿಸಿ ಅದರ ಕಡೆಗೆ ಹೋಗುವ ವೇಳೆಗೆ ಕನು ಹೊರಟೇ ಹೋಗಿರುತ್ತಿ! ದ್ದಿತು; CE 
ಅಲ್ಲಿದ್ದ ಎಲ್ಲ ಕಾರುಗಳೂ ಸದಾ ಉಪ ಪಯೋಗವಾಗುತ್ತಿದ್ದ ಕಾರುಗಳಂತೆಯೂ ಕಾಣ 
ಲಿಲ್ಲ. ಇದು ಕೆಲಸಕ್ಕೆ ಬಾರದ ಹಳೆ ಕಾರುಗಳನ್ನು ತಳ್ಳುವ ಒಂದು ನೆಲಮಾಳಿಗೆ 
(juak) ಇರಬಹ:ಗಣೆ ಎಂದು ನಾನು ಯೋಚಿಸಿದೆ, ಹೊರಕ್ಕೆ ಹೋಗುವ ದಾರಿಯಂತೂ 
ಒಂದು ಇದೆ ಎಂದು ನುಬಿಕೆಯಾಯತು. ಇಷ್ಟೆಲ್ಲ ನಾನು ಯೋಚಿಸುವುದರೊಳಗೆ 
8-10 ನಿಮಿಷವಾಗಿರಬಹ.ದು, ಮತ್ತೆ ಲಿಫ್ಟ್‌ ಕೆಳಗೆ ಬುದರೂ ಬಶಖಸುದೆಂಬ 

2 


—— 


೧6 ಅಮೆರಿಕದಲ್ಲಿ ಗೊರೂರು 


ಆಸೆಯೂ ಇತ್ತು. ಆದರೆ ಆ ಲಿಫ್ಟ್‌ ಮತ್ತೆ ಕೆಳಕ್ಕೆ ಬರಲಿಲ್ಲ. ನಾನು ಕಾರುಗಳ 
ನಡುವೆ ದಾರಿವಕಾಡಿಕೊಂಡು, ಆ ನೆಲಮಾಳಿಗೆಯ ದ್ವಾರದ ಹತ್ತಿರಕ್ಕೆ ಹೋಗುವ 
ವೇಳೆಗೆ ಅಲ್ಲಿ ಪಾರ್ಕ್‌ ಮಾಡಲು ಒಬ್ಬ ಸ್ತ್ರೀ ಕಾರು ನಡೆಸುತ್ತ ಬಂದಳು. ನನ್ನ 
ಎಚಿತ್ರವಾದ ಬಟ್ಟೆ (ಕಾವಿಬಣ್ಣದ ಜಂಬ್ಬ, ಮೇಲೆ ನೀಲಿ ಫ್ಲಾನಲ್‌ ಬನಿಯನ್‌, ದಟ್ಟಿ, 
ತಲೆಗೆ ಒಂದು ಕೇಸರಿ ಬಣ್ಣದ ಲಪ್ಪಟ್ಟೆ, ಕಾಲಿಗೆ ಎಕ್ಕಡ) ನೋಡಿ “ಹೈ ಹೈ 
ಯಾರು ಈ ರಾಬಿನ್‌ಸನ್‌ಕ್ರೂಸೊ ? ಎಂದು ಉದ್ಗರಿಸಿದಳು. (ಅಮೆರಿಕದವರು ತುಂಬ 
ಅನೌಪಚಾರಿಕವಾಗಿರುತ್ತಾರೆ). "ನಾನು ರಾಬಿನ್‌ಸನ್‌ಕ್ರೂಸೋಗಿಂತ ಹೆಚ್ಚು ಅದೃಷ್ಟ 
ಶಾಲಿ, ಕ್ರೂಸೋ ಸಂಧಿಸಿದುದು ಬರಿಯ ಫ್ರೈಡೆಯನ್ನು ಮಾತ್ರ ; ಆದರೆ ನಾನು ಸೊಗ 
ಸಾದ ಅಮೆರಿಕನ್‌ ಸುಂದರಿಯನ್ನು ಸಂಧಿಸಿದೆ. ನನ್ನ ಕಷ್ಟ, ಕ್ರೂಸೋವಿನ ಕಷ್ಟಗಳಿಗಿಂತ 
ಕಡಿಮೆಯಾದುದಲ್ಲ'' ಎಂದೆ ನಾನು, ನನ್ನ ಮಾತನ್ನು ಕೇಳಿ ಅವಳಿಗೆ ಖುಷಿ. ಹೈ ಹೈ 
ಎಂದಳು. ನಾನು ಗುಡ್‌ಮಾರ್ನಿಂಗ್‌ ಎಂದು ಹೇಳಿ ನನ್ನ ಗತಿಯನ್ನು ವಿವರಿಸಿದೆ. 
ಅವಳಿಗೆ ಲಿಫ್ಟ್‌ ವಿಷಯದಲ್ಲಿ ನನ್ನ ಅಜ್ಞಾನವನ್ನು ಕೇಳಿ ಆಶ್ಚರ್ಯವೂ ವಿನೋದವೂ 
ಉಂಟಾಯಿತು, "ಆದರೆ ನೀವು ಇಷ್ಟು ದಡ್ಡರೆಂದುಕೊಂಡು, ಇಂಗ್ಲೀಷನ್ನು ಇಷ್ಟು 8 
ಚೆನ್ನಾಗಿ ಮಾತನಾಡುತ್ತಿದ್ದೀರಲ್ಲ'' ಎಂದಳು. 

ಅಮೆರಿಕದ ಸಾಮಾನ್ಯ ಜನತೆಗೆ--ಅದರಲ್ಲಿಯೂ ಈಗ ೨೫-೩೦ ವಯಸ್ಸಿನವ 
ರಿಗೆ ಭಾರತದ ವಿಷಯಂ ಏನೂ ತಿಳಿಯದು, ಅದರಲ್ಲಿ ಶ್ರದ್ಧೆಯೂ ಇಲ್ಲ. ನಾನು ಅವಳಿಗೆ 
“ಇಂಗ್ಲೀಷರು ನಮ್ಮನ್ನು ನೂರೈವತ್ತು ವರ್ಷಕ್ಕಿಂತ ಹೆಚ್ಚುಕಾಲ ಆಳಿದರಂ. ನಾವು 
ಅವರ ಭಾಷೆಯನ್ನು ಕಲಿತೆವು. ಅವರಲ್ಲಿ ಇನ್ನೂ ಅನೇಕ ಒಳ್ಳೆಯ ಗುಣಗಳಿದ್ದವು. 
ಅವುಗಳನ್ನು ಕಲಿಯಲಿಲ್ಲ'' ಎಂದೆ. ನಾನು ಅವಳಿಗೆ "`ಈ ಲಿಫ್ಟ್‌ ಮತ್ತೆ ಯಾಕೆ ಇಲ್ಲಿಗೆ 
ಬರಲಿಲ್ಲ. ಪದೇ ಪದೇ ತಿರುಗುತ್ತಿರಬೇಕಲ್ಲವೆ'' ಎಂದೆ. ಆಕೆ “ಇದು ಹಳೆಕಾಲದ 
ಲಿಫ್ಟ್‌. ಚಲಿಸುವ ಗುಂಡಿಯನ್ನು ಒತ್ತಾವುದಲ್ಲದೆ ನೀವು ಸೇರುವ ಮತ್ತೊಂದು 
ಗುಂಡಿಯನ್ನು ಒತ್ತಲೇಬೇಕಾಗಿತ್ತು. ಈಚಿನ ಲಿಫ್ಟ್‌ಗಳಲ್ಲಿ ಒಂದೇ ಗುಂಡಿ” ಎಂದಳು. 
“ಯಾರಾದರೂ ಕೆಳಗಿನ ಈ ಅಂತಸ್ತಿಗೆ ಬರುವವರಿದ್ದರೆ ಲಿಫ್ಟ್‌ ಬರುತ್ತೆ. ಆದರೆ ಇದು 
ಪಾರ್ಕಿಂಗ್‌ಲಾಟ್‌, ಮತ್ತು ಮೂರನೆ ನೆಲಮಾಳಿಗೆ. ಮೂರನೆ ನೆಲಮಾಳಿಗೆಯಲ್ಲಿ 
ಪಾರ್ಕ್‌ ಮಾಡುವವರು ಕಡಿಮೆ ಅಲ್ಲದೆ ಲಿಫ್ಟ್‌ನಲ್ಲಿ ಇಲ್ಲಿಗೆ ಸಾವಕಾನ್ಯವಾಗಿ ಯಾರೂ 
ಬರುವುದಿಲ್ಲ. ಮತ್ತು ಈಗ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಿಗೆ ಹೋಗಿರುವುದರಿಂದ 
“ಲಿಫ್ಟ್‌ನ ಚಾಲನೆ ಕಡಿಮೆ” ಎಂದಳು. "ಇಲ್ಲಿ ಸಾಮಾನ್ಯವಾಗಿ ಕೆಟ್ಟಿರುವ ಕಾರು 
ಗಳನ್ನೇ ಬಿಟ್ಟಿರುವುದರಿಂದ ಇಲ್ಲಿಗೆ ಜನ ಬರದೆ ಅನೇಕ ದಿನ ಕಳೆಯಬಹುದು. ಇಲ್ಲಿ 
ರುವ ನನ್ನ ಹಳಿಕಾರಿಗೆ ಇವತ್ತು ಒಬ್ಬ ಗಿರಾಕಿ ಬರುತ್ತಾನೆ, ಆದುದರಿಂದ ನಾನು 
ಇಲ್ಲಿ ಬಂದೆ. ಇಲ್ಲದಿದ್ದರೆ ನೀವು ಇಲ್ಲಿಂದ ರಸ್ತೆ ಮುಟ್ಟಲು ತುಂಬ ಊಹನೆಯನ್ನೂ 
ಕಷ್ಟವನ್ನೂ ಹೊಂದಬೇಕಾಗುತ್ತೆ'' ಎಂದಳು. “ಹಾಗಾದರೆ ೩೦ನೆ ಅಪಾರ್ಟ್‌ ಮೆಂಟನ್ನು 


ನೂ ಯಾರ್ಕ್‌ 6೯ 


ಮುಟ್ಟಬೇಕಲ್ಲ ಹೇಗೆ'' ಎಂದೆ. ಸೆಕರಿಟಿ ಗಾರಿಗೆ ಒಂದು ಸಂಕೇತ ಕೊಡೋಣ 
ಬನ್ನಿ ಎಂದು ನನ್ನನ್ನೂ ಕರೆದುಕೊಂಡು ನೆಲಮಾಳಿಗೆಯ ತಃದಿಯವರೆಗೆ ಬಂದು 
ಅಲ್ಲಿದ್ದ ಒಂದು ಸಿ ಎಚ್‌ನ್ನು ಒತ್ತಿದಳು. ಅಲ್ಲಿಂದ ನಾವು ಮತ್ತೆ ಬಂದು ಲಿಫ್ಟ್‌ 
ಇಳಿಯುವಲ್ಲಿ ನಿಂತೆವು. ನಾಲ್ಕಾರು ನಿಮಿಷಗಳಲ್ಲಿ ಲಿಫ್ಟಿನಲ್ಲಿ ಗಾರ್ಡ್‌ ಬಂದನು, 
ಅಂತೂ ಆ ದಿನ ನಾನು ಹಡ್ಸನ್‌ ನದೀ ತೀರಕ್ಕೆ ಹೋಗಲಿಲ್ಲ, ಮತ್ತೊಂದು ದಿನ 
ಹೋದೆ. 

ಆ ಸಂಜೆ ನಮ್ಮಕ್ಕನ ಮಗಳ ಅಳಿಯ ಮನೆಗೆ ಬಂದಾಗ ವಿಷಯಗಳನ್ನು ಕೇಳಿ 
“ಇಲ್ಲಿ ಮೋಟಾರು ಪಾರ್ಕಿಂಗ್‌ ಒಂದು ದೊಡ್ಡ ಫಜೀತಿ, ಇಲ್ಲಿ ಮೋಟಾರು ಇಲ್ಲದೆ 
ಇರುವವರೇ ಅಪರೂಪ. ಗಂಡನಿಗೂ ಮೋಟಾರು, ಹೆಂಡತಿಗೂ ಮೋಟಾರಂ,. 
೧೫-೧೬ ವರುಷದ ಹುಡುಗ ಹುಡುಗಿ ಇದ್ದರೆ ಅವರೂ ಸಂಪಾದನೆ ಮಾಡುವುದರಿಂದ 
ಅವರಿಗೂ ಮೋಟಾರಂ. ಆದರೆ ಈ ಮೋಟಾರುಗಳನ್ನು ಪಾರ್ಕು ಮಾಡಲು ಸ್ಥಳವೆಲ್ಲಿ ? 
ತಮ್ಮ ಮನೆ ಮಗ್ಗುಲಲ್ಲಿ ಪಾರ್ಕ್‌ ಮಾಡಬಹುದು. ಆದರೆ ಆಕಾಶದ ಕಡೆಗೆ ಹೋಗು 
ತ್ತಿರುವ ಮನೆಯ ಮಗ್ಗುಲಲ್ಲಿ ಸ್ಥಳವೆಲ್ಲಿ ? ಈಗ ಪಾರ್ಕಿಂಗ್‌ ಜಾಗ ಇಲ್ಲದುದರಿಂದ 
ಮೋಟಾರುಗಳನ್ನು ಹೆಚ್ಚಿಸಿಕೊಳ್ಳಬಾರದೆಂದು ಜನಗಳೇ ತೀರ್ಮಾನಿಸಿದ್ದಾರೆ. ಯಾವುದೇ 
ಆಫೀಸು, ಕಾರ್ಯಾನೆ, ಸಿನಿಮಾ, ದೊಡ್ಡ ಸಭೆ, ಮಾರ್ಕೆಟ ಆವರಣ, ರೆ ೈಲು ವಿಮಾನ, 
ಬಸ್‌ನಿಲ್ದಾಣ, ಎಲ್ಲಿಯೂ ಪಾರ್ಮಿಂಗ್‌ ಜಾಗ ಸಿಕ್ಕುವುದು ಕಷ್ಟ. ಕೆಲವು ವೇಳ ನಾವು 
ಹೋಗಬೇಕೆಂದು ಉದ್ದೇಶಿಸಿರುವ ಕಟ್ಟಡದಿಂದ ಅರ್ಧಮೆ ಲಿ ಆಚೆಗೆ ಸಹ ಪಾರ್ಕಿಂಗ್‌ 
ಜಾಗ ದೊರೆಯುವುದುಂಟು. ನಡುಬೀದಿಯಲ್ಲಿ ಒಂದೆರಡು ನಿಮಿಷಗಳ ಹೊರತು 
ಹೆಚ್ಚಾ ಗಿ ನಿಲ್ಲುವಂತೆ ಇಲ್ಲ. ನನಗೆ ಒಂದು, ಭಾಗ್ಯಗೆ (ಅವನ ಹೆಂಡತಿ) ಒಂದು ಕಾರು 
ಇದೆ. ಇಲ್ಲಿ ಕಾರಂಗಳು ಅಗ್ಗ. ಎರಡು ಸಾವಿರ ಡಾಲರು ಕೊಟ್ಟರೆ ಒಳ್ಳೆ ಹೊಸಕಾರು 
ಸಿಕ್ಕುತ್ತೆ. ಅಂದರೆ ನನ್ನ ಒಂದು ತಿಂಗಳ ಸಂಬಳವಾಯಿತು. ಇಂಡಿಯದಲ್ಲಿ ೧೫ ಸಾವಿರ 
ರೂಪಾಯಿ ಕೊಟ್ಟು ಒಂದು ಕಾರು ತೆಗೆದುಕೊಂಡರೆ ಅದಕ್ಕೆ ಅವನ ೧೦-೧೫ ತಿಂಗಳ 
ಸಂಬಳ ಕೊಡಬೇಕಾಗುತ್ತೆ. ಇಲ್ಲಿ ಪೆಟ್ರೋಲ್‌ ಸಹ ಅಗ್ಗವೆ. ಗ್ಯಾಲನ್‌ಗೆ 60 ಸೆಂಟ್‌, 
ಆದರೆ ಕಾರ್‌ ಪಾರ್ಮಿಂಗ್‌ಗೆ ಖಾಯಂ ತಿಂಗಳಿಗೆ ೧೦೦ ಡಾಲರುವರೆಗೆ ಕೊಡಬೇಕಾಗುತ್ತೆ. 
ಬಿಡಿ ದಿನಗಳಲ್ಲಿ ಎಲ್ಲಿಯಾದರೂ ಪಾರ್ಕ್‌ ಮಾಡಬೇಕಾದರೆ, ಗಂಟೆಗೆ ಇಷ್ಟು ಎಂದು 
ಕೊಡಬೇಕು. ಗಂಟೆಗೆ ೧೦ ಡಾಲರು ಛಾರ್ಜ್‌ ಮಾಡುವವರೂ ಇದ್ದಾರೆ, ಕೊಲಂಬಿಯಾ 
ಯೂನಿವರ್ಸಿಟಿಯಲ್ಲಿ (ಅವರು ಅಲ್ಲಿ ವೈದ್ಯಕೀಯ ಸಂಶೋಧಕರು) ಮೂರು ಸಾವಿರ 
ಜನ (ಶಿಕ್ಷಕರು ಮತ್ತು ಕೆಲವು ವಿದ್ಯಾರ್ಥಿಗಳು) ಕಾರು ಇಟ್ಟುಕೊಂಡಿದ್ದಾರೆ. ಆದರೆ 
ಅದರ ವಠಾರದಲ್ಲಿ ೧೫೦೦ ಕಾರುಗಳು ಮಾತ್ರ ನಿಲ್ಲಲು ಸ್ಥಳ ಇದೆ. ನನಗೆ ಸ್ಥಳ 
ಕೊಟ್ಟಿಲ್ಲ. ಯಾಕೆಂದರೆ ನ್ಯೂಯಾರ್ಕಿನ ಹೊರಗಡೆಯ ಬಡಾವಣೆಗಳಿಂದ ಬರುವ 
ವರಿಗೆ ಮಾತ್ರ ಕಾರು ಪಾರ್ಕಿಂಗ್‌ಗೆ ಸ್ಥಳ. ನಾನು ನ್ಯೂಯಾರ್ಕಿನ ತುಟ್ಟತಂದಿ 


೨೦ ಅಮೆರಿಕದಲ್ಲಿ ಗೊರೂರು 


ಯಲ್ಲಿದ್ದೇನೆ. ಇಲ್ಲಿಂದ ನನ್ನ ಕಾಲೇಜಿಗೆ ೩೦ ಮೈಲಿ ಆಗುತ್ತೆ. ಈ ಕಾರಣದಿಂದ 
ನಾನೂ ಬಸ್ಸಿನಲ್ಲಿಯೇ ಹೋಗುತ್ತಿದ್ದೇನೆ. ಎರಡು ಕಾರು! ಎರಡು ಕಾರಿಗೂ ಕೆಲಸವೇ 
ಇಲ್ಲ, ಎಲ್ಲಿ ಹೋಗಿಬರುವುದಕ್ಕೂ ಕಾಲಾವಕಾಶವೂ ಸಾಲದು, ಇದೇ ಕಟ್ಟಡದ 
ನೆಲವಾಳಿಗೆಯ ಪಾರ್ಕಿಂಗ್‌ ಲಾಟ್‌ನಲ್ಲಿ ನನ್ನ ಕಾರನ್ನು ಬಿಡುತ್ತೇನೆ. ಅದಕ್ಕೆ ತಿಂಗಳಿಗೆ 
೫೦ ಡಾಲರು ಬಾಡಿಗೆ. ನೀವು ಹೋಗಿ ತೊಳಲಾಡಿದ್ದು ಮೂರನೆಯ ಲಾಟಿನಲ್ಲಿ, 
ಈಗ ಸುಮಾರು ಎರಡು ತಿಂಗಳ ಹಿಂದೆ ಕಾರ್‌ಪಾರ್ಕ್‌ ತಪ್ಪಾಗಿ ಮಾಡಿದೆ ಎಂದು ನನಗೆ 
೫ ಡಾಲರುದಂಡ ವಿಧಿಸಿ ಪೋಲೀಸಿನವನು ಚೀಟಿಕೊಟ್ಟ, ನೀವು ಅಲ್ಲಿ ಹೋಗಿದ್ದಾಗ 
ನಿಧಾನವಾಗಿ ನೋಡಿದ್ದರೆ ಗೊತ್ತಾಗುತ್ತಿತ್ತು, ಪ್ರತಿಯೊಂದು ಕಾರಿಗೂ ಅದು 
ನಿಲ್ಲಬೇಕಾದ ಜಾಗವನ್ನು ಬಿಳಿಬಣ್ಣದಲ್ಲಿ ಗುರುತಿಸಿ ತೋರಿಸಿರುತ್ತಾರೆ. ಆ ಜಾಗ ಕಾರು 
ನಿಲ್ಲುವಷ್ಟೇ ಉದ್ದ ಅಗಲವುಳ್ಳದುದಾಗಿರುತ್ತದೆ. ನನ್ನ ಗಾಡಿ ಚಕ್ರ, ಆ ಗೆರೆಯ ಮೇಲೆ 
ಇರಬೇಕಾಗಿತ್ತು, ಆದರೆ ನಾನು ನಿಲ್ಲಿಸಿದ್ದು ಒಂಡು ೩-೪ ಅಂಗುಲ ವ್ಯತ್ಯಾಸದಲ್ಲಿ, 
ಮಗು ಲಲ್ಲಿ ಕಾರೂ ಇರಲಿಲ್ಲ. ಆದುದರಿಂದ ಸ್ವಲ್ಪ .ಉಚಾಯಿಸಿದ್ದೆ. ಪೋಲೀಸಿನವನು 
ನನಗೆ ೫ ಡಾಲರುಗಳ ದಂಡದ ಚೀಟಿಕೊಟ್ಟುಗ ನಾನು ಸ್ವಲ್ಪ ಮುಖ ಗಂಟುಹಾಕಿ 
ಕೊಂಡು "ನನ್ನದೇನೂ ತಪ್ಪಿಲ್ಲ. ನಾನು ಒಂದು ಮೂರು ಅಂಗುಲ ಜಾಗವನ್ನು ಆ 
ಪಾತಾಳದಲ್ಲಿ ಆಕ್ರಮಿಸಿದುದರಿಂದ ಯಾರಿಗೆ ಏನು ತೊಂದರೆಯಾಯಿತು ? ನೀನಂ 
ಅದನ್ನೇಯಾಕೆ ಹುಡುಕಿಕೊಂಡು ಹೋಗಬೇಕು ?'' ಎಂದು ಕೇಳಿದೆ. ಪೋಲೀಸಿನವನಂ 
ಮಾತನಾಡದೆ ಭುಜಕುಣಿಸಿ ನನಗೆ ಇನ್ನೂ ಐದು ಡಾಲರಿನ ಜುಲ್ಮಾನೆಯ ಚೀಟಿಕೊಟ್ಟ. 
ನನಗೆ ಮಿತಿಮೀರಿದ ಕೋಪ ಬಂದರೂ ಮತ್ತೆ ಮಾತನಾಡಲಿಲ್ಲ ಆಡಿದರೆ ಇನ್ನೊಂದು 
ಐದು ಡಾಲರು ದಂಡ ಬೀಳಬಹುದೆಂದು ಹೆದರಿ ಹತ್ತು ಡಾಲರು ಕೊಟ್ಟು ತೆಪ್ಪಗಾದೆ.'' 
ನನ್ನ ನೆಂಟರು ವಂಂದುವರಿದು "ನನ್ನ ಹೆಂಡತಿಯ ಕಾರು (ಡಾಡ್ಜ್‌ 20680), 
ಅದೂ ಚೆನ್ನಾಗಿದೆ. ಇಂಡಿಯಾದಲ್ಲಿ ಅದನ್ನೇ ಇನ್ನೂ ಮುವತ್ತು ವರ್ಷವಾದರೂ 
ಓಡಿಸುತ್ತಾರೆ. ಅದನ್ನು ನೀವು ಇಳಿದಿರಲ್ಲ ಆ ಮೂರನೆಯ ನೆಲೆಮಾಳಿಗೆಯಲ್ಲಿ 
ಬಿಟ್ಟಿದ್ದೇನೆ. ಅದನ್ನು ಓಡಿಸಿ ಮೂರು ತಿಂಗಳಾಯಿತಂ. ಓಡಿಸಿದರೆ ಇನ್ಸೂರೆನ್ಸ್‌ 
ಪ್ರೀಮಿಯಂ ಕಟ್ಟಬೇಕು. ಅಮೆರಿಕದಲ್ಲಿ ಒಬ್ಬ ಕಾರಿನಲ್ಲಿ ಯಾರಿಗಾದರೂ ಅಪಘಾತ 
ಮಾಡಿದರೆ, ಕೋರ್ಟು ನಿರ್ಣಯಿಸಂವ ಮೊತ್ತವನ್ನು ಈ ಮೊತ್ತ ಒಂದೊಂದಂ ವೇಳೆ 
ಐವತ್ತು ಸಾವಿರ ಅಥವಾ ಲಕ್ಷ ಡಾಲರು ಸಹ ಆಗಬಹುದು--ಆ ಹಣವನ್ನು 
ಇನ್ನೂರೆನ್ಸ್‌ ಕಂಪನಿ ಕೊಟ್ಟು, ನಾವು ಕಾರಿಗೆ ಕೊಡುವ ಪ್ರೀವಿಂಯಂ ಹೆಚ್ಚಿ ಸಂತ್ತಾರೆ, 
ಆದುದರಿಂದ ಮೂಲೆಗೆ ಹಾಕಿದ್ದೇನೆ. ಅದು ಮೂರನೇ ನೆಲಮಾಳಿಗೆಯಾದುದರಿಂದ, 
ತಿಂಗಳಿಗೆ ಬಾಡಿಗೆ ನಲವತ್ತೇ ಡಾಲರಂ'' ಎಂದರು. ಎರಡೂ ಕಾರಂಗಳಿದ್ದರೂ 
ಅವರು ನಡೆದುಕೊಂಡೇ ಹೋಗಬೇಕಾಗಿದೆ. ಹೀಗೆ ವೆ ೃಭವದಲ್ಲಿಯೂ ದಾರಿದ್ರ st 
ಸಮೃದ್ಧಿ ಯಲ್ಲಿಯೂ ಕೊರತೆ. ಅಮೆರಿಕದಲ್ಲಿ ಇಂಥ ವಿರೋಧಾಭಾಸಗಳಿವೆ, 


ನ್ಯೂಯಾರ್ಕ್‌ ೨೧ 


ಕಾರುಗಳ ಮಾದರಿ ತಯಾರಿ, ಬದಲಾವಣೆ, ಬಹಂಸಂಖ್ಯೆಯಲ್ಲಿ ಕಾರುಗಳ 
ಸೃಷ್ಟಿ, ಅವುಗಳ ವ್ಯಾಪಾರ ಇವು ಅಮೆರಿಕದ ವಂಖ್ಯ ಉದ್ಯೋಗಗಳಲ್ಲಿ ಒಂದು. 
ಕಾರು ತಯಾರಿಕಾ ಕಂಪನಿಗಳೇ ಅನೇಕವಾಗಿವೆ. ಇನ್ನೂ ದಿನದಿನವೂ ಹುಟ್ಟುತ್ತಿವೆ, 
ನಿಮಿಷಕ್ಕೆ ಒಂದು ಕಾರಿನಂತೆ ತಯಾರಿಸುವ ಕಾರಾನೆಗಳು ಇವೆ. ಒಂದೇ ಕಂಪನಿ, 
ಇಪ್ಪತ್ತು ಮೂವತ್ತು ಬಗೆಯ ಕಾರುಗಳನ್ನು ಬೇರೆ ಬೇರೆ ಹೆಸರಿನಲ್ಲಿ ತಯಾರಿಸುತ್ತದೆ. 
ಜಪಾನ್‌, ಜರ್ಮನಿ ಮುಂತಾದ ದೇಶಗಳಿಂದಲೂ ಕಾರನ್ನು ಆಮದುಮಾಡಿಕೊಳ್ಳು 
ತ್ತದೆ. ಅಮೆರಿಕದ ಕಾರುಗಳು ಅನೇಕ ದೇಶಗಳಿಗೆ ರಫ್ತಾಗುತ್ತವೆ. ಪರುಷದ ೯-೧೦ 
ತಿಂಗಳು ಮುಗಿಯುವುದರೊಳಗೆ, ನವೆಂಬರ್‌ ಡಿಸೆ:ಬರ್‌ ತಿಂಗಳಿನಲ್ಲಿಯೇ, ಮುಂದಲ 
ವರ್ಷದ ಕಾರುಗಳ ಹೊಸವರಾದರಿ, ಹೆಚ್ಚಿನ ಸೌಕರ್ಯ, ಕಡಿವೆಂಬೆಲೆ ಇವುಗಳ ಜಾಹಿರಾತು 
ಪ್ರಾರಂಭವಾಗುತ್ತದೆ. ವರ್ಷದ ಕೊನೆ ಮುಟ್ಟುತ್ತ ಬಂದಂತೆ ಆ ವರ್ಷದ ಕಾರುಗಳ 
ಬೆಲೆಯಲ್ಲಿ ರಿಯಾಯಿತಿ ಕೊಡುತ್ತಾರೆ. ಇಷ್ಟಾದರೂ ತಯಾರಾದ ಎಲ್ಲ ಕಾರುಗಳ 
ವ್ಯಾಪಾರವೂ ಆಗುವುದಿಲ್ಲ. ಪ್ರತಿವರ್ಷವೂ ಹೊಸಮಾದರಿಯನ್ನು ಕೊಳ್ಳೆಬೇಕೆಂಬಂದಂ 
ಅಮೆರಿಕದವರ ಹಂಚ್ಚು. ಇನ್ನೂ ಕೆಲವು ವರ್ಷ ನಡೆಯಬಹುದಾದ ಕಾರುಗಳನ್ನೂ 
ನಾಶವರಾಡಿಬಿಡುತ್ತಾರೆ. ಹಳೆಕಾರಂಗಳನ್ನೆಲ್ಲ ಕಾಗದವನ್ನು ಮಡಿಸಂವಂತೆ ಮಡಿಸಿ 
ಅಮುಕಿ, ಎರಡು ಮೂರು ಅಂಗುಲ ಗಾತ್ರದ ತಗಡಿಗೆ ಇಳಿಸಿ ಕಾರ್ಯಾನೆಗೆ ತೆಗೆದು 
ಕೊಂಡು ಹೋಗಿ ಕರಗಿಸಿ ಹೊಸ ತಗಡು ಮಾಡುತ್ತಾರೆ. ಹೀಗೆ ಮಾಡಿ ಪ್ರಕೃತಿದತ್ತ 
ಭಾಗ್ಯ ಕಳೆದು, ಈಚೆಗೆ ಅಮೆರಿಕದವರಿಗೆ ಉಕ್ಕಿನ ಅಭಾವ ಪ್ರಾರಂಭವಾಗಿದೆ. ಮಿತಿ 
ವೀರಿದ ವೇಗದಲ್ಲಿ ಯಂಶ್ರೀಕರಣ ನಡೆದರೆ, ಪ್ರಕೃತಿ ಅನೇಕ ವರ್ಷಗಳಿಂದ ಕೂಡಿಟ್ಟಿ 
ರುವ ಖನಿಜ ಲೋಹ ಎಲ್ಲ ಮುಗಿದು ಪ್ರಕೃತಿನಿಯಮ ಏರಂಪೇರು ಆಗುತ್ತದೆ. ಈಗ 
ಅವರು ಜಪಾನಿನಿಂದ ಉಕ್ಕನ್ನು ಕಡಿಮೆದರದಲ್ಲಿ ಆಮದುವಣಾಡಿಕೊಳ್ಳುತ್ತಿದ್ದಾರೆ. 
ಜಪಾನಿನವರ ಶಕ್ತಿ ನೋಡಿ! ಅವರು ಭಾರತದಿಂದ ಕಬ್ಬಿಣದ ಅದುರು ಆವುದು 
ಮಾಡಿಕೊಂಡು, ಅಮೆರಿಕಕ್ಕೆ ಉಕ್ಕನ್ನು ಮಾರುತ್ತಿದ್ದಾರೆ. ತಾವು ಮಾಡುತ್ತಿರುವ 
ತಪ್ಪು ಅಮೆರಿಕದವರಿಗೆ ಈಗೀಗ ಸ್ವಲ್ಪಮಟ್ಟಿಗೆ ಗೊತ್ತಾಗುತ್ತಿದೆ. ಈಗ ಅಮೆರಿಕದಲ್ಲಿ 
ಬರಿ ದೊಡ್ಡ ಕಾರುಗಳೇ ಇವೆ. ಸಣ್ಣ ಕಾರನ್ನು ತಯಾರಿಸಬೇಕು. ಪೆಟ್ರೋಲ್‌ 
ಕಡಿಮೆ ಮಾಡಬೇಕು ಎಂದು ಈಗ ಅವರೂ ಹೇಳುತ್ತಿದ್ದಾರೆ. ಆದರೆ ಅಮೆರಿಕದ 
ಸಾಮಾನ್ಯಜನತೆ, ಪರಿಸ್ಥಿತಿ ಅಷ್ಟು ಗಂಭೀರವಾಗಿದೆಯೆಂದಂ ಎಣಿಸುವುದಿಲ್ಲ. 

ಯಂತ್ರೀಕರಣ, ವಿದ್ಯುದೀಕರಣ, ಔದ್ಯೋಗೀಕರಣ, ಅಣುಶಕ್ತಿ ಸಹವಾಸ 
ಇವೆಲ್ಲ ಬ್ರಹ್ಮರಾಕ್ಷಸನ ಸಹವಾಸದಂತೆ. ಅವುಗಳ ವಿಷಯವನ್ನು ಪೂರ್ಣವಾಗಿ ತಿಳಿದು 
ಅವನ್ನು ನಮ್ಮ ಸ್ವಾಧೀನದಲ್ಲಿಟ್ಟುಕೊಂಡರೆ ಮಾತ್ರ ಅವುಗಳಿಂದ ಉಪಯೋಗ. ಇಲ್ಲ 
ವಾದರೆ ಅವು ನಮ್ಮನ್ನು ನಾಶಮಾಡುವುವು. ಪಾಶ್ಚಿಮಾತ್ಯರಲ್ಲಿ ಈ ಜ್ಞಾನವನ್ನು 
ತಕ್ಕಮಟ್ಟಿಗೆ ಮಕ್ಕಳಾದಿಯಾಗಿ ಎಲ್ಲರೂ ತಿಳಿದಿರುತ್ತಾರೆ. ಅವುಗಳ ಉಪಯೋಗ 


೨೨ ಅಮೆರಿಕದಲ್ಲಿ ಗೊರೂರು 


ವನ್ನು ನಾವೂ ಮಾಡಿಕೊಳ್ಳುವುದಾದರೆ ನಮಗೂ ಅಲ್ಪಸ್ವಲ್ಪ ತಿಳಿದಿರಬೇಕಂ, ನಮಗೆ 
ಮೋಟಾರಂ, ರೇಡಿಯೊ, ಟೆಲಿವಿಜನ್‌, ವಿದ್ಯುತ್‌ ಒಲೆ, ಬೀಸುವ, ಅರೆಯಂವ ಚಿಕ್ಕಪುಟ್ಟ 
ಯಂತ್ರಗಳು, ಎಲ್ಲ ಸೌಕರ್ಯಗಳೂ ಬೇಕು. ಆದರೆ ಅವು ಅಲ್ಪಸ್ವಲ್ಪ ಹೆಚ್ಚುಕಡಿಮೆ 
ಯಾದರೂ ಏನು ಮಾಡುವುದಕ್ಕೂ ನಮಗೆ ತಿಳಿಯುವುದಿಲ್ಲ. ಒಂದು ಬಲ್ಬನ್ನು 
ಹಾಕುವುದಕ್ಕೂ ನಮಗೆ ಬಾರದು (ನನಗಂತೂ ಭಯ). ನಮಗೆ ಅತ್ಯಾಧುನಿಕ 
ವಿಜ್ಞಾನದ ಎಲ್ಲ ಸೌಕರ್ಯಗಳೂ ಬೇಕು. ಆದರೆ ಅವುಗಳನ್ನು ಉಪಯೋಗಿಸುವುದನ್ನು 
ಕಲಿಯಲು ನಾವು ಸ್ವಲ್ಪವೂ ಶ್ರಮವಹಿಸಲು ಸಿದ್ಧರಿಲ್ಲ. ಪಾಶ್ಚಿಮಾತ್ಮರಲ್ಲಿ "ಮಾಡು 
ವುದು ಹೇಗೆ” “ನೀನೇ ಮಾಡು'' ಮುಂತಾದ ಸಣ್ಣ ಸಣ್ಣ ಕೈಹೊತ್ತಿಗೆಗಳ ಮತ್ತು 
ಪ್ರಯೋಗ ಪುಸ್ತಕಗಳು ವಿಪುಲವಾಗಿ ಪ್ರಕಟವಾಗುತ್ತವೆ ; ಮೂರುದಿನ ಇಲ್ಲವೇ 
ಒಂದಂವಾರದ ಯಂತ್ರೀಕೃತ ಸಾಧನಗಳ ತರಬೇತಿ, ತರಗತಿಗಳನ್ನು. ನಡೆಸುತ್ತಾರೆ. 
ಎಲ್ಲ ಸ್ತ್ರೀಪುರುಷರೂ ಅವುಗಳಲ್ಲಿ ಭಾಗವಹಿಸಿ ತರಬೇತಿ ಪಡೆಯುತ್ತಾರೆ. ನಮಗೆ 
ವೈಜ್ಞಾನಿಕ ವಿಷಯಗಳನ್ನು ತಿಳಿಯಲು ಕುತೂಹಲವೂ ಇಲ್ಲ. ಮೈಯೂ ಬಗ್ಗುವುದಿಲ್ಲ, 
ಅದರೆ ಅವುಗಳ ಸೌಕರ್ಯ ಮಾತ್ರ ಬೇಕು. 

ವಿದ್ಯುತ್‌ ಲಿಫ್ಟ್‌ನ್ನು ನಡೆಸಲು ತಿಳಿಯಂದೆ ತೊಳಲಾಡಿದಂತೆ, ನಾನು ಮತ್ತೊಂದು 
ಸಲವೂ, ಎಡ್ಮಂಟನ್‌ನಲ್ಲಿ ಆ ಬ್ರಹ್ಮರಾಕ್ಷಸನೊಂದಿಗೆ ಹೋರಾಡಬೇಕಾಯಿತು. ನಾನು 
ಮೊದಲೇ ಹೇಳಿದಂತೆ ಅಮೆರಿಕದಲ್ಲಿ ಗಂಡ-ಹೆಂಡತಿ ಇಬ್ಬರೂ ಸಾಧಾರಣವಾಗಿ 
ಕೆಲಸಕ್ಕೆ ಹೋಗುತ್ತಾರೆ, ಒಂದು ದಿನ ನನ್ನ ಮಗಳು ಮತ್ತು ಅಳಿಯ ಇಬ್ಬರೂ ಹೀಗೆ 
ಕೆಲಸಕ್ಕೆ ಹೋಗಿದ್ದರು. ಹೋಗುವಾಗ ಅವರು ವಿದ್ಯುತ್‌ ಒಲೆಯನ್ನು ಹತ್ತಿಸಿ ಅಡಿಗೆ 
ಮಾಡಿ, ಒಲೆಯನ್ನು ""ಆಫ್‌'' ಮಾಡಿ ಹೋದರು. ಒಲೆಯನ್ನು "“ಆಫ್‌'' ಮಾಡಿ 
ದ್ಹಾರೆಯೇ ಎಂದು ಅವರು ಹೊರಡುವಾಗಲೇ ನಾವು ಸ್ಪಷ್ಟವಾಗಿ ಕೇಳಿ ಖಾತರಿಮಾಡಿ 
ಕೊಂಡಿದ್ದೆವು. ಯಾಕೆಂದರೆ ಮನೆದೀಪ, ಅಡಿಗೆ, ನೆಲಮಾಳಿಗೆಯಲ್ಲಿರುವ ಬಟ್ಟೆ 
ಒಗೆಯುವ ಯಂತ್ರ, ಮನೆಶಾಖ, ಬೆಂಕಿ ಅಪಾಯ, ಇವುಗಳಿಗೆಲ್ಲ ಬೇರೆ ಬೇರೆ ಸ್ವಿಚ್‌ಗಳು 
ಇರುತ್ತವೆ. ಮನೆಯವರು ಎಲ್ಲಿಗಾದರೂ ಹೊರಟರೆ ನಾನು ಎಲ್ಲ ಸ್ವಿಚ್‌ಗಳನ್ನೂ 
"ಆಫ್‌'' ಮಾಡಿಹೋಗಿ ಎಂದೇ ಹೇಳುತ್ತಿದ್ದೆ. ನನ್ನ ಅಳಿಯ, ಮಗಳು, ಮಗು 
ಮನೆಬಿಟ್ಟು ಹೋದಮೇಲೆ, ನಾನು ನನ್ನ ಹೆಂಡತಿ ಇಬ್ಬರೇ ಮಾತನಾಡುತ್ತ 
ಕುಳಿತಿದ್ದೆವು. ಇದ್ದಕ್ಕಿದ್ದಂತೆ ಮನೆಯ ಯಾವುದೋ ಮೂಲೆಯಲ್ಲಿ ಕೊಯ್‌ ಎಂದು 
ಶಬ್ದ ಪ್ರಾರಂಭವಾಯಿತಂ. ಅದು ಒಂದು ದೊಡ್ಡ ಧ್ವನಿಯ ಶ್ರುತಿಯಂತೆ ಅಥವಾ 
ಮೋಟಾರಿನ ಕೊಂಬಿನಂತೆ, ಓಂದೇ ಸಮನಾಗಿ ಎಚ್ಚಿ ತಿಯೇ ಇಲ್ಲದೆ ಕೂಗತೊಡಗಿತು, 
ನವಂಗೆ ತುಂಬ ಗಾಬರಿ. ಟೆಲಿವಿಜನ್‌ನಲ್ಲಿ '“ವಂನೆಯಲ್ಲಿ ಬೆಂಕಿ ಹತ್ತಿದರೆ ಒಂದು 
ಅಲಾರಂ ಕೂಗುತ್ತೆ. ಅದು ಬೆಂಕಿ ಹತ್ತುವುದರ ಸೂಚನೆ, ಈ ಸೂಚನೆ ನಿಮ್ಮ 
ಪ್ರಾಣವನ್ನು ಉಳಿಸುತ್ತದೆ, ಈ ಸೂಚನೆ ಕೇಳಿದ ಕೂಡಲೆ ಮನೆಯಿಂದ ಹೊರಕ್ಕೆ 


ನೂ ಯಾರ್ಕ್‌ ೨೩ 


ಧಾವಿಸಿ, ಈ ಬೆಂಕಿ ಸೂಚನೆ ಕೊಡುವ ಯಂತ್ರ, ಸಿಗ್ನಲ್‌ ಕಂಪನಿಯದಂ, ಸಿಗ್ನಲ್‌ 
ಫೈರ್‌ ಡಿಟೆಕ್ಟರ್‌ ಯಂತ್ರವನ್ನೇ ಕೊಳಿ ಎಂಬ ಜಾಹೀರಾತನ್ನು ಪ್ರತಿದಿನ ಕೇಳುತ್ತಿದ್ದ 
ನಮಗೆ, ಬೆಂಕಿಯ ಗಾಬರಿ ಆಯಿತಂ. ನಾವು ತತ್‌ಕ್ಷಣ ಮನೆಯನ್ನೆಲ್ಲ ಸುತ್ತಿ 
ನೋಡಿದೆವು. ಅಮೆರಿಕ ಕೆನಡಗಳಲ್ಲಿ ಮನೆಗಳನ್ನು ಸಾಧಾರಣವಾಗಿ ಮರದಿಂದಲೇ 
ಕಟ್ಟಿರುತ್ತಾರೆ. ನೆಲಮಾಳಿಗೆಯ ಅಂತಸ್ತು ಒಂದು ಮಾತ್ರವೇ ಪೂರ್ಣ ಕಬ್ಬಿಣ ಕಲ್ಲಂ 
ಸಿಮೆಂಟು. ಅನೇಕ ಅಂತಸ್ತುಗಳ ಮತ್ತು ಸರ್ಕಾರಿ ಕಟ್ಟಡಗಳ ಹೊರಭಾಗಕ್ಕೆ ಮಾತ್ರ 
` ಕಲ್ಲಂ, ಇಟ್ಟಿಗೆ, ಸಿಮೆಂಟ್‌, ಆದರೆ ಒಳಗಡೆಯೆಲ್ಲ ಮರವೇ. ಕೆನಡದಲ್ಲಿಯಂತೂ 
ಪೂರ್ತ ಮನೆಗಳನ್ನೇ ಮರದದಿಮ್ಮಿಗಳಿಂದ ಕಟ್ಟಿರುತ್ತಾರೆ. ದುರ್ಕೋಧನನು ಅರಗಿನ 
ಮನೆ ಕಟ್ಟಿದಂತೆ. ಸೂರನ್ನು ಸಹ ನಮ್ಮ ಕಡೆಯ ಹೆಂಚಿನ ಮನೆಗಳಂತೆ ಇಳಿಜಾರಂ 
ಮಾಡಿ ಅದಕ್ಕೂ ಮರದ ಪಟ್ಟಿಗಳನ್ನೇ ಹೊಡೆದಿರುತ್ತಾರೆ. ನೀರು ಕೆಳಗೆ ಹರಿದು 
ಹೋಗುವಂತೆ ಒಂದು ರಾಸಾಯನಿಕ ವಸ್ತುವನ್ನು ಲೇಪಿಸಿರುತ್ತಾರೆ. ಮೂರು 
ಅಂತಸ್ತಿನ ಮನೆಗಳಲ್ಲಿಯೂ ಸಹ ಮರಗಳೇ. ಗೋಡೆಗಳನ್ನೂ ಮರದ ದಿಮ್ಮಿಗ 
ಳಿಂದಲೇ ಕಟ್ಟಿ ರಂತ್ತಾರೆ. ಚಳಿ ಹೆಚ್ಚಾಗಿರುವುದರಿಂದ ನೆಲಕ್ಕೂ ಮರದ ದಿಮ್ಮಿಗಳನ್ನೇ 
ಹಾಸಿರುತ್ತಾರೆ. ಆದುದರಿಂದ ಅಮೆರಿಕ ಕೆನಡಗಳಲ್ಲಿ ಬೆಂಕಿಯ ಭಯ ಅಪಾಯ 
ಹೆಚ್ಚು, ಹೋದ ವರ್ಷ ಅಮೆರಿಕದಲ್ಲಿ ಬೆಂಕಿಯಿಂದ ಆದ ನಷ್ಟ 1200 ಮಿಲಿಯನ್‌ 
ಡಾಲರ್‌ ಎಂದು ಅಂದಾಜು ಮಾಡಲಾಗಿತ್ತು. 

ಂಕಿಯ ಭಯದಿಂದ ನಾವು ಮನೆಯಲ್ಲಿಲ್ಲ ಓಡಾಡಿ ನೋಡಿದೆವು. ಸ್ವಿಚ್‌ 
ಗಳು ನಮಗೆ ಸಿಕ್ಕಲಿಲ್ಲವಾದರೂ ಎಲ್ಲಿಯೂ ಹೊಗೆ ಕಾಣಲಿಲ್ಲ. ಆದರೂ ಧೈರ್ಯ 
ವಾಗಲಿಲ್ಲ. ಯಾಕೆಂದರೆ ಆ ಕೊಂಬಿನ ಸದ್ದು ಒಂದೇ ಸಮನೆ ನಡೆದೇ ಇತ್ತು. ಮತ್ತು 
ಅಡಿಗೆಮನೆಯ ವಿದ್ಯುತ್‌ ಒಲೆಯ ಕಡೆಯಿಂದಲೇ ಬರುತ್ತಿದ್ದಿತು. ಅಲ್ಲಿ ನೋಡಿ 
ಎಲ್ಲ ಸ್ವಿಚ್‌ಗಳೂ "ಆಫ್‌”' ಆಗಿವೆಯೆಂದೇ ನನ್ನ ಹೆಂಡತಿ ಹೇಳಿದಳು. ವಿದ್ಯುತ್‌ 
ಒಲೆ ನನ್ನ ಹೆಂಡತಿಗೆ ಸ್ವಲ್ಪ ಅನುಭವವಿತ್ತು. ಇಲ್ಲಿ ಒಂದು ಎರಡು ಒಲೆ ಹಾಕಿ 
ಕೊಂಡು ಸಿ ಎಚ್‌ ಇಟ್ಟುಕೊಂಡಿರುತ್ತೇವೆ. ಆದರೆ ಅಲ್ಲಿ ಆ ಒಲೆಗಳು, ಸಿ ಎಚ್‌ಗಳ 
ಜೋಡಣೆ ಹೊಸ ತರಹೆ. ಅವುಗಳ ಮೇಲೆ ಅಸಂಖ್ಯಾತ ಅಂಕಿಗಳು, ಗೆರೆಗಳು, ಬಣ್ಣ 
ಗಳು, ಯಕಾವುದನ್ನು ಮುಟ್ಟಿದರೆ ಏನೋ ಎಂಬ ಭಯ. ಕೊಯ ಶಬ್ದ ಕಟ್ಟಡವ 
ನ್ನೆಲ್ಲ ಆವರಿಸಿದುದರಿಂದ ಅದು ಇಂಥ ಕಡೆಯಿಂದ ಬರುತ್ತೆ ಎಂದು ಗುರುತಿಸಲು 
ಸಾಧ್ಯವೇ ಆಗಲಿಲ್ಲ. ಅಗ್ನಿಶಾಮಕದಳ ಮುಂತಾದುವು ಯಾವುದಕ್ಕಾದರೂ ಫೋನ್‌ 
ಮಾಡೋಣವೆಂದು ನೋಡಿದೆ. ಮನೆಯಲ್ಲಿ ಎರಡು ಫೋನ್‌ಗಳಿವೆ (ಒಂದು ನಂಬರಿಗೆ 
ಒಂದೇ ಮನೆಯಲ್ಲಿ ಮೂರು ಕಡೆ ಫೋನ್‌ ಇಟ್ಟುಕೊಳ ಲು ಅವಕಾಶ ಕೊಡುತ್ತಾರೆ). 
ಆದರೆ ಗಾಬರಿಯಲ್ಲಿ ಫೋನ್‌ ಡೈರೆಕ್ಟರಿಯಲ್ಲಿ ಎಲ್ಲಿ ಹುಡುಕಿದರೊ ಅಗ್ನಿಶಾಮಕದಳದ 
ನಂಬರಾಗಲೀ ವಿಳಾಸವಾಗಲೀ ದೊರಕಲಿಲ್ಲ. ನನ್ನ ಹೆಂಡತಿ "ಮಗ್ಗಲು ಮನೆಗಾದರೂ 


೨೪ ಅಮೆರಿಕದಲ್ಲಿ ಗೊರೂರು 


ಹೋಗಿ, ಯಠಾರನ್ನಾದರೂ ಕರೆದ[ಕೊಂಡು ಬದು ತೋರಿಸಿ. ಮನೆಯಲ್ಲಿ ಬೆಂಕಿ 
ಹೊತ್ತಿಕೊಂಡೀತು'' ಎಂದಳು. (ಗಂಡ ಹೆಂಡತಿ ಮಲಗಿರುವಾಗ, ಅರ್ಧರಾತ್ರಿಯಲ್ಲಿ 
ಮನೆಯಲ್ಲೇನೋ ಸದ್ದಾಯಿತಂತೆ. ಹೆಂಡತಿ, ಗಂಡನಿಗೆ “ಹಿತ್ತಲು ಕಡೆಯಿಂದ 
ಯಾರೋ ಕಳ್ಳರು ನಂಗ್ಲಿದ್ದಾರೆ'' ಎಂದಳಂತೆ. ಗಂಡನು ಕೂಡಲೇ "ಯಾರಾದರೂ 
ಗಂಡಸರನ್ನು ₹ರೆಯೆ'' ಎಂದನಂತೆ). ನಾನು ಬಲಗಡೆಯ ಮೊದಲನೆಯ ಮನೆಗೆ 
ಹೋಗಿ ನೋಡಿದೆ. ಮನೆ ಬೀಗ ಹಾಕಿತ್ತು. ಗಂಡ ಹೆಂಡಿರಿಬ್ಬರೂ ದುಡಿಮೆಗೆ 
ಹೋಗುವುದರಿಂದ ಯರೂ ವಮನೆಯಲ್ಲಿರಲಿಲ್ಲ. ಎಡಗಡೆ ಎರಡು ಮನೆಗಳಿಗೆ ಹೋದೆ. 
ಯಾರೂ ಇರಲಿಲ್ಲ. ಬೀದಿಯಲ್ಲಿ ಯಾರಾದರೂ ಇದ್ದಾರೆಯೆ ಎಂದು ನೋಡಿದೆ. 
ಅಮೆರಿಕದಲ್ಲಿ ನಡ:ಬೀದಿಯಲ್ಲಿ ನಡೆದುಕೊಂಡು ಹೋಗುವವರೇ ವಿರಳ, ೬೫-೭೦ 
ಮೈಲಿ ವೇಗದಲ್ಲಿ ಗರಹೊಡೆದವರಂತೆ ಆ ವಿಶಾಲವಾದ ರಸ್ತೆಯಲ್ಲಿ ನುಗ್ಗುತ್ತಿರುತ್ತಾರೆ. 
ನಾವು ಇಷ್ಟೆಲ್ಲ ಗದ್ದಲ ಮಾಡುತ್ತಿದ್ದರೂ, ಮನೆಯೊಳಗಿನ ವಿದ್ಯುತ್‌ಕೊಂಬು ಲಕ್ಷ್ಯ 
ವಿಲ್ಲದೆ ಒಂದೇ ಸಮನಾಗಿ ಕೂಗುತ್ತಲೇ ಇದ್ದಿತು. 

ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಎದುರಿಗೆ ಒಂದು ಪ್ರೈಮರಿ 
ಪಾಠಶಾಲೆ ಇದ್ದಿತ. ನಾನು ಆ ಶಾಲೆಯೊಳಕ್ಕೆ ಹೋದೆ. ಅಲ್ಲಿ ಏಳನೇ 
ತರಗತಿಯೇ ದೊಡ್ಡ ತರಗತಿ. ಆ ತರಗತಿಯಲ್ಲಿ 8, 9, 10 ವಯಸ್ಸಿನ ಬಾಲಕ- 
ಬಾಲಕಿಯರು ಇದ್ದರು. ಆದರೂ ಅವರೆಲ್ಲ ಚೆನ್ನಾಗಿ ತಿಂದು ವ್ಯಾಯಾಮಮಾಡಿ 
ಪ್ರಷ್ಟರಾಗಿದ್ದರೆ. ಪಾಠಶಾಲೆಗೆ ವಿಶಾಲವಾದ ಆಟದ ಮೈದಾನವಿದೆ. ಪಾಠ 
ಶಾಲೆಗೆ ಸೇರಿದ ಜಾಗಿವಲ್ಲದೆ ಇನ್ನೂ ಒಂದಷ್ಟು ಜಾಗ ಸುತ್ತಲೂ ಇದೆ. ಆಗ 
ಮಧ್ಯಾಹ್ನ ಒಂದು ಗಂಟೆಯ ಬಿಡುವು. ತರಗತಿಯಿಂದ ಹೊರಗೆ ಬಿಟ್ಟಕೂಡಲೇ 
ಹುಡುಗರೆಲ್ಲ ಹೊರಗೆ ಬಂದು ಕೇಕೆ ಹಾಕುತ್ತ ಒಬ್ಬರನ್ನೊಬ್ಬರು ಎಳೆದಾಡುತ್ತ 
ತಮ್ಮ ಚೀಲಗಳಲ್ಲಿ ತಂದಿದ್ದ ಸ್ಕಾಡ್‌ವಿಚ್‌ ಬ್ರೆಡ್‌ ಬನ್‌ ಹಣ್ಣು ಮುಂತಾದುವನ್ನು 
ಇತರ ಹುಡುಗ-ಹುಡುಗಿಯರ ಜೊತೆಯಲ್ಲಿ ಮತ್ತು ಬೇರೆ ಬೇರೆಯಾಗಿ, 
ಹುಲ್ಲಿನ ಮೇಲೆ ಕುಳಿತು ತಿನ್ನುತ್ತಿದ್ದರು. ಮನುಷ್ಯರ ಮುಖವನ್ನು ನೋಡಬೇಕಾ 
ದರೆ, ಸ್ಕೂಲು ಹುಡುಗರನ್ನು ನೋಡಬೇಕು, ಅಷ್ಟು ನಿಶ್ಶಬ್ದವಾಗಿತ್ತು ಆ ಬೀದಿ. 
ಕಾರುಗಳೇನೋ ಪದೇ ಪದೇ ಓಡಾಡುತ್ತಿದ್ದವು. ದೂರದಲ್ಲಿ ಪಾಠಶಾಲೆಯಲ್ಲಿ ಹುಡುಗ 
ರನ್ನು ವಿರಾಮಕ್ಕಾಗಿ ಬಿಟ್ಟುದನ್ನು ನೋಡಿ ನನ್ನ ಹೆಂಡತಿ "ಆ ಸ್ಕೂಲಿಗಾದರೂ 
ಹೋಗಿ ಯಾರಾದರೂ ಹುಡುಗರನ್ನೋ ಮೇಷ್ಟರನ್ನೋ ಕರೆದುಕೊಂಡು ಬನ್ನಿ. ಮನೆ 
ಸುಟ್ಟುಹೋಗುವುದರೊಳಗಾಗಿ ಬನ್ನಿ” ಎಂದು ಹೇಳಿದಳು. ಅವಳಿಗೂ ನನ್ನ ಮೇಲೆ 
ಕೋಪ, ಹೆಂಗಸರೂ ಮಕ್ಕಳೂ ಸಹ ಎದ್ಯುಚ್ಛಕ್ತಿ, ಯಂತ್ರದ ಏಣಿ ಇವನ್ನೆಲ್ಲ, 
ನಡೆಸುವುದನ್ನು ಕಲಿತಿರುವಾಗ ನಾನು ಯಾಕೆ ಅದನ್ನು ಸ್ವಲ್ಪವೂ ಕಲಿಯಲಿಲ್ಲ 
ಎಂದು. ಆದರ ವಿಷಯ ಯೋಚಿಸುವಾಗಲೆಲ್ಲ ಅದರಿಂದ ಅಪಾಯ ಹೊಂದಿ ಸತ್ತಿರುವ, 


ನ್ಯೂಯಾರ್ಕ್‌ ೨೫ 


ನಾನು ನೋಡಿರುವ ಹತ್ತಾರು ಜನ, ಕೇಳಿರುವ ಮುವ್ವತ್ತು ನಲವತ್ತು ಜನ 
ಜ್ಞಾಪಕಕ್ಕೆ ಬರುತ್ತಾರೆ. ಸೀವೆಂಎಣ್ಣೆಗೆ ರೇಶನ್‌ ಆದ ಕಾಲದಲ್ಲಿ ಕತ್ತಲೆಯಲ್ಲಿಯೇ ಕೈಗೂ 
ಬಾಯಿಗೂ ಗುರುತಿಲ್ಲವೇ ಎಂದು ಊಟ ಮುಗಿಸಿದಾಗ, ಅಪರೂಪವಾಗಿ ಒಂದೆರಡು 
ಸಲ ಸ್ವಿಚ್‌ಗೆ ಕೈ ಹಾಕಿದಾಗ ಷಾಕ್‌ಕೂಡ ಹೊಡೆದು ನನ್ನ ಭಖ: ಇನ್ನೂ ಹೆಚ್ಚೇ 
ಆಗಿದೆ. ನನ್ನ ಹೆಂಡತಿ ನನ್ನನ್ನೇ ಕೋಪದಿಂದ ನೋಡುತ್ತ "ನನಗೆ ಮಾತ್ರ ಇಂಗ್ಲಿಷ್‌ 
ಬಂದಿದ್ದರೆ, ನಾನು ಇಷ್ಟು ಹೊತ್ತಿಗೆ ಬೆಂಕಿ ಆರಿಸುವವರನ್ನೇ ಕರೆಸಿಬಿಡುತ್ತಿದ್ದೆ'' 
ಎಂದಳು, ನಾನು "`ನನಗೆ ಇಂಗ್ಲಿಷು ಬಂದಿರುವುದರಿದಲೇ ನಾನು ಇಷ್ಟು ಹೇಡಿಯಾಗಿ 
ರುವುದು” ಎಂದು ಹೇಳಿಕೊಂಡು ಸ್ಕೂಲಿನ ಕಾಂಪೌಂಡ್‌ ಒಳಕ್ಕೆ ಹೋದೆ. 

ಹುಡುಗರು ಗುಂಪು ಗುಂಪಾಗಿ- ಕೆಲವರು ಒಬ್ಬೊಬ್ಬರೇ ಸಹ ಕುಳಿತಿದ್ದರು. 
ಆ ವಿಶಾಲವಾದ ಕಾಂಪೌಂಡಿನ ಮಧ್ಯೆ ನಾನು ನಿಂತು, ಇರುವುದರಲ್ಲಿ ಸ ಸ್ಪ ಬಲಿಷ್ಠ 
ರಾದ ವಯಸ್ಸಾದ ಹುಡುಗರು ಯಾರಾದರೂ ಇದ್ದಾರೆಯೇ ಎಂದು ದೃಷ್ಟಿಯನ್ನು 
ದೂರ ಪಸರಿಸಿ ನೋಡಿದೆ. ಸ್ಕೂಲಿನ ಅತಿ ಸಮೀಪದಲ್ಲಿ ಹುಲ್ಲಿನ ಮೇಲೆ ಒಬ್ಬ 
ಹುಡುಗ ಕುಳಿತಿದ್ದ. ಅವನೂ ಪ್ರೈ ಮರಿಶಾಲೆಯ ಹುಡುಗನೇ ಆದರೂ, ಚೆನ್ನಾಗಿ 
ದಪ್ಪವಾಗಿ ಬೆಳೆದವನೆಂಬುದು ದೂರದಿಂದಲೇ ಕಾಣುತ್ತಿತ್ತು. ಅವನ ಹತ್ತಿರಕ್ಕೆ 
ಹೋಗಬೇಕಾದರೆ ಕಾಂಪೌಂಡನ್ನೂ ಅದರಲ್ಲಿ ಕುಳಿತಿದ್ದ ಎಲ್ಲ ವಿದ್ಯಾರ್ಥಿ-ವಿದ್ಯಾರ್ಥಿನಿ 
ಯರನ್ನೂ ದಾಟಿಕೊಂಡೇ ಹೋಗಬೇಕಾಗಿತ್ತು. ಹಾಗೆ ಹೋಗುವಾಗ. ಸಹ, 
ಯಾವನಾದರೂ ದಪ್ಪ ಹುಡುಗ ಸಿಕ್ಕಿದರೆ, ಅವನನ್ನೇ ಮನೆಗೆ ಕರೆದು 
ಕೊಂಡು. ಬರೋಣ ಎಂದು ಎಲ್ಲರನ್ನೂ ಕುರಿತು ನೋಡುತ್ತಿದ್ದೆ. ನನ್ನನ್ನೂ 
ನೋಡಿದ ಕೂಡಲೇ ಅವರೆಲ್ಲ-ಒಬ್ಬರಿದ್ದರೆ ಒಬ್ಬರು, ಅನೇಕರಿದ್ದರೆ ಅಷ್ಟೂ ಜನ- 
ಅಲ್ಲಿಂದ ಎದ್ದು ನಿಧಾನವಾಗಿ ನನ್ನನ್ನೇ ನೋಡುತ್ತ ಸ್ಕೂಲಿನ ಕಡೆಗೆ ಹೋಗತೊಡಗಿ 
ದರು. ನಾನೂ ಸ್ಕೂಲಿನ ಕಡೆಗೇ ಹೋಗುತ್ತಿದ್ದುದರಿಂದ, ಅವರೆಲ್ಲ ನನ್ನನ್ನೇ ದುರ 
ದುರನೆ ನೋಡುತ್ತ ಸ್ಕೂಲಿನ ಕಡೆಗೆ ಹೊರಟಿ: ಬಿಟ್ಟ ರು. ವಿರಾಮ ಮುಗಿದ 
ಗಂಟೆಯೂ ಇನ್ನೂ ಹೊಡೆದಿರಲಿಲ್ಲ. ನಾನು ನಾಲ್ಕಾರು ಹೆಜ್ಜೆ ಮುಂದುವರಿಸುವುದ 
ರೊಳಗಾಗಿ ಅವರೆಲ್ಲ ಓಡುತ್ತ ಸ್ಕೂಲಿನೊಳಕ್ಕೆ ಹೊರಟೇ ಹೋದರು. ನನ್ನ ದೃಷ್ಟಿ 
ಆ ದೂರದಲ್ಲಿ ಕುಳಿತಿದ್ದ ಆ ದಪ್ಪ ಬಾಲಕನ ಕಡೆಗೆ ಇದ್ದುದರಿಂದ, ನಾನು ಅವನ ಕಡೆಗೆ 
ಹೋಗುತ್ತಿರಲು ಅವನೂ ನನ್ನನ್ನು ನೋಡಿ ತಾನೂ ಓಡಿಯೇ ಬಿಟ್ಟ. ನನಗೆ ಒಂದೂ 
ಅರ್ಥವಾಗಲಿಲ್ಲ. ಸ್ಕೂಲಿನ ಒಳ ಅಂಗಳದಲ್ಲಿ ಅವರೆಲ್ಲ ಗುಜು ಗುಜು ಎನ್ನುತ್ತ ಸೇರಿ 
ದ್ವರು. ಅವರೆಲ್ಲರ ದೃಷ್ಟಿಯೂ ಒಂದು ವಿಚಿತ್ರ ಪ್ರಾಣಿಯ ಮೇಲೆಯೋ ಎಂಬಂತೆ 
ನನ್ನ ಕಡೆಯೆ ಇತ್ತು. ಆ ನೋಟದಲ್ಲಿ ಸ್ವಲ್ಪ ಗಾಬರಿ, ಸ್ವಲ್ಪ ಕುತೂಹಲ ಸಹ ಇತ್ತು. 
ನಾನು ಅವರನ್ನು ಇನ್ನೂ ಸಮೀಪಿಸಲು ಪ್ರಯಂತ್ನಿಸಿದಾಗ ಅವರೆಲ್ಲ ಒಟ್ಟಾಗಿ 
ಸ್ಕೂಲಿನ ಒಳಗಡೆ ಇದ್ದ ಒಂದು ಬ್ಯಾಟ್‌ನಿಂಟನ್‌.ಟೆನ್ನಿಸ್‌ ಕೋರ್ಟ್‌ ಹಾಲ್‌ಗೆ 


೨೬ ಅಮೆರಿಕದಲ್ಲಿ ಗೊರೂರು 


ನುಗ್ಗಿದರು. (ಅಲ್ಲಿ ಪ್ರೈಮರಿ ಸ್ಕೂಲುಗಳು ತುಂಬ ವಿಶಾಲವಾಗಿರುತ್ತವೆ. ಪ್ರತಿ 
ವಿದ್ಯಾರ್ಥಿಗೂ ಒಂದು ಪ್ರತ್ಯೇಕ ಡೆಸ್ಕು. ಸ್ಕೂಲಿನೊಳಗೇ ಮಳಿಗಾಳಿಗೆ ಸಿಕ್ಕದ 
ಮೇಲುಛಾವಣಿ ಉಳ್ಳ ಬ್ಯಾಟ್‌ ಮೀಟನ್‌-ಟೆನ್ನಿಸ್‌ ಕೋರ್ಟ್‌. ಸ್ಕೂಲುಗಳು ಪೌರ 
ಸಭೆ ವಂತ್ತು ವೆಲ್‌ಫೇರ್‌ ಸಮಿತಿಗೆ ಸೇರಿರುವುದರಿಂದ ಊರಿನ ಅನೇಕ ಕಾರ್ಯಗಳಿಗೆ, 
ಊರಿನವರ ಟೆನ್ನಿಸ್‌ ಆಟಕ್ಕೆ ಸಹ (ಮಳೆಗಾಲದಲ್ಲಿ ಸಹ) ಉಪಯೋಗವಾಗುತ್ತವೆ. 
ಅಮೆರಿಕದ ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ದೊರಕುವ ಸೌಲಭ್ಯಗಳನ್ನು ಕಂಡು ನಮಗೆ 
ಅಸೂಯೆಯೂ, ನಮ್ಮೆ ಮಕ್ಕಳ ವಿಷಯದಲ್ಲಿ ಕನಿಕರವೂ ಉಂಟಾಗುತ್ತದೆ. ಅಲ್ಲಿ 
ರಾಷ್ಟ್ರದ ಸಮಸ್ತಶಕ್ತಿ, ಸೌಲಭ್ಯ ರಕ್ಷಣೆಯಲ್ಲಿಯೂ ಅವರಿಗೆ ಆದ್ಯತೆ. ಪ್ರತಿಶಿಕ್ಷಣ 
ಸಂಸ್ಥೆಗೂ ತನ್ನದೇ ಆದ ವಿಶಿಷ್ಟ ಬಸ್ಸುಗಳಿರುತ್ತವೆ. ಅವರ ಬಸ್ಸುಗಳಿಗೆ ವಿಶೇಷ 
ವಾದ ರಕ್ಷಣೆ. “ಸ್ಕೂಲ್‌ ಬಸ್ಸಿಗೆ ದಾರಿಬಿಡಿ. ಸ್ಕೂಲು ಬಸ್ಸನ್ನು ಮೀರಿ ಹೋಗ 
ಬೇಡಿ (ಂ೪ertake)” ಎಂದೆಲ್ಲ ರಸ್ತೆಯಲ್ಲಿ ಫಲಕಗಳನ್ನು ಹಾಕಿರುತ್ತಾರೆ. ಇಲ್ಲಿ ನಮ್ಮ 
ಹುಡುಗರ ಓಡಾಟ ಏದಾಟ ; ಬಸ್ಸಿನಲ್ಲಿ ತುಳಿಸಿಕೊಳ್ಳುವುದು ತುರುಕಿಕೊಳ್ಳುವುದಂ 
ಇವನ್ನೆಲ್ಲ ಯೋಚಿಸಿ ನಾನು ತುಂಬ ಖಿನ್ನನಾದೆ. 

ಟೆನ್ನಿಸ್‌ ಹಾಲಿನ ಇನ್ನೊಂದು ಕೊನೆಯೇ ಉಪಾಧ್ಯಾಯರ ವಿಶ್ರಾಂತಿ ಕೊಠಡಿ. 
ವಿಶ್ರಾಂತಿಕಾಲವಾದುದರಿಂದ ಉಪಾಧ್ಯಾಯರೆಲ್ಲ ಅಲ್ಲಿ ಸೇರಿದ್ದರು. ವಿದ್ಯಾರ್ಥಿಗಳಲ್ಲ 
ಉಪಾಧ್ಯಾಯರ ರಕ್ಷಣೆಗಾಗಿ ಓಡಿದ್ದರೆಂಬುದು ನಾನು ಟೆನ್ನಿಸ್‌ ಕೋರ್ಟ್‌ ಹಾಲನ್ನು 
ಪ್ರವೇಶಿಸಿದಾಗ ತಿಳಿಯಿತು. ಯಾರಾದರೂ ವಿದ್ಯಾರ್ಥಿಯನ್ನು ಕರೆದುಕೊಂಡು ಬಂದು 
ಮನೆಯ ಬೆಂಕಿ ಆರಿಸುವ ನನ್ನ ಪ್ರಯತ್ನ ವಿಫಲವಾಗಿತ್ತು. ಹಾಲಿನ ಮತ್ತೊಂದು 
ಕಡೆ ಹುಡುಗರನ್ನು ಮೀರಿ ನಿಂತಿದ್ದ ನನ್ನ ಕಾರ್ಯವನ್ನು ಕಂಡು ಉಪಾಧ್ಯಾಯರೆಲ್ಲ' 
ಕುತೂಹಲದಿಂದ ಎದ್ದು ನಿಂತು ನನ್ನನ್ನೇ ದೃಷ್ಟಿಸಿದರು. ವಿರಾಮ ಕಾಲದಲ್ಲಿ ಹೊರಗೆ 
ಆಡುತ್ತಿರಬೇಕಾದ ಹುಡುಗರು ಹೀಗ್ಯಾಕೆ ಸ್ಕೂಲಿನೊಳಕ್ಕೆ ನುಗ್ಗುತ್ತಿದ್ದಾರೆ ಎಂಬುದು 
ಅವರಿಗೆ ಆಗ ಗೊತ್ತಾಯಿತಂ, ನಾನೇ ಅವರ ಹತ್ತಿರಕ್ಕೆ ಹೊರಟೆ. ಹುಡುಗರೆಲ್ಲ 
ತಮ್ಮ ನಡುವೆ ಯಾವುದಾದರೂ ಒಂದು ಭಯಂಕರ ಅಥವಾ ವಿಚಿತ್ರ ಪ್ರಾಣಿ ಹೋಗು 
ತ್ತಿದ್ದರೆ ಹೇಗೋ ಹಾಗೆ ನನಗೆ ದಾರಿಬಿಟ್ಟು ಹಿಂದಕ್ಕೆ ನಿಂತುಕೊಂಡರು. ಉಪಾಧ್ಯಾ 
ಯರ ಕಣ್ಣುಗಳು ಸಹ ನನ್ನಲ್ಲಿಯೇ ಪೂರ್ಣವಾಗಿ ನೆಟ್ಟಿದ್ದವು. ಅವರಲ್ಲಿ ಶೇಕಡ 90 
ಜನ ಉಪಾಧ್ಯಾಯಿನಿಯರು ; ಅಷ್ಟು ಜನರ ಕಣ್ಣಿನ ತೋರಣದ ನಡುವೆ ನಡೆಯುತ್ತಿದ್ದ 
ನನಗೆ, ನಾನೊಬ್ಬ ಅಪರಾಧಿಯೊ, ಪ್ರಮುಖನೋ, ವಿಚಿತ್ರಪ್ರಾಣಿಯೋ ಎಂಬಂತೆ 
ಭಾಸವಾಯಿತು. ಇದ್ದಕ್ಕಿದ್ದಂತೆ ನನ್ನ ವೇಷ ವಿಚಿತ್ರವಾಗಿದೆ ಎಂಬ ಅಂಶ ನನಗೆ 
ಹೊಳೆಯಿತು. ಆ ದಿನ ನಾನು ಅಗಲವಾದ ಎಂಟೂವರೆ ಮೊಳ ಉದ್ದದ ಖಾದಿ ಪಂಚೆ 
ಯನ್ನು ಪಂಚಕಚ್ಚೆಯಾಗಿ ಉಟ್ಟಿದ್ದೆ. ಅದು ಖಾದಿಯಲ್ಲಿ ಸಹ ಸ್ವಲ್ಪ ದಪ್ಪ 
ನೂಲಿನ ಬ ಟ್ವಿಯೆ. ಅದಕ್ಕೆ ಅಗಲವಾದ ಕೆಂಪು ಕಂಬಿ, ಕಂಬಿಯ ತುದಿಯಲ್ಲಿ ನಾಲ್ಕು 


ನ್ಯೂಯಾರ್ಕ್‌ ೨೭ 


ಜರಿಗೆರೆಗಳಂ-ನನ್ನ ವಿಂತ್ರರು ಶ್ರೀ ರಾಜಾರಾಮಯ್ಯಂಗಾರ್ಯರು ಯಾವುದೋ ಶುಭ 
ಸಂದರ್ಭದಲ್ಲಿ ನನಗೆ ಕೊಟ್ಟದ್ದು. ಭಾರತದಲ್ಲಿರುವಾಗ ಅತಿ ಜರ್ಬಾಗಿ ಕಾಣಂತ್ತೆ 
ಎಂದು ಅದನ್ನು ಹೆಚ್ಚಾಗಿ ಉಡಂತ್ತಲೇ ಇರಲಿಲ್ಲ. ಹೊರದೇಶಕ್ಕೆ ಹೊರಟಾಗ, 
ಧಡೂತಿಯಾಗಿದೆ. ಬೆಚ್ಚಗಿರುತ್ತೆ ಎಂದು ತೆಗೆದುಕೊಂಡಿದ್ದೆ. ಹಣೆಗೆ ಕೆಂಪುನಾಮ 
ಇಕ್ಕಿದ್ದೆ (ಜನ ನನ್ನನ್ನೇ ನೋಡಬಾರದು ಎಂದು ಹೊರಕ್ಕೆ ಹೊರಟಾಗ ನಿತ್ಯ ನಾಮ 
ತಿಕ್ಕಿ ಹೊರಡುತ್ತಿದ್ದೆ. ಈ ದಿನ ಗಾಬರಿಯಲ್ಲಿ ಅದನ್ನೂ ಮಾಡಿರಲಿಲ್ಲ), ಚಳಿಗಾಗಿ 
. ತಲೆಗೆ ಒಂದು ಕೆಂಪು ಉಣ್ಣೆ ಶಾಲು, ಮಫ್ಲರ್‌ ಕಟ್ಟಿದ್ದೆ. ಸ್ಕೂಲಿಗೆ ಹೋಗುವ ದಾರಿ 
ಯಲ್ಲಿ ಅದು ಸಡಿಲವಾದುದರಿಂದ ಹೆಗಲ ಮೇಲೆ ಹಾಕಿಕೊಂಡಿದ್ದೆ. ಕಾವಿಬಣ್ಣದ 
ನೀಳವಾದ ಜುಬ್ಬ, ಬೆಂಗಳೂರಿನ ಕೋಟೆ ಜನತಾ ಬಜಾರಿನವರು ನನ್ನ “ಫಾರಿನ್‌ 
ಟೂರ್‌" ಗಾಗಿಯೇ ಹೊಲಿಸಿಕೊಟ್ಟಿದ್ದು. ಕಾಲಿಗೆ ದಪ್ಪವಾದ ಎಕ್ಕಡ, ತಲೆ ಮೇಲೆ 
ಕೆದರಿ ನಿಂತಿದ್ದ ಬಿಳಿ ಕೂದಲು, ಬಿಳಿಗಡ್ಡ ಮೀಸೆ -ನನ್ನ ಮೈ ಉಡುಪುಗಳಲ್ಲಿ 
ಏಳೆಂಟು ಬಣ್ಣಗಳು, ಹೊಳಪು, ಎಲ್ಲ ನೋಡಿ ಉಪಾಧ್ಯಾಯರು ನಕ್ಕರಂ- 
ನನಗಿಂತ ಮುಂಚೆ ಆಮೆರಿಕಕ್ಕೆ ಹೋಗಿದ್ದ ಶ್ರೀ ಎಸ್‌ ಕೆ. ವೆಂಕಟರಂಗಯ್ಯ 
ಗಾರ್ಯರು ಈ ಕಚ್ಚೆ ಪಂಚೆ, ಕರಿಯನಿಲುವಂಗಿ, ಜರಿರುಮಾಲು- ಮೈಸೂರು ದರ್ಬಾರ್‌ 
ಮತ್ತು ಹೈಕೋರ್ಟಿನ ಉಡುಪನ್ನು--ಅಲ್ಲಿ ಪ್ರಚಾರ ಮಾಡಿದ್ದರು, ತತ್‌ಕ್ಷಣ 
ಹಂಡಂಗರೆಲ್ಲ ಒಂದೇ ಉಸಿರಿಗೆ ದೀರ್ಫವಾಗಿ ನಕ್ಕರು. ಪೈಡ್‌ಪೈಪರ್‌, ಸಂಟಕ್ಲಾಸ್‌, 
ಪಿಕ್ವಿಕ್‌ ಎಂದೆಲ್ಲ ಕೂಗಿದರು. ಉಪಾಧ್ಯಾಯರೊಬ್ಬರು "ನಿಮ್ಮ ಉಡುಪು; ಸ್ವಲ್ಪ 
ವಿಚಿತ್ರವಾಗಿದೆ. 1 is your dress—somewhat unusual ದಯವಿಟ್ಟು 
ಕೂತುಕೊಳ್ಳಿ, ನಿಮಗೆ ಏನಾಗಬೇಕು ?'' ಎಂದು ಕುರ್ಚಿ ತೋರಿಸಿದರು. ಅಷ್ಟರಲ್ಲಿಯೇ 
ಮತ್ತೊಬ್ಬ ಉಪಾಧ್ಯಾಯಿನಿ "ನಿಮಗೆ ಚಳಿಯಾಗುವುದಿಲ್ಲವೆ ? ನೀವು ಎಲ್ಲಿಂದ 
ಬಂದಿರುವಿರಿ ?'” ಎಂದು ಕೇಳಿದಳು. 

ಈ ಅವಾಂತರದಲ್ಲಿ ನಾನು ಆ ಸ್ಕೂಲಿಗೆ ಬಂದ ಉದ್ದೇಶವನ್ನೇ ಮರೆತುಬಿಟ್ಟೆ. 
ನಾನು "ನೀವು ಗಾಂಧೀ ಹೆಸರು ಕೇಳಿದ್ದೀರಾ ?'' ಎಂದೆ. ನಾಲ್ಕಾರು ವಿದ್ಯಾರ್ಥಿಗಳು 
ಮತ್ತು ಉಪಾಧ್ಯಾಯರು "'ಕೇಳಿದ್ದೇವೆ'' ಎಂದರು. ಒಬ್ಬ ವಿದ್ಯಾರ್ಥಿ "ನಮ್ಮ 
ಪುಸ್ತಕದಲ್ಲಿ ಗಾಂಧೀ ಮೇಲೆ ಒಂದು ಪಾಠವಿದೆಯಲ್ಲ'' ಎಂದನು. ನಾನು "ನಾನು 
ಗಾಂಧಿ ಭಾರತದಲ್ಲಿ ಜನಿಸಿದವರು. ಭಾರತದ ಹವ ಬಹಳ ಹಿತವಾಗಿರುತ್ತದೆ. ಅಲ್ಲಿ 
ಅತ್ಯಂತ ಕಡಿಮೆ ಬಟ್ಟೆಗಳಿಂದಲೇ ಜೀವಿಸಬಹುದು. ನಾನು ಈಗ ಹಾಕಿರುವ ಬಟ್ಟೆ 
ಯಲ್ಲಿ ನಾಲ್ಕರಲ್ಲೊಂದು ಪಾಲನ್ನು ಗಾಂಧೀಜಿ ಧರಿಸುತ್ತಿದ್ದರು. ಅಷ್ಟೇ ಉಡುಪಿನಲ್ಲಿ 
ಅವರು ಬ್ರಿಟಿಷ್‌ ಸಾಮ್ರಾಜ್ಯದ ಚಕ್ರವರ್ತಿಯನ್ನು ಸಂಧಿಸಿದ್ದರು. ಈ ಬಟ್ಟೆಯನ್ನು 
ಭಾರತದಲ್ಲಿ ಪ್ರಚಾರಕ್ಕೆ ತಂದವರು ಗಾಂಧೀಜಿ, ಇದು ಪೂರ್ಣವಾಗಿ ಕೈಯಿಂದಲೇ 
ತಯಾರಾದ ಬಟ್ಟೆ. ಇದಕ್ಕೆ ಯಾವ ರೀತಿಯಿಂದಲೂ ಯಂತ್ಸದ ಸಂಪರ್ಕ 


ತ ಅಮೆರಿಕದಲ್ಲಿ ಗೊರೂರು 


ವೂಟಾಗಿಲ್ಲ'' ಎಂದೆ. ಅಮೆರಿಕದಲ್ಲಿ--ಬಹಃಶಃ ಪ್ರತಿಯೊಂದು ವಸ್ತುವಿನ ಯಂತ್ರೀಕರಣ 
ದಿಂದಲೋ ಏನೊ ಅವರಿಗೆ ಕೈಯಲ್ಲಿ ಮಾಡಿದ್ದು ಎಂದರೆ ಅತಿ ಪ್ರೀತಿ. ನಾನಂ 
ಕೆ ಯಲ್ಲಿ ಮಾಡಿದ್ದು ಎಂದಕೂಡಲೆ ಎಲ್ಲ ಉಪಾಧ್ಯಾಯರೂ ಅನೇಕ ಹುಡುಗರೂ 
ಬಂದು ನನ್ನ ಬಟ್ಟೆಗಳನ್ನು ಮುಟ್ಟಿ ನೋಡಿದರು. ಒಬ್ಬ ಉಪಾಧ್ಯಾಯರು 
"ಕೈಯಿಂದ ಇದನ್ನು ಮಾಡುವುದು ಹೇಗೊ'' ಎಂದು ನನ್ನ ಮಾತಿನಲ್ಲಿ ಅಪನಂಬಿಕೆ 
ಯನ್ನೇ ವ್ಯಕ್ತಪಡಿಸಿದರು. ನಾನು ರಾಟೆ (ಚರಕ)ಯಲ್ಲಿ ನೂಲನ್ನು ತೆಗೆಯುವುದು 
ಮಗ್ಗದಿಂದ ನೆಯ್ಯುವುದು. ಈ ವಿಷಯಗಳನ್ನೆಲ್ಲ ವಿವರಿಸಿದೆ. ಗಾಂಧೀಜಿ ಬ್ರಿಟಿಷ್‌ 
ಸಾಮ್ರಾಜ್ಯದ ಚಕ್ರವರ್ತಿಯನ್ನು ಈ ಉಡುಪಿನಲ್ಲಿ ಸಂಧಿಸಿದ್ದರು. ಅವರಿಗೆ 
ಮಕ್ಕಳನ್ನು ಕಂಡರೆ ತುಂಬ ಪ್ರೀತಿ. ಅವರ ಸುತ್ತ ಯಾವಾಗಲೂ ಮಕ್ಕಳು ನೆರೆದಿರು 
ತ್ತಿದ್ದರು” ಎಂದು ಹೇಳುತ್ತ ನಾನು ಬಾಗಿಲ ಕಡೆ ದೃಷ್ಟಿಸಿದಾಗ ನನ್ನ ಹೆಂಡತಿ 
ಬಾಗಿಲಿನಿಂದ ಒಳಕ್ಕೆ ಬರಂತ್ತಿದ್ದಳು. ಅವಳನ್ನು ನೋಡಿ ಕೂಡ ಉಪಾಧ್ಯಾಯರಿಗೂ 
ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ನನ್ನನ್ನು ನೋಡಿದಷ್ಟೇ ದಿಗ್ಭ್ರಮೆಯಾಯಿತು. 
ಅವಳ 27 ಅಡಿ ಉದ್ದದ ಸೀರೆ, ಅದನ್ನು ಹಿಂದಕ್ಕೂ ಮಂಂದಕ್ಕೂ ಕಾಮನ ಕಟ್ಟು, 
ಭೀಮನ ಕಟ್ಟು ಹಾಕಿ ಬಿಗಿದಿದ್ದ ಕ್ರಮ ; ತಲೆಯನ್ನು ಚೆನ್ನಾಗಿ ಬಾಚಿ ಬೈತಲೆ ತೆಗೆದು 
ಹಿಂದಕ್ಕೆ ಕಟ್ಟಿದ್ದ ದೊಡ್ಡ ಗಂಟು (ಈಚೆಗೆ ಭಾರತದಲ್ಲಿಯೇ ಕೇಶಾಲಂಕಾರ, ಚಿತ್ರವಿಚಿತ್ರ 
ವಾಗುತ್ತಿದೆ. ಕೆಲವರು ತಲೆಯ ಮೇಲೆ ದೊಡ್ಡ ಎಳನೀರು ಬುರುಡೆ, ಹಲಸಿನ ಹಣ್ಣು 
ಕುಕ್ಕೆವೊರ ಗೋಪುರ ಮುಂತಾದುವುಗಳನ್ನೆಲ್ಲ ರಚಿಸಿಕೊಳ್ಳುತ್ತಾರೆ. ಆದರೆ ನನ್ನ 
ಹೆಂಡತಿ, ಹಳೆಯ ಕಾಲದವಳಾದುದರಿಂದ ಆ ಗೋಜಿಗೆಲ್ಲ ಹೋಗದೆ ಸುಮ್ಮನೆ ಗಂಟಂ 
ಬಿಗಿದಿದ್ದಳು) ನಾನು ಖಾದಿ ಬಟ್ಟೆಯ ವಿವರಣೆ ಮಹಿಮೆಯನ್ನು ವಿವರಿಸುತ್ತಲೇ ಇದ್ದೆ. 
ನನ್ನ ಹೆಂಡತಿ ನೆಟ್ಟೆ ಬಂದು ನನ್ನ ಮುಂದೆ ನಿಂತುಕೊಂಡು ತವಿಳಿನಲ್ಲಿ ““ಚೆನ್ನಾಯ್ತು. 
ಬಂದ ಕೆಲಸವೇ ಬಿಟ್ಟು ಮಾತಾಡ್ತ ಕೂತುಬಿಟ್ಟಿರಿ ಈಗಲೋ ಆಗಲೋ ಮನೆ 
ಉರಿದು ಹೋಗುತ್ತೆ” ಎಂದಳು. ನನಗೆ ಆಗ ನಾನು ಬಂದಿದ್ದ ಕಾರ್ಯದ ಜ್ಞಾನೋದಯ 
ವಾಯಿತು. ನಾನು ಉಪಾಧ್ಯಾಯರಿಗೆ “ಈಕೆ ನನ್ನ ಹೆಂಡತಿ. ನಮ್ಮ ಮನೆ 
ನೋಡಿ ಆ ಎದುರು ಸಾಲಿನಲ್ಲಿದೆ. ಅಲ್ಲಿ ವಿದ್ಯುತ್‌ ಶಕ್ತಿ ಏನೋ ತೊಂದರೆ ಕೊಡು 
ತ್ತಿದೆ. ನನಗೆ ಅದರ ಅಭ್ಯಾಸವಿಲ್ಲ. ನಿಮ್ಮ ವಿದ್ಯಾರ್ಥಿಗಳ ಪೈಕಿ ಈ ವಿಷಯ 
ಗೊತ್ತಿರುವವರು ಯಕಾರಾದರೂ ಬಂದು ಒಂದು ಗಳಿಗೆ ನೋಡಿ ಸರಿಮಾಡುವರೆ!'' 
ಎಂದು ಕೇಳಿದೆ. ಉಪಾಧ್ಯಾಯರು ಹುಡುಗರ ಪೈಕಿ ಸ್ವಲ್ಪ ಬಲಿಷ್ಠನಾದವನನ್ನು 
ಕರೆದು "ಸ್ವಲ್ಪ ಹೋಗಿ ಇವರಿಗೆ ಸಹಾಯ ಮಾಡಿ ಬಾ'' ಎಂದರು. ಆ ಹುಡುಗ ನನ್ನ 
ಜೊತೆ ಹೊರಟು ಮನೆಗೆ ಬಂದ. ನೆಟ್ಟಗೆ ಅಡಿಗೆ ಮನೆಗೆ ಬಂದು ಸುತ್ತ ನೋಡಿದ. 
ವಿದ್ಯುತ” ಒಲೆಗೆ ಸಂಬಂಧಿಸಿದ ಒಂದು ಮುಳ್ಳಿಗೆ ಆ ಧ ನಿ ಸಂಬಂಧಿಸಿದುದೆಂದಂ 
ಅವನಿಗೆ ತಿಳಿಯಿತು. ಅದರ ಸ್ವಿಚ್‌ನ್ನು ಪತ್ತೆ ಮಾಡಿ ಅವನು ಅದನ್ನು ಅಮುಕಿದ. 
ಕೂಡಲೇ ಧ್ವನಿ ನಿಂತಿತು. 


ನ್ಯೊಯಾಕ್‌ ಶಿಕ 


ಅದು ಟೈಂ ಸ್ವಿಚ್‌. ಅಂದರೆ ಒಂದು ಪದಾರ್ಥವನ್ನು ಒಲೆಯ ಮೇಲೆ 
ಬೇಯುವುದಕ್ಕೆ ಇಟ್ಟರೆ, ಅದು ಬೇಯಲು ಇಷ್ಟು ನಿಮಿಷ ೬-೮-೧೫ ತೆಗೆದುಕೊಳ್ಳು 
ತ್ತದೆ ಎಂದು ಲೆಕ್ಕವುಂಟು. ಒಲೆಯ ಮೇಲೆ ಇಟ್ಟವರು ಅದನ್ನು ಮರೆಯ 
ಬಾರದು. ಆ ಕಾಲಕ್ಕೆ ಸರಿಯಾಗಿ ಅದನ್ನು ತೆಗೆದಿಡಬೇಕು. ಇಲ್ಲದಿದ್ದರೆ ಅತಿಯಾಗಿ 
ಬೆಂದು ಕರಕಲಾಗುತ್ತೆ. ಅದಕ್ಕಾಗಿ ಆ ಕಾಲ ಕಳೆದ ಕೂಡಲೇ ಇವರನ್ನು 
ಎಚ್ಚರಿಸಲು ಒಂದು ಶಬ್ದವಾಗುತ್ತದೆ (ಅಲಾರಂ ಇದ್ದ ಹಾಗೆ). ಆ ಶಬ್ದವಾದಾಗ 
. ಪದಾರ್ಥವನ್ನು ಒಲೆಯ ಮೇಲಿನಿಂದ ಕೆಳಕ್ಕೆ ಇಳಿಸಿ, ಅಲಾರಂನ ಗುಂಡಿಯನ್ನು 
ಒತ್ತಿ ಸದ್ದನ್ನು ನಿಲ್ಲಿಸಬೇಕು. ಒಂದೊಂದು ವೇಳೆ, ಕಾವು ಆ ಸಿ ಚ್‌ ಕೂಗುವವರೆಗೆ 
ಹೋಗದಿದ್ದರೂ-ಸುಕಷ್ಟು ಬೆಂಡಿದ್ದರೆ -ಕಾವಿನ ಸ್ವಿಚ್‌ನ್ನು "ಆಫ್‌' ಮಾಡಿ, ಪದಾರ್ಥ 
ವನ್ನು ಒಲೆಯಮೇಲಿನಿಂದ ಕೆಳಕ್ಕೆ ತೆಗೆದು ಇಡುತ್ತಾರೆ. ಆದರೆ ಆ ಎಚ್ಚರಿಕೆಯ 
ಕೂಗು ಮಾತ್ರ ತನ್ನ ಕಾಲಕ್ಕೆ ಕೂಗುತ್ತದೆ. ಅದಕ್ಕೆ ಬೇರೆ ಸ್ವಿಚ್‌ ಇರುವುದರಿಂದ, 
ಒಲೆಯ ಸ್ವಿಚ್‌ ಆರಿದ್ದರೂ ಅದು ಕೂಗಿಯೇ ಕೂಗುತ್ತದೆ. ಕೂಗಿದ ಕೂಡಲೆ 
ತತ್‌ಕ್ಷಣ ನಿಲ್ಲಿಸದಿದ್ದರೆ ಅದಕ್ಕೆ ವಿದುತೀಶಕ್ತಿಯ ಸಂಪರ್ಕವಿರುವುದರಿಂದ ಅದು 
ಕೂಗುತ್ತಲೇ ಇರುತ್ತದೆ. ಆ ಸ್ವಿಚ್‌ನ್ನು ನನ್ನ ಮಗಳು ಆಫ್‌ ಮಾಡದೆ 
ಹೋಗಿದ್ದು ದರಿಂದ ಆದು ಶಂಖವಾದ್ಕ ಪೂರೆ ೈಸುತ್ತಿದ್ದಿತೆಂಬುದಂ ನವಂಗೆ ಅನಂತರ 
ಗೊತ್ತಾಯಿತು. ಹೀಗೆ ನಮಗೆ ಒಂದು ದೈವ ಅಥವಾ ದೆವ್ವ ಒಲಿದಿದ್ದರೂ ಅದರ 
ಕೈಲಿ ದುಡಿಸಿಕೊಳ್ಳುವುದು ನಮಗೆ ತಿಳಿದಿರಬೇಕು. ಇದಾದನಂತರ ನಾನು ಇನ್ನೂ 
ಮೂರು ನಾಲ್ಕು ದಿನ ಅದೇ ಸ್ಕೂಲಿಗೆ ಹೋಗಿ, ವಿದ್ಯಾರ್ಥಿಗಳೊಂದಿಗೆ ಪ್ರಶ್ನೋತ್ತರದ 
ಸಂಭಾಷಣೆ ನಡೆಸಿದೆ. ಆ ಸ್ಕೂಲು ಪೌರರ ಸಹಾಯದಿಂದ ನಡೆಯುತ್ತಿದ್ದುದರಿಂದ 
ಅದಂ ಆ ಭಾಗದ ಎಲ್ಲ ಚಟುವಟಿಕೆಗಳು, ಸಭೆಗಳು, ವಿನೋದ ಕೂಟಗಳು, ಚುನಾವಣಾ 
ಪ್ರಚಾರ ವೇದಿಕೆ, ಬೇರೆ, ಬೇರೆ ವ್ಯಾಯಾಮ ಕ್ರೀಡೆಗಳು ಕೂಟಗಳು ಇವುಗಳಿಗೆಲ್ಲ 
ಕೇಂದ್ರವಾಗಿತ್ತು. ನನಗೂ ಅಲ್ಲಿಗೆಲ್ಲ ಖಾಯಂ ಆಹ್ವಾನವಿತ್ತ. ಅಮೆರಿಕದವರ 
ಜೀವನಕ್ರಮವನ್ನು ಹತ್ತಿರದಿಂದ ನೋಡುವುದೂ ನನ್ನ ಗುರಿಯಾಗಿದ್ದುದರಿಂದ ನಾನು 
ಎಲ್ಲ ಕಾರ್ಯಕ್ರಮಗಳಿಗೂ ಹೋಗುತ್ತಿದ್ದೆ. ನಾನು ಹೇಳುತ್ತಿದ್ದ ಕನ್ನಡನಾಡಿನ ಅನೇಕ 
ಜಾನಪದ ಹಾಸ್ಕಕಥೆಗಳು, ಗಾದೆಗಳು ಮತ್ತ ಪಂಚತಂತ್ರದ ಕಥೆಗಳೆಲ್ಲ ವಿದ್ಯಾರ್ಥಿ 
ಗಳನ್ನೂ ಉಪಾಧ್ಯಾಯರನ್ನೂ ಸಮಾನವಾಗಿಯೇ ರಂಜಿಸಿದವು. ಆ ದೇಶ ಬಿಟ್ಟು 
ಹೊರಟಾಗ ಅವರಿಂದ ಅತ್ಯಂತ ಆತ್ಮೀಯವಾದ ಬೀಳ್ಕೊಡಿಗೆ ಹೊಂದಿದೆ. 

ಅಮೆರಿಕದಲ್ಲಿ ಕಾಲಿಟ್ಟ ಕೂಡಲೇ ನವಂಗೆ ಮೊದಲು ಹೊಳೆಯುವ ಅಂಶ 
ಅಲ್ಲಿ ಉಗಿಯವುದಕ್ಕೆ ಅಥವಾ ಸಿಂಬಳ ಎಸೆಯುವುಕ್ಕೆ ಅಥವಾ ಬಾಳೇಹಣ್ಣು, ಕಿತ್ತಲೆ 
ಹಣ್ಣಿನ ಸಿಪ್ಪೆ, ಕಾಗದ ಯಾವುದನ್ನೂ ಎಸೆಯಲು ಸ್ಮಳವಿಲ್ಲದಿರುವುದು. ಕಾರಿನಲ್ಲಿ 
ಹೋಗುತ್ತಿರುವಾಗ ಸಹ ಬೀದಿಗೆ ಉಗಿಯುವುದು ಸಾಧ್ಯವಿಲ್ಲ. ಹೆಣ್ಣು ಗಂಡುಗಳು 


46 ಅಮೆರಿಕದಲ್ಲಿ ಗೊರೊರು 


ಬಾಲಕರು ಕೈಯಲ್ಲಿ ಕರವಸ್ತ್ರ ಅಥವಾ ಕಾಗದದ ಚೀಲವನ್ನು ಹಿಡಿದುಕೊಂಡು ಅದಕ್ಕೆ 
ಉಗುಳಿಕೊಂಡು, ಕಸದ ಬುಟ್ಟಿ ಅಥವಾ ಡಬ್ಬಗಳಿಗೆ ತೆಗೆದುಕೊಂಡು ಹೋಗಿ ಹಾಕು 
ತ್ತಾರೆ. ಶ್ರೀ ವಸಂತಕವಲಿಯವರು ನಾನು “ಪಾಶ್ಚಿಮಾತ್ಯ ದೇಶಗಳಿಂದ ಹಿಂದಿರುಗಿದ 
ನಂತರ, ಮೊದಲು ಮಾಡಿದ ಕೆಲಸ ರಸ್ತೆಯಲ್ಲಿ ಉಗುಳಿದುದು'' ಎನ್ನುತ್ತಾರೆ. ಸ ೈಚ್ಛತೆ, 
ಅಮೆರಿಕನ್‌ ಜೀವನದ ಒಂದು ಅತ್ಯಂತ ಪ್ರಮುಖ ಅಂಶ. ದೈಹಿಕ ಸ್ವಚ್ಛತೆ, ಹ 
ಸ್ವಚ್ಛತೆ, ಮನೆ, ಪರಿಸರ, ರಸ್ತೆ ಎಲ್ಲ ಬಗೆಯ ಸ್ವಚ್ಛತೆ ಅಮೆರಿಕನ್ನ, ಣೆ ಸದಾ ಚಿಂತೆ. 
ಅಮೆ :ರಿಕದ ಕೆನಡದ: ರಸ್ತೆ ಗಳು ಕೆಲವು ಮೂರು phe ಸಾವಿರ ಮೈಲಿ 
ನ್ಯೂಯಾರ್ಕಿನಿಂದ ಎಡ್ಮಿಂಟನ್‌ಗೆ, ಮಾಂಟ್ರೀಲ್‌ನಿಂದ ಕೆನಡಿಯನ್‌ ಪರ್ವತಶೆ ಕೇಣಿ 
ಯವರೆಗೆ-ಅಷ್ಟು ಉದ್ದದ ರಸ್ತೆಗಳೂ ಟಾರು ಸಿಮೆಂಟ್‌ನಿಂದ ಮಾಡಿರುವ ರಸ್ತೆಗಳೇ 
ದೇಶದ ಒಂದು 'ಮೂಲೆಯಿಂದ ಒಂದು ಮೂಲೆಗೆ ಕಾರಿನಲ್ಲಿ ಹೋಗುತ್ತ ನಾವೇನಾದರೂ 
ತಿಂದು, ಕಾಗದದ ಪೊಟ್ಟಣ ಹೊರಕ್ಕೆ ಎಸೆಯಲು ಕೈನೀಡಿದಾಗ, ತತ್‌ಕ್ಷಣ ರಸ್ತೆಯಲ್ಲಿ 
ರುವ “ಕಸದ ಬಂಟಿ ಶ್ರ ಎರಡು ಮೆ ಲಿ ಮುಂದೆ ಎಡ ಎಂಬ ಫಲಕವನ್ನು ನೋಡಿ, ಕೆ A 
ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ. ರಸ್ತೆ ಅನೇಕ ಕಡೆ ನಿರ್ಜನ ಕಾಡುಗಳಲ್ಲಿ ಹಾದು 
ಹೋಗುತ್ತದೆ. ಅಲ್ಲಿ ನಾವು ಒಂದು ವೇಳೆ ಉಗುಳಿದರೆ ಅಥವಾ ಕಸವನ್ನು ಹೊರಕ್ಕೆ 
ಎಸೆದರೆ ಕಂಡು ಹಿಡಿದು ನಮ್ಮನ್ನು ಶಿಕ್ಷಿಸುವ ಪೋಲೀಸರು ಇರಲಾರರು. ಆದರೂ 
ಅಲ್ಲಿಯ ಜನ ಸ್ವಾಭಾವಿಕವಾಗಿ ಕಾನೂನನ್ನು ಅನಂಸರಿಸುತ್ತಾರೆ. ಅಮೆರಿಕದಲ್ಲಿ ಸಾವಿರ 
ಮೈಲಿ ಪ್ರಯಾಣ ಸಹ, ವಾರಾಂತ್ಯದೆ ವಿಶ್ಪಾವಂಕ್ಕಾಗಿ ಕಾರಿನಲ್ಲಿ ಸರಾಗವಾಗಿ ಹೋಗು 
ತ್ತಾರೆ. ಆಗ ದಾರಿಯಲ್ಲಿ ಎಲ್ಲಿಯಾದರೂ ಅವರು ತೆಗೆದುಕೊಂಡು ಹೋಗಿರುವ 
ಉಪಾಹಾರ ಹಣ್ಣು ಮುಂತಾದುವನ್ನು ತಿನ್ನಬೇಕಾದರೆ ಅಲ್ಲಲ್ಲಿ ೫೦ ಮೈಲಿ 
೮೦ ಮೈಲಿಗೊಂದರಂತೆ ಕ್ಕಾಂಪಿಂಗ್‌ಸೈಟ್‌ ಎಂದು ಮಾಡಿರುತ್ತಾರೆ. ಅದಂ 
mK ನದಿತೀರ ತಿಪೀಷ್ಟ ಟಕದ ಪ್ರಕೃತಿ ಸೌಂದರ್ಯದ ಸ್ನ ಸ ಳವೂ 
ಆಗಿರುತ್ತದೆ. ಅಲ್ಲಿ ಕುರ್ಚಿ ಮೇಜುಗಳು, ನಲ್ಲಿನೀರು. ಅಮೆರಿಕದವರಿಗೆ ಎಲ್ಲಿಯೂ 
ನಲ್ಲಿಯ ಶುದ್ಧೀಕರಿಸಿದ ನೀರೆ ಆಗಬೇಕು. ನದಿ ಅಥವ ಕೆರೆ ನೀರನ್ನು ನೇರವಾಗಿ 
ಕುಡಿಯುವುದೆಂದರೆ ಅವರಿಗೆ ತುಂಂಬ ಭಯ. ಅದು ಶುದ್ಧೀಕರಿಸದ ನೀರಾದುದರಿಂದ 
ರೋಗ ಬರಬಹುದೆಂದು ಹೆದರುತ್ತಾರೆ. ನದಿಯ ನೀರಿನ ಮೋಲೆ ಸದಾ ಸೂರ್ಯಕಿರಣ 
ಗಾಳಿ ಮತ್ತು ನೀರಿನ ಚಲನೆ ಇರುವುದರಿಂದ ಅದು ಶುದ್ಧವಾಗಿರುತ್ತದೆ ಎಂಬುದು 
ತಿಳಿದಿದ್ದರೂ ಅದನ್ನು ಕುಡಿಯಲು ಅವರು ಹಿಂಜರಿಯುತ್ತಾರೆ. 
ಅಮೆರಿಕನ್‌ ದೂರದರ್ಶನದ ಅನೇಕ ಕೋಟಿ ಡಾಲರುಗಳ ಪೆ ಕಿ ಅರ್ಧಕ್ಕಿಂತ 
ಹೆಚ್ಚು ಭಾಗ ಆಹಾರ ಮತ್ತು ಸ ಚ್ಚ ತೆಯ ಅಂದರೆ ಸಾಬೂನು, ಫಿನಾಯಿಲ್‌, ಶಾಂಪೂ, 
ಬಾತ್‌ರೂಂ ಪೇಪರ್‌, ಪೇಪರ್‌ ಕರ್ಚಿಫ್‌, ಧೂಳನ್ನೆಲ್ಲ ಹೀರುವ ಯಂತ್ರ ಇವುಗಳ 
ಜಾಹಿರಾತುಗಳಿಂದಲೇ ಬರುತ್ತದೆ. ಅಮೆರಿಕನ್‌ ಟಿವಿವಿಜನ್‌ನನ್ಲಿ ಒಂದು ನಿಮಿಷಕ್ಕೆ 


ನ್ಯೂಯಾರ್ಕ್‌ ೬8 


ಕನಿಷ್ಠವೆಂದರೆ 80 ಸಾವಿರ ಡಾಲರು, ಗರಿಷ್ಠವೆಂದರೆ ನಾಲ್ಕು ಲಕ್ಷ ಡಾಲರು ಜಾಹಿರಾತಂ 
ದರ ಕೊಡಬೇಕು. ಇಷ್ಟು ಜಾಹಿರಾತು ದರ ಕೊಟ್ಟೂ ವ್ಯಾಪಾರಿಗಳೂ ಇನ್ನೂ ಕೋಟ್ಕಾ 
ಥೀಶರಾಗುವಷ್ಟು ಅಮೆರಿಕದವರು ಸ ಸಚಿ ತೆಯ ಸಾವರಾನಂಗಳನ್ನು ಬಳಸುತ್ತಾರೆ, 
ನ್ಕೂಯಾರ್ಕಿನ ಅತ್ಯಂತ ಸಾಂದ್ರ ಜನತೆಯುಳ್ಳ ಐದನೆ ಅವೆನ್ಯೂ, ಏಳನೆ ಅವೆನ್ಯು, ಸಿನಿಮಾ 
ಸ್ಟಾರ್ಸ್‌ ಅವೆನ್ಮು, ಮಾಡಿಸನ್‌ ಸ್ಕೇರ್‌ (ಪೆರಿಮೇಸನ್‌ ಪತ್ತೆದಾರಿ ಕಾದಂಬರಿಗಳ ಕ್ಷೇತ್ರ) 
ಟೈಂಸ್‌ ಸ್ಕ್ವೇರ್‌ ಇಲ್ಲೆಲ್ಲ ಹಗಲು ರಾತ್ರಿ ಸಹಸ್ರಾರು ಜನ, ಕಾರುಗಳು, ಲಾರಿಗಳು, 
. ವಾಹನಗಳು ಯಾವಾಗಲೂ ತಿರುಗುತ್ತಲೇ ಇರುವ ಈ ಸ್ಥಳಗಳನ್ನು ಅವರು ಯಾವಾಗ 
ಗುಡಿಸುತ್ತಾರೆಯೋ ದೇವರಿಗೇ ಗೊತ್ತು. ಆ ರಸ್ತೆಗಳೂ ಚೌಕಗಳೂ ಮೈದಾನಗಳೂ 
ಸದಾ ಶುಭ್ರವಾಗಿರುತ್ತವೆ. ನಾವು ಅದರ ಸಮೀಪದ ಪೂರ್ವಬೀದಿಯಲ್ಲಿ ಒಬ ), 
ಅಮೆರಿಕನ್‌ ಮಹಿಳೆಯ ಮನೆಯಲ್ಲಿ ಇಳಿದುಕೊಂಡಿದ್ದಾಗ ನಾನು ""ಈ ರಸ್ತೆಯನ್ನು 
ಯಾವಾಗ ಗುಡಿಸುತ್ತಾರೋ ಕಾಣೆ'' ಎಂದೆ. ಆಕೆ *`ಇನ್ನ್ನು ಎರಡು ಮೂರು ದಿನ 
ತಡೆಯಿರಿ ನೋಡಂವಿರಂತೆ'” ಎಂದಳು. ಮೂರನೆಯ ದಿನ ಬೆಳಗಿನ ಜಾವ ಆಕೆ 
ನಮ್ಮನ್ನು ಎಬ್ಬಿಸಿ "ಕಿಟಕಿಯಲ್ಲಿ ಹೊರಗೆ ನೋಡಿ'' ಎಂದಳು. ನಾವು ನೋಡಿದಾಗ 
ರಸ್ತೆಗಳಲ್ಲಿ ಸಾಬೂನು ನೀರು ತುಂಬಿದ ಲಾರಿಗಳು ನೀರನ್ನು ಸುರಿಸುತ್ತ ಹೋಗು 
ತ್ತಿದ್ದವು. ಅವುಗಳ ಹಿಂದೆ ವಿಶಾಲವಾದ ಯರಾಂತ್ರಿಕ ಬ್ರಶ್ಮುಗಳು, ನೀರಿನಿಂದ 
ಸ್ವಚ್ಛವಾಗಿ ಗುಡಿಸಿಕೊಂಡು ಹೋಗುತ್ತಿದ್ದವು. ಹೀಗೆ ಪ್ರತಿವಾರವು ಸ್ವಚ್ಛ ತೆ ನಡೆಯು 
ತ್ತ್ವ 

ನ್ಯೂಯಾರ್ಕ್‌ ಒಂದು ಸಣ್ಣ ಪ್ರಪಂಚವೆ. ಅಲ್ಲಿ ಜಗತ್ತಿನ ಯಾವ ಮನಃುಷ್ಯ 
ನಿಗೂ ತಾನು-ತನ್ನದಲ್ಲದ-ಒಂದು ಹೊಸ ಪ್ರಪಂಚಕ್ಕೆ ಬಂದಿದ್ದೇನೆಂಬ ಭಾವನೆ 
ಬರುವುದಿಲ್ಲ. ಯಾಕೆಂದರೆ ಇಲ್ಲಿ ಜಗತ್ತಿನ ಎಲ್ಲ ಭಾಗದ ಜನರನ್ನೂ ನೋಡಬಹುದು. 
ಆಂಗ್ಲೇಯರಂತೂ ಸರಿಯೇ ಸರಿ, ಚೀಣೀಯರು, ರಷ್ಕನರತಿ, ಜಪಾನಿನವರಂ, ಯಹೂದಿ 
ಗಳು, , ಎಲ್ಲ ಪೆಟ್ರೋಲ್‌ ರಾಷ್ಟ್ರಗಳವರು. ಆಫ್ರಿಕದ ಹೊಸದಾಗಿ ಸ್ವತಂತ್ರವನ್ನು 
ಹೊಂದಿರುವ-ದಪ್ಪ ಕಂಬಳಿಗಳನ್ನೇ ಹೆಗಲಿನಮೇಲೆ ಅಂಗವಸ್ತ್ರದಂತೆ ಧರಿಸಿರುವ. 
ರಾಜದೂತರು (ಡಿಪ್ಲೊಮಾಟ್‌)ಗಳು, ಬೌದ್ಧರು, ಪಂಚೆ ಉಟ್ಟು ಮೈಗೆಲ್ಲ ನಾಮವನ್ನು 
ಧರಿಸಿ ಕತ್ತಿಗೆ ಹೂವಿನ ಹಾರಗಳನ್ನು ಸಹ ಧರಿಸಿ ತಿರಂಗುತ್ತಿರುವ ಹರೇ ಕೃಷ್ಣ 
ಪಂಥದ ಅಮೆರಿಕನರಂ ಮತ್ತು ಭಾರತೀಯರು, ಎಲ್ಲರೂ ನ್ಯೂಯಾರ್ಕಿನಲ್ಲಿ ತಂಡತಂಡ 
ವಾಗಿ ಸಿಕ್ಕುತ್ತಾರೆ. ಅದೊಂದು ವಿಶ್ವವಾನವ ನಗರ. ಅಮೆರಿಕದಲ್ಲಿ ಬರಿಯ 
ಅಮೆರಿಕನರು ಇರುವುದೇ ಶೇಕಡ ೨೧ ಎಂದೂ ಉಳಿದವರೆಲ್ಲ ಯೂರೋಪಿನ ಇಟಲಿ 
ಸ್ಪೇನ್‌ ರಷ್ಯಾ ಪೋರ್ಚುಗಲ್‌ ಫ್ರಾನ್ಸ್‌ ಜರ್ಮನಿ ಬೆಲ್ಜಿಯಂ ಚೀಣ ಮುಂತಾದ ಎಲ್ಲ 
ರಾಷ್ಟ್ರಗಳಿಂದಲೂ ೧೯ ಮತ್ತು ೨೦ನೆ ಶತಮಾನದ ಪ್ರಾರಂಭದಲ್ಲಿ ಅವೆಂರಿಕಕ್ಕೆ 
ಬಂದವರೆಂದೂ ಹೇಳುತ್ತಾರೆ, ೧೯೨೭ರ ವರೆಗೆ ಅಮೆರಿಕಕ್ಕೆ ಯೂರೋಪಿನ ಜನಾಂಗ 


೩೨ ಅಮೆರಿಕದಲ್ಲಿ ಗೊರೂರು 


ಗಳೆಲ್ಲ ವಲಸೆ ಬರುತ್ತಲೇ ಇದ್ದರು. ಆದರೆ ಅಮೆರಿಕ ತನ್ನಲ್ಲಿ ಬಂದವರನ್ನು ಪೂರ್ಣ 
ವಾಗಿ ತನ್ನವರನ್ನೇ ಮಾಡಿಕೊಂಡು ಬಿಡುತ್ತದೆ. ಅವರು ತಮ್ಮ ಸ್ವಂತ ಏಳಿಗೆಯನ್ನೂ 
ಮಾಡಿಕೊಳ್ಳುತ್ತಾರೆ, ಅಮೆರಿಕದ ಏಳಿಗೆಯನ್ನೂ ಮಾಡುತ್ತಾರೆ. ಅಮೆರಿಕವನ್ನು 
ಅವರು ತಮ್ಮ ಹುಟ್ಟಿದ ನಾಡಿನಷ್ಟೇ, ಕೆಲವು ವೇಳೆ ಅದಕ್ಕಿಂತಲೂ ಹೆಚ್ಚಾಗಿ 
ಪ್ರೀತಿಸುತ್ತಾರೆ. ಹೀಗೆ ಎಲ್ಲ ಜನಾಂಗದವರ ವ್ಯಷ್ಟಿ ಅಮೆರಿಕ ಸವಂಷ್ಟಿಯಲ್ಲಿ ಮೂರ್ತೀ 
ಭವಿಸುತ್ತದೆ. ಅಮೆರಿಕದ ಅಭಿವ ೃದ್ಧಿ ತಮ್ಮ ಅಭಿವ ದ್ಧಿ ಎರೆಡೂ ಅವರಿಗೆ ಒಂದೇ 
ಆಗಿಬಿಡುತ್ತದೆ. ಇದಕ್ಕೆ ಕಾರಣ ಅಮೆರಿಕದ ಸರ್ವಶಕ್ತ ಡಾಲರ್‌. ತನ್ನಲ್ಲಿಗೆ ಬಂದವರು 
ತನ್ನನ್ನೆ ಪ್ರೀತಿಸಿ ತನ್ನಲ್ಲಿಯೇ ಉಳಿದು ತನ್ನಲ್ಲಿಯೇ ಲೀನವಾಗುವಂತೆ ಮಾಡುವ ಶಕ್ತಿ 
ಅಮೆರಿಕಕ್ಕೆ ಇದೆ. ಅಮೆರಿಕದ ಜನತೆ ತಮ್ಮ ರಾಷ್ಟ್ರವನ್ನು ಸರ್ವಸಮೃದ್ಧಿ ಮತ್ತು 
ಸರ್ವಸೌಖ್ಯವಾಗಿ ಮಾಡಿರುವುದೇ ಇದಕ್ಕೆ ಕಾರಣ. 

ನಾವು ನ್ಯೂಯಾರ್ಕ ಸೇರಿದ ಮರುದಿನವೇ, ಹಳದಿ ಟ್ಯಾಕ್ಸಿಯನ್ನು ಏರಿದಾಗ 
ನಾನು ನನ್ನ ಹೆಂಡತಿಯೊಡನೆ ಹಿಂದಲ ಆಸನದಲ್ಲಿ ಕುಳಿತಿದ್ದೆ. ನನ್ನ ಮಗ ಸಾರಥಿಯ 
ಮಗ್ಗುಲಲ್ಲಿ ಕುಳಿತಿದ್ದ. ನಾನು ನನ್ನ ನಿಲುವಂಗಿಯನ್ನು ಧರಿಸಿ ತಲೆಗೆ ಒಂದು ಖಾದಿ 
ಟೋಪಿ ಹಾಕಿದ್ದೆ. ಸಾರಥಿ ನನ್ನನ್ನು ಮೂರು ನಾಲ್ಕು ಸಲ ಕುತೂಹಲದಿಂದ ಈಕ್ಷಿಸಿ 
ನನ್ನ ಮಗನೊಂದಿಗೆ “ಹಿಂದೆ ಕುಳಿತಿರುವರನ್ನು ನೋಡಿದರೆ ನನಗೆ ವಿಂ॥ ನೆಹ್ರುರವರ 
ನೆನಪು ಬರುತ್ತೆ” ಎಂದನು. ನಾನು "ನಾನೂ ಸಹ ನೆಪ್ಪುರವರು ಸೇರಿದ ರಾಷ್ಟ್ರಕ್ಕೇ 
ಸೇರಿದವನು'' ಎಂದೆ. ಟಾಕ್ಸಿಯವನು ನನ್ನನ್ನು ವಿಶ್ವಾಸದಿಂದ ನೋಡಿ “ನೆಹ್ರು ಒಳ್ಳೆ 
ಮನುಷ್ಯ'' ಎಂದನು. ನಾನು "ಹೌದು, ಅವರು ಮಹಾನ್‌ ವ್ಯಕ್ತಿ. ಜಗತ್‌ ಶಾಂತಿ 
ಯನ್ನು ಬಯಸಿದರು'' ಎಂದೆ. ಅಮೆರಿಕದಲ್ಲಿ ಭಾರತದ ವಿಷಯದಲ್ಲಿ ಸಾಮಾನ್ಯ ಜನರಿಗೆ 
ಅಷ್ಟು ಕುತೂಹಲವಾಗಲೀ ಜ್ಞಾನವಾಗಲೀ ಇಲ್ಲ. ಭಾರತೀಯರ ವಿಷಯ ಶಿಳಿದಿರುವ 
ಅನೇಕ ಅಮೆರಿಕನ್‌ರು, ಭಾರತೀಯರ ವಿಷಯದಲ್ಲಿ ಒಳ್ಳೆ ಅಭಿಪ್ಪಾಯವನ್ನೇ ಇಟ್ಟು 
ಕೊಂಡಿರುತ್ತಾರೆ. ನಮ್ಮ ಟ್ಯಾಕ್ಸಿಯ ಸಾರಥಿಯು "ಕೊಲಂಬಿಯ ಯೂನಿವರ್ಸಿಟಿ 
ಆಸ್ಪತ್ರೆಯಲ್ಲಿ, ನೇಥನ್‌ (ನಾಥನ್‌) ಎಂಬ ಹೆಸರಿನ ಒಬ್ಬ ಭಾರತೀಯ ವೈದ್ಯ ಇದ್ದಾನೆ. 
ನನ್ನ ಹೆಂಡತಿಗೆ ತುಂಬ ಕಾಹಿಲೆ ಆಗಿದ್ದು ಗ ಅವನು ಗುಣ ಪಡಿಸಿದ, ನಿಧಾನಿ, 
ಬುದ್ಧಿವಂತ'' ಎಂದ. 

ಅಂದು ಮಧ್ಯಾಹ್ನ, ನ್ಯೂಯಾರ್ಕಿನಲ್ಲಿ ಸಿಟಿ ಬಸ್‌ನಲ್ಲಿ ಕುಳಿತಾಗ ಕಳೆದ 
ಅನೇಕ ವರುಷಗಳಿಂದಲೂ ಅನುಭವಿಸದಿದ್ದ ಆನಂದವೂ ಆಶ್ಚರ್ಯವೂ ನಮಗೆ 
ಉಂಟಾಯಿತು. ಸಿಟಿ ಬಸ್‌ ಆದರೂ ಕ್ಕೂ ಇರಲಿಲ್ಲ. ಬಸ್ಸು ಗೊತ್ತಾದ ಕಾಲಕ್ಕೆ 
ಸರಿಯಾಗಿ ಠಾಕೋ ಠಾಕ್‌ ಬಂದಿತು. ಬಸ್ಸಿಗೆ ಅಲ್ಲಿ ಕಂಡಕ್ಟರ್‌ ಇಲ್ಲ. ಗಾಡಿಗೆಲ್ಲ 
ಡ್ರೈವರ್‌ ಒಬ್ಬನೆ. ಡ್ರೈವರ್‌ ಮಗ್ಗುಲಲ್ಲಿ ಒಂದು ಪೆಟ್ಟಿಗೆ. ಅದಕ್ಕೆ ಬಸ್ಸಿನ 
ರುಸುಮನ್ನು ಹಾಕಬೇಕು. ಚಿಲ್ಲರೆ ಇಲ್ಲದೆ ನೋಟನ್ನೇ ಹಾಕಿದರೆ, ಡ್ರೈವರ್‌ 


ನ್ಯೂಯಾರ್ಕ್‌ ೩೩ 


ತನ್ನ ಕೈಯಲ್ಲಿರುವ ಮುಂಗಡದಿಂದ ಚಿಲ್ಲರೆ ಹಿಂದಕ್ಕೆ ಕೊಡಂತ್ತಾನೆ. ನ್ಯೂಯಾರ್ಕಿನಲ್ಲಿ 
ಮತ್ತು ಇತರ ನಗರಗಳಲ್ಲಿ ಶೇಕಡ ೯ ಜನ ಎಷ್ಟು ಕೊಡಬೇಕೋ ಅಷ್ಟೇ ಚಿಲ್ಲರೆ 
ಯನ್ನು ತಂದಿರುತ್ತಾರೆ. ಅಲ್ಲಿ ಚಿಲ್ಲರೆಯ ಅಭಾವವಿಲ್ಲ. ಅಲ್ಲಿಯ ಯಂತ್ರಗಳು 
ಮನುಷ್ಯನಿಗಿಂತ ಹೆಚ್ಚು ಕರಾರುವಾಕ್ಕಾಗಿ ಕೆಲಸ ಮಾಡುತ್ತವೆ. ನಾಣ್ಯವನ್ನು 
ಹಾಕಿ ಸ್ಟ್ರಾಂಗ್‌ ಕಾಫಿ, ಲೈಟ್‌ ಕಾಫಿ, ಟೀ ಅಥವಾ ಹಣ್ಣಿನರಸ ತುಂಬಿದ ಡಬ್ಬಿ, ಸಕ್ಕರೆ 
ಮತ್ತು ಹಾಲಿನ ಪುಡಿ ಇವುಗಳ ಗುಂಡಿಗಳನ್ನು ಒತ್ತಿದರೆ ಆಯಾ ಪದಾರ್ಥಗಳು 
ಬರುತ್ತವೆ. ದುಡ್ಡನ್ನು ಕಡಿಮೆ ಹಾಕಿದರೆ ಸಾಮಾನು ಬರುವುದಿಲ್ಲ, ಇನ್ನು ಇಷ್ಟು 
ಹಾಕಬೇಕೆಂದು ಅಂಕಿ ತೋರಿಸುತ್ತದೆ. ಹೆಚ್ಚಿಗೆ ಹಾಕಿದರೆ, (ಡಾಲರ್‌ ನೋಟಂ) 
ಉಳಿದ ಚಿಲ್ಲರೆಯನ್ನು ಹಿಂದಕ್ಕೆ ಕೊಡುತ್ತದೆ. ಎಲ್ಲಿಯೂ ಚಿಲ್ಲರೆಗೆ ಅಭಾವವಿಲ್ಲ. 
ಆದರೆ ಭಾರತದಲ್ಲಿ ಒಂದು ಕಾಲದಲ್ಲಿ ಟಂಕಸಾಲೆಯಲ್ಲಿ ನಿಧಾನವಾದುದರಿಂದಲೂ, 
ಇತರ ಅನೇಕ ರಾಷ್ಟ್ರಗಳಿಗೆ ನಮ್ಮ ಸರ್ಕಾರ ಚಿಲ್ಲರೆ ನಾಣ್ಯಗಳನ್ನು ಮಾಡಿಕೊಡಬೇಕಾಗಿ 
ಬಂದುದರಿಂದಲೂ ಸ್ವಲ್ಪ ಕಾಲ ಚಿಲ್ಲರೆಗೆ ಪರದಾಟವಾಯಿತು. ಆಗ ಹುಟ್ಟಿದ "ಚಿಲ್ಲರೆ 
ಇಲ್ಲ” ಎಂಬ ಸ್ವರವೇ ಇನ್ನೂ ಕೇಳಿಬರುತ್ತಿದೆ. ಯಾವ ಕಾಲದಲ್ಲಿ ಮತ್ತೆ ಚಿಲ್ಲರೆಯ 
ಅಭಾವವುಂಟಾಗುವುದೋ ಎಂಬ ಭಯದಿಂದ ಎಲ್ಲರೂ ಇನ್ನೂ ಚಿಲ್ಲರೆ ಸಂಗ್ರಹಿಸುತ್ತಲೇ 
ಇದ್ದೇವೆ. ಕಾಲಕ್ಕೆ ಸರಿಯಾಗಿ ಬಸ್ಸುಗಳು ಬರುವುದರಿಂದ, ನ್ಯೂಯಾರ್ಕ್‌ ಕೆನಡಗಳ 
ನಗರ ಬಸ್‌ ನಿಲ್ದಾಣಗಳಲ್ಲಾಗಲೀ, ಬೇರೆ ನಗರಗಳಿಗೆ ಹೋಗುವ ಬಸ್‌ಗಳಿಗೆ ಆಗಲಿ 
ಕ್ಕೂ ಇಲ್ಲ, ನಿಗದಿಯಾದುದಕ್ಕಿಂತ ಹೆಚ್ಚು ಜನರನ್ನು ತುಂಬುವುದಿಲ್ಲ, ನಿಂತುಕೊಂಡಂ 
ಹೋಗುವ ಪ್ರಯಾಣಿಕರು ಇಲ್ಲ. ಸಾಧಾರಣವಾಗಿ ಸ್ಥಳವನ್ನು ಕಾದಿರಿಸಬೇಕಾದ 
(ಮುಂಗಡ ಟಿಕೆಟ್‌) ಪ್ರಮೇಯವೇ ಇಲ್ಲ. ಒಂದು ಬಸ್ಸು ಭರ್ತಿಯಾದರೆ ಕೂಡಲೇ 
ಐದು ನಿಮಿಷಗಳೊಳಗೆ ಮತ್ತೊಂದು ಬಸ್ಸು ಆ ಸ್ಥಳದಲ್ಲಿ ಬಂದು ನಿಲ್ಲುತ್ತದೆ. 
ರೈಲಿನಲ್ಲಿ ಸಹ ಅತಿ ವೇಗದಿಂದ ಹೋಗುವ ಕೆಲವು ವಿಶೇಷ ರೈಲುಗಳಿಗೆ ಹೊರತು 
ಉಳಿದವುಗಳಿಗೆ ಮುಂದಾಗಿ ಜಾಗ ಕಾದಿರಿಸುವ ಆವಶ್ಯಕತೆ ಇಲ್ಲ. ಬೇರೆ ಊರು 
ಗಳಿಗೆ ಹೋಗುವ ಬಸ್ಸುಗಳು ದಾರಿಯಲ್ಲಿ ನಿಲ್ಲುವ ಎಲ್ಲ ಅತಿ ಸಣ್ಣ ನಿಲ್ದಾಣ 
ಗಳಲ್ಲಿ ಸಹ ಸೊಗಸಾದ ಕಟ್ಟಡ, ಸ್ವಚ್ಛವಾದ ಬಿಸಿನೀರು ತಣ್ಣೀರು ಹರಿಯುವ 
ಶೌಚಗೃಹ, ಉಪಹಾರ ಮಂದಿರವಲ್ಲದೆ ಪ್ರಯಾಣಿಕರು ವಿಶ್ರಮಿಸಿಕೊಳ್ಳುವ (5-10 
ನಿಮಿಷ) ಕೊಠಡಿ ಎಲ್ಲ ಇರುತ್ತವೆ. ಆತುರ ಕಾತರ, ನೂಕು ನುಗ್ಗಲು, ತುಳಿತ 
ಎಳೆತಗಳಿಲ್ಲದೆ ಆರಾಮವಾದ ಪ್ರಯಾಣದ ಸುಖವನ್ನು ನಾವು ಅನುಭವಿಸುತ್ತೇವೆ. 


ಯುನೈಟಡ್‌ ನೇಷನ್‌ 


ನ್ಯೂಯಾರ್ಕನ್ನು ಮುಟ್ಟಿದ ಮರುದಿನವೇ ನಾವು ಯುನೈಟೆಡ್‌ ನೇಷನ್ಸ್‌ 
ಕಟ್ಟಡಕ್ಕೆ ಹೋದೆವು. ನಾವು ಅಷ್ಟು ಬೇಗ ಅಲ್ಲಿಗೆ ಹೋಗಲು ಕಾರಣ, ಆ ದಿನ 
ಯುನೈಟೆಡ್‌ ನೇಷನ್ಸ್‌ ಜನರಲ್‌ ಅಸೆಂಬ್ಲಿ ಸಭೆ ಇದ್ದು ದೇ. ಇಪ್ಪತ್ತನೇ ಶತ 
ಮಾನದ ಪ್ರಪಂಚದ ಇತಿಹಾಸದಲ್ಲಿ ಯು ಎನ್‌ ಒದ ಪ್ರಭಾವ ಹೆಚ್ಚಾಗಿದೆ. 
ರಾಜಕೀಯವಾಗಿಯಾಗಲೀ ಯುದ್ಧಗಳನ್ನು ತಪ್ಪಿಸುವುದರಲ್ಲಿಯಾಗಲಿ ಯು ಎನ್‌ ಒ 
ದಿಂದ ಆಗಬೇಕಾದಷ್ಟು ಪರಿಣಾಮಕಾರಿಯಾದ ಕಾರ್ಯ ಆಗಿಲ್ಲವೆಂಬುದು ನಿಜ. 
ಅದಕ್ಕೆ ಕಾರಣ ಯು ಎನ್‌ ಒ ಬಹುಮಟ್ಟಿಗೆ ಮಧ್ಯಸ್ತಿಕೆ ಅಥವಾ ರಾಯಭಾರಿ 
ಸ್ವರೂಪದ, ಎಲ್ಲ ರಾಷ್ಟ್ರಗಳೂ ಒಂದೆಡೆ ಕಲೆತು ನಿರ್ವಿಕಾರ ಮನಸ್ಸಿನಿಂದ ಚರ್ಚೆ 
ನಡೆಸುವ ವೇದಿಕೆಯನ್ನೂ ಅವಕಾಶವನ್ನೂ ಅವುಗಳಿಗೆ ಒದಗಿಸುವ ಜವಾಬ್ದಾರಿ 
ಯನ್ನು ಮಾತ್ರ ವಾಸ್ತವವಾಗಿ ಹೊತ್ತಿರುವುದು. ಯು ಎನ್‌ ಒ ದು ಒಂದು 
ನೈತಿಕ ಹೊಣೆಗಾರಿಕೆಯೇ ಹೊರತು ದಂಡವನ್ನು ಪ್ರಯೋಗಿಸಿ ನಿರ್ಣಯಿಸುವುದಲ್ಲ. 
ಯಾವ ಸರ್ಕಾರವೂ ಹೀಗೆಯೇ ಮಾಡಬೇಕೆಂದು ಬಲಾತ್ಮರಿಸಲು ಯಂ ಎನ್‌ ಒಗೆ 
ಶಕ್ತಿಯಿಲ್ಲ. ಆದರೆ ಅದರ ಶಿಫಾರಸುಗಳಂ (ನೀತಿ ಮತ್ತು ನ್ಯಾಯದ ದೃಷ್ಟಿಯಿಂದ) 
ಪ್ರಪಂಚದ ಅಭಿಪ್ರಾಯವೇನೆಂಬುದನ್ನು ಸೂಚಿಸುತ್ತವೆ. “ನಮ್ಮ ಗುರಿ ಜಗತ್ತನ್ನು 
ಯುದ್ಧದ ಅನಾಹುತದಿಂದ ತಪ್ಪಿಸುವುದೇ ಆಗಿದೆ” ಎಂಬುದು ಯು ಎನ್‌ ಒದ 
ಪ್ರಥಮ ಪ್ರಣಾಳಿಕೆ. ಈ ಪ್ರಣಾಳಿಕೆಯನ್ನು ೧೯೪೫ರಲ್ಲಿ ಯು ಎನ್‌ ಒ ಅಂಗೀಕರಿಸಿತು. 
ಯು ಎನ್‌ ಒ ಸ್ಥಾಪನೆಯಾದ ಆ ಸಭೆಯಲ್ಲಿ ಭಾರತದ ಪರವಾಗಿ ಶ್ರೀಮತಿ 
ವಿಜಯಲಕ್ಷ್ಮಿಪಂಡಿತ್‌ ಇದ್ದುದು ಭಾರತೀಯರಿಗೆ ಹೆಮ್ಮೆಯ ವಿಷಯ. ಈಚೆಗೆ 
ಒಂದು ಸಲ ಶ್ರೀಮತಿ ವಿಜಯಲಕ್ಷ್ಮಿಪಂಡಿತರು ಯು ಎನ್‌ ಒ ಜನರಲ್‌ ಅಸೆಂಬ್ಲಿಯ 
ಅಧ್ಯಕ್ಷರೂ ಆಗಿದ್ದರು. ಅಲ್ಲದೆ ಭಾರತ ಯಾವಾಗಲೂ ಶಾಂತಿಪ್ರಿಯ ರಾಷ್ಟ್ರ, 
ಶಾಂತಿಯ ಪ್ರಯತ್ನದಲ್ಲಿಯೇ ಯುಎನ್‌ಒ ಮೂವತ್ತೆರಡು ವರುಷಗಳಿಂದ ತೊಡಗಿರು 
ವುದೂ ನಮಗೆ ಮೆಚ್ಚಿಕೆಯಾಗಿರುವ ಅಂಶ, ಮಹಾತ್ಮಗಾಂಧೀಯವರು ಇಪ್ಪತ್ತೆ,ದು 
ವರುಷಗಳ ಕಾಲ ಅಹಿಂಸಾ ಸತ್ಯಾಗ್ರಹವನ್ನು ಬ್ರಿಟಿಷ್‌ ಸರ್ಕಾರಕ್ಕೆ ಎದುರಾಗಿ 
ಒಡ್ಡಿ, ಶಾಂತಿಮಾರ್ಗದಿಂದಲೇ ಸ್ವರಾಜ್ಯವನ್ನು ಸಂಪಾದಿಸಿದರು. ಗಾಂಧೀಜಿ 
ನಿಧನರಾದಾಗ ಯಂ ಎನ್‌ ಒ ಅವರ ಗೌರವಾರ್ಥವಾಗಿ ತನ್ನ ಬಾವುಟವನ್ನೂಿ ಅರ್ಧಕ್ಕೆ 
ಇಳಿಸಿತು. ಯಂ ಎನ್‌ ಒ ಮಹಾತ್ಮರಿಗೆ ತೋರಿಸಬಹುದಾದ ಅತ್ಯುನ್ನತ ಗೌರವ 
ಅದು. ಈ ಗೌರವವನ್ನು ಯು ಎನ್‌ ಒ ತೋರಿಕುವುದು ಒಂದು ರಾಷ ದ ಅಧಿಕೃತ 


ಯುನೈಟೆಡ್‌ ನೇಹನ್ಸ್‌ ೩೫ 


ಅಧ್ಯಕ್ಷ ಅಥವಾ ಯಜಮಾನನಿಗೆ ಮಾತ್ರ. ಆದರೆ ಗಾಂಧೀಜಿ ಯು ಎನ್‌ ಒದ 
ಧ್ಯೇಯವಾದ ಶಾಂತಿಸ್ಮಾಪನೆಗಾಗಿ ತಮ್ಮ ಆಯಸ್ಸನ್ನೆಲ್ಲ ವಿನಿಯೋಗಿಸಿದ್ದರು. 
ಅವರ ನಿಧನಕ್ಕಾಗಿ ಸಂತಾಪವನ್ನು ಸೂಚಿಸಿದ ನಿರ್ಣಯದಲ್ಲಿ “ಯು ಎನ್‌ ಒ ದ 
ಧ್ಯೇಯಕ್ಕಾಗಿ ಮತ್ತಾರೂ ಮಾಡದಷ್ಟು ಕಾರ್ಯವನ್ನು ವಂಹಾತ್ಮಗಾಂಧಿ ಏಕಾಂಗಿ 
ಯಾಗಿ ಮಾಡಿದ್ದರೆಂದು'' ಘೋಷಿಸಲಾಯಿತು. ಯು ಎನ್‌ ಒ ಸಹ ಗಾಂಧೀಜಿಯ 
ಧ್ಯೇಯಕ್ಕೆ ಒಂದು ಸ್ಮಾರಕವೆಂದು ನಮಗೆ ಹೆಮ್ಮೆಯುಂಟಾಗುತ್ತದೆ. 1978 ನೆ ಇಸ್ವಿ 
ಜನವರಿ ೩೦ ರಂದಂ, ಗಾಂಧೀಜಿ ಹುತಾತ್ಮರಾದ ಈ ೩೦ನೆ ವರ್ಷ, ಯು ಎನ್‌ ಒ 
“ಗಾಂಧೀಜಿಗೆ ಮತ್ತೆ ಶ್ರದ್ಧಾಂಜಲಿ ಅರ್ಪಿಸಿತು. ಗಾಂಧೀಜಿ ಜನಾಂಗ ಪಕ್ಷಪಾತದ 
ಎರುದ್ಧ ಹೋರಾಡಿದರೆದೂ, ಆಫ್ರಿಕದಲ್ಲಿ ಅವರು ಎಸಗಿದ ಸೇವೆ ವರ್ಣದವರಿಗಾಗಿ 
ಮಾಡಿದ ಆತ್ಮಂತ ಮಾನವೀಯ ಕಾರ್ಯವೆಂದೂ ವರ್ಣಿಸಿತು. ಪ್ರಪಂಚದ ಎಲ್ಲ 
ರಾಷ್ಟ್ರಗಳೂ-ಮಿತ್ರ ಶತ್ರು ಉದಾಸೀನ-ತಮ್ಮ ವಾದವನ್ನು ನಿರ್ಭಯವಾಗಿ ಮಂಡಿ 
ಸುವ ವೇದಿಕೆ ಯು ಎನ್‌ ಒ. 

ಯು ಎನ್‌ ಒ ದೂರದಿಂದಲೇ ನಮ್ಮನ್ನು ಆಕರ್ಷಿಸುತ್ತದೆ. ಸುಮಾರು 
ನೂರೈವತ್ತು ರಾಷ್ಠ ಕೈಗಳ ಧ್ವಜಗಳು ; ನಾನಾವರ್ಣ, ನಾನಾ ಆಕೃತಿ, ನಾನಾ ಚಿತ್ರ. 
ಎತ್ತರದಲ್ಲಿ ವಿಚಿತ್ರವಾದ ಶೋಭೆಯಿಂದ ಬಾವುಟಗಳು ಗಾಳಿಯಲ್ಲಿ ಹಾರಾಡಂತ್ತ 
ನಮ್ಮನ್ನು ಕರೆಯುತ್ತವೆ. ಎಲ್ಲ ರಾಷ್ಟ್ರಗಳ ಧ್ವಜಗಳನ್ನೂ ಹೀಗೆ ಒಟ್ಟಿಗೆ ಕಾಣು 
ವುದು ಮತ್ತೆಲ್ಲಿಯೂ ಸಾಧ್ಯವಿಲ್ಲ. ಭಾರತದ ಕೇಸರಿ-ಹಸಿರು-ಬಿಳಿ ಅಶೋಕಚಕ್ರದ 
ಧ್ವಜವನ್ನು ಅಲ್ಲಿ ನೋಡಿದಾಗ ನಮಗೆ ನಿಜವಾಗಿ ರೋಮಾಂಚವೇ ಆಯಿತು. 
ಹದಿನಾರು ಎಕರೆಯ ಬಯಲಿನಲ್ಲಿ ೧೯೫೨ ರಲ್ಲಿ ರಚಿತವಾದ ಈ ಕಟ್ಟಡ, ೩೯ 
ಅಂತನ್ತುಳ್ಳದ್ದಾಗಿ, ೫೫೦ಕ್ಕಿಂತ ಹೆಚ್ಚು ಅಡಿ ಎತ್ತರವಾಗಿದೆ. ಕೊನೆಯ ಮಹಡಿ 
ಯಿಂದ ನೋಡಿದರೆ ಉತ್ತರ ದಿಕ್ಕಿನ ನದಿ, ಬೆಳ್ಳಿಯ ಗೆರೆಯಂತೆ ತೋರುತ್ತದೆ. 
ಜನರಲ್‌ ಅಸೆಂಬ್ಲಿ, ಕಾನ್ಫರೆನ್ಸ್‌ ಹಾಲ್‌ (ಸಭಾಂಗಣ), ಪುಸ್ತಕಾಲಯ (ಇದರಲ್ಲಿ 
ಎಲ್ಲ ಭಾಷೆಯ ಪುಸ್ತಕಗಳೂ ಇವೆ). ಯು ಎನ್‌ ಒ ಕಟ್ಟಡ ಭಾರಿ ಕಟ್ಟಡವಾದರೂ 
ವಾಸ್ತುಶಿಲ್ಪ ಸೌಂದರ್ಯದಿಂದ ತುಂಬಾ ಮನೋಹರವಾಗಿದೆ. ಜನರಲ್‌ ಅಸೆಂಬ್ಲಿ 
ಕಟ್ಟಡ ೩೮೦ ಅಡಿ ಉದ್ದ ೧೬೦ ಅಡಿ ಅಗಲ ೭೫ ಅಡಿ ಎತ್ತರವಾಗಿದೆ. ಸೂರಿಗೆ 
ತಗಲಿದಂತೆ ಭೂಮಿಯಂ ತಿರುಗುವುದನ್ನು ತೋರಿಸುವ ಒಂದು ಪೆಂಡ್ಕುಲಮ್‌ ಮತ್ತು 
ಬಾಹ್ಯಾಕಾಶ ಇಲಾಖೆಯವರು ಕೊಟ್ಟಿರುವ ಒಂದು ಸ್ಪುಟ್ನಿಕ್‌ (ಬಾಹ್ಕಾಕಾಶ 
ನೌಕೆಯ) ಮಾದರಿ ಮತ್ತು ಚಂದ್ರಲೋಕದಿಂದ ತಂದಿರುವ ಒಂದು ಶಿಲೆಯ ಚೂರು, 
ಗ್ರೀಸ್‌ನವರು ಕೊಟ್ಟಿರುವ ಪಾಸಿಡಾನ್‌ನ ಒಂದು ವಿಗ್ರಹ ಮತ್ತು ಮೆಕ್ಸಿಕೋದ 
“'ಮನಂಷ್ಯರೆಲ್ಲ ಸೋದರರೆ'' (Brotherhood of Man) ಎಂಬ ಒಂದು ಚಿತ್ರ 
ಇವಿಷ್ಟೇ ಆ ವಿಶಾಲ ಸಭಾಂಗಣದ ಅಲಂಕಾರ, 


೩೬ ಅಮೆರಿಕದಲ್ಲಿ ಗೊರೂರೆ: 


ಜನರಲ್‌ ಅಸೆಂಬ್ಲಿ ಹಾಲ್‌ನಲ್ಲಿ ಎರಡು ಸಾವಿರದ ಎಪ್ಪತ್ತು ಆಸನಗಳಿವೆ. 
ಈ ಆಸನಗಳೆಲ್ಲ ಯು ಎನ್‌ ಒ ಸದಸ್ಮರಾಷ್ಟ್ರಗಳ ಪ್ರತಿನಿಧಿಗಳು ಕೂರುವ ಆಸನಗಳು. 
ಆ ಆಸನಗಳನ್ನು ರಾಷ್ಟ್ರಗಳ ಹೆಸರಿಗನುಗುಣವಾಗಿ ಇಂಗ್ಲಿಷ್‌ ಅಕ್ಷರ ಮಾಲಿಕೆಯಂತೆ 
ಏರ್ಪಡಿಸಲಾಗಿದೆ. ಅವರ ಹಿಂದುಗಡೆ, ಆಯಾ ರಾಷ್ಟ್ರಗಳ ಪ್ರತಿನಿಧಿಗಳ ಸಲಹೆ 
ಗಾರರು, ಪತ್ರಿಕಾ ಪ್ರತಿನಿಧಿಗಳು, ರೇಡಿಯೋ ಟಿಲಿವಿಜನ್‌ನವರು ಇರುತ್ತಾರೆ. 
a) Albania, 0) Bangla Desh, c) Ceylon, 6) Denmark ಹೀಗೆ. 
ಆದರೆ ಪ್ರತಿ ವರುಷದ ಸಭೆಯು, ಪ್ರಾರಂಭದಲ್ಲಿ (ಸಾಮಾನ್ಯವಾಗಿ ಸೆಪ್ಟಂಬರಿನ 3ನೆ 
ಮಂಗಳವಾರ ಪ್ರಾರಂಭವಾಗಿ, ಡಿಸೆಂಬರ್‌ 3ನೆ ವಾರದವರೆಗೆ ನಡೆಯತ್ತದೆ) ಲಾಟರಿ 
ಹಾಕಿ, ಯಾವ ರಾಷ್ಟ್ರಕ್ಕೆ ಲಭಿಸುವುದೋ ಆ ರಾಷ್ಟ್ರಕ್ಕೆ ಮೊದಲಲ್ಲಿ ಕೂರುವ ಸ್ಮಾನ. 
ಪ್ರತಿನಿಧಿಗಳ 2070 ಸ್ಮಾನಗಳಿಗೂ ಟೆಲಿಫೋನ್‌, ಕಿವಿ ಧ್ವನಿವರ್ಧಕ, ಅವರಿಗೆ 
ಇಷ್ಟವಾದ ಅನುವಾದಭಾಷೆಯಲ್ಲಿ ಕೇಳುವ ಧ್ವನಿವರ್ಧಕ, ಇವನ್ನೆಲ್ಲ ಒದಗಿಸ 
ಲಾಗಿದೆ. ಸಭೆಗಳು ಸಾಧಾರಣವಾಗಿ ಸೋಮವಾರದಿಂದ ಶುಕ್ರವಾರದವರೆಗೆ ನಡೆಯು 
ತ್ತವೆ. ಒಂದು ದೃಷ್ಟಿಯಲ್ಲಿ ಯು ಎನ್‌ ಒ ಅಖಿಲ ಮಾನವ ಸಂಸ್ಥೆ. ಅದರ ವ್ಯಾಪ್ತಿ 
ಜಗತ್ತಿಗೆಲ್ಲ ಸೇರಿದ್ದು. ಆ ಸಂಸ್ಥೆಯ ಅಧಿಕಾರ ವರ್ಗದಲ್ಲಿಯೇ ಒಟ್ಟು ೧೫ ಸಾವಿರ 
ಜನರಿದ್ದಾರೆ. ಅವರ ಪೈಕಿ ೨ ೧/೨ ಸಾವಿರ ಜನ ನ್ಕೂಯಾರ್ಕಿನ ಕಛೇರಿಯಲ್ಲಿಯೇ 
ಇದ್ದಾ ರೆ. ಉಳಿದವರು ಜಗತ್ತಿನ ನಾನಾಭಾಗಗಳಲ್ಲಿದ್ದಾರೆ. ಯಂ ಎನ್‌ ಒ ಗೆ 
3೨0ಕ್ಕಿಂತಲೂ ಹೆಚ್ಚು ಅಧಿಕೃತ ಸುದ್ದಿಗಾರರು ಜಗತ್ತಿನ ನಾನಾಭಾಗಗಳಲ್ಲಿದ್ದಾ ರೆ 
ಪ್ರತಿಯೊಂದು ರಾಷ್ಟ್ರವೂ ಮತ ನೀಡಲು ವಿದ್ಯುತ್‌ದೀಪದ ಸೌಲಭ್ಯ ಒದಗಿಸಲಾಗಿದೆ, 
ಹಸಿರು ದೀಪ ಬರುವ ಗುಂಡಿ ಒತ್ತಿದರೆ, ಒಪ್ಪಿಗೆ ; ಕೆಂಪು ದೀಪ ನಕಾರ ; ಹಳದಿ ದೀಪ 
ವಾದರೆ ತಟಸ್ಥ ಅಥವಾ ಮತ ಇಲ್ಲ, ಎಂದು ಅರ್ಥ. ಸಾಧಾರಣವಾಗಿ ಅನೇಕ ಪ್ರತಿ 
ನಿಧಿಗಳು ಟಿಪ್ಪಣಿ ಇಟ್ಟುಕೊಂಡು ಮಾತನಾಡುತ್ತಾರೆ. ಕೆಲವರು, ಸಣ್ಣದಾದ 
ಕರಾರುವಾಕ್ಕಾದ ಭಾಷಣ ವಕಾಡುವಾಗ ಬರೆದುಕೊಂಡೇ ಓದುತ್ತಾರೆ. 

ಭವನದ ಆವರಣದ ಸರಸ್ಸಿನ ತೀರದಲ್ಲಿ, ಡಾಗ್‌ ಹ್ಯಾಮರ್‌ಷೀಲ್ಡ್‌ (ಹಿಂದಲ 
ಸೆಕ್ರಟರಿ ಜನರಲ್‌)ರವರ ೨೧ ಅಡಿ ಎತ್ತರದ ಹಿತ್ತಾಳೆಯ ವಿಗ್ರಹವಿದೆ. ನಾವು 
ಯು ಎನ್‌ ಒ ಗೆ ಹೋದ ದಿವಸ ಆಫಿ ಕದ ಯಾವುದೋ ಒಂದು ಆಗತಾನೇ ಸ ತಂತ್ರ 
ವಾದ ಚಿಕ್ಕರಾಷ್ಠ ಕ್ಕೆ ಸದಸ್ಯತ್ವ ಸಿಕ್ಕುವುದಾಗಿದ್ದಿತು. ಆ ರಾಷ್ಟ್ರದ ಕೆಲವು ಉತ್ಸಾಹಿ 
ಗಳು ಈ ಸಂತೋಷದಲ್ಲಿ ಭಾಗಿಯಾಗಲು ನ್ಕೂಯಾರ್ಕಿಗೆ ಬಂದಿದ್ದರು. ನಮ್ಮ ಉಡು 
ಪನ್ನು ನೋಡಿ ಅವರಿಗೆ ನಾವು ಭಾರತೀಯರೆಂದು ಗೊತ್ತಾಯಿತು. ಅವರು ನನ್ನೊಂದಿಗೆ 
ಉತ್ಸಾಹದಿಂದ ತಪ್ಪು ತಪ್ಪು ಇಂಗ್ಲೀಷಿನಲ್ಲಿ “ನಮ್ಮ ಪುರತಂತ್ರ, ಹೋಯಿತು 
ನಾವು ಸ್ವತಂತ್ರರು, ಪ್ರಪಂಚದ ರಾಷ್ಟ್ರಗಳ ಜೊತೆ ನಾವೂ ಸವಕಾನರಾಗಿ ಇಂದು 
ಯು ಎನ್‌ ಒ ದಲ್ಲಿ ಕೂರುತ್ತೇವೆ. ಇನ್ನು ಏನು ಬೇಕಾದರೂ ಆಗಲಿ'” ಎಂದರು, 


ಯುನೈಟೆಡ್‌ ನೇಷನ್ಸ್‌ ೩೭ 


ಭಾರತೀಯರು ಇತರ ರಾಷ ಗಳಿಗೆ ಹೋದಾಗ ಭಾರತದಂತಹ ದೊಡ್ಡ ರಾಷ ಕದ 
ವಿಷಯದಲ್ಲಿ ಜನರಿಗಿರುವ ಅಜ್ಞಾನ ನಮಗೆ ಆಶ್ಚರ್ಯವನ್ನುಂಟುಮಾಡಂತ್ತದೆ. 
ಅದು ಬರಿಯ ಅಜ್ಞಾನ ಮಾತ್ರವಲ್ಲ. ಭಾರತದ ವಿಷಯದಲ್ಲಿ ದ್ವೇಷವೂ ಸಹ 
ಎಂದು ನಮಗೆ ತೋರುತ್ತದೆ. ಆಫ್ರಿಕದವರು ಸಹ ಭಾರತವನ್ನು ಕೆಲಮಟ್ಟಿ ಗೆ 
ದ್ವೇಷಿಸುತ್ತಾರೆ, ಇದು ಯಾಕೆ ಎಂಬುದು ನಮಗೆ ಗೊತ್ತಾಗುವುದಿಲ್ಲ. ನಮ್ಮಿಂದ 
ಆಫ್ರಿಕದವರಿಗೆ ಯಾವ ತೊಂದರೆಯೂ ಆಗಿಲ್ಲ ಆಂಗ್ಲರು, ದೌರ್ಜನ್ಯದಿಂದ 
: ಜಗತ್ತಿನಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದರಷ್ಟೆ. ಆಗ ಭಾರತವು ಆಂಗ್ಲರ ಅಧೀನ 
ದಲ್ಲಿದ್ದಿತು. ಭಾರತ ಎಂದಿನಿಂದಲೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಲೇ ಬಂದಿ 
ದ್ದರೂ ಆಫಿ್ರಕನ್ನರ ದೃಷ್ಟಿಯಲ್ಲಿ, ಆಂಗ್ಲರ ಅಧೀನವಾದ ಭಾರತ ಸಹ ಸಾಮ್ರಾಜ್ಯ 
ಇದಿಯೇ ಆಯಿತು. ಈ ಕಾರಣದಿಂದ ಆಫ್ರಿಕನ್‌ರಿಗೆ ಭಾರತೀಯರಲ್ಲಿಯೂ 
ಅಸಮಾಧಾನವೆಂದು ನಾನು ಊಹಿಸಿದೆ. 
ಯು ಎನ್‌ ಒ ದ್ವಾರದಲ್ಲಿ, ಈಚೆಗೆ ಸ್ವಾತಂತ್ರ್ಯ ಪಡೆದ ಅನೇಕ ಆಫ್ಲಿಕದ ಸಣ್ಣ 
ಸಣ್ಣ ರಾಷ್ಟ್ರಗಳ ಪ್ರತಿನಿಧಿಗಳನ್ನು ನಾನು ಸಂಧಿಸಿದೆ. ಅವರಲ್ಲಿ ನಾಲ್ಕಾರು ಜನ ನಾನಂ 
ಭಾರತೀಯನೆಂಬುದನ್ನು ಗಮನಿಸಿದ ಕೂಡಲೇ “ಭಾರತವು ಸ್ವತಂತ್ರವಾದ ಮೇಲೆ 
ಏಷ್ಯಾದ ಇತರ ರಾಷ್ಟ್ರಗಳ ಸ್ವಾತಂತ್ರ್ಯಕ್ಕೆ ದಾರಿ ದೊರೆಯಿತು, ಇಲ್ಲದಿದ್ದರೆ ವಸಾಹತು 
ಶಾಹಿಯ ಬಹು ಭಾಗ ಇಂದಿನವರೆಗೆ ಅಸ್ವತಂತ್ರವಾಗಿಯೇ ಇರುತ್ತಿದ್ದಿತು?” ಎಂದರು. 
ಇವರು ತಕ್ಕ ಮಟ್ಟಿಗೆ ಚರಿತ್ತೆಯ ಜ್ಞಾನವುಳ್ಳವರು ಎಂದು ಆರಿತು ನಾನು ಅವರಿಗೆ 
ಭಾರತ ಸಂಸ್ಕೃತಿ, ವಂಹಾತ್ಮಗಾಂಧೀ, ಭಾರತದ ಪ್ರಾಚೀನತೆ, ಸ್ವಾತಂತ್ರ್ಯ ಸಾಧನೆಗಾಗಿ 
ಗಾಂಧೀಜಿ ಭಾರತದಲ್ಲಿ ಹೂಡಿದ ಆಹಿಂಸಾತ್ಮಕ ಸತ್ಕಾಗ್ರಹ, ಈ ಸತ್ಯಾಗ್ರಹದ 
ಪ್ರಯೋಗವನ್ನು ಗಾಂಧೀಜಿ ಮೊದಲು ಆಫ್ರಿಕದಲ್ಲಿ ಮಾಡಿದುದು, ಇವನ್ನೆಲ್ಲ ವಿವರಿಸಿದೆ. 
ಅವರು ಈಚಿನ ಜನಾಂಗ. ಗಾಂಧೀಜಿಯ ಹೆಸರನ್ನು ಕೇಳಿದ್ದರೇ ಹೊರತು ಗಾಂಧೀಜಿಯ 
ಸಾಧನೆಯನ್ನಾಗಲೀ ಗಾಂಧೀಜಿಯ ಅಹಿಂಸಾ ತತ್ವವನ್ನಾಗಲೀ ತಿಳಿಯದವರು. ಆದರೂ 
ಅವರಿಗೆ ನನ್ನ ಮಾತುಗಳನ್ನು ಕೇಳಿ ಭಾರತದ ಮೇಲೆ ಸ್ವಲ್ಪ ಗೌರವ ಮಮತೆ 
ಯಂಂಟಾದಂತೆ ತೋರುತ್ತದೆ, ಅವರು ತುಂಬ ಸ್ನೇಹಪರರಾಗಿ ನನ್ನನ್ನ ತಮ್ಮ ಜೊತೆ 
ಯಲ್ಲಿ ಪ್ರೇಕ್ಷಕರ ಗ್ಯಾಲರಿಗೆ ಕರೆದುಕೊಂಡು ಹೋಗಿ ನನ್ನೊಂದಿಗೆ ಕುಳಿತರು. ಕೆಲವು 
ಕಾಲ ನಾವು ಕಾರ್ಯಕ್ರಮಗಳನ್ನು ವೀಕ್ಷಿಸಿದ ನಂತರ ಅಲ್ಲಿಯ ಪ್ರತಿನಿಧಿಗಳ ಭೋಜನ 
ಗ್ರಹಕ್ಕೆ ಕರೆದುಕೊಂಡು ಹೋದರು. ನಾನು “ನೀವು ಒಳಕ್ಕೆ ಹೋಗಿ, ನಾನಿ 
ಬರುವುದಿಲ್ಲ, ನಾನು ಸಸ್ಯಾಹಾರಿ” ಎಂದೆ. ಅವರು "““ಸಸ್ಕಾಹಾರಿಗಳಿಗೂ ಅಲ್ಲಿ ಸ್ಥಳವಿದೆ, 
ಹಣ್ಣಿನ ರಸವನ್ನು ಕುಡಿಯಿರಿ, ನೀವೂ ಈ ಭೋಜನಗೃಹವನ್ನು ನೋಡಬೇಕಂ' 
ಎಂದರು. ಆದರೆ ಭೋಜನ ಗೃಹದ ಬಾಗಿಲಿಗೆ ಹೋದಾಗ, ಅಲ್ಲಿಯ ಕಾವಲುಗಾರ 
ನನ್ನೊಬ್ಬನನ್ನು ಒಳಕ್ಕೆ ಬಿಡಲಿಲ್ಲ. "ಇಲ್ಲಿ ಒಂದು ಸಮವಸ್ಥ್ರ ಧರಿಸಬೇಕು” ಎಂದ: 


೩೮ ಅಮೆರಿಕದಲ್ಲಿ ಗೊರೂರು 


ಸದ್ಯ ಬಿಡುಗಡೆಯಾಯಿತೆಂದು ನಾನಂ ಸಮಾಧಾನ ತಳೆದೆ. ಆದರೆ ಆಫ್ರಿಕದ ಮಿತ್ರರೆ 
ಬಿಡಲಿಲ್ಲ. ಆ ಉದ್ದೇಶಕ್ಕಾಗಿ ಅಲ್ಲಿಯೇ ಒಳಗೆ ದೊರೆಯುತ್ತಿದ್ದ ಒಂದು ""ಜಾಕೆಟ್‌'' 
ಎಂಬುದನ್ನು ಬಾಡಿಗೆಗೆ ತಂದರ. ನಾನಂ ನನ್ನ ಪಂಚೆಯ ಮೇಲೆಯೇ ಅದನ್ನು ಧರಿಸಿ 
ಒಳಕ್ಕೆ ಹೋದೆ. ಅವರೆಲ್ಲ ಬೇಕಾದಂತೆ ಊಟ ಮಾಡಿದರು. ನಾನು ಬರಿ ಒಂದು 
ಬಟ್ಟಲು ಕಿತ್ತಲೆ ರಸ ಕುಡಿದೆ. ಬರುವಾಗ ನನ್ನ ಜಾಕೆಟ್‌ನ್ನು ಹಿಂದಕ್ಕೆ ವಸೂಲ್ಮಾಡಿ 
ಕೊಂಡರು. ಹೀಗೆ ಆಫ್ರಿಕದವರ ಜೊತೆ ಅಷ್ಟು ಕಾಲ ಇದ್ದು ಸಂಭಾಷಣೆ ನಡೆಸಿ 
ದುದರಿಂದ, ನಾವು ಬೇರೆ ಬೇರೆಯಾಗುವ ವೇಳೆಗೆ ನನಗೂ ಅವರಿಗೂ ಹೆಚ್ಚು ಸ್ನೇಹವೇ 
ಬೆಳೆಯಿತು. ಭಾರತದಂತಹ ದೊಡ್ಡ ರಾಷ್ಠ ದ ವಿಷಯದಲ್ಲಿ, ತಮಗೆ ಆನೇಕ ಹೊಸ 
ವಿಷಯಗಳೇ ತಿಳಿಯಿತೊದು ಅವರು ಹೇಳಿ, ತಮ್ಮೊಂದಿಗೆ ಪತ್ರ ವ್ಯವಹಾರವನ್ನು ನಡೆಸ 
ಬೇಕೆಂದಂ ಕೋರಿ, ತಮ್ಮ ವಿಳಾಸಗಳನ್ನು ಬರೆದುಕೊಟ್ಟು ನನ್ನ ವಿಳಾಸವನ್ನೂ 
ತೆಗೆದುಕೊಂಡರು. 

ಯು ಎನ್‌ ಒ ಒಂದು ಜಗತ್ತಿನ ಶಾಂತಿ ಸ್ಥಾಪನಾ ಸಂಸ್ಥೆ. ಮೊದಲೇ ತಿಳಿಸಿ 
ದಂತೆ ಇದರಲ್ಲಿ ಬಲಾತ್ಕಾರ, ಸೈನ್ಯ ಇವುಗಳ ಪ್ರವೇಶದ ಮಾತು ಇಲ್ಲ ಆದರೆ ಈ 
ಸಂಸ್ಥೆ (ಅಥವಾ ಇಂಥ ಸಂಸ್ಥೆ) ಇಲ್ಲದಿದ್ದಲ್ಲಿ ಜಗತ್ತಿನಲ್ಲಿ ಮಧ್ಯಸ್ಥ ಗಾರರೇ ಇಲ್ಲ 
ವಾಗುತ್ತದೆ. ಆಗ ಮಾತುಮಾತಿಗೂ ಯುದ್ಧವೇ ಪ್ರಧಾನ ಪರಿಹಾರ ಮಾರ್ಗವಾಗ 
ಬೇಕಾಗುತ್ತದೆ. ಕಳೆದ ವರಂಷವೇ ಯುಎನ್‌ ಒಗೆ ಐದುನೂರಕ್ಕಿಂತ ಹೆಚ್ಚು ಪ್ರಕರಣಗಳ 
ದೂರುಗಳು ಬಂದು, ಅದು ಮುನ್ನೂರಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ನಿರ್ಣಯವನ್ನು 
ತೆಗೆದುಕೊಂಡಿತು. ಇದಲ್ಲದೆ ಈ ಸಂಸ್ಥೆಯ ಅಂಗಸಂಸ್ಥೆಗಳಾದ ಯಂನೆಸ್ಲ್ಬೊ(UNESCO) 
ಮತ್ತು ಯೂನಿಸೆಫ್‌ (UNICEF) ಇವು ಜಗತ್ತಿನ ನಾನಾ ಭಾಗಗಳಲ್ಲಿ ಶೈಕ್ಷಣಿಕ 
ಸಾವಕಾಜಿಕ ಅರ್ಥಿಕ ವಿಷಯಗಳು, ಶಿಶುರಕ್ಷಣೆ ಹಿಂದುಳಿದ ಜನತೆಯ ಅಭಿವ ದ್ಧಿ, 
ವಕಾನವೀಯ ಹಕ್ಕುಗಳು ಇವುಗಳಲ್ಲೆಲ್ಲ ಗಣನೀಯ ಸೇವೆಯನ್ನು ವರಾಡಂತ್ರಿವೆ. ಈ 
ಸಂಸ್ಥೆ ಜಗತ್ತಿನ ಸ್ವಾತಂತ್ರ್ಯಪ್ರಿಯರಿಗೂ ಪ್ರಜಾಪ್ರಭಂತ್ವವಾದಿಗಳಿಗೂ ಪ್ರಿಯವಾಗಿರುವ 
ಸಂಸ್ಥೆ. ಆ ದಿನ ನಾವು ಸಹ ಜನರಲ್‌ ಅಸೆಂಬ್ಲಿಯಲ್ಲಿ ಹೋಗಿ ಪ್ರೇಕ್ಷಕರ ಸ್ಥಾನದಲ್ಲಿ 
ಕುಳಿತೆವು. ಬಣ್ಣದವರಮೇಲೆ ಹೊಸದಾಗಿ ವಂತ್ತೆ ದೌರ್ಜನ್ಯವನ್ನು ಪ್ರಾರಂಭಿಸಿದ 
ದಕ್ಷಿಣ ಆಫ್ರಿಕಕ್ಕೆ ಶಸ್ತ್ರಾಸ್ತ್ರಗಳನ್ನು ಒದಗಿಸಬಾರದೆಂಬ ನಿರ್ಣಯ ಮತ್ತೆ ಅಂಗೀಕಾರ 
ವಾಯಿತು- ಯು ಎನ್‌ ಒದ ಅಧಿಕೃತ ಭಾಷೆಗಳು, ಚೀಣಿ, ಫ್ರೆಂಚ್‌, ಇಂಗ್ಲಿಷ್‌: 
ರಶಿಯನ್‌ ಸ್ಪಾನಿಷ್‌. ಆದರೆ ಪ್ರತಿನಿಧಿಗಳೂ, ಪ್ರೇಕ್ಷಕರೂ ಅರಾಬಿಕ್‌ ಪ್ರತಿನಿಧಿಗಳೂ 
ತಮ್ಮ ಭಾಷೆಯಲ್ಲಿ ಭಾಷಣಗಳ ಅನುವಾದಕ್ಕಾಗಿ 68708೦೧ (ಕಿವಿಯ ಫೋನ್‌) 
ಮೂಲಕ ಕೇಳಓಹ:ದಂ. ಹಿಂದಿಯನ್ನೂ ಯಬ ಎನ್‌ ಒ ದಲ್ಲಿ ಅಧಿಕೃತ ಭಾಷೆಯಾಗಿ 
ಮಾಡುವ ಪ್ರಯತ್ನಗಳು ನಡೆಯುತ್ತಿವೆ. 


ಎಂಪೈರ್‌ ಸ್ಪೇಟ್‌ ಭವನ 


ಪ್ರಪಂಚದ ದೊಡ್ಡ ರಾಷ ಕೈ ಗಳಿಗೆಲ್ಲ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದು, ಬೃಹತ್ತಾ 
ದುದು, ಎತ್ತರವಾದುದು, ವೇಗವಾದುದು ಮುಂತಾದುವನ್ನು ನಿರ್ಮಿಸಿ ಪ ್ರೈಸಿದ್ದಿ ಪಡೆಯ 
` ಬೇಕೆಂಬುದು ಆಕಾಂಕ್ಷೆ. ಇದು ಒಂದು ವಕಾನವ ದೌರ್ಬಲ್ಯ. ಇದು ಹಿಂದಿನಿಂದಲೂ 
ಇದ್ದುದೇ. ರಾಜ ಮಹಾರಾಜರು ಚಕ್ರವರ್ತಿಗಳ ಕಾಲದಲ್ಲಿಯೂ ಇದ್ದುದೇ. 
ಪ್ರಜಾಪ್ರಭುತ್ವದಲ್ಲಿಯೂ ಇರುವುದೇ. ಈಜಿಪ್ಟಿನವರು ಪಿರಮಿಡ್‌ಗಳನ್ನು ಕಟ್ಟಿದರು. 
ಫ್ರಾನ್ಸಿನಲ್ಲಿ ಎಫಲ್‌ ಟವರ್‌, ಭಾರತದಲ್ಲಿ ಕುತುಬ್‌ ಮೀನಾರ್‌. ಅಮೆರಿಕದಲ್ಲಿ 
ಜಗತ್ತಿನಲ್ಲೆಲ್ಲ ಅತ್ಯಂತ ಎತ್ತರವಾದ ಕಟ್ಟಡ ಎಂಪೈರ್‌ ಸ್ಟೇಟ್‌ ಕಟ್ಟಡ. ಇದುವರೆಗೆ 
ಅದು ಜಗತ್ತಿನಲ್ಲಿಯೇ ಅತಿ ದೊಡ್ಡ ಕಟ್ಟಡವಾಗಿತ್ತು. ಈಗ ಅದಕ್ಕಿಂತಲೂ ಎತ್ತರವಾದ 
ಇನ್ನೊಂದು ಕಟ್ಟಡ ಕೆನಡದಲ್ಲಿ ಆಗಿದೆ. ಅಮೆರಿಕದವರೂ, ಅವೆರಿಕದಲ್ಲಿರುವ 
ಭಾರತೀಯರೂ ಎಂಪೆ ೈರ್‌ ಸ್ಪೇಟ್‌ ಕಟ್ಟಡವನ್ನು ನೀವು ನೋಡಲೇಬೇಕು ಎನ್ನುತ್ತಾರೆ. 
ಜೊತೆಯಲ್ಲಿ ಕರೆದುಕೊಂಡೇ ಹೊರಟುಬಿಡುತ್ತಾರೆ. ಅಮೆರಿಕದ ಕಾರ್ಯಶಕ್ತಿಯ 
ದ್ಯೋತಕವಾದ ಅದನ್ನು ನೋಡುವುದು, ನಮಗೂ ಒಂದು ತೃಪ್ತಿಯ ಅಂಶ. 

ಎಂಪೈರ್‌ ಸೈಟ್‌ ಭವನ ನೂರ ಎರಡು ಅಂತಸ್ತುಗಳುಳ್ಳುದಾಗಿದೆ. ಮನಂಷ್ಯ 
ನಿರ್ಮಿತ ಕಟ್ಟಡಗಳ ಪೈಕಿ ಇತ್ತೀಚಿನವರೆಗೆ ಅದೇ ಅತಿ ಎತ್ತರವಾದ ಕಟ್ಟಡ. ಅದರ 
ಒಂದೊಂದು ಅಂಶವೂ ಒಂದೊಂದು ಅದ್ಭುತ ಸಂಗತಿ. ನ್ಯೂಯಾರ್ಕಿನ ಮನ್‌ಹಾಟನ್‌ 
ಭಾಗದ ಮಧ್ಯದಲ್ಲಿ 1472 ಅಡಿ ಎತ್ತರದ ಈ ಕಟ್ಟಡ ನಿಜವಾಗಿ ಗಗನಚಂಂಬಿಯೆ. 
ಅದರ ಮುಂದೆ ನಿಂತಾಗ, ಅದು ಮಾನವನಿಂದ ಕಲ್ಲು ಮಣ್ಣು ಸಿಮೆಂಟಿನಿಂದ ಮಾಡ 
ಲೃಟ್ಟಿದ್ದರೂ ಅದರ ಭವ್ಯತೆ ಭೌಮಾಕೃತಿಗಳು ನಮ್ಮನ್ನು ಸ್ತಂಭಿತರನ್ನಾಗಿ ಮಾಡುತ್ತವೆ, 
ಅದರ ದೆ ೈತ್ಯಾಕಾರ, ದೈವೀ ಅಥವಾ ರಾಕ್ಷಸೀ ಬೃಹತ್‌ವೆ ಭವ ನಮ್ಮನ್ನು ಮೂಕರ 
ನ್ನಾಗಿ ಮಾಡುತ್ತದೆ. ಅದು ಅಂತರಿಕ್ಷದಲ್ಲಿ ನೇತುಬಿದ್ದಿರುವ ಅಲೌಕಿಕ ಸಭಾಂಗಣ ಅಥವಾ 
ಮಂದಿರದಂತೆ ತೋರುತ್ತದೆ. ಆ ಕಟ್ಟಡದಿಂದಲೇ ನ್ಯೂಯಾರ್ಕನ್ನು ನೂರಾರು 
ಮ್ಯಲಿಗಳಿಂದ ಗುರುತಿಸಬಹುದು. ವಂನುಷ್ಕನ ಸಾಧನೆಯ ಗರಿಷ್ಟತೆ, ವಸ್ತುಪ್ರೌಢಿಮೆಯ 
ಪರಾಕಾಷೆ ಶೃ: ಅತ್ಯಾಧಂನಿಕ ದೀಪಾಲಂಕಾರ, ವಿದ್ಯುತ್‌ ಶಾಖೋಪಕರಣ, ವಿದ್ಕುತ್‌ಚಾಲಿತ 
ಲಿಫ್ಟ್‌, ನೀರಿನ ವ್ಯವಸ್ಥೆ ಈ ಎಲ್ಲ ಕಾರಣಗಳಿಂದ ಎಂಪೈರ್‌ ಸ್ಟೇಟ್‌ ಭವನ ನಮ್ಮನ್ನು 
ದಿಗ್ರ _ಮೆಗೊಳಿಸುತ್ತದೆ. ಈ ಕಟ್ಟಡದ ಗಾತ್ರ ೩,೭೦,೦೦,೦೦೦ (ಮೂರು ಕೋಟಿ 
ಎಪ್ಪತ್ತು ಲಕ್ಷ ಘನ ಅಡಿಗಳು.) ಇಪ್ಪತ್ತು ಲಕ್ಷ ಚದರಡಿಗಳಷ್ಟು ಅಂಗಡಿ ಮಳಿಗೆ 
ಆಫೀಸು ವಗೈರೆಗಳಿಗೆ ಭಾಡಿಗೆಗೆ ಕೊಟ್ಟಿದ್ದಾರೆ. ಕಟ್ಟಡವೇ ಅಂಗಡಿಗಳ ದೊಡ್ಡ 


೪೦ ಅಮೆರಿಕದಲ್ಲಿ ಗೊರೂರು 


ನಗರದಂತೆ ಕಾಣುತ್ತದೆ. ಈ ಕಟ್ಟಡಕ್ಕೆ ಉಪಯೋಗಿಸಲಾಗಿರುವ ಉಕ್ಕು ೬೦ ಸಾವಿರೆ 
ಟನ್‌. ಈ ಕಟ್ಟಡವನ್ನು ಪ್ರತಿವರ್ಷ ೧೫ ಲಕ್ಷ ಪ್ರವಾಸಿಗಳಾದರೂ ತುಳಿಯುತ್ತಾರೆ. 
ಇದರ ತಳಪಾಯವೇ 35 ಅಡಿ. ತಳಪಾಯವನ್ನು ಸ್ವಾಭಾವಿಕವಾದ ಬಂಡೆಯ 
ಮೇಲೆ ಕಟ್ಟಿದ್ದಾರೆ, ರಾಕ್ಷಸಾಕಾರದ ಹವಾಮಾಪಕ ಯಂತ್ರಗಳು ಗಂಟೆಗೆ ಆರು 
ಸಲದಂತೆ ಗಾಳಿಯನ್ನು ಬದಲಾಯಿಸುತ್ತವೆ. ಈ ಕಟ್ಟಡದಲ್ಲಿ ನೀರಿನ ನಲ್ಲಿ ಒಟ್ಟು 
೭. ವೆಂ ಲಿಗಳ ಉದ್ದ, ಮೂರಂ ಸಾವಿರದ ಐನೂರು ವೆಂ ಲಿ ಟೆಲಿಪೋನ್‌ ಮತ್ತು 
ಟೆಲಿಗ್ರಾಂ ಲೈನ್‌ಗಳಂ, ಆರು ಸಾವಿರದ ಐದಂನೂರು ಕಿಟಕಿಗಳು, ನಿವಿಂಷಕ್ಕೆ ೬೦೦ ರಿಂದ 
೧೨೦೦ ಅಡಿ ವೇಗದಲ್ಲಿ ಸಂಚರಿಸುವ ೭೩ ಎಲೆಕ್ಟ್ರಿಕ್‌ ಲಿಫ್ಟ್‌ಗಳು. ಈ ಕಟ್ಟಡದ 
ತುಟ್ಟತುದಿಯಲ್ಲಿ ಅಂದರೆ ಭೂವಿಂಯಿಂದ ೧೪೭೨ ಅಡಿಯಲ್ಲಿ, ದೂರದರ್ಶನ ಯಾಂತ್ರಿಕ 
ವ್ಯವಸ್ಥೆ (ಟಿ.ವಿ) ಇದು ನ್ಯೂಯಾರ್ಕ್‌ ಸ್ಟೇಟ್‌ ಮತ್ತು ಟಿ.ವಿ. ಸೆಟ್‌ಗಳನ್ನು 
ವಂಟ್ಟುತ್ತದೆ. 

ಎಂಪೈರ್‌ ಸ್ಟೇಟ್‌ ಬಿಲ್ಲಿಂಗ್‌ ಪ್ರಪಂಚದ ಅತ್ಯಂತ ಎತ್ತರದಲ್ಲಿರುವ ಟಿ.ವಿ. 
ಸ್ಟೇಶನ್‌. ಇದಂ ೮೦ ಮೈಲಿ ದೂರದಿಂದ ಕಾಣುತ್ತದೆ. ಕಿಟಕಿಗಳ ಬಾಗಿಲುಗಳಿಗೆ ಸೇರಿ 
ಸಿರುವ ಹೊಳಪು ಉಕ್ಕಿನ ಪಟ್ಟಿಗಳಿಂದ ಕಟ್ಟಡ ಬಿಸಿಲಿನಲ್ಲಿಯೂ ಬೆಳದಿಂಗಳಲ್ಲಿಯೂ 
ಸೂರ್ಯರಥದಂತೆ ಥಳಥಳಿಸುತ್ತದೆ. ಇಂಥ ಅಪೂರ್ವ ಎತ್ತರದಲ್ಲಿ ಕಟ್ಟಡ ಇರುವುದರಿಂದ 
ಅಲ್ಲಿಂದ ನಕ್ಷತ್ರಗಳು ಪ್ರಕೃತಿ ಅಂತರಿಕ್ಷ ಇವುಗಳನ್ನು ನಿರೀಕ್ಷಿಸುವ ಸಮೀಕ್ಷಾ ಗೃಹ 
ಮಂದಿರಗಳು (ಂbತservatory) ೮೬ ನೆ ಅಂತಸ್ತಿನಲ್ಲಿಯೂ ೧೦೨ ನೆ ಅಂತಸ್ತಿನಲ್ಲಿಯೂ 
ಇವೆ, ೮೬ನೆ ಅಂತಸ್ತಿನಲ್ಲಿರುವ ಸಮೀ ಕ್ಷಾಮಂದಿರ (ಅಬ್ಬರ್‌ವೇಟರಿ) ೧೦೫೦೮ಡ ಎತ್ತರ 
ದಲ್ಲಿದೆ. ಆ ಪ್ರದೇಶದ ಸುತ್ತ ಗಾಜಿನ ಗೋಡೆ ಇದ್ದು, ಚಳಿಗಾಲದಲ್ಲಿಯೂ ಬೇಸಿಗೆ 
ಯಲ್ಲಿಯೂ ಹವವನ್ನು ಸಮತೂಕದಲ್ಲಿಡುತ್ತದೆ, ನಾಲ್ಕು ಕಡೆಗೂ ಸಂಚರಿಸಲನು 
ಕೂಲವಾದ ವಕಾರ್ಗಗಳಿವೆ, ಅಲ್ಲಿ ದೊಡ್ಡ ದೊಡ್ಡ ದುರ್ಬೀನುಗಳನ್ನು ಇಟ್ಟಿರುತ್ತಾರೆ. 
೧೦೨ ನೆ ಅಂತಸ್ತಿನಲ್ಲಿರುವ (೧೨೫೦ ಅಡಿ) ಸಮೀಕ್ಷಾ ಮಂದಿರದಿಂದ, ಎಂಬತ್ತು ಮೈಲಿ 
ದೂರದಲ್ಲಿರುವ ನ್ಯೂಜೆರಸಿ, ಪೆನ್ಸಿಲ್ವೇನಿಯ, ಕಾನೆಕ್ಟಿಕಟ್‌, ಮಸಚುಸೆಟ್ಸ್‌ ಮುಂತಾದ 
ಭಾಗಗಳನ್ನೆಲ್ಲ ಸ್ಪಷ್ಟವಾಗಿ ನೋಡಬಹುದು. ೧೦೩ ನೆ ಅಂತಸ್ತಿನಿಂದ ಮೇಲೆ ೨೨೨ 
ಅಡಿಯಲ್ಲಿ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ವಾರ್ತಾಗ್ರಾಹಕ ಮತ್ತು ಪ್ರಸಾರ 
ತಂತಿ ಟೆಲಿವಿಶನ್‌ ಯಂತ್ರ ಇದೆ, (ANTENNA STRUCTURE) ಇದರಿಂದ 
ನ್ಯೂಯಾರ್ಕಿನ ೯ ಟೆಲಿವಿಶನ್‌ ಭಾಗಗಳು ತಮ್ಮ ಕಾರ್ಕಕ್ರಮಗಳನ್ನು ಪ್ರಸಾರ 
ಮಾಡುತ್ತವೆ. 

ಎಂಪೈರ್‌ ಸ್ಟೇಟ್‌ ಬಿಲ್ಲಿಂಗ್‌ ಅತಿ ಎತ್ತರವಾಗಿರುವುದರಿಂದ, ಅದಕ್ಕೆ ಸಿಡಿಲಿನ 
ಹೊಡೆತವೂ ಜಾಸ್ತಿ. ಅದರ ಎದುರಿನ ಕಟ್ಟಡದಲ್ಲಿ ಅದಕ್ಕೆ ಸಿಡಿಲು ಹೊಡೆಯು 
ವುದನ್ನು ಗಂರುತಿಸಂವ ಕ್ಕಾಮರ ಒಂದನ್ನು ಸ್ಥಾಪಿಸಿದ್ದಾರೆ. ನೂರಾರು ಸಲ ಎಂಪೈರ್‌ 


ಎಂಪೈರ್‌ ಸ್ಟೇಟ್‌ ಭವನ ೪೧ 


ಸ್ಟೇಟ್‌ ಕಟ್ಟಡಕ್ಕೆ ಸಿಡಿಲು ಹೊಡೆದಂದನ್ನು ಕ್ಕಾವಃರ ಗುರುತಿಸಿದೆ. ಆದರೂ ಕಟ್ಟಡ 
ಸ್ವಲ್ಪವೂ ಅಲುಗಾಡಲಿಲ್ಲ. (ಸಿಡಿಲು ಒಂದು ಸಲ ಹೊಡೆದ ಕಟ್ಟಡಕ್ಕೆ ಮತ್ತೆ ಹೊಡೆ 
ಯುವುದಿಲ್ಲ ಎಂಬಂದು ಕಥೆ, ನಿಜಸಂಗತಿಯಲ್ಲ.) ಕಟ ಡದ ಮೇಲುಗಡೆಯಿಂದ 
ನೋಡಿದರೆ, ನಾಲ್ಕು ದಿಕ್ಕಿನಲ್ಲಿ ಕಣ್ಣಿಗೆ ಕಾಣುವಷ್ಟು ದೂರವೂ ವಿಸ್ತಾರವಾಗಿ ಹರಡಿ 
ರುವ ನ್ಯೂಯಾರ್ಕ್‌, ಅದರ ರಸ್ತೆಗಳು, ಸುತ್ತಿಬಾಗಿ ಬಳಸಿಕೊಂಡು ಹೋಗುತ್ತಿರುವ 
ನದಿ, ಅಲ್ಲಲ್ಲಿ ಬೆಳ್ಳಿಯ ಹಚ್ಚಡಗಳಂತೆ ಹೊಳೆಯುತ್ತಿರುವ ಕೆರೆಗಳು ಸರೋವರಗಳು 
` ಒಂದೆಡೆ ಪ್ರಕೃತಿ ನಿರ್ಮಿಸಿರುವ ಸಾ ಭಾವಿಕ ಅದ್ಭುತರಮ ; ಮತ್ತೊಂದೆಡೆ ಅದಕ್ಕೆ 
ಪ್ರತಿಯಾಗಿ ಅಥವಾ ಸಮಾನವಾಗಿ ಮನುಷ್ಯ ತನ್ನ ಶಕ್ತಿಯಿಂದ ನಿರ್ಮೀಸಿರುವ 
ಒಂದರೊಂದಿಗೆ ಒಂದು ಸ್ಪರ್ಧಿಸಂತ್ತಿವೆಯೋ ಎಂಬಂತಿವೆ ಈ ಬೃಹತ್‌ ಪೌರುಷ 
ಪ್ರಕಾಶನ ಗಗನಚುಂಬಿ ಭವನ, 


ಎಂಪೈರ್‌ ಭವನವನ್ನು ಜಗತ್ತಿನ ಎಂಟನೆ ಆಶ್ಚರ್ಯ, ಅದ್ಭುತ ಎಂದು ಕರೆಯು 
ತ್ತಾರೆ, ನಮ್ಮನ್ನು ಸ್ನೇಹಿತರು ಈ ಕಟ್ಟಡಕ್ಕೆ 3-4ಸಲ ಕರೆದುಕೊಂಡು ಹೋದರು. 
ಒಂದು ಸಲ ೫೦ ಅಂತಸ ಹೋದನಂತರ, ಅಸಾಧ್ಯವಾದ ಬಿರುಗಾಳಿ ಪ್ರಾರಂಭವಾಗಿ, 
ನಮ್ಮಕ್ಕನ ಮೊಮ್ಮಾಗಳು ಉಟ್ಟಿದ್ದ ಸೀರೆಯ ನೆರಿಗೆ ಏನು ವಕಾಡಿದರೂ ನಿಲ್ಲದೆ 
ಗಾಳಿಗೆ ಹಾರತೊಡಗಿದುದರಿಂದ ಅವಳು ಅಲ್ಲಿಂದ ಮೇಲಿನ ಅಂತಸ್ತುಗಳಿಗೆ ಬರಲು 
ಸಾಧ್ಯವಾಗಲಿಲ್ಲ. ನನ್ನ ಹೆಂಡತಿ ಒಂದು ಕಚ್ಚೆ ಹಾಕಿ ಉಡುವ ಸೀರೆಯನ್ನು 
ಉಟ್ಟಿದ್ದಳು. ಅದು ೨೭ ಅಡಿ ಉದ್ದವಿರುತ್ತೆ (9 ಗಜ). ಅದನ್ನು ಕಂಬಕ್ಕೆ ಸುತ್ತು 
ವಂತೆ, ಮಾರವಾಡಿಗಳ ರಂಮಾಲಿನಂತೆ ೩.೪ ಸುತ್ತು ಸುತ್ತಿಕೊಳ್ಳುತ್ತಾರೆ. ಇಷ್ಟು 
ಬಂದುಕಟಂ ಸ ಇದ್ದರೂ, ಅವಳ ಸೆರಗೂ ಸಹ ಬಿರುಗಾಳಿಯಲ್ಲಿ ಹಾರುತ್ತಿದ್ದು ದರಿಂದ, 
ಅವಳು ಸಹ ಮೇಲಿನ ಅಂತಸ್ತಗಳಿಗೆ ಏರಲಂ ಸಾಧ್ಯವಾಗಲಿಲ್ಲ. ಆದರೆ ಗಂಡಸರಂತೆ 
ಷರಾಯಿ ಕೋಟು ಧರಿಸಿದ್ದ ಅಮೆರಿಕನ್‌ ಹುಡುಗಿಯರೂ ಹೆಂಗಸರೂ ಸರಾಗವಾಗಿ 
ಮೇಲಿನ ಅಂತಸ್ತುಗಳಿಗೆ ಹೋಗಿಬರಂತ್ತಿದ್ದರು. ಷರಾಯಿ ಎಷ್ಟು ಉಪಯುಕ್ತವಾದ 
ಉಡುಗೆ ಎಂಬುದನ್ನ ನಾನಂ ಆಗ ಅರಿತುಕೊಂಡೆ. ದಿವಂಗತ ಶ್ರೀ ಕೋಲಾರ 
ಸಂಪದ್ಗಿರಿರಾಯರು `"'ವಿಶ್ವವ್ಯಾಪಿ ಇಜಾರಾ'' ಎಂಬ ಹೆಸರಿನ ಒಂದು ಪ್ರಬಂಧವನ್ನೇ 
ಬರೆದಿದ್ದರು. ಅಮೆರಿಕಕ್ಕೆ ಹೋಗುವುದಕ್ಕೆ ಮುಂಚೆ. ಹುಡುಗಿಯರು ಷರಾಯಿಂ 
ಧರಿಸುವುದನ್ನು ನಾನು ಅಷ್ಟಾಗಿ ಒಪ್ಪುತ್ತಿರಲಿಲ್ಲ. ಅವರು ಹೆಣ್ಣುಗಳೋ ಗಂಡು 
ಗಳೋ ಗೊತ್ತಾಗುವುದಿಲ್ಲ, ಷರಾಯಿನಲ್ಲಿ ರಮ್ಯತೆ ಇಲ್ಲ ಎಂದು ನಾನು ಹೇಳುತ್ತಿದ್ದೆ. 
ಆದರೆ ಚಳಿದೇಶದಲ್ಲಿ ಷರಾಯಿ ಇಲ್ಲದೆ ಸಾಧ್ಯವೇ ಇಲ್ಲ. ಭಾರತದಲ್ಲಿಯೂ ಉತ್ತರ 
ಭಾರತದವರು (ಸ್ತ್ರೀಯರು) ಷರಾಯಿ ಧರಿಸುತ್ತಾರೆ. ಅದು ಸಹ ಚಳಿಯನ್ನು 
ತಡೆಯುವುದಕ್ಕಾಗಿಯೇ. ಉಡುಪು ಹವಾಕ್ಕೆ ಅನುಗುಣವಾಗಿರಬೇಕಾಗಿರೆಂತ್ತದೆ. 


೪೨ ಅಮೆರಿಕದಲ್ಲಿ ಗೊರೂರು 


ಹೀಗೆ ಷರಾಯಿನೆಲ್ಲಿ ಸಹಾನ:ಭೂತಿಯ ಒಂದು ದೃಷ್ಟಿ ನನಗೆ ಪ್ರಾಪ್ತವಾಯಿಂತು, 
ಆದರೂ ಸಹ, ಭಾರತದ ಸೀರೆ ಸಂಂದರವಾದ ಉಡುಪು ಎಂಬುದರಲ್ಲಿ ಸಂದೇಹವಿಲ್ಲ. 
ಒಬ್ಬ ಅಮೆರಿಕನ್‌ ಯಂವಕ ನನ್ನೊಂದಿಗೆ ""ಸೀರೆಯುಟ್ಟ ನಿಮ್ಮ ಸ್ತೀಯರ ಆಕರ್ಷಣೆ 
ಯಿಂದ ತಪ್ಪಿಸಿಕೊಳ್ಳುವುದು ಕಷ್ಟ. ಅವರು ಅಲೆ ಅಲೆಯಾಗಿ ತೆರೆತೆರೆಯಾಗಿ ಅವು 
ಗಳನ್ನು ಚಿಮ್ಮುತ್ತ ವರ್ಣವರ್ಣದ ಧ್ವಜಪಟಗಳಂತೆ ಗಾಳಿಯಲ್ಲಿ ತೇಲಿಕೊಂಡು 
ಹೋಗುವಂತೆ ಕಾಣುತ್ತಾರೆ'' ಎಂದ. "ನಾನು, ಹೌದು ಅದು ಅವರ ದೋಷಗಳನ್ನೂ 
ಮಂಚ್ಚುತ್ತದೆ. ಮಾಯೆ ಸ್ತ್ರೀಯಕಾಗಿ ನಮ್ಮನ್ನು ಕೂಡುತ್ತ, ಆಕರ್ಷಿಸುತ್ತೆ. ಆ ಮಾಯೆಯ 
ಮುಖವಾಡ ಸ್ತ್ರೀಯೇ'' ಎಂದು ಹೇಳಿದೆ. ಆದರೂ ಸೀರೆ ಅತ್ಯುತ್ತಮ ಉಡುಪು 
ಎಂಬಂದರಲ್ಲಿ ಸಂದೇಹವಿಲ್ಲ. ಭಾರತಕ್ಕೆ ಬಂದಿದ್ದ ಒಬ್ಬ ಅಮೆರಿಕನ್‌ ಮಹಿಳೆ 
ಭಾರತದಲ್ಲಿ ಸೀರೆಧರಿಸಿ ತಿರುಗುತ್ತಿದ್ದಾಗ, ಅತ್ಯಂತ ಸುಂದರಿಯಕಾಗಿ ನನ್ನ ಕಣ್ಣಿಗೆ 
ಕಂಡಿದ್ದಳು. ಅವಳನ್ನೇ ಅವಳ ಅಮೆರಿಕನ್‌ ಉಡಿಗೆಯಲ್ಲಿ ನೋಡಿದಾಗ ನನಗೆ ಅಷ್ಟು 
ಆಕರ್ಷಣೀಯಳಾಗಿ ತೋರಲಿಲ್ಲ. ಎಂಪೈರ್‌ ಸ್ಟೇಟ್‌ ಕಟ್ಟಡದಂಥ ಜಗತ್ತಿನ ಎಂಟನೆ 
ಅದ್ಭುತದ ಐವತ್ತನೆ ಅಂತಸ್ತಿನಲ್ಲಿಯೂ ಭಾರತದ ಸೀರೆ ತನ್ನ ಚಿಲುವನ್ನೂ 
ಮಹಿವೆಂಯನ್ನೂ ತೋರಿಸದೆ ಬಿಡಲಿಲ್ಲ. ಅಮೆರಿಕದಲ್ಲಿ ಪ್ರತಿಯೊಬ್ಬರೂ ಕ್ಯಾಮರಾ 
ಇಟ್ಟುಕೊಂಡಿರುತ್ತಾರೆ. ಹೋದ ಹೋದ ಕಡೆಗಳಲ್ಲಿ ನಮ್ಮ ಸೀರೆಗಳೂ ಒಂದಂ 
ಆಕರ್ಷಣೆಯಾದವು. ಅವುಗಳ ಬಣ್ಣ ಸೆರಗು ಜರಿ ನೆರಿ ಗರಿ ಎಲ್ಲ ಅವರಿಗೆ ಪ್ರಿಯ, 
ಆಶ್ಚರ್ಯ. ಎಂಪೈರ್‌ 50ನೆ ಅಂತಸ್ತಿನ ಮೇಲಿನಿಂದ ಭಾರತೀಯ ರಮಣಿಯರ ಸೀರೆ 
ಸೆರಗು ಸೊಂಟದಿಂದ ಮೇಲಕ್ಕೆ ಹಾರಿಹೋಗುತ್ತಿದ್ದರೆ, ನೂರಾರು ಕ್ಯಾಮರಾಗಳು 
ಕ್ಲಿಕ್‌ ಕ್ಲಿಕ್‌ ಎನ್ನುತ್ತಿದ್ದವು. “ಇನ್ನೂ ನಿಲ್ಲಿ ಇನ್ನೊಂದು ಶಾಟ್‌, ಒಂದೇ ಶಾಟ್‌” 
ಎಂದು ಕೇಳುವವರಿಗೆ ಕೊನೆಯೇ ಇರಲಿಲ್ಲ. ಮತ್ತೊಂದು ಸಂಜೆ ನಾವು ಹೋದಾಗ 
ವಿದ್ಯುತ್‌ ದೀಪ ಪ್ರವಾಹದಲ್ಲಿ ಕಟ್ಟಡ ಮೀಯುತ್ತಿರುವಂತೆ ಜ್ಯೋತಿಪುಭೆ ಬೆಳಗುತ್ತಿತ್ತಾ. 
ಅತಿ ಪ್ರಖರವಾದ ದೀಪಪ್ಪವಾಹ ತನ್ನ ರಂಜನೀಯ ಕಿರಣಗಳನ್ನು ಕಟ್ಟಡದ ಬೇರೆ 
ಬೇರೆ ಭಾಗಗಳಿಗೆ ನಿರೀಕ್ಷಣಮಂದಿರದಿಂದ ದೊರೆಯುವ ದೃಶ್ಯ ಮರೆಯಾಗದಂತೆ 
ಚೆಲ್ಲುತ್ತಿತ್ತು, ಕಟ್ಟಡದ ಸೊಬಗು ಮತ್ತು ಕಟ್ಟಡದಿಂದ ನೋಡಬಹುದಾದ ಅಂತ್ಯ 
ವಿಲ್ಲದ ನೂರಾರು ಮೈಲಿಗಳ ಇರುಳುದೀಪ ಪ್ರಜ್ವಲಿತ ಪ್ರದೇಶದ ಹರಹು, ನಯನ 
ಮನೋಹರವಾಗಿ ಕಾಣುತ್ತಿದ್ದಿತು. 

ಎಂಪೃರ್‌ ಸ್ಟೇಟ್‌ ಸೌಧ ಹಗಲು ಇರುಳು ಎರಡು ವೇಳೆಯೂ ನ್ಯೂಯಾರ್ಕಿನ 
ಮೇಲೆ ತನ್ನ ಸಾರ್ವಭೌಮತ ಓವನ್ನು ಸ್ಥಾಪಿಸಿದೆ. ಮಸ ಅದ್ಭುತಸೌಧದ ವರ್ಣನೆಯನ್ನು 
ಕುರಿತು ನಾವು, ಟ್ಯಾಕ್ಸಿಯಲ್ಲಿ ಕುಳಿತು ಮಾತನಾಡುತ್ತಿರುವಾಗ ರಸ್ತೆಯಲ್ಲಿ ಕಸದ ತೊಟ್ಟಿ 
ಯಲ್ಲಿರುವ ಕಸಗಳನ್ನೆಲ್ಲ ಒಂದು ವಾಹನಕ್ಕೆ ತುಂಬುತ್ತಿದ್ದರು. ಆ ವಾಹನದ ಮೇಲೆ 
ಹತ್ತಿ ಕೆಲವು ಹಂಡುಗರು ಏನನ್ನೋ ಹುಡುಕುತ್ತಿದ್ದರು. ನಾವು ಆ ಹಂಡುಗರು 


ಎಂಪೈರ್‌ ಸ್ಪೇಟ್‌ ಭವನ ೪2 


ಹುಡುಕಂತ್ತಿರುವುದೇನೆಂದು ಕೇಳಿದಾಗ ಟ್ಯಾಕ್ಸಿಯಂವನು "ಯಾರಾದರೂ ಅರ್ಧಸೇಬು 
ಒಂದು ಸೇಬು ಎಸೆದಿದ್ದಾ ರೋ ಎಂದು ಹುಡುಕುತ್ತಿದ್ದಾರೆ'' ಎಂದನಂ. ಮರುದಿನ 
ಬೆಳಿಗ್ಗೆ ಸಹ ನಾವು ನ್ಯೂಯಾರ್ಕಿನಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ, ಒಬ್ಬ 
ಮನುಷ್ಯ (ವುದಂಕನೂ ಬಡಕಲನೂ ಆಗಿದ್ದ) "ಒಂದು ಕಪ್‌ ಕಾಫಿಗೆ ಚಿಲ್ಲರೆ ಕೊಡಿ” 
ಎಂದು, ಆಚೆ ಇಚೆ ಯಾರೂ ಇಲ್ಲದ£ದನ್ನು ನೋಡಿ ಮೆತ್ತಗೆ ಕೇಳಿದ. ನ್ಯೂಯಾರ್ಕಿ 
ನಲ್ಲಿಯೂ ಬಡವರಿಲ್ಲವೆಂದಲ್ಲ. ಆದರೆ ಅಲ್ಲಿ ಭಿಕ್ಷಣಕರಿಲ್ಲ ಎಂದಂ ಹೇಳಬಹುದು: 
` ಯಾಕೆಂದರೆ ಅಲ್ಲಿ ಉದ್ಯೋಗವಿಲ್ಲದವರಿಗೆ ತಿಂಗಳಿಗೆ ೪೦೦ ಡಾಲರ್‌ ಭತ್ಯ ಸರ್ಕಾರ 
ದಿಂದ ದೊರೆಯುತ್ತದೆ. ವೃದ್ಧರಿಗೆ ಅದಕ್ಕಿಂತಲೂ ಹೆಚ್ಚು ಪೆನ್ಶನ್‌ ದೊರೆಯುತ್ತದೆ. 
ನನ್ನನ್ನು ದುಡ್ಡು ಕೇಳಿದವನು ಸ್ವಲ್ಪ ತಲೆಕೆಟ್ಟವನಿರಬೇಕೆಂದೇ ನನ್ನ ನಂಬಿಕೆ. 
ಮರುದಿನ ಮತ್ತೊಬ್ಬ ಅಮೆರಿಕನ್‌ ವಿಂತ್ರರಂ ಬಂದಂ ವರಾತನಾಡುತ್ತಿರೆಂ 
ವಾಗ ಎಂಪೈರ್‌ ಸ್ಟೇಟ್‌ ಬಿಲ್ಲಿಂಗ್‌ ನೋಡಿದಿರಾ ಎಂದಂ ಕೇಳಿ, ಅದಕ್ಕೆ ೧೮೦೦ 
ವೆಂಟ ಿಲುಗಳಿವೆ ಎಂದು ಹೇಳಿದರು. ನಾನು “ಮೆಟ್ಟಿ ಶೈಲುಗಳಿರು ವುದು ನನಗೆ ತಿಳಿದಿರ 
ಲಿಲ್ಲ, ಇಲ್ಲದಿದ್ದರೆ ನಾನು ನಡೆದುಕೊಂಡೇ ಹತ್ತುತ್ತಿದ್ದೆ' ಎಂದೆ. ಅವರು “ಛೆ ಛೆ 
ಎಲ್ಲಾದರೂ ಉಂಟೆ? ಇಲ್ಲಿ ಯಾರೂ ನಡೆದು ಹತ್ತುವುದೇ ಇಲ್ಲ. ಲಿಫ್ಟ್‌ 
ಇರುವುದೇ ಅದಕ್ಕಾಗಿ'” ಎಂದರು. ನಾನು ನಗುತ್ತ, ನಮ್ಮ ಕಾಲುಗಳಿರುವುದೂ ನಡೆ 
ಯುವುದಕ್ಕಾಗಿಯೇ ಅಲ್ಲವೇ? ಎಂದೆ. “ನಾವು ಕೈ ಕಾಲುಗಳನ್ನು ಉಪಯೋಗಿಸ 
ದಿದ್ದಲ್ಲಿ ಅವು ಬಿದ್ದೇ ಹೋಗಬಹುದು. ದೇವರು ಇವರಿಗೆ ಈ ಅಂಗಗಳು ಬೇಕಿಲ್ಲ 
ವೆಂದು ಅವುಗಳನ್ನು ನಮ್ಮಿಂದ ಕಸಿದಂಕೊಳ್ಳಬಹುದು. ನಿಮಗೇನೋ ಕೈಕಾಲು 
ಇಲ್ಲದಿದ್ದರೂ ನಡೆಯುತ್ತೆ. ಮೋಟಾರು ಲಿಫ್ಟ್‌ಗಳು ನಿಮ್ಮ ಸೇವೆಗೆ ಬರುತ್ತವೆ ; 
ಆದರೆ ನವಂಗೆ ಕೈಕಾಲು ಉಪಯೋಗಕ್ಕೆ ಬರದಿದ್ದರೆ ನಮ್ಮ ಕಥೆ ಮುಗಿದಂತೆಯೇ. 
ನಮ್ಮ ಬಸ್ಸುಗಳಲ್ಲಿ ನಾವು ನಿಂತುಕೊಳ್ಳುವುದಕ್ಕಾಗಿಯಾದರೂ ನಮ್ಮ ಕಾಲುಗಳು 
ಗಟ್ಟಿಯಾಗಿರಬೇಕು. ನಾವು ನಮ್ಮ ಯಾತ್ರಾ ಸ್ಕಳಗಳಿಗೆಲ್ಲ ನಡೆದುಕೊಂಡೇ 
ಹೋಗಿದ್ದೇವೆ. ತಿರುಪತಿಯ ಏಳಂ ಬೆಟ್ಟಗಳನ್ನು ನಡೆದೇ ಹತ್ತಿದ್ದೇವೆ"” ಎಂದೆ. 
ಮರುದಿನ ನಾವು ಎಂಪೈರ್‌ ಸ್ಟೇಟ್‌ ಥಿಯೇಟರನ್ನು ನಡೆದುಕೊಂಡೇ ಹತ್ತಬೇಕೆಂದಂ 
ನಿರ್ಣಯಿಂಸಿದೆವು. ನಾವು ನಿಧಾನವಾಗಿ ಎಂಬತ್ರಮೂರನೆ ಅಂತಸ್ತನ್ನು ಮುಟ್ಟಿ 
ಅಲ್ಲಿ ಹಾಕಿದ್ದ ಆಸನಗಳ ಮೇಲೆ ಸುಧಾರಿಸಿಕೊಳ್ಳುತ್ತ ಕುಳಿತೆವು. ಆಗ ಅಲ್ಲಿದ್ದ 
ಮಹಿಳೆಯೊಬ್ಬಳು ನಮ್ಮಿಬ್ಬರಿಗೂ ಎರಡು ಬಟ್ಟಲು ಕಾಫಿ ತಂದುಕೊಟ್ಟಳು. ನಾವು 
ದಂಡ್ಮು ಕೊಡಲು ಹೋದಾಗ ಆಕೆ "ದುಡ್ಡು ಬೇಡಿ, ಈ ಮೆಟ್ಟಿಲುಗಳನ್ನು ಏರಿಬರುವ 
ವರಿಗೆ ಇಲ್ಲಿಗೆ ಬಂದಾಗ, ಉಚಿತವಾಗಿ ಪಾನೀಯಗಳನ್ನು ಕೊಡಲು ಈ ಕಟ್ಟಡದ 
ಕಲ್ಮಾಣ ಸಮಿತಿಯವರು ಏರ್ಪಡಿಸಿದ್ದಾರೆ. ಇಲ್ಲಿ ಎಷ್ಟು ಬೇಕಾದರೂ ನೀವು 
ಕುಡಿಯಬಹುದು'' ಎಂದಳಂ, ನಾನು ಒಂದು ಬಟ್ಟಲು ಹೆಚ್ಚಾಗಿಯೇ ಕಾಫಿ ಕುಡಿದೆ. 


೪೪ ಅಮೆರಿಕದಲ್ಲಿ ಗೊರೂರು 


ನೂರ ಎರಡನೆ ಅಂತಸ್ತನ್ನು ನಾವು ಮುಟ್ಟಿದೆವು. ಅಲ್ಲಿ ನನಗೆ ಒಂದು 
ಅಪೂರ್ವವಾದ ಅಲೌಕಿಕ ಅನಂಭವ ಉಂಟಾಯಿತು. ಆ ಎತ್ತರದಲ್ಲಿ ನಿಂತು ಸಂತ್ತಲ 
ನೂರಾರು ಮೈಲಿಗಳ ವಿಸ್ತಾರ ಜಗತ್ತನ್ನೂ, ೬೦ ಮೈಲಿ ದೂರದಲ್ಲಿ ಸಮುದ್ರದಲ್ಲಿ 
ಸಂಚರಿಸುತ್ತಿದ್ದ ಹಡಗಂಗಳನ್ನೂ ನೋಡಿದಾಗ, ನಾನು, ನನ್ನ ಸಣ್ಣ ಹಳ್ಳಿ ಇವೆಲ್ಲ 
ಮರೆತೇಹೋಗಿ, ನಾನಂ ವಿಶಾಲ ಜಗತ್ತಿನ ಭಾಗವೂ ಅಖಿಲ ಮಾನವ ಕೋಟಿಯ 
ಭಾಗವೂ ಆದ ಅನುಭವವುಂಟಾಯಿತು. ಸಾಂಕೇತಿಕವಾಗಿ ನಾವು ಎಷ್ಟು ಎತ್ತರ 
ದಿಂದ ಜಗತ್ತನ್ನ . ನೋಡುತ್ತೇವೆಯೊ ಅಷ್ಟೂ ಮಾನವ ಕೋಟಿಯ ಸಹಭಾಗಿ 
ಯಾಗುತ್ತೇವೆಂಬ ಭಾವ ನನ್ನಲ್ಲಿ ದೃಢವಾಯಿತು. ಹೀಗೆ ಬ್ರಹ್ಮಾಂಡದೊಂದಿಗೆ, ಅಖಿಲ 
ವಿಶ್ವದೊಂದಿಗೆ ನನ್ನ ಮಿಲನದಿಂದ ನನಗೆ ಸಮಸ್ತ ಆಯಕಾಸವೂ ಪರಿಹಾರವಾಗಿ 
ಮನಸ್ಸು ಹಗಂರವೇ ಆಯಿಂತಂ. 


ಫಿಲಿಡೆಲ್ಫಿಯಾ-ನ್ಯೂಜೆರಸಿ 


ಮರುದಿನ ನಾವು ನ್ಯೂಯಾರ್ಕಿನಿಂದ ನ್ಕೂಜೆರಸಿ ಎಂಬ ಪ್ರಾಂತ್ಯಕ್ಕೆ ಹೊರಡು 
ವುದೆಂದು ಗೊತ್ತಾಗಿತ್ತು. ಅದು ನ್ಯೂಯಾರ್ಕಿನ ನೆರೆಯ ಪ್ರಾಂತ್ಯ (ಕರ್ನಾಟಕದ 
ನೆರೆಪ್ರಾಂತ್ಯ ಆಂಧ್ರ, ಮದರಾಸು ಇರುವಂತೆ). ಅದು ಬರಿ ೮೦ ಮೈಲಿ ಮಾತ್ರ, 
ಅಲ್ಲಿಗೆ ರೆ ಲು ಇದೆ, ಬಸ್ಸು ಇದೆ, ವಿಮಾನವೂ (ಏರ್‌ಬಸ್‌) ಇದೆ. ಆದರೆ 
ನ್ಯೂಯಾರ್ಕ್‌ ನಗರ, ಅದರ ಗಡಿಯವರೆಗೆ ವಿಸ್ತರಿಸಿರುವುದರಿಂದ ಜನಸಂಖ್ಯೆಯ 
ಅತಿ ಹೆಚ್ಚಿನಭಾಗ ಕಾರಿನಲ್ಲಿಯೇ ಓಡಾಡುತ್ತಾರೆ. ಅಮೆರಿಕದಲ್ಲಿ ೩೦೦-೪೦೦ ಮೈಲಿ 
ಕಾರುಗಳಲ್ಲಿ ಹೋಗುವುದು ಸುಲಭದ ಸಂಗತಿ. ಹೊರಡುವುದಕ್ಕೆ ಮುಂಚೆ, ನನ್ನ 
ಅಮೆರಿಕನ್‌ ಮಿತ್ರರು "“ಎಂಪೈ ರ್‌ ಭವನ ಅತ್ಕದ್ಭುತವೆಂದು ನೀವು ಭಾವಿಸುವಿರಲ್ಲವೆ ?'' 
ಎಂದು ಕೇಳಿದರು. ಆ ವೇಳೆಗಾಗಲೇ ಆ ದಿನ ಆ ಮಾತನ್ನು ಅವರು ನಾಲ್ಕಾರು 
ಸಲ ಹೇಳಿದ್ದರು. ನಾನು “ನಿಜವಾಗಿ ಇದೊಂದು ದೊಡ್ಡ ಸಾಧನೆ. ಆದರೆ 
ಭಾರತದ ಸಾಧನೆಗೆ ಹೋಲಿಸಿದರೆ ಇದೇನೂ ಅಂಥ ಹೆಚ್ಚಲ್ಲ. ನೀವು ನೆಲದ ಮೇಲೆ 
ಸಾವಿರ ಅಡಿ ಕಟ್ಟಿದ್ದರೆ, ಭಾರತದ ಇಂಜಿನೀಯರುಗಳು ನೀರಿನ ಮೇಲೆ ಭಾಕರಾನಂಗಲ್‌ 
ಕಟ್ಟೆಯನ್ನು ಸಾವಿರ ಅಡಿ ಕಟ್ಟಿದ್ದಾರೆ. ಇನ್ನು ಕಲಾದೃಷಿ ಯಿಂದ ನೋಡಿದರೆ 
ಶತಮಾನಗಳ ಹಿಂದೆ ಸೃಷ್ಟಿಯಾದ ನಮ್ಮ ದೇಶದ ತಾಜಮಹಲ್‌, ಬೇಲೂರು 
ಹಳೆಬೀಡಂ ದೇವಾಲಯಗಳು, ಶ್ರವಣಬೆಳಗೊಳದ ಭವ್ಯಮೂರ್ತಿ, ದಕ್ಷಿಣ ಭಾರತದ 
ದೇದೀಪ್ಯವಾನಗಳಾದ ಕಲಾಕೃತಿಗಳಾದ ಬೃಹತ್‌ ದೇವಾಲಯಗಳು, ಇವುಗಳಿಗೆ 
ಹೋಲಿಸಿದರೆ ಈ ಕಲ್ಲು ಮರಳು ಕಬ್ಬಿಣ ಸಿಮೆಂಟ್‌ರಾಸಿ ಬರಿಯ ಮಕ್ಕಳಾಟಿಕೆ'' 
ಎಂದುಬಿಟ್ಟೆ, ನನ್ನ ಉದ್ರೇಕದ ಮಾತನ್ನು ಕೇಳಿ ನನ್ನ ವಿಂತ್ರರಿಗೆ ಸ್ವಲ್ಪ 
ಆಶ್ಚರ್ಯವೇ ಅಯಿತು, ಅವರು "ನಿಮ್ಮ ಮಾತು ಸರಿ, ನಾವು ಚಿಕ್ಕ ವಯಸ್ಸಿನ 
ರಾಷ್ಟ್ರ, ಭಾರತ ಪುರಾತನ ರಾಷ್ಟ್ರ. ನಾನು ಭಾರತವನ್ನು ನೋಡಿಲ್ಲ" ಎಂದರು, 
ಅನಂತರ ನಾನು ಅಮೆರಿಕದ ವೈಜ್ಞಾನಿಕ ಸಾಧನೆ (ಚಂದ್ರಲೋಕ ಪ್ರಯಾಣ 
ಇವನ್ನೆಲ್ಲ ಪ್ರಶಂಸಿಸಿದಾಗ ಅವರಿಗೆ ನಿಜವಾಗಿ ಸಂತೋಷವೇ ಅಯಿತು, ಎಲ್ಲೆಲ್ಲಿಯೂ 
ಕಾಂಕ್ರೀಟಿನ ಡಬ್ಬಲ್‌ ರಸ್ತೆಗಳು, ಪೆಚ್ರೋಲಿನ ಕಡಿಮೆ ಬೆಲೆ. ವೇಗದನ್ಲಿ-ಹೆಚ್ಚೂ 
ಕಡಿಮೆ ಸಹ ಇಲ್ಲದ-ನಿಯಂತ್ರಣ, ಅಮೆರಿಕದಲ್ಲಿಯೇ ಅತ್ಯಧಿಕ ಸಂಖೈಯಲ್ಲಿ 
ವರುಷ ವರುಷವೂ ತಯಾರಾಗುತ್ತಿರುವ ಕಡಿಮೆ ಬೆಲೆಯ ಕಾರುಗಳು, ಇವುಗಳೆಲ್ಲವ 
ರಿಂದ ಅಮೆರಿಕದಲ್ಲಿ ಕಾರಿನ ಪ್ರಯಾಣವೇ ಅತಿ ಪ್ರಿಯವೂ ಅತಿ ಅಗ್ಗವೂ ಆದ 
ಸಾಧನವಾಗಿದೆ. “ಅಮೆರಿಕದ ನಾಗರಿಕತೆಯೇ ಕಾರು ಮತ್ತು ಟ್ರೇನ್‌ನ ನುಗರಿಕತೆ'' 


೪೬ ಅಮೆರಿಕದಲ್ಲಿ ಗೊರೂರು 


ಎಂದು ನಾನು ಒಂದೆಡೆ ಹೇಳಿದೆ. ಆಲ್ಲಿ ಹೆಣ್ಣು ಗಂಡು ಹುಡುಗರು ಮುದುಕರು 
ಮುದುಕಿಯರು ಎಲ್ಲರೂ ಕಾರು ನಡೆಸುತ್ತಾರೆ. ಸಣ್ಣಪುಟ್ಟ ರಿಪೇರಿ ಮಾಡುತ್ತಾರೆ. 
ಮುದುಕನಾಗಿ ನಿಲ್ಲುವುದಕ್ಕೆ ತ್ರಾಣವಿಲ್ಲದಿದ್ದರೂ ಕಾರು ನಡೆಸುತ್ತಾನೆ. ಎಂಟು ಹತ್ತು 
ವರುಷದ ಹುಡುಗರಿಗೂ ಸಹ ಕಾರಿನ ವಿಷಯ ತಿಳಿದಿರುತ್ತದೆ. ಅಲ್ಲಿ ವಿದ್ಯಾರ್ಥಿಗಳು 
ಪಠ್ಯ ಕ್ರಮಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಒಂದೆರಡು ಗಂಟೆ ಕಲಿತ ಮೇಲೆ, ಉಳಿದ 
ಸಮಯವನ್ನು ತಮ್ಮ ಇಷ್ಟಬಂದ ವಿಷಯ-ಸಂಗೀತ ಚಿತ್ರಕಲೆ ವಾಸ್ತು ಅಥವಾ ವಿಗ್ರಹ 
ಶಿಲ್ಪ ಟೆಲಿಫೋನು ತಯಾರಿ, ಹೀಗೆ ಯಾವುದಕ್ಕಾದರೂ ಉಪಯೋಗಿಸುತ್ತಾರೆ. ಆದರೆ 
ಹೆಣ್ಣು ಗಂಡು ಆದಿಯಾಗಿ ಎಲ್ಲರೂ ಮೋಟಾರು ನಡೆಸುವುದನ್ನು ಕಲಿತೇ ಕಲಿಯು 
ತ್ತಾರೆ. ಮೋಟಾರು ಅವರ ಜೀವನದ ಅವಿಭಾಜ್ಯ ಅಂಗ. ಅದೇ ಅವರ ಕಾಲು. 
ಮಾಧ್ಯಮಿಕ ಶಾಲೆಯಲ್ಲಿ ಸಹ ಒಂದು ಮೋಟಾರನ್ನು ಬಿಚ್ಚಿ ಸರಿಮಾಡಿ ಹುಡುಗರು 
ಅನುಭವ ಪಡೆಯುತ್ತಿರುತ್ತಾರೆ. 

ನಾವು ಇಳಿದು ಕೊಂಡಿದ್ದ ಅಪಾರ್ಟ್‌ಮೆಂಟ್‌ ಮಗ್ಗುಲಲ್ಲಿ ಒಬ್ಬ ಅಮೆರಿಕನ್‌ 
ಸಣ್ಣ ವ್ಯಾಪಾರಿಯ ಹೆಂಡತಿ ಇದ್ದಳು. ಅವಳಿಗೆ ಆಗಲೇ ಮಧ್ಯ ವಯಸ್ಸು ಮೀರಿದೆ. 
ಅವರಿಗೆ 20-22 ವರುಷದ ಮಗಳೊಬ್ಬಳಿದ್ದಾಳೆ. ಅವರು ಸಾಕುವುದಕ್ಕಾಗಿಯೆ 
ಒಂದು ಗಂಡುಮಗುವನ್ನು ಇಟ್ಟುಕೊಂಡಿದ್ದಾರೆ. ಗಂಡಹೆಂಡರಿಗೆ ಮನಸ್ತಾಪ 
ಬಂನಂ  ಬೇರೆಬೇರೆಯಾಗಿದ್ದಾರೆ. ಇನ್ನೂ ವಿವಾಹವಿಚ್ಛೇದವಾಗಿಲ್ಲ. ಆದರೆ 
ಗಂಡನೇ ಮನೆಯನ್ನು ಬಿಟ್ಟು ಹೋಗಿ ಬೇರೆ ಮನೆಯಲ್ಲಿದ್ದಾನೆ. ಇಬ್ಬರೂ 
ಒಟ್ಟುಗಿಯೇ ದುಡಿದು ಸಂಪಾದಿಸುವುದರಿಂದ, ಆಸ್ತಿಯ ವಿಷಯದಲ್ಲಿ ಇನ್ನೂ 
ತೀರ್ಮಾನ ಅವರವರಲ್ಲಿಯೇ ಆಗದುದರಿಂದ ವಿಚ್ಛೇದನವನ್ನು ಅಧಿಕಾರಿಗಳ ಮುಂದೆ 
ಇನ್ನೂ ಸ್ಥಿರೀಕರಿಸಿಲ್ಲ. ಹುಡುಗಿ ತಾಯಿತಂದೆ ಬೇರೆಯಾದುದರಿಂದ ತಾನೂ 
ಸ್ವತಂತ್ರ ಜೀವನಕ್ಕಾಗಿ ಬೇರೆ ಬಾಡಿಗೆ ಕೊಠಡಿ ಹಿಡಿದು ಹೋದಳು. ಕೆಲಸವೂ 
ಸಿಕ್ಕಿತು... ಅಮೆರಿಕದಲ್ಲಿ. ಎಲ್ಲರಿಗೂ ಕೆಲಸ ಸಿಕ್ಕುತ್ತೆ. ಕೆಲಸವಿಲ್ಲದಿದ್ದರೆ 
ನಿರುದ್ಯೋಗಭತ್ಯೆ ಸಿಗುತ್ತೆ. ಹುಡುಗಿ ಆಗಾಗ್ಗೆ ತಾಯಿಯ ಮನೆಗೆ ಬರುತ್ತಾಳೆ. 
ಅವಳಿಗೂ ಒಂದು ಕಾರು ಇದೆ. ದೊಡ್ಡದಾಗಿರುವ ಹಳೆ ಕಾರು. ಒಂದು ದಿನ ಅವಳು 
ಬಂದಾಗ ಹಳೆಯ ಕಾರು ಬದಲಾಯಿಸಿ ಅದಕ್ಕಿಂತ ಸ್ವಲ್ಪ ಚೆನ್ನಾದ ಸ್ವಲ್ಪ ಹೊಸ 
ದಾದ ಸಣ್ಣ ಕಾರಿನಲ್ಲಿ ಬಂದಿದ್ದಳು. ಮಗ್ಗುಲಮನೆಯಾದುದರಿಂದ ನನಗೆ ಆ 
ಮನೆಯವರಿಗೆ ಪರಿಚಯವಾಗಿತ್ತು. ""ಏನು ಹೊಸ ಕಾರು ಕೊಂಡುಕೊಂಡುಬಿಟ್ಟೆ ?'' 
ಎಂದು ಕೇಳಿದೆ. ಆಕೆ "ಇಲ್ಲ. ಮೊನ್ನೆ ಒಬ್ಬ ಗೃಹಸ್ಥ ನನ್ನ ಕಾರಿಗೆ ಬಂದಂ 
ಹಿಂದಿನಿಂದ ಡಿಕ್ಕಿ ಹೊಡೆದ. ನನ್ನ ಕಾರಿನ ಮಡ್‌ಗಾರ್ಡ್‌ ಜಜ್ಜಿಹೋಯಿತು. 
ಕಾರು ಇನ್ಕೂರೆನ್ಸ್‌ ಹಣ ಪಡೆಯಲು ನಾನು ಪೋಲೀಸರಿಗೆ ತಿಳಿಸುವ ಆವಶ್ಯಕತೆ 
ಇತ್ತು. ಆ ಕ್ರಮದಿಂದ ಗೃಹಸ್ಥ ತನ್ನ ಕಾರಿನ ಮೇಲೆ ಕೊಡಬೇಕಾದ 


a 


ಫಿಲಿಡೆಲ್ಫಿಯಾ-ನ್ಯೂಜೆರಸಿ | ೪೭ 


ಇನ್ಕೂರೆಸ್ಸ್‌ ಸಹ ಹೆಚ್ಚುತ್ತಿತ್ತು. ಅವನು ನನ್ನೊಂದಿಗೆ “ಈ ವಿಷಯ ನವ್ಮೂ 
ನಮ್ಮಲ್ಲಿಯೇ ಪರಿಹರಿಸಿಕೊಳ್ಳೋಣ. ನನ್ನ ಹತ್ತಿರ ಇನ್ನೂ ಎರಡು ಕಾರುಗಳಿವೆ. 
ಅವುಗಳಲ್ಲಿ ನಿನಗೆ ಬೇಕಾದುದೊಂದನ್ನು ನೀನು ತೆಗೆದುಕೊ. ಈ ಜಖಂ ಆದ 
ಕಾರನ್ನು ನನಗೆ ಕೊಟ್ಟುಬಿಡು'' ಎಂದು ಹೇಳಿದ. ನಾನು ಅವನ ಮನೆಗೆ ಹೋಗಿ 
ನೋಡಿ ಈ ಕಾರು ತೆಗೆದುಕೊಂಡೆ. ಇದು ಸಣ್ಣದೂ ಆಗಿದೆ. ಪೆಟ್ರೋಲ್‌ ಖರ್ಚು 
ಕಡಿವೆಂ'' ಎಂದಳು. 

ದುಂದುಗಾರಿಕೆಯ ವೆಚ್ಚ ಒಂದು ಧನಿಕ ದೊಡ್ಡ ರಾಷ್ಠ ಕ್ಕೂ ತಲೆನೋವು 
. ಆಗಬಹುದು ಎಂಬುದಕ್ಕೆ ಅಮೆರಿಕ ಉದಾಹರಣೆ. ಅಮೆರಿಕದಲ್ಲಿ ಈಗ ಅವರ ಉಪ 
ಯೋಗದ ಪೆಟ್ರೋಲ್‌ ಪೈಕಿ ಶೇಕಡ ೫೧ ಅವರಲ್ಲಿಯೇ ಸಿಕ್ಕುತ್ತಿದೆ. ಈಚೆಗೆ 
ಕೆನಡದಲ್ಲಿ ಆಯಿಲ್‌ಸ್ಕಾಂಡ್‌ (ಎಣ್ಣೆ ಮರಳು, ಇದು ಜೇಡಿಮಣ್ಣಿನ ಹಾಗಿದೆ) 
ಎಂಬುದರಿಂದ ಪೆಟ್ರೋಲ್‌ ತಯಾರಿಸಲು ಪ್ರಾರಂಭಿಸಿದ್ದಾರೆ. ಪೆಟ್ರೋಲನ್ನು ತಾವು 
ಅತಿಯಾಗಿ ವೆಚ್ಚ ಮಾಡುತ್ತಿದ್ದೇವೆ ಎಂಬ ವಿವೇಕ ಈಗ ಆಮೆರಿಕದಲ್ಲಿ ನಿಧಾನವಾಗಿ 
ತಲೆದೋರುತ್ತಿದೆ. ''ಇನ್ನು ಮೇಲೆ ಸಣ್ಣ ಕಾರುಗಳನ್ನೇ ತಯಾರಿಸಿ, ಸಣ್ಣ ಕಾರು 
ಗಳನ್ನೇ ಉಪಯೋಗಿಸಿ, ಪೆಟ್ರೋಲ್‌ ಉಳಿಸಿ” (8೩೪6 680£8)-ಅಮೆಂರಿಕದಲ್ಲಿ 
ಪೆಟ್ರೋಲ್‌ಗೆ ಗ್ಯಾಸ್‌ ಅಥವಾ ಎನರ್ಜಿ ಎನ್ನುತ್ತಾರೆ) ಎಂಬ ಫಲಕಗಳು ತಲೆದೋರು 
ತ್ತಿವೆ. ಪೆಟ್ರೋಲ್‌ ಬಂಕ್‌,) ಮೋಟಾರ್‌ ರಿಪೇರ್‌ ಗ್ಯಾರೇಜ್‌ ಅಮೆರಿಕನ್‌ 
ನಾಗರಿಕತೆಯ ಅವಿಭಾಜ್ಯ ಅಂಗ. ಸಾಧಾರಣವಾಗಿ ಪೆಟ್ರೋಲ್‌ ಬಂಕುಗಳಲ್ಲಿ 
ಪೆಟ್ರೋಲ್‌ ಹಾಕುವವನು ಇರುವುದಿಲ್ಲ. ಹಣ ಲೆಕ್ಕಮಾಡಿ ಪೆಟ್ಟಿಗೆಯಲ್ಲಿ ತೂರಿಸಿದರೆ, 
ನಿಗದಿಯಾದ ಪೆಟ್ರೋಲ್‌ ಬರುತ್ತದೆ. ಪಂಪುವಗೈರೆ ಸರಿಯಾಗಿ ಕಾರಿಗೆ ಇಟ್ಟು 
ಪೆಟ್ರೋಲ್‌ ತುಂಬಿಕೊಳ್ಳುವುದು ಗಿರಾಕಿಯ ಜವಾಬ್ದಾರಿ. ನಿರ್ಜನ ರಸ್ತೆಯಲ್ಲಿ 
ಅಪರೂಪವಾಗಿ ನೂರಾರು ಮೈಲಿ ದೂರಕ್ಕೂ ಪೆಟ್ರೋಲ್‌ ಬಂಕ್‌ ಅಥವಾ ಗ್ಯಾರೇಜ್‌ 
ಇರುವುದಿಲ್ಲ. ಇದಕ್ಕೆ ಕಾರಣ ಅವುಗಳನ್ನು ಅಲ್ಲಿ ಇಟ್ಟು ನಡೆಸಲು ಸಮೀಪದಲ್ಲಿ 
ಯಾವುದೇ ಹಳ್ಳಿ ಊರು ವಗೈರೆ ಇಲ್ಲದಿರುವುದು. ಅಂತಹ ಸಂದರ್ಭದಲ್ಲಿ ಹಿಂದು 
ಗಡೆಯ ಗ್ಯಾರೇಜಿನಲ್ಲಿಯೇ “ಇನ್ನೂ ನೂರು ಮೈಲಿ ಪೆಟ್ರೋಲ್‌ ಬಂಕ್‌ ಮತ್ತು 
ಗ್ಯಾರೇಜ್‌ ಇಲ್ಲ” ಎಂದು ಫಲಕ ಹಾಕಿರುತ್ತಾರೆ. ಅಂದರೆ ಕಾರಿನ ಎಲ್ಲ ಸೌಕರ್ಯ 
ಗಳನ್ನೂ ಹಿಂದಲ ಆ ಬಂಕ್‌, ಗ್ಯಾರೇಜಂ ಇವುಗಳಲ್ಲಿಯೇ ನೋಡಿಕೊಳ್ಳಬೇಕು 
ಎಂದು. 

ನ್ಯೂಯಾರ್ಕಿನಿಂದ ನ್ಯೂಜೆರಸಿಗೆ--ಸುವಾಾರು ೮೦ ಮೈಲಿ--ಮರುದಿನ ಬಸ್ಸಿನಲ್ಲಿ 
ಹೋಗುವುದೆಂದು ನಿರ್ಣಯಿಸಿದೆವು. . ಬಸ್ಸು, ರೈಲುಗಳ ಸೌಕರ್ಯ ಎಲ್ಲೆಡೆಗೂ ಇದೆ, 
'ನಮ್ಮ ಅಕ್ಕನ ಮೊಮ್ಮಗಳೇ ನ್ಯೂಯಾರ್ಕಿನಲ್ಲಿ ನಮ್ಮನ್ನು ಒಂದೆಂ ಬಸ್ಸಿಗೆ ಕೂರಿ 
ಸಿದಳು. ಬಸ್ಸಿನಲ್ಲಿ ಕುಡಿಯುವ ನೀರಿನ ಸೌಕರ್ಯವೂ ಇರಂತ್ತದೆ. ದಾರಿಯಲ್ಲ 


೪೮ ಅಮೆರಿಕದಲ್ಲಿ ಗೊರೂರು 


ಸಿಕ್ಕುವುದು ಚೆರಿಹಿಲ್‌ ಎಂಬ ಊರಂ. ನಾವು ಅಲ್ಲಿಗೆ ಹೋದುದು ಶ್ರೀ ಪು. ತಿ. 
ನರಸಿಂಹಾಚಾರ್ಯರ ಮಗಳನ್ನೂ ನನ್ನ ಹೆಂಡತಿಯ ಅಣ್ಣನ ಮಕ್ಕಳನ್ನೂ ನೋಡಂವುದ 
ಕ್ಕಾಗಿ, ಆಗ ಅಲ್ಲಿ ನನ್ನ ಹೆಂಡತಿಯ ಅಣ್ಣ ಮತ್ತು ಅತ್ತಿಗೆ ಸಹ ಇದ್ದರು. ನರಸಿಂಹಾ 
ಚಾರ್ಕರ ಮೊಮ್ಮಗಳು ೧೬-೧೮ ವರ್ಷದ ಹುಡುಗಿ, ಒಂದು ಭೂತಾಕಾರದ ಕಾರನ್ನು 
ನಡೆಸಿಕೊಂಡ: ಬಂದಿದ್ದಳು. ಹಿಂದಿರುಗಿ ಹೋಗುತ್ತಿರುವಾಗ--ಮೊದಲದಿನ ಕಾರಿನ 
ಮಡ್‌ಗಾರ್ಡಿಗೆ ಯಾರೋ ತಮ್ಮ ಗಾಡಿ ಬಡಿದುದರಿಂದ-- ಮಡ್‌ಗಾರ್ಡ್‌, ಚಕ್ರದ 
ಮೇಲೆ ಕುಳಿತು, ಅಮುಕಿ ಚಲಿಸುತ್ತಿತ್ತು. ನಿಲ್ಲಿಸಿ ಸರಿಪಡಿಸಲು ಆ ಹ:ಡುಗಿಯೇ 
ಪ್ರಯತ್ನಿಸಿದಳು. ಆದರೆ ಅದಕ್ಕೆ ದೇಹಬಲ ಬೇಕಾಗಿದ್ದಿತು. ನಾವೆಲ್ಲ ಮುಕ್ಕರಿದರೂ 
ಏನೂ ಆಗಲಿಲ್ಲ ಆಗ ಆ ದಾರಿಯಲ್ಲಿ ಇಬ್ಬರು ೧೮-೨೦ ವಯಸ್ಸಿನ ಯುವಕರು 
ಬರುತ್ತಿದ್ದರು. ಅವರು ಬಂದವರೇ ನಮ್ಮ ಕಾರಿಗೆ ಕೈಹಾಕಿದರು. ಕುಟ್ಟೆದರು, 
ಬಗ್ಗಿಸಿದರು, ಬಡಿದರು. ಅವರದು ಭೀಮಶಕ್ತಿ. ಗಾಡಿ ಸರಿಮಾಡುತ್ತಿರುವಾಗ 
ಒಂದು ಹಂತದಲ್ಲಿ "ಜಾಕ್‌'ನ (ಭಾರಗಳನ್ನು ಎತ್ತುವ ಯಂತ್ರ ಎತ್ತಿಗೆ) ಆವಶ್ಯಕತೆ 
ಯುಂಟಾಯಿತು. ಆದರೆ ಅಲ್ಲಿ ಸುತ್ತಮುತ್ತ ಎಲ್ಲಿಯೂ ಜಾಕ್‌ ಇರಲಿಲ್ಲ, ಆ 
ಇಬ್ಬರೇ ಹೆಗಲು ಕೊಟ್ಟು ಎತ್ತಿ, ಜಾಕ್‌ನ ಕೆಲಸವನ್ನೇ ಸಾಧಿಸಿ ಗಾಡಿ ಸರಿಮಾಡಿ 
ಬೈ ಬೆ ೃ ಮಾಡಿ ಹೊರಟು ಹೋದರು. 

ಚೆರಿಹಿಲ್‌ ಎಂಬುದು ನೋಡುವುದಕ್ಕೆ ಸಣ್ಣದಾಗಿರಂವ ಸುಂದರವಾದ ಊರು. 
ಅಲ್ಲಿ ಆರ್ಥಿಕವಾಗಿ-ಅಮೆರಿಕದ ದೃಷ್ಟಿಯಲ್ಲಿಯೂ-ಪ್ರಥಮ ಶ್ರೇಣಿಯ ಧನಸಂಪಾದನೆ 
ಯುಳ್ಳವರೇ ಇರುಷರು. ನಾನು ಅಲ್ಲಿಗೆ ಹೋದ ಎರಡನೆಯ ಉದ್ದೇಶ, ಈಶಾನ್ಯ 
ಅಮೆರಿಕ ಕನ್ನಡ ಸಂಘದ ಕೆಲಸಗಾರರು ಮತ್ತು ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು 
ಮತ್ತು ಕಾರ್ಕದರ್ಶಿಗಳಾದ ಡಾ| ಎಚ್‌. ವಿ. ರಂಗಾಚಾರ್‌ ಇವರು ಮತ್ತು ಇತರ 
ಕನ್ನಡಿಗರನ್ನು ಸಂಧಿಸುವುದು ; ಮೂರನೆಯದಾಗಿ ಇಂಗ್ಲೆಂಡಿನೊಂದಿಗೆ ಅಮೇರಿಕ 
ಯುದ್ಧವನ್ನೇ ಹೂಡಿ ಸ್ವಾತಂತ್ರ (ವನ್ನು ಘೋಷಿಸಿ ಮೊದಲು ಸ್ವಾತಂತ್ರ (ಪ್ರಣಾಳಿಕೆ 
ಯನ್ನು ವಿಧಿವತ್ತಾಗಿ ಅಂಗೀಕರಿಸಿದುದು ಇಲ್ಲಿಗೆ ಸಮೀಪವಾದ ಫಿಲಿಡೆಲ್ಫಿ ಯಾದಲ್ಲಿ. 
ಫಿಲಿಡೆಲ್ಫಿಯಾ ಹೀಗೆ ಸಾ ತಂತ್ರ ,ಪ್ರೇವಿಂಗಳಿಗೆಲ್ಲ ಒಂದು ಆಕರ್ಷಣೀಯ ಸ್ಥಳ, 
ಫಿಲಿಡೆಲ್ಫಿಯದ ಸ್ವಾತಂತ್ರ್ಯ. ರಾಷ್ಟ್ರೀಯ ಚಾರಿತ್ರಿಕ ಮೈದಾನದಲ್ಲಿ ಆ ಮಹಾನ್‌ 
ಘಟನೆಯ ಸಂಕೇತಗಳೆಲ್ಲ ಕಾಣುತ್ತವೆ. ಸ್ವಾತಂತ್ರ, ಘೋಷಣೆಯ ಮೊದಲನೆಯ 
ಪಠಣದೊಂದಿಗೆ ೧೭೭೬ ಜಂಲೈ ೮ ರಂದು ಸ್ವಾತಂತ್ರ, ಘಂಟೆ ಭಾರಿಸಿತ. ಈ 
ಘಂಟೆ ಟನ್‌ಗಟ್ಟಲೆ ಭಾರವಾಗಿದೆ. ಅದರ ಮೇಲುಗಡೆ ಫಲಕದಲ್ಲಿ "ಸ್ವಾತಂತ್ರ ವನ್ನು 
ಎಲ್ಲ ರಾಷ್ಟ್ರಗಳಿಗೂ ಎಲ್ಲ ರಾಷ್ಟ್ರಗಳ ಪ್ರಜೆಗಳಿಗೂ ಘೋಷಿಸಿ'' ಎಂಬ ವಾಕ್ಕೆವಿದೆ. 
(ಈಚೆಗೆ ಗಂಟೆ ಬಿರುಕು ಬಿಟ್ಟು ಹೋಗಿದೆ !). ಅವರೂ ಕೂಡ ಅದರ ದರ್ಶನ 
ದಿಂದಲೇ ಆ ಗಂಟೆಯ ಸದ್ದಿನಲ್ಲಿ ಅಮೆರಿಕರಾಷ್ಟ್ರ ಜನ್ಮತಾಳಿತು ಎಂಬ ರೋಮಾಂಚ 


ಫಿಲಿಡೆಲ್ಲಿ ಶ್ರಯಾ-ನ್ಯೂಜೆರೆಸಿ ೪೯ 


ವಾಗುತ್ತದೆ. ಅಮೆರಿಕದ ಸಂವಿಧಾನ ಅಂಗೀಕಾರವಾದುದೂ ಈ ಸ್ಥಳದಲ್ಲಿಯೇ, 
ಇದು ಬೆಂಜಮಿನ್‌ ಫ್ರಾಂಕ್ಲಿನ್‌ನ ಕಾರ್ಯಕ್ಷೇತ್ರವೂ ಹೌದು. ಇಲ್ಲಿ ಅವನ ಅಪೂರ್ವ 
ಪ್ರತಿಭೆ ಇಂದಿಗೂ ಅನುಭವವಾಗುತ್ತದೆ. ಫ್ರಾಂಕ್ಲಿನ್‌ ಅಸಾಧಾರಣ ಪ್ರತಿಭೆ 
ಮತ್ತು ಯೋಗ್ಯತೆಯ ಮಹಾನ್‌ ವ್ಯಕ್ತಿ. ಸ್ವಾತಂತ್ರ್ಯ ಯುದ್ಧಕ್ಕೆ ಅಮೆರಿಕನ್‌ 
ಜನರ ಮನವನ್ನು ತಿದ್ದಿದವನೇ ಅವನು. ಫ್ರಾಂಕ್ಲಿನ್‌ ಬಹುವರ್ಣರಂಜಿತ ವ್ಯಕ್ತಿ ; 
ವಿನೋದಿ, ಪ್ರಪಂಚಜ್ಞಾನವುಳ್ಳವ. ಅವನು ನಿರ್ಗತಿಕನಾಗಿ ಮಿತ್ರರಿಲ್ಲದೆ ರಕ್ಷಕರಿಲ್ಲದೆ 
ತಲಿಗೆ ಅರಿವೆ ಇಲ್ಲದೆ, ಓಬ್ಬ ಮಂದ್ರಕನಾಗಿ, ಪ್ರಕಾಶಕನಾಗಿ, ಜನನಾಯಕನಾಗಿ 
ರಾಜಕಾರಣಿಯಾಗಿ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಸಿದ್ಧ ವಿಜ್ಞಾನಿಯಾಗಿ ಇಲ್ಲಿಯೇ ಮನೆ 
ಕಟ್ಟಿ ಅದರಲ್ಲಿ ಕೆಲವು ವರ್ಷ ವಾಸಿಸಿದನು. ಅವನದು ಅಪೂರ್ವ ವರ್ಣರಂಜಿತ 
ಸ್ಫೂರ್ತಿದಾಯಕ ವ್ಯಕ್ತಿತ್ವ. ಸಿಡಿಲಿನ ವಿಷಯದಲ್ಲಿ, ಜಗತ್ತಿನಲ್ಲಿಯೇ ಪ್ರಥಮ 
ಪರಿಶೋಧನೆ ಮಾಡಿದ ಕೀರ್ತಿ ಫ್ರಾಂಕ್ಲಿನ್‌ನದು. ಇದು ಎತ್ತರವಾದ ಕಟ್ಟಡಗಳ 
ಮೇಲೆ ಹುಗಿಯುವ ಸಿಡಿಲು ನಿರೋಧಕ ಲೋಹತಂತಿ ಫ್ರಾಂಕ್ಲಿನ್‌ನ ಶೋಧನೆಯ 
ಆಧಾರದಿಂದ ನಿರ್ಮಿತವಾಗಿದೆ. ಅವನ ಮರಣವೂ ಥಿಲಿಡೆಲ್ಫಿಯಾದಲ್ಲಿಯೇ 
ಆಯಿಂತು. ಅವನು ಮಾಡಿದ ಕೊನೆಯ ಕೆಲಸ, ಗುಲಾಮಗಿರಿಯ ನಿರ್ಮೂಲನಕ್ಕಾಗಿ 
ಕಾಂಗ್ರೆಸ್ಸಿಗೆ ಸಲ್ಲಿಸಿದ, ಗುಲಾಮಗಿರಿಯ ವಿರೋಧಿ ನಿರೂಪ. ಅಮೆರಿಕದಲ್ಲಿ ನಾವು 
ಮೆಚ್ಚುವ ಸಂಗತಿ, ಅವರು ಯಾವಾಗಲೂ ಜಗತ್ತಿನಲ್ಲಿ ಎಲ್ಲರ ಸ್ವಾತಂತ್ರ್ಯಕ್ಕಾಗಿ 
ಬಯಸುವವರು. ಅವರು ಎಂಪೈರ್‌ ಸ್ಟೇಟ್‌ ಬಿಲ್ಲಿಂಗ್‌ನಲ್ಲಿ ಸಹ "ಜಗತ್ತಿನ ಎಲ್ಲ 
ಭಾಗದ ಸ್ವಾತಂತ್ರ ಪ್ರಿಯರಿಗೆ ಅರ್ಪಣೆ'' ಎಂದು ಕೆತ್ತಿದ್ದಾರೆ. ಈ ಮನೋಭಾವ 
ದವರಲ್ಲಿ ಅಗ್ರಗಣ್ಯ ಬೆಂಜಮಿನ್‌ ಫ್ರಾಂಕ್ಲಿನ್‌. ಅವನ ಜೀವನ ಚರಿತ್ರೆಯನ್ನು ಕನ್ನಡ 
ದಲ್ಲಿ ನನ್ನ ಬಾಲ್ಯದಲ್ಲಿ ಓದಿದ್ದೆ. ಲೇಖಕರು ಶ್ರೀ ಕೆ. ಲ. ಸುಬ್ಬರಾಯರು. ಆಗ ಅದು 
ಭಾರತವನ್ನು ಪಾರತಂತ್ರ ದ ಗಾಢಾಂಧಕಾರ ಮುಚ್ಚಿದ ಕಾಲ. ಬೆಂಜಮಿನ್‌ 
ಫ್ರಾಂಕ್ಲಿನ್‌ನ ಸ್ವಾತಂತ್ರ್ಯ ಹೋರಾಟ, ಫಿಲಿಡೆಲ್ಲಿಯಾ ಸ್ವಾತಂತ್ರ್ಯ ಹೋರಾಟದ 
ಕೇಂದ್ರವಾಗಿತ್ತು. ಬ್ರಿಟಿಷ್‌ ವಸ್ತುಗಳ ಬಹಿಷ್ಕಾರ, ಆರ್ಥಿಕರಂಗದಲ್ಲಿ ಸ್ವಪರಿಪೂರ್ಣತೆ 
ಈ ಎಲ್ಲ ಕಾರ್ಯಗಳಲ್ಲಿಯೂ ಜನತೆಯ ಪೂರ್ಣ ಸಹಭಾಗತ್ವ ಇವುಗಳನ್ನು ಫ್ರಾಂಕ್ಲಿನ್‌ 
ಸಾಧಿಸಿದನು. ಬಹುಶಃ ವಸ್ತುಗಳ ಬಹಿಷ್ಕಾರವನ್ನು. ರಾಜಕೀಯ ಅಸ್ತ್ರವಾಗಿ 
ಮೊದಲನೆಯ ಸಲ ಪ್ರಯೋಗಿಸಿದವನು ಬೆಂಜಮಿನ್‌ ಫ್ರಾಕ್ಲಿನ್‌ ಇರಬೇಕು. 
ಗಾಂಧೀಜಿ ಸಹ ಬ್ರಿಟಿಷ್‌ ಸರ್ಕಾರದೊಂದಿಗೆ ತಮ್ಮ ಹೋರಾಟದಲ್ಲಿ ಬ್ರಿಟಿಷ್‌ ವಸ್ತು 
ಗಳ ಬಹಿಷ್ಕಾರವನ್ನು ಮುಖ್ಯ ಸಾಧನವಾಗಿ ಬಳಸಿದರು. ಫ್ರಾಂಕ್ಲಿನ್‌ನಂ 
ಪ್ಯಾರಿಸ್ಸಿಗೆ ಸಹ ಹೋಗಿ, ಅಮೆರಿಕದ ಸ್ವಾತಂತ್ರ , ಹೋರಾಟಕ್ಕೆ ಪ್ಯಾರಿಸ್‌ ಜನತೆ 
ಮತ್ತು ಸರ್ಕಾರದ ಸಹಾಯವನ್ನು ಗಳಿಸಿದನು. ಅವನ ಆತ್ಮಕಥೆ ಇಂದಿಗೂ ಸಹ 
4 


uo ಅಮೆರಿಕದಲ್ಲಿ ಗೊರೊರೆ 


ತುಂಬ ಆಕರ್ಷಣೀಯವಾಗಿದೆ. ವಾಚಕರು ಅದನ್ನು ಓದಬೇಕೆಂದು ನಾನು ಸಲಹೆ 
ಮಾಡುತ್ತೇನೆ. 

ಬೆಂಜಮಿನ್‌ ಫ್ರಾಂಕ್ಲಿನ್‌ನ ವಿನೋದ, ವಿವೇಕವನ್ನು ಗುರುತಿಸಲು ಒಂದು 
ಉದಾಹರಣೆಯನ್ನು ಹೇಳೆಬಹಂದು. ಅವನ ಧೀರ್ಫ್ಥಕಾಲದ ಬಹುಮುಖ ಚಟುವಟಿಕೆ 
ಗಳಲ್ಲಿ, ಅವನಿಗೆ ಮೂರು ಜನ ಹೆಂಡಿರಾದರು. ಫ್ರಾಂಕ್ಲಿನ್‌, ಗಂಡಸು ತನಗಿಂತ 
ಸ್ವಲ್ಪ ಹೆಚ್ಚು ವಯಸ್ಸಿನ ಹೆಂಗಸನ್ನು ಮದುವೆಯಾಗುವುದು ಒಳ್ಳೆಯದೆಂಬ ಮಂತ 
ಪುಳ್ಳವನಾಗಿದ್ದನು. ಬಯ್ಯುವ ಹೆಂಡತಿಯಿಂದಲೂ ಅನೇಕ ಲಾಭಗಳಿವೆ ಎಂದು 
ಸಾಧಿಸುತ್ತಿದ್ದನಂ. ಒಂದೆಡೆ ಆತ ಹೀಗೆ ಹೇಳಿದ್ದಾನೆ. 

“ನಿಜವಾದುದೂ ಹಳೆಯದಾದುದೂ ಒಂದು ಮಾತಿದೆ. "ಅನಾನುಕೂಲವಿಲ್ಲದ 
ಅನುಕೂಲವಿಲ್ಲ' ಎಂಬುದು. ಹಾಗೆಯೇ ಅದಕ್ಕಿಂತ ಕಡಿಮೆ ಸತ್ಯವಲ್ಲದ-ಆದರೆ 
ಹೆಚ್ಚು ಹೊಸದಾದ-ಮತ್ತೊಂದು ಮಾತೂ ಇರಬಹುದು, `ಅನುಕೂಲವಿಲ್ಲದ 
ಅನಾನುಕೂಲವೂ ಇಲ್ಲ' ಎಂಬುದು. 

“ಅದು ಹೇಗೂ ಇರಲಿ, ಬಯ್ಯುವ ಹೆಂಡತಿ ಒಂದು ಅನಾನುಕೂಲವೆಂದು 
ಸಾಮಾನ್ಯವಾಗಿ ಭಾವಿಸುತ್ತಾರೆ. ಆದರೆ ಅದರಲ್ಲಿ-ಅತ್ಯಂತ ಬೆಲೆಯಾಗಿ ಅನುಕೂಲ 
ಪಡಿಸುವ ಅಂಶಗಳಿವೆ. ನಾನು ಅನುಭವದಿಂದಲೂ ದೀರುಕಾಲದ ವೀಕ್ಷಣೆಯಿಂದಲೂ 
ಹೇಳುತ್ತೇನೆ. ಬಯ್ಯುವ ಸ್ವಭಾವದ ಮಹಿಳೆಯರು, ಸಾಧಾರಣವಾಗಿ ಅರೋಗಿಗಳೂ 
ದೃಢಕಾಯರೂ ಆಗಿರುತ್ತಾರೆ. ಶಕ್ತಿಯುತ ಸಂತಾನವನ್ನು ಹೊಂದುತ್ತಾರೆ ; ಸಂಸಾರದ 
ಕಾರ್ಯಗಳನ್ನು ಚುರುಕಾಗಿ ನಡೆಸುತ್ತಾರೆ. ಸಂಸಾರದ ಆಯವ್ಯಯವನ್ನೂ ಗಂಡನ 
ಹಿತವನ್ನೂ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. 

"`ಈ ಬೈಗಳದ ಗದ್ದಲವೋ ? ಅದೊಂದು ಸಣ್ಣ ವಿಷಯ. ಈ ಬೈಗಳ ಒಂದು 
ಅಭ್ಯಾಸ, ಇದರಲ್ಲಿ ಕೆಟ್ಟ ಉದ್ದೇಶವಿಲ್ಲ. ಕೆಟ್ಟ ಉದ್ದೇಶವನ್ನು ಅದಕ್ಕೆ ಆರೋಪಿ 
ಸಲೂ ಬಾರದು. ನನ್ನನ್ನು ಕೇಳುವುದಾದರೆ ನಾನು ನಿಜವಾಗಿ ಹೀಗೆ ಹೇಳುತ್ತೇನೆ. 
ವಿಧೇಯಳಾಗಿ ಮೆತ್ತಗೆ ಗೊಣಗುತ್ತಿದ್ದ ನನ್ನ ಮೊದಲ ಹೆಂಡತಿ, ಮತ್ತು ಮಾತನಾಡದೆ 
ಅಸಮಾಧಾನ ತೋರುತ್ತಿದ್ದ ನನ್ನ ಎರಡನೆಯ ಹೆಂಡತಿ, , ಇವರಿಬ್ಬರೂ ನನ್ನ ಈಗಿನ 
ಪ್ರಿಯಪತ್ನಿಯ ಬೈಗಳ ಕೂಗಾಟ, ಕೊಡುವುದಕ್ಕಿಂತ ನನಗೆ ಹೆಚ್ಚು ಮುಜಂಗರ 
ಕೊಡುತ್ತಿದ್ದರು. ನನ್ನ ಅಭಿಪ್ರಾಯವೇನೆಂದರೆ ಬೈಯ್ಯುವ ಹೆಂಗಸರ ಈ ವಾಕ್‌ 
ಸ್ವಾತಂತ್ರ್ಯ, ಅವರು ತಾವು ತಮ್ಮ ಗಂಡಂದಿರ ವಿಷಯದಲ್ಲಿ ತಮ್ಮ ಕರ್ತವ್ಯವನ್ನು 
ಚೆನ್ನಾಗಿ ಶ್ರದ್ಧೆಯಿಂದ ಮಾಡುತ್ತಿದ್ದೇವೆಂಬ ನಂಬಿಕೆಯಿಂದ ಉಂಟಾದುದು. 

"ನನ್ನ ಪರಿಚಿತರಲ್ಲಿ ಇಂತಹ ಒಳ್ಳೆಯ ಹೆಂಡತಿಯರಾಗುವ ಗಂಣವುಳ್ಳವರು 
ಇಬ್ಬರು ಇದ್ದಾರೆ. ಇವರಿಗೆ ಒಳ್ಳೆ ಗಂಡಂದಿರು ಸಿಕ್ಕಲು ನನ್ನ ಈ ಸೂಚನೆಗಳಿಂದ 
ಸಹಾಯವಾಗಬಹುದು. '' 


ಫಿಲಿಡೆಲ್ಫಿ ಯಾ-ನ್ಯೂಜೆತೆಸ pe 


ಫ್ರಾಂಕ್ಲಿನ್‌ನ ಅಂತ್ಯಕಾಲದ ಅವನ ಮನೆ ಫ್ರಾಂಕ್ಲಿನ್‌ ಕೋರ್ಟ್‌. ಇದನ್ನು 
ಫ್ಲಾರಿಡದಲ್ಲಿ ನೋಡಿದಾಗ, ಅಮೆರಿಕ ರಾಜಕಾರಣಿಗಳಲ್ಲಿ ಅಗ್ರಗಣ್ಯರಾದ (ಅಮೆರಿಕ 
ಸ್ವಾತಂತ್ರ್ಯ, ಘೋಷಣೆಯ ಕರಡನ್ನು ತಯಾರಿಸಿದ) ಥಾಮಸ್‌ ಜಫರ್‌ ಸನ್‌, ಜಾನ್‌ 
ಆಡಮ್ಸ್‌ ಇವರೆಲ್ಲರ ನೆನಪೂ ಆಗುತ್ತದೆ. ಇನ್ನೂರು ವರ್ಷಗಳ ಕೆಳಗೆ ಸ್ವಾತಂತ್ರ್ಯ 
ಘೋಷಣೆಯನ್ನು ಮಾಡಿ, ಅಧಿಕಾರ ವಹಿಸಿಕೊಂಡ ಸ್ವಾತಂತ್ರ್ಯ, ಭವನ, ವಿಶಾಲವಾದ 
ಮರದ ಕುರ್ಚಿಗಳು, ಹಸಿರುಬಟ್ಟೆ ಮಂಸಂಕಿನ ಮೇಜಂಗಳು ಹಾಗೆಯೇ ಇಂದಿಗೂ 
 ಉಳಿಸಲ್ಪಟ್ಟಿವೆ. ಅಮೆರಿಕದವರು ತಮ್ಮ ಸ್ವಾತಂತ್ರ್ಯವನ್ನು ಪ್ರಪ್ರಥಮವಾಗಿ 

ಘೋಷಿಸಿದ ನಗರ ಫಿಲಿಡೆಲ್ಪಿಯಾ. 

ಅಮೆರಿಕದ ಕನ್ನಡ ಸಂಘಗಳ ಪೆ ೃಕಿ ಫಿಲಿಡೆಲ್ಲಿಯಾ ತ್ರಿವೇಣಿ ಕನ್ನಡ ಸಂಘವೂ 
ಮುಖ್ಯವಾದುದು. ಅಮೆರಿಕದಲ್ಲಿ ಸುಮಾರು ಎರಡೂವರೆಲಕ್ಷ ಭಾರತೀಯರಿದ್ದಾರೆಂದು 
ಒಂದು ಆಂದಾಜು ಮಾಡಲಾಗಿದೆ. ಕನ್ನಡಿಗರ ಸಂಖ್ಯೆ ಹತ್ತುಸಾವಿರ ಇರಬಹುದು. 
ಇದರಲ್ಲಿ ಈಶಾನ್ಯ ಆಮೆರಿಕದಲ್ಲಿಯೇ ಏಳು ಸಾವಿರ ಕನ್ನಡಿಗರಿದ್ದಾರೆಂದು ಹೇಳುತ್ತಾರೆ. 
ನ್ಯೂಯಾರ್ಕ್‌, ಫಿಲಿಡೆಲ್ಫಿಯಾ ಇವು ಈಶಾನ್ಯ ಅಮೆರಿಕಕ್ಕೆ ಸೇರಿದುವು, 
ಅಮೆರಿಕದಲ್ಲಿ ಪ್ರಥಮ ಭಾರತೀಯ ಸಂಘವನ್ನು ಸ್ಥಾಪಿಸಿದವರು ನಾ, ಸಂ. ಹರ್ಡಿೀಕರ್‌, 
ಇದು ಐವತ್ತು ವರ್ಷಗಳಿಗೂ ಹಿಂದೆ. ಇದನ್ನು ಸ್ಥಾಪಿಸಿದವರು ಕನ್ನಡಿಗರೆಂಬುದು 
ನಮಗೆ ಹೆಮ್ಮೆಯ ವಿಷಯ. ಆದರೆ ಶ್ರೀವಕಾನ್‌ ಹರ್ಡೀಕರರು, ಆ ಸಂಘಕ್ಕೆ 
“ಭಾರತೀಯ  ಸಂಘ''ವೆಂದು ಹೆಸರಿಟ್ಟ ದ್ದನ್ನು ನಾವು ಗಮನಿಸಬೇಕು. ಯಾಕೆಂದರೆ 
ಈಚಿನ ದಿನಗಳಲ್ಲಿ ಅಮೆರಿಕ ಮತ್ತು ಕೆನಡಗಳಲ್ಲಿ ಭಾರತೀಯರು ಹೆಚ್ಚು ಹೆಚ್ಚಾಗಿ 
ಸೇರುತ್ತಿರುವುದರಿಂದ, ಅಲ್ಲಿ ಸಂಘಗಳು ಬೇರೆ ಬೇರೆಯಾಗಿ ಹುಟ್ಟಿಕೊಳ್ಳುತ್ತಿವೆ: 
ಪಂಜಾಬಿಗಳು, ಸರದಾರರು, ಗಂಜರಾತಿಗಳು-ದಕ್ಷಿಣದ ಕೇರಳ, ತೆಲುಗು, ತಮಿಳು, 
ಕನ್ನಡ ಹೀಗೆ ಬೇರೆ ಬೇರೆ ಸಂಘಗಳು ಹುಟ್ಟಿಕೊಳ್ಳುತ್ತಿವೆ. ಅವರೆಲ್ಲ ಭಾರತೀಯರೇ 
ಆದರೂ, ಭಾರತೀಯ ಸಂಘವೆಂದು ಕರೆದುಕೊಳ್ಳು ವುದಿಲ್ಲ. ಇದರಿಂದ ಅನೇಕ ವೇಳೆ, 
ಅಮೆರಿಕದವರಿಗೆ ಭಾರತದಲ್ಲಿಯೇ ಬಹುರಾಷ್ಟ್ರಗಳಿವೆಯೇನೋ ಎಂಬ ಭ್ರಾಂತಿ 
ಯಃಂಟಾಗುತ್ತದೆ. ಈ ಅನೇಕ ಭಾಷಾ ಸಂಘಗಳನ್ನು ನೋಡಿದಾಗ ಅವರೆಲ್ಲ “ನೀವು 
ಭಾರತೀಯ . ಸಂಘವೆಂದು ಯಾಕೆ ಕರೆದುಕೊಳ್ಳುವುದಿಲ್ಲ'' ಎಂದು ಕೇಳುತ್ತಾರೆ, 
ಭಾರತೀಯರಿಗೆ ಬೇಕಾಗುವ ಸೌಕರ್ಯಗಳು, ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳಿಂದ 
ದೊರೆಯುವ ಸೌಲಭ್ಯಗಳು, ದೇವಸ್ಥುನ, ಯೋಗಕ್ಷೇಮಕೇಂದ್ರ, ವಾಚನಾಲಯ, 
ಗ್ರಂಥಾಲಯ ಮುಂತಾದ ಸೌಲಭ್ಯಗಳನ್ನು ಕೇಳಂವಾಗಲೆಲ್ಲ, ಸರ್ಕಾರೆ ಮತ್ತು ಸಾಮಾನ್ಯ 
ಅಮೆರಿಕನ್‌ ಪ್ರಜೆಗಳು ಸಹ, ಭಾರತೀಯರೆಲ್ಲ ಒಂದು ಸಂಘ ಯಾಕೆ ಸ್ಥಾಪಿಸಿಕೊಳ್ಳು 
ವುದಿಲ್ಲ ಎಂದು ಕೇಳುತ್ತಾರೆ. "ಭಾರತೀಯರೆಲ್ಲ ಒಂದೇ'' ಆದರೆ ನಾವು ಅಷ್ಟನ್ನು 
ಹೇಳಿದರೆ ಅಮೆರಿಕದವರು ಒಪ್ಪುವುದಿಲ್ಲ. "ಒಂದಾದರೆ ಇಷ್ಟೊಂದು ಸಂಘಗಳು ಏಕೆ ? 


43 ಅಮೆರಿಕದಲ್ಲಿ ಗೊರೊರು 


ಭಾರತೀಯ ಸಂಘ ಎಂತಲೇ ಇಟ್ಟುಕೊಳ್ಳಿ” ಎನ್ನುತ್ತಾರೆ. ಹಿಂದೂದೇಶ, ಭಾರತೀಯ 
ಧರ್ಮ, ಭಾರತೀಯ ಸಂಸೃತಿ, ಭಾರತೀಯ ದೇವರು, ಭಾರತೀಯ ಜನತೆ, ಇವುಗಳಲ್ಲಿ 
ರುವ ವೆ ೃವಿಧ್ಯ, ಅನೈಕ್ಕತೆಯಲ್ಲ ಎಂಬುದೆನ್ನು ಅರ್ಥಮಾಡಿಕೊಳ್ಳುವಷ್ಟು ಸಹನೆ 
ಅಮೆರಿಕದವರಿಗೆ ಇಲ್ಲ. ವ್ಯತ್ಯಾಸವಿಲ್ಲದಿದ್ದಲ್ಲಿ ಇಂಡಿಯನ್ಸ್‌ ಎನ್ನಿ ಎನ್ನುತ್ತಾರೆ. 
ನಾವು “ಇಂಡಿಯನ್ಸ್‌ ಎಂದೇ ಹೇಳುತ್ತೇವೆ. ಆದರೆ ಭಾರತದಲ್ಲಿ ನಾನಾ ಪ್ರಾಂತಗಳು 
ನಾನಾ ಭಾಷೆಗಳು ಇವೆ. ನಿಮ್ಮಲ್ಲಿ ಫಿಲಿಡೆಲ್ಫಿಯಾ, ಜಾರ್ಜಿಯಾ, ನ್ಯೂಜೆರಸಿ 
ಇವೆಯಲ್ಲ, ಹಾಗೆ'' ಎಂದರೆ ಹಾಗಾದರೆ ನಾವು, ಫಿಲಿಡೆಲ್ಫಿಯನ್‌ ಎನ್ನುತ್ತೇವೆಯೆ ? 
ಜಾರ್ಜಿಯನ್ಸ್‌ ಎನ್ನುತ್ತೇವೆಯೇ ? ಎನ್ನುತ್ತಾರೆ. ಈ ಪ್ರಶ್ನೆಗೆ ಉತ್ತರ ಕೊಡುವುದು 
ಭಾರತೀಯರಿಗೆ ಕಷ್ಟವೇ ಆಗುತ್ತದೆ. ಒಂದು ಪೌರಸಭೆಯವರು ಭಾರತೀಯರ 
ಕಲ್ಯಾಣ ಕೇಂದ್ರಕ್ಕಾಗಿ ಒಂದು ನಿವೇಶನವನ್ನು ಕೊಟ್ಟರು. ಅದರ ಕಾರ್ಯಕ್ರಮ ಕಟ್ಟಡ 
ನಿವರರಾಣ ಇವುಗಳನ್ನೆಲ್ಲ ಕುರಿತು ಚರ್ಚಿಸುವಾಗ, ಭಾರತೀಯರಲ್ಲಿಯೇ ತುಂಬ 
ಭಿನ್ನಾಭಿಪ್ರಾಯಗಳುಂಟಾದಂವು. ಅಧ್ಯಾತ್ಮದೃಷ್ಟಿಯಿಂದ ಒಂದು ದೇವತಾ 
ವಿಗ್ರಹವನ್ನು ಸ್ಥಾಪಿಸೋಣವೆಂದು ಕೆಲವರು ಹೇಳಿದರು. ಯಾವ ವಿಗ್ರಹವನ್ನು 
ಸ್ಥಾಪಿಸುವುದು ಎಂಬ ವಿಷಯದಲ್ಲಿಯೇ ಹೆಚ್ಚು ಚರ್ಚೆ. ರಾಮ, ಕೃಷ್ಣ, ದುರ್ಗೆ, 
ಶಿವ, ಪಳನಿಯಪ್ಪ ಹೀಗೆ. ಈ ವಿಷಯದಲ್ಲಿ ಅಂತ್ಯ ತೀರ್ಮಾನ ಇನ್ನೂ ಆಗಿಲ್ಲವೆಂದಂ 
ತಿಳಿಯಿಂತು, 

ಈ ಪ್ರಶ್ನೆ, ಮೇಲುನೋಟಕ್ಕೆ ಕಾಣುವಷ್ಟು ಸುಲಭವಾದುದಲ್ಲವೆಂದು ಹೇಳ 
ಬಹಂದಂ. ಮೊದಲನೆಯದು, ವಿಸ್ತಾರವಾದ ಅಮೆರಿಕ ದೇಶದಲ್ಲಿ-ನಗರಗಳಲ್ಲಿ ಸಹ 
ಒಬ್ಬರನ್ನೊಬ್ಬರು ಸಂಧಿಸುವುದಂ ಅಷ್ಟಾಗಿ ಸುಲಭವಲ್ಲ. ಮೂವತ್ತು ನಲವತ್ತು 
ಮೈಲಿ ಹೋಗದೆ ಯಾರ ಭೇಟಿಯೂ ಸಾಧ್ಯವಿಲ್ಲ. ಅಮೆರಿಕನ್ನರೇ ಒಬ್ಬರನ್ನೊಬ್ಬರು 
ಸಂಧಿಸಬೇಕಾದರೆ, ಮೊದಲೇ ಗೊತ್ತುವಕಾಡಿಕೊಂಡು ಸೇರುತ್ತಾರೆ. ವಾರದ ಐದು 
ದಿನಗಳೂ ಪೂರ್ತಾ ಕೆಲಸ ಇರುವುದರಿಂದಲೂ, ಶನಿವಾರ ಭಾನುವಾರಗಳಲ್ಲಿ ಎಲ್ಲರೂ 
ವಾರಾಂತ್ಯದ ವಿಶ್ರಾಂತಿಗಾಗಿ ತಪ್ಪದೆ ಹೋಗುವುದರಿಂದಲೂ, ಒಬ್ಬರನ್ನೊಬ್ಬರು 
ನೋಡುವುದೇ ವಿರಳ, ಅಮೆರಿಕದ ನಗರಗಳಲ್ಲಿರುವ ಭಾರತದ ವಿವಿಧ ಪ್ರಾಂತದವರು 
ಒಂದೆಡೆ ಸೇರುವುದೆಂದರೆ ಅದು ತುಂಬ ಕಷ್ಟದ ಕೆಲಸ, ಒಂದೇ ಪ್ರಾಂತದವರೇ 
ಒಂದೆಡೆ ಸೇರುವುದು ಕಷ್ಟ, ಹೀಗಿರುವಾಗ ಅನೇಕರು ಯಾವ- ನೌಕರೇತರ ಅಥವಾ 
ತಮ್ಮ ಜೀವನಾವಶ್ಯಕ ಉದ್ಯೋಗೇತರ ಚಟಂವಟಿಕೆಗಳಲ್ಲಿಯೂ ಭಾಗವಹಿಸುವುದೇ 
ಇಲ್ಲ, ಅವರಿಗೆ ಅವರ ನೌಕರಿ, ಅವರ ಸಂಸಾರ, ಅವರ ವಾರಾಂತ್ಯ ಸುಮ್ಮಾನ, 
ಇವೇ ಸಾಕಾಗುತ್ತವೆ. ತನ್ನ ಜೀವನೋಪಾಯಂವನ್ನು ಸಾಗಿಸಿಕೊಂಡು, ಸಾಹಿತ್ಯ 
ಕಲೆ ಸಂಸ್ಕೃತಿ ಭಾರತ ಸಂಸ್ಕೃತಿಯ ಆಚರಣೆ ಪಾಲನೆ ಪ್ರಚಾರಾದಿಗಳಲ್ಲಿ ತೊಡಗುವವ 
ನಿಗೆ ಜೀವನ ಬರಿ ಅನ್ನ ಬಟ್ಟೆ ಕಾರು ಮನೆ ಅಲ್ಲ ಎಂಬ ಜ್ಞಾನವೂ, ಅವುಗಳನ್ನು 


ಫಿಲಿಡೆಲ್ಫಿಯಾ-ನ್ಯೂಜೆರೆಸಿ ೫೩ 


ವೀರಿದ ಏನನ್ನಾದರೂ ಸಾಧಿಸುವ ವ್ಯವಧಾನವೂ ಇರಬೇಕು. ಅಮೆರಿಕದಲ್ಲಿ ಯಾರೂ 
ಒಂದೇ ಸ್ಥಳದಲ್ಲಿ ಅಥವಾ ಒಂದೇ ಊರಿನಲ್ಲಿ ಅಥವಾ ಒಂದೇ ನೌಕರಿಯಲ್ಲಿ, ಬಹಂಕಾಲ 
ಇರುತ್ತಾರೆಂದು ಭಾವಿಸಬಾರದು. ಅವರು ಪದೇ ಪದೇ ಕೆಲಸಗಳನ್ನು ಬಿಡುತ್ತಲೇ 
ಇರುತ್ತಾರೆ ; ಬೇರೆ ಊರುಗಳಿಗೆ ಪ್ರಾಂತಗಳಿಗೆ (ಸ್ಪೇಟ್‌) ಸಹ ಹೋಗುತ್ತಾರೆ, 
ಹೆಚ್ಚು ಹೆಚ್ಚು ಉತ್ತಮವಾದ ಉದ್ಯೋಗ ದೊರೆತಂತೆ ಅವರು, ಹಿಂದಲ ಉದ್ಯೋಗ 
ಗಳನ್ನು ತ್ಯಜಿಸುತ್ತಾರೆ. ಅಲ್ಲಿ ಜನಸಂಖ್ಯೆ ಮಿತವಾಗಿರುವುದರಿಂದ ಉದ್ಯೋಗಗಳಿಗೆ 
ಅಭಾವವೇ ಇಲ್ಲ (ಅಲ್ಲಿ ಸ್ವಲ್ಪ ನಿರುದ್ಯೋಗವಿದೆ. ಅದರ ಕಾರಣ ಬೇರೆ). ಎಲ್ಲ 
ಉದ್ಯೋಗಸ್ಮರೂ ತಮ್ಮ ಯೋಗ್ಯತೆ, ದಕ್ಷತೆ, ಪದವಿಗಳನ್ನು ಹೆಚ್ಚಿಸಿಕೊಳ್ಳುತ್ತ 
ಹೆಚ್ಚು ಹೆಚ್ಚು ಸಂಬಳಗಳಿಗೆ ಹೋಗುತ್ತಿರುತ್ತಾರೆ. ಸಾವಿರ ಎರಡು ಸಾವಿರ ಮೂರು 
ಸಾವಿರ ಮೈಲಿ ಲೀಲಾಜಾಲವಾಗಿ ಹೋಗುತ್ತಾರೆ. ಹೋಗುವಾಗ ತಾವು ಇರುವಲ್ಲಿನ 
ಮನೆ ಮತ್ತು ವಕಾರಬಹುದಾದ ಎಲ್ಲ ವಸ್ತುಗಳನ್ನೂ ಮಾರಿ ಹೋಗುತ್ತಾರೆ. ನನಗೆ 
ತಿಳಿದಂತೆ, ಮೈಸೂರಿನವರೇ ಒಬ್ಬರು, ಒಂದೆಡೆ ಎರಡೂವರೆ ವರ್ಷ ಕೆಲಸದಲ್ಲಿದ್ದರು. 
ಅನಂತರ ಅದನ್ನು ಬಿಟ್ಟ ಎರಡು ಸಾವಿರ ಮೈಲಿ ದೂರದ ಮತ್ತೊಂದು ಪಟ್ಟಣದಲ್ಲಿ 
ಒಂದು ಕೆಲಸಕ್ಕೆ ಹೋದರು. ಇನ್ನೂ ಒಂದೂವರೆ ವರ್ಷದೊಳಗೆ, ಮತ್ತಾವುದೋ 
ಮೇಲಿನ ಪರೀಕ್ಷೆ ಮಾಡಿಕೊಂಡು, ಒಂದೂವರೆ ಸಾವಿರ ಮೈಲಿ ದೂರದ ಇನ್ನೊಂದು 
ಪಟ್ಟಣಕ್ಕೆ ಹೋಗಿ ಕೆಲಸಕ್ಕೆ ಸೇರಿದರು. ಅಮೆರಿಕನ್ನರೇ ಹೀಗೆ ಮಾಡುತ್ತಾರೆ, 
ಭಾರತದಿಂದ ಹೋಗಿರುವವರಿಗೆ ಹಾಗೆ ಮಾಡುವುದು ಅನಿವಾರ್ಯಮಗುತ್ತದೆ. 
ಖಾಯಂ ಆಗಿ ಒಂದೆಡೆ ನೆಲೆಸಿರುವ, ವೈದ್ಯರು ಇಂಜಿನೀಯರುಗಳು ವ್ಯಾಪಾರಿಗಳು 
ಸ್ವಂತ ಕಾರ್ಯಾನೆ ಇವುಗಳನ್ನು ಹೊಂದಿದವರು ಈ ನಿಯಮಕ್ಕೆ ಅಪವಾದ. 
ಹೀಗಿರುವಾಗ ಒಬ್ಬರನ್ನೊಬ್ಬರು ಸಂಧಿಸಂವುದೆಲ್ಲಿ? ಕಲೆ ಸಾಹಿತ್ಯ ಸಂಗೀತಗಳ 
ಎಚಾರ ವಕಾತನಾಡುವುದೆಲ್ಲಿ ? ಬೇರೆ ಪ್ರಾಂತದವರೊಂದಿಗೆ ಸೇರಬೇಕಾದರೆ ಇನ್ನು 
ಹೊಸಪರಿಚಯ ಪ್ರಾರಂಭವಾಗಬೇಕು. ಭಾರತದಲ್ಲಿಯೇ ಮದರಾಸಿನವರು "“ನವಂಗೂ 
ಗುಜರಾತಿನವರಿಗೂ ಏನು ಸಂಬಂಧ” ಎನ್ನುತ್ತಾರೆ. ಬಿಹಾರಿನವರು "ನಮಗೂ 
ಆಂಧ್ರದವರಿಗೂ ಏನು ಸಂಬಂಧ'' ಎನ್ನುತ್ತಾರೆ, ಒಬ್ಬ ದಕ್ಷಿಣದವ ನನ್ನನ್ನು 
ಡೆಲ್ಲಿಯಿಂದ ಸಂಧಿಸಿದಾಗ "ನನಗೆ ಡೆಲ್ಲಿಯೂ ಒಂದೇ ಫ್ರಾಂಕ್‌ ಫರ್ಬೂ ಒಂದೇ. ಇಲ್ಲಿಯ 
ಭಾಷೆಯೂ ತಿಳಿಯುವುದಿಲ್ಲ, ಅಲ್ಲಿಯೂ ತಿಳಿಯಂವುದಿಲ್ಲ' ಎಂದ. ಅಮೆರಿಕದ 
ಯಾಂತ್ರಿಕ ಜೀವನದಲ್ಲಿ ಮನುಷ್ಯನೂ ಯಂತ್ರವೇ ಆಗಿಬಿಡಂತ್ತಾನೆ. ಗಡಿಯಕಾರದಂತೆ 
ಕ್ಲಿಪ್ತವಾಗಿ ಅವನ ಕೆಲಸ ಅವನು ವಕಾಡಿಕೊಂಡು ಹೋಗಬೇಕು. ಗಾಣದ ಎತ್ತಿನಂತೆ 
ಆಕಡೆ ಈಕಡೆ ನೋಡದೆ ದುಡಿಯಬೇಕು. ತನ್ನ ಸೌಖ್ಯ, ಸಂತೋಷಗಳಿಗೆ ತನ್ನ 
ಮೇಲೆಯೇ ಅವಲಂಬಿಸಬೇಕು. ಹೀಗಾಗಿ ಯಾರೊಬ ) ರಿಗೂ ಯಾರನ್ನೂ ಸಂಧಿ 
ಸುವುದು ಕಷ್ಟ... ಹಾಗೂ ಸಂಧಿಸುವುದಾದರೆ, ಕನ್ನಡಿಗ ಮೊದಲನೆಯದಾಗಿ 


೫೪ ಅಮೆರಿಕದಲ್ಲಿ ಗೊರೂರು 


ಕನ್ನಡಿಗನನ್ನೇ ಸಂಧಿಸುತ್ತಾನೆ, ಭಾಷೆಯ ಬಂಧನ ಕಟ್ಟುತ್ತದೆ. ತೆಲುಗು, ತಮಿಳಂ, 
ಮಲೆಯಾಳಿ, ಹಿಂದಿ, ಗಂಜರಾತಿ, ಸಿಂಧಿ, ಮರಾಠಿ, ಒರಿಯ ಎಲ್ಲರೂ ಹಾಗೆಯೇ, 
ಹೀಗಾಗಿ ಆಯಾ ಭಾಷೆಗಳವರು ಕೆಲವರಾದರೂ ಸೇರಿ ಆ ಭಾಷೆಯ ಒಂದರ 
ಕೂಟವನ್ನು ಸ್ಥಾಪಿಸುತ್ತಾರೆ. 

ಭಾರತದಲ್ಲಿಯೇ ಅನೇಕ ಭಾಷೆಗಳಿದ್ದು , ಪ್ರತಿ ಭಾಷೆಯೂ ತನ್ನ ವೈಕಿಷ ಸ್ಕಿ 
ವನ್ನುಳಿಸಿಕೊಂಡಿರುವಂತೆ-ಅಂದರೆ ಡೆಲ್ಲಿಯಲ್ಲಿಯೂ ಕನ್ನಡ ಸಂಘ, ತಮಿಳು ಸಂಘ, 
ಬೊಂಬಾಯಿಯಲ್ಲಿಯೂ ಸಹ"ಅದೇ ರೀತಿ. ನ್ಯೂಯಾರ್ಕಿನಲ್ಲಿಯೂ ಕನ್ನಡಿಗರು 
ಕನ್ನಡ ಸಂಘವನ್ನು ಮಾಡಿಕೊಂಡಿದ್ದಾರೆ. ಈ ಅಂಶವನ್ನು ನ್ಯೂಯಾರ್ಕ್‌ ಸುದ್ಧಿ 
ಸಾರಂಗಿ ಒಂದು ಸಂಚಿಕೆಯಲ್ಲಿ ಪ್ರಾರಂಭದಲ್ಲಿಯೇ ಸ್ಪಷ್ಟಪಡಿಸಿತು. ಅದು ಹೀಗೆ 
ಬರೆಯಿತು ""ನ್ಯೂಯಾರ್ಕಿನಲ್ಲಿ ಭಾರತೀಯ ಭಾಷಾಸಂಸ್ಕೆಗಳಿಗೇನೂ ಕೊರತೆಯಿಲ್ಲ. 
ತಮಿಳು, ತೆಲಂಗಂ, ಮಲೆಯಾಳಿ, ಪಂಜಾಬಿ, ಬಂಗಾಳಿ, ಒರಿಯ, ಗುಜರಾತ್‌ 
ಹಿಂದಿ ಮಹಾರಾಷ್ಟ್ರ-ಹೀಗೆ ಸುವಕಾರು ಇಪ್ಪತ್ತೊಂದು ಸಂಸ್ಥೆಗಳಿವೆ.” ಭಾರತೀಯ 
ಸಂಘಗಳ ಸಂಯುಕ್ತ ಸಮಿತಿಯೊಂದು ಇದ್ದು ಭಾರತ ರಾಷ್ಠಿ ಸೀಯ ಹಬ್ಬಗಳನ್ನು 
ನಡೆಸಲು ಅವಕಾಶ ಮಾಡಿಕೊಡುತ್ತಿದೆ. "“ಭಾಷಾಕೂಟಗಳನ್ನು ಏರ್ಪಡಿಸಿಕೊಂಡದ್ದು, 
ದೇಶ ಹರಿದಂಹೋದಂತೆ. ಒಂದು ಸಂಸ್ಥೆಯಾದರೆ ಸಾಲದೆ ?'' ಎಂದು ಕೇಳುವವರಿ 
ದ್ದಾರೆ, ಇದಕ್ಕೆ ನಮ್ಮ ಉತ್ತರ ಇಷ್ಟೇ. ಭಾರತೀಯ ವೈಶಿಷ್ಟ್ಯವೇ ವೈವಿಧ್ಯತೆ. 


೮ ಟಿಕಿ 
ನಮ್ಮ ಸಂಸ್ಕೃತಿಗೆ ಭಾಷಾರೂಪದಲ್ಲಿರುವ ಇಪ್ಪತ್ತು ಮುಖಗಳಿಗೂ ವಿಶೇಷವಾದ 


Fr ಇದೆ, ..ನಾವು ತೋರಿಸಲು ತೊಡಗಿರುವ ವುಖ ಕನ್ನಡ ಭಾರತಿಯದಂ. ನನಗೆ 
ಬರುವ ಭಾಷೆ ಕನ್ನಡ, ನಾ ಹಾಡುವುದು, ಬರೆಯುವುದಂ, ನಾಟಕವಾಡುವುದು 
ಕನ್ನಡದಲ್ಲಿ, ಪಂಜಾಬಿ ನನಗೆ ಬರದು. ಹಿಂದಿ ನನಗೆ ಬರದು. ನಿಮಗೆ ಮೆಚ್ಚುಗೆ 
ಯಾಗಲೆಂದಂ ನನ್ನ ಮೂಲ ನಾನು ಮರೆಯಲೇ ?,, ನೀವು ತಮಿಳಿನಲ್ಲಿ ಹಾಡಿ, 
ಒರಿಯದಲ್ಲಿ ನಾಟ್ಯವಾಡಿ ; ಕೇಳಿ ನೋಡಿ ತಲೆದೂಗಿಯೇನು''. 

ನ್ಕೂಯಕಾರ್ಕ್‌ ಸುದ್ದಿ ಸಾರಂಗಿಯ ಸಂಪಾದಕರು ಮೇಲಿನ ತಮ್ಮ ಸಂಪಾದಕೀ 
ಯದ ವಿಷಯದಲ್ಲಿ ನನ್ನ ಅಭಿಪ್ರಾಯಂ ಕೇಳಿದಾಗ ನಾನು "ಸಂಪೂರ್ಣವಾಗಿ ಸರಿ” 
ಎಂದೆ, 

ಅಮೆರಿಕದಲ್ಲಿರುವ ಕನ್ನಡಿಗರಿಗೂ ಇತರ ಭಾಷೆಗಳವರಿಗೂ ಈ ಅಂಶ 
ತಿಳಿಯದಿಲ್ಲ. ಆದರೆ ಅವರೆಲ್ಲ ನಿರುಪಾಯರಾಗಿದ್ದಾರೆ. ಸ್ವಲ್ಪವಾದರೂ ಆತ್ಮೀಯತೆ 
ಅಥವಾ ಅನೌಪಚಾರಿಕ ಸಂಪರ್ಕ ಮಾತಂ ಕಥೆ ಬೇಕಾದರೆ, ಅವರು ಅವರವರ ಭಾಷಾ 
ಬಂಧುಗಳೊಂದಿಗೇ ಸೇರುತ್ತಾರೆ. ಇದರಲ್ಲಿ ಇತರ ಭಾಷೆಗಳವರಿಗೆ ಸ ಸಲ್ಪ ಸೌಕರ್ಯವಿದೆ, 
ಯಾಕೆಂದರೆ ಅವರ ಸಂಖ್ಯೆ ಕನ್ನಡದವರಿಗಿಂತ ಹೆಚ್ಚಾಗಿದೆ. ಅಮೆರಿಕ ಮತ್ತು ಕೆನಡ 


ಗಳಲ್ಲಿ ಪಂಜಾಬಿನವರು, ಸರ್ದಾರರು, ತವಿಂಳರು, ಕೇರಳದವರು ಹೆಚ್ಚಾಗಿದ್ದಾರೆ. 


ಫಿಲಿಡೆಲ್ಫಿಯಾ-ನ್ಯೂಜೆರೆಸಿ ೫೫ 


ಕೇರಳದವರು ಎಲ್ಲೆಲ್ಲಿಯೂ ಹೆಚ್ಚಾಗಿದ್ದಾರೆಂದು ಹೇಳೆಬಹುದಂ. ಮಂದರಾಸಿನಲ್ಲಿ 
ಪಾಸ್‌ಪೋರ್ಟ್‌ ಕಛೇರಿಯಲ್ಲಿ ಕೇರಳದವರ ಪಾಸ್‌ಪೋರ್ಟ್‌ ಅರ್ಜಿಗಳೇ ಅತ್ಯಧಿಕ. 
ಅವರವರ ಸಂಘಗಳ ಸದಸ್ಮರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೂ ಹೆಚ್ಚಾಗಿಯೇ ಇವೆ 
(ನ್ಮೂಯಾಾರ್ಕಿನ ಕನ್ನಡ ಕೂಟವೊಂದೇ ಬಹಂಶಃ ಇದಕ್ಕೆ ಅಪವಾದ). ಆ ಪ್ರಬಲ 
ಕೂಟಗಳ ಭೇರಿತಾಡನದಲ್ಲಿ, ಕನ್ನಡದ ಪಿಳ್ಳಂಗೋವಿಯ ಸದ್ದು ಕೇಳಿಸದೆ-ಭಾರತ 
ದಲ್ಲಿಯೇ ಇತರ ಭಾಷೆಗಳ ಜಂರುಖಾವಾತದಲ್ಲಿ-ತನ್ನ ತಾಯಕ್ಕಾಡಿನಲ್ಲಿಯೇ ನಿಟ್ಟುಸಿರು 
ಎಳೆಯುತ್ತಿರುವ ಕನ್ನಡದ ಧ ನಿ, ಧನಿಕರ ಬಡನೆಂಟನ ಧ್ವನಿಯಂತೆ ದೀನವಾಗ 
ಬಹುದೆಂದು ಕನ್ನಡಿಗರು ಆತಂಕಿಸಿ, ತಮ್ಮ ಪಾಡಿಗೆ ತಾವು ಇರುವರೆಂದು ನಂಬ 
ಬಹುದು. ಸಾಂಸ್ಕೃತಿಕ ಮುಂತಾದ ಕಾರ್ಯಕ್ರಮಗಳಲ್ಲಿ ಸಾಧುಗಳೂ ದಾಕ್ಷಿಣ್ಯಪರರೂ 
ಆದ ಕನ್ನಡಿಗರ ಹೆಗಲಮೇಲೆಯೇ ಹೆಚ್ಚುಭಾಗ ಬೀಳುವುದಂ. ಕನ್ನಡನಾಡಿನ 
ಅಯ್ಯಂಗಾರ್‌ ಆದರೆ ಅವನನ್ನು ತಮಿಳರು ತಮ್ಮ ಸಂಘ ಸಂಸ್ಥೆ ಸಭೆ ಕಾರ್ಯಕ್ರಮ 
ಎಲ್ಲಕ್ಕೂ ಎಳೆಯುತ್ತಾರೆ. ಅಮೆರಿಕದಲ್ಲಿ ಮಾತನಾಡಿದ್ದಕ್ಕೆಲ್ಲ ಡಾಲರು. ಎರಡಂ 
ಮೂರು ಕಾರ್ಯಕ್ರಮಗಳಿಗೆಲ್ಲ ಚಂದಾ ಕೊಡಬೇಕಾಗುತ್ತೆ. ಅಲ್ಲದೆ ಪ್ರತಿಭಾಷೆಯೂ 
ತನ್ನ ಅಭಿವೃದ್ಧಿಗಾಗಿ. ಅದರಲ್ಲಿಯೂ ಪರರಾಷ್ಟ್ರದಲ್ಲಿರುವಾಗ-ತನ್ನ ತನ್ನ ಕಾರ್ಯಕ್ಷೇತ್ರ 
ಮತ್ತು ಮಿತಿಯನ್ನು ಕಲ್ಪಿಸಿಕೊಂಡರೆ, ಸಂಘಟಿತ ಏಳಿಗೆ ಮತ್ತು ಸಂಸ್ಕೃತಿರಕ್ಷಣೆಗೆ 
ಅದರಿಂದ ಹೆಚ್ಚು ಲಾಭವಾಗಬಹುದು. ಇತರ ಭಾಷೆಗಳವರ ಯಾವುದೇ ಸಾಂಸ್ಕೃತಿಕ 
ಕಾರ್ಯಕ್ರಮ ನಡೆಯಲಿ, ಕನ್ನಡಿಗರು ಅಲ್ಲಿ ಹೋಗುತ್ತಾರೆ. ಚಂದಾ ಹಣವನ್ನೂ 
ಕೊಡುತ್ತಾರೆ. ವಾಸ್ತವವಾಗಿ ಇತರ ಭಾಷೆಗಳವರ ಕಾರ್ಯಕ್ರಮವೇ ಹೆಚ್ಚು ಎಂದಂ 
ಹೇಳಬಹುದು. ನಾವು ಅಸೌಕರ್ಯಗಳಿಂದ ಅಮೆರಿಕದ ನಗರಗಳಲ್ಲಿರುವ ಭಾರತೀಯ 
ರೆಲ್ಲ ಒಂದೆಡೆ ಸೇರಂವುದೇ ಕಷ್ಟವಾಗಿರುವುದರಿಂದ, ಈ ಎಲ್ಲ ಭಾಷಾಸಂಘಗಳೂ ಬೇರೆ 
ಬೇರೆಯಾಗಿದ್ದರೂ, ಕೆಲವು ಮುಖ್ಯ ವಿಷಯಗಳಲ್ಲಿ ಭಾರತೀಯರೆಲ್ಲ ಒಂದಾಗುತ್ತಾರೆ. 
ಭಾರತೀಯರಿಗಿರುವ ಕಷ್ಟ ಅಸೌಕರ್ಯಗಳನ್ನು ಸರ್ಕಾರದ ಗಮನಕ್ಕೆ ತರಬೇಕಾದರೆ, 
ಭಾರತೀಯರೆಲ್ಲ ತಾವು ಒಂದೇ ಎಂಬುದನ್ನು ತೋರಿಸಿದ್ದಾ ರೆ. ಕಾರ್ಟರ್‌ರ ಚುನಾವಣೆ 
ಯಲ್ಲಿ ಭಾರತೀಯರೆಲ್ಲ ಒಟ್ಟಾಗಿ ನಾವು ಕಾರ್ಟರ್‌ಪರ (we are for Carter) ಎಂಬ 
ಫಲಕಗಳನ್ನು ಹೊರಡಿಸಿ, ಹಸ್ತಪತ್ರಿಕೆಗಳನ್ನು ಹಂಚಿಸಿದರು. ಕನ್ನಡದವರೊಬ್ಬರು 
ನ್ಯೂಯಾರ್ಕ್‌ ನಗರಾಧಿಕಾರಕ್ಕೆ, ಭಾರತೀಯರೆಲ್ಲರ ಪರವಾಗಿ ಆಗಾಗ ಸಲಹೆ ಸೂಚನೆ 
ಕೊಡುತ್ತಾರೆ. 

ಅಮೆರಿಕ ಕೆನಡಗಳ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಭಾರತೀಯ ಸಂಘಗಳಿವೆ. 
ಆದರೆ ಅವು ಹೆಸರಿಗೆ ಮಾತ್ರ. ವಿಶ್ವವಿದ್ಯಾಲಯಗಳಲ್ಲಿರುವ ಕನ್ನಡಿಗರಲ್ಲದೆ ಅಮೆರಿಕ 
ದಲ್ಲಿ ಹೋಗಿ ನೆಲೆಸಿರುವ ಇತರ ಕನ್ನಡಿಗರ ಕೂಟಗಳು, ಈಚಿನ ಕೆಲವು ವರ್ಷ 
ಗಳಲ್ಲಿ ಪ್ರಾರಂಭವಾಗಿವೆ. ಭಾರತೀಯ ಸಂಸ್ಕೃತಿ, ಕನ್ನಡ ಸಾಹಿತ್ಯ ಸಂಸ್ಕೃತಿ, 


೫೬ ಅಮೆರಿಕದಲ್ಲಿ ಗೊರೂರು 


ಸಂಗೀತ ನಾಟಕಗಳು ಇವುಗಳ ಬಗ್ಗೆ ವಿಚಾರ-ವಿನಿಮಯ, ಪ್ರಯೋಗ, ಕನ್ನಡ 
ಪುಸ್ತಕ ಭಂಡಾರ ಇವೆಲ್ಲ ಆ ಸಂಘಗಳ ಗುರಿ. ಅಮೆರಿಕದಲ್ಲಿ ಮೊದಲು ಸ್ಥಾಪಿತವಾದ 
ಕನ್ನಡ ಸಂಘ ವಿಃಚಿಗನ್‌ ಸಂಘವೆಂದು ತಿಳಿಯುತ್ತದೆ. ಅಲ್ಲಿಂದೀಚೆಗೆ ಮೇರಿಲ್ಯಾಂಡ್‌, 
ವಾಷಿಂಗ್ಟನ್‌, ಡೆಲವೇರ, ಕಾವೇರಿ ಸಂಘ, ಉತ್ತರ ಕ್ಯಾಲಿಫೋರ್ನಿಯದ ಕರ್ನಾಟಕ 
ಸಂಘ, ದಕ್ಷಿಣ ಕ್ಯಾಲಿಫೋರ್ನಿಯಾ ಕನ್ನಡ ಕೂಟ, ನೃಪತಂಂಗ ಕೂಟ (ಜಾರ್ಜಿಯಾ) 
ನ್ಯೂ ಇಂಗ್ಲೆಂಡ್‌ ಕನ್ನಡ ಕೂಟ (ಕನೆಕ್ಟಿಕಟ್‌) ವಿದ್ಯಾರಣ್ಯ (ಇಲ್ಲಿನಾಯ್‌ 
ಇಂಡಿಯಾನಾ ವಿಸ್‌ಕಾನ್ಲಿನ್‌), ನ್ಯೂಯಾರ್ಕ್‌ ಕನ್ನಡ ಕೂಟ-ಹೀಗೆ ಕನ್ನಡ 
ಸಂಸ್ಥೆಗಳು ಕೆಲಸಮಾಡುತ್ತಿವೆ. ಇವುಗಳ ಪೈಕಿ ಪೆನ್ಸಿಲ್‌ವೇನಿಯಾ, ನ್ಯೂಜೆರಸಿ, 
ಡೆಲವೇರಗಳಿಗೆ ಸಂಬಂಧಿಸಿದಂತೆ ಇರಂವ ತ್ರಿವೇಣಿ ಕನ್ನಡ ಸಂಘ ಈಚಿನದು, ಇದು 
ಕಿರಿಯ ಸಂಘವಾದರೂ ತನ್ನ ಕಾರ್ಯಕ್ರಮಗಳನ್ನು ತುಂಬ ಚುರುಕಿನಿಂದ ನಡೆಸಿ 
೧೯೭೭ನೆ ಜುಲೈ ತಿಂಗಳಲ್ಲಿ ಈಶಾನ್ಯ ಅಮೆರಿಕ ಕನ್ನಡಿಗರ ಒಂದು ಸಮ್ಮೇಳನವನ್ನೇ 
ಕೂಡಿಸಿತು. ಫಿಲಿಡೆಲ್ಫಿ ಯಾದಲ್ಲಿ ಎರಡುದಿನ ನಡೆದ ಈ ಸಮ್ಮೇಳನ ತುಂಬ ಯಶಸ್ವಿ 
ಯಾಯಿಂತು. ಸಮ್ಮೇಳನಕ್ಕೆ ೩೦೦ ಪ್ರತಿನಿಧಿಗಳು ಆಗಮಿಸಿದ್ದರು. ಹಿಂದಲ ವರ್ಷದ 
ಅಧ್ಯಕ್ಷರಾದ ಡಾ| ಪ್ರಸನ್ನ ಕುವಕಾರ್‌, ಈ ವರ್ಷದ ಅಧ್ಯಕ್ಷ ಶ್ರೀ ಬಿ. ಟಿ. ಲಕ್ಷ್ಮಣ್‌ 
ಮತ್ತು ಕಾರ್ಯದರ್ಶಿ ಡಾ| ಹೆಚ್‌. ವಿ. ರಂಗಾಚಾರ್‌ ಮತ್ತು ಕಾರ್ಯಕಾರಿ ಸವಿಂತಿಯ 
ಎಲ್ಲ ಸದಸ್ಯರ ಉತ್ಸಾಹ ವ್ಯವಸ್ಥೆಯಲ್ಲಿ, ಸಮ್ಮೇಳನ ಎರಡು ದಿನ ತುಂಬ ಸಂಭ್ರಮ 
ವಾಗಿ ನಡೆಯಿತು. ಸಮ್ಮೇಳನದಲ್ಲಿ ಪುರಂದರ ಸಂಗೀತ, ನ್ಯೂ ಇಂಗ್ಲೆಂಡ್‌ ಕನ್ನಡ 
ಕೂಟದ ಸದಸ್ಯರಿಂದ ಕೋಲಾಟ, ಜಾನಪದ ಗೀತೆಗಳ) ವಾಷಿಂಗ್ಟನ್‌ ಕಾವೇರಿ 
ಸಂಘದವರಿಂದ ನಾಟಕ, ಅಮೆರಿಕದ ಕನ್ನಡ ಕೂಟದ ಪ್ರತಿನಿಧಿಗಳಿಂದ ಚರ್ಚೆ ಇದ್ದುವು, 
ಈ ಚರ್ಚೆಯಲ್ಲಿ ಅಮೆರಿಕದಲ್ಲಿ ಭಾರತೀಯರ ಪ್ರಶ್ನೆಗಳು-ಕನ್ನಡಿಗರ ಸಮಸ್ಯೆಗಳು-ಬರಿ 
ಸಾಹಿತ್ಯಕ ಮಾತ್ರವಲ್ಲ-ಕನ್ನಡಿಗರಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳ ಅಧ್ಮಯನವೂ 
ನಡೆಯಿತಂ. ಸಮ್ಮೇಳನ ಬರಿಯ ಸಂತೋಷ, ಊಟ ತಿಂಡಿ ನಾಟಕಗಳ ವಿನೋದ 
ಕೂಟವಾಗದೆ, ರಚನಾತ್ಮಕ ಕಾರ್ಯವನ್ನೂ ಸಾಧಿಸಿತಂ-ಹೀಗೆ ಅಮೆರಿಕ ಕೆನಡಗಳಲ್ಲಿರುವ 
ಸಂಘಗಳೆಲ್ಲ ತಮ್ಮ ಕಾರ್ಯಗಳನ್ನು ಶ್ರದ್ಧೆಯಿಂದ ನಡೆಸುತ್ತಿವೆ. 

ಪೆನ್ಸಿಲ್‌ವೇನಿಯಾ, ಫಿಲಿಡೆಲ್ಫಿಯಾ ತ್ರಿವೇಣಿ ಸಂಘದವರು ದ್ವಿತೀಯ 
ಈಶಾನ್ಯ ಕನ್ನಡ ಸಮ್ಮೇಳನದ ಅಂಗವಾಗಿ ಒಂದಂ ಸ್ಮರಣ ಸಂಚಿಕೆಯನ್ನು ಹೊರಡಿ 
ಸಿದರು. ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀ ಜಿ. ನಾರಾಯಣರು ಒಂದು 
ಶುಭಾಶಯ ಕಳಿಸಿದ್ದಾರೆ. ಭಾರತದ ರಾಯಭಾರಿ ಶ್ರೀ ಕೇವಲ್‌ ಸಿಂಗ್‌ರು, ಆ 
ಕಾಲಕ್ಕೆ ಮುಂಚಿತವಾಗಿಯೇ, ಅದೇ ದಿನಗಳಲ್ಲಿ ಬೇರೊಂದು ಕಾರ್ಯಕ್ರಮಕ್ಕೆ ಒಪ್ಪಿ 
ಕೊಂಡಿದ್ದುದರಿಂದ, ತಾವು ಸಮ್ಮೇಳನದಲ್ಲಿ ಇರಲು ಸಾಧ್ಯವಾಗುದುದಕ್ಕೆ ವಿಷಾದಿಸಿ 
ತಮ್ಮ ಹಿರಿಯ ಸಹೋದ್ಯೋಗಿ, ಶ್ರೀ ಇನಾಂ ರಹವಕಾನ್‌ರನ್ನು ತಮ್ಮ ಪ್ರತಿನಿಧಿ 


ಫಿಲಿಡೆಲ್ಫಿಯಾ-ನ್ಯೂಚಿರೆಸಿ ೫೭ 


ಯಾಗಿ ಕಳಂಹಿಸುವುದಾಗಿ ತಿಳಿಸಿದ್ದರು. ರಾಯಭಾರಿಗಳು ತಮ್ಮ ಕಾಗದದಲ್ಲಿ 
"`ಈ ದೇಶದಲ್ಲಿ ನನ್ನ ಎಲ್ಲ ಪ್ರವಾಸಗಳಲ್ಲಿಯೂ ವಂತ್ತು ಸರ್ಕಾರದ ಅತ್ಯಂತ ವರಿಷ್ಠ 
ರೊಂದಿಗೆ ಸಂಪರ್ಕದಲ್ಲಿಯೂ, ನನಗೆ ಒಂದು ಅಂಶ ತುಂಬ ಸಂತೋಷವನ್ನೂ 
ಹೆಮ್ಮೆಯನ್ನೂ ಉಂಟಂರಕಾಡಿದೆ. ಅದು ಯಾವುದೆಂದರೆ, ಭಾರತೀಯಜನಾಂಗದ 
ಕಾರ್ಯದಕ್ಷತೆ, ಪೂರ್ಣವಾದ ಸೇವಾಮೆನೋಭಾವ, ವ್ಯಕ್ತಿತ್ವದ ಆದರ್ಶಗುಣಗಳು. 
ಈ ಗುಣಗಳು ಅಮೆರಿಕ ಸಮಾಜವನ್ನು ಇನ್ನೂ ಹೆಚ್ಚು ಸಂಪದ್ಯುಕ್ತವಾಗಿಸುತ್ತವೆ. 
ಈ ಗುಣಗಳಿಗಾಗಿ ಭಾರತೀಯ ಜನಾಂಗದಲ್ಲಿ ಅಮೆರಿಕನ್‌ರಿಗೆ ತುಂಬ ಪ್ರೀತಿಯೂ 
ಗೌರವವೂ ಇದೆ. ನಾನು ನಿಮ್ಮ ಪ್ರಾಂತಕ್ಕೆ ಬಂದಾಗ ನಿಮ್ಮನ್ನೂ ನಮ್ಮ ಇತರ 
ಮಿತ್ರರನ್ನೂ ತಪ್ಪದೆ ಸಂಧಿಸುತ್ತೇನೆ.'' 

ಸ್ಮರಣ ಸಂಚಿಕೆ ಸಣ್ಣದಾದರೂ ಅದರಲ್ಲಿ ಕೆಲವು ಒಳ್ಳೆಯ ಲೇಖನಗಳು ಇವೆ 
ಅಮೆರಿಕದಲ್ಲಿ ಹೋಗಿ ೧೦-೧೫ ವರ್ಷಗಳಿಂದ ನೆಲೆಸಿ, ಇಂಗ್ಲಿಷಿನಲ್ಲಿಯೇ ಎಲ್ಲ ವ್ಯವಹಾರ 
ವನ್ನೂ ಮಾಡುತ್ತಿರುವ ಕನ್ನಡಿಗರು, ಇಷ್ಟು ಸೊಗಸಾಗಿ ಕನ್ನಡದಲ್ಲಿ ಬರೆಯುತ್ತಿರಂವರಲ್ಲ 
ಎಂದು ನಮಗೆ ಸಂತೋಷವುಂಟಾಗುತ್ತದೆ. (ಭಾರತದಲ್ಲಿ ಆಂಗ್ಲರಂ ಹೊರಟುಹೋಗಿ 
ಮೂವತ್ತು ವರ್ಷಗಳು ಕಳೆದರೂ, ಇಲ್ಲಿಯೇ ಅನೇಕ ಸಭೆಗಳಲ್ಲಿ ಇನ್ನೂ ನಮ್ಮ 
ವ್ಯವಹಾರಗಳು ಇಂಗ್ಲಿಷಿನಲ್ಲಿಯೇ ನಡೆಯುತ್ತಿವೆ.) ಅಧ್ಯಕ್ಷರು ಪತ್ರಿಕೆಗೆ ತಮ್ಮ ಸಂದೇಶ 
ವನ್ನು ಕನ್ನಡದಲ್ಲಿಯೇ ಬರೆದಿದ್ದಾರೆ. ಕಾರ್ಯದರ್ಶಿಗಳು "'ಕನ್ನಡದಲ್ಲಿ ಹೆಸರುಗಳು'' 
ಎಂಬ ಹೆಸರಿನ ಒಂದಂ ಲಘಂಪ್ರಬಂಧವನ್ನೇ ಬರೆದಿದ್ದಾರೆ. ಈ ಪ್ರಬಂಧ ಯಾವ 
ಮಾನದಂಡದಿಂದ ನೋಡಿದರೂ, ತುಂಬ ಚೆನ್ನಾಗಿದೆ ಮತ್ತ ಕುತೂಹಲಕಾರಿ 
ಯಾಗಿದೆ, ಓದಿಸಿಕೊಳ್ಳುತ್ತದೆ. 

ಕನ್ನಡಿಗರು ಅಮೆರಿಕದಲ್ಲಿದ್ದರೂ ಭಾರತದ ಆಗು-ಹೋಗುಗಳಲ್ಲಿ ತುಂಬ 
ಆಸಕ್ತಿ ವಹಿಸುತ್ತಾರೆ. ಅವರಲ್ಲಿ ಕೆಲವರು ಅಮೆರಿಕ ಪೌರತ್ವವನ್ನು ಪಡೆದಿರಬಹಂದು. 
ಹೀಗೆ ಅಮೆರಿಕದಲ್ಲಿ ಪೌರತ್ವ ಪಡೆದಿರುವ ಜಗತ್ತಿನ ನಾನಾ ಭಾಗದ ಜನರಿದ್ದಾರೆ. 
ಆದರೂ ಇಂಡಿಯಾದ ಮೇಲಿನ ಪ್ರೀತಿ ಆಕರ್ಷಣೆ ವ್ಯಾಮೋಹ ಅವರಿಗೆ ಹೋಗಿಲ್ಲ. 
“ನಾವು ಇಲ್ಲಿಯ ಪೌರತ್ವವನ್ನು ಸ್ವೀಕರಿಸಿದ್ದೇವೆ ; ಆದರೂ ಭಾರತದ ಧ್ಯಾನ ಪದೇ 
ಪದೇ ನಮಗೆ ಬರುತ್ತೆ'' ಎನ್ನುತ್ತಾರೆ. 


ಆಲ್ಪರ್ಟ್‌ ವಿಶ್ವ ವಿದ್ಯಾಲಯೆ 


ಆಲ್ಬರ್ಟ್‌ ವಿಶ್ವವಿದ್ಯಾಲಯದ ಇಂಡಿಯನ್‌ ಸ್ಟೂಡೆಂಟ್ಸ್‌ ಯೂನಿಯನ್‌ ನವರು 
ನನ್ನನ್ನು ಒಂದು ಭಾಷಣ, ಸನ್ಮಾನಕ್ಕಾಗಿ ಆಹ್ವಾನಿಸಿದ್ದರು. ಅಲ್ಲಿ ಕೇರಳದವರು, 
ತಮಿಳರು, ಗಂಜರಾತಿಗಳು, ಪಂಜಾಬಿನವರು-ಸ್ವಲ್ಪ ಹೆಚ್ಚು ಕಡಿಮೆ ಭಾರತದ ಎಲ್ಲ 
ಭಾಗಗಳವರೂ ಪ್ರೊಫೆಸರ"ರು, ವಿದ್ಯಾರ್ಥಿವಿದ್ಯಾರ್ಥಿನಿಯರು ಇದ್ದರು. ನಾನು ಭಾಷಣ 
ಮಾಡಲು ಒಪ್ಪಿಕೊಂಡೆ, ಆದರೆ ನನ್ನ ಹೆಂಡತಿಯಿಂದ ಒಂದಂ ಆಕ್ಷೇಪಣೆ ಬಂತು. 
ನಾನು ಅಮೆರಿಕ ತಲುಪಿದಂದಿನಿಂದ ಗಡ್ಡದ ಕ್ಷೌರವನ್ನೇ ಮಾಡಿಕೊಂಡಿರಲಿಲ್ಲ. ಇದಕ್ಕೆ 
ಮುಖ್ಯಕಾರಣ ನಾನು ಸ್ವತಃ ಕ್ಷೌರ ಮಾಡಿಕೊಳ್ಳುವ ಅಭ್ಯಾಸ ಇಟ್ಟುಕೊಂಡಿಲ್ಲದಿರುವುದು. 
(ನನ್ನ ಯೌವನ ಕಾಲದಲ್ಲಿ ಕೆಲವು ಕಾಲ ಮಾಡಿಕೊಂಡಿದ್ದುಂಟಂ.) ನನ್ನ ಗಡ್ಡ ಒರಟಾಗಿ 
ಪೊದೆಯಂತೆ ಬೆಳೆದಿತ್ತು. ನನ್ನ ಹೆಂಡತಿ, ನನ್ನ ಮಗಳು, ಅಳಿಯ ನನ್ನ ಜೊತೆಯಲ್ಲಿ 
ಸಭೆಗೆ ಬರಬೇಕಾಗಿದ್ದುದರಿಂದ ಅವರು ನಾನು ವಂಖಕ್ಷೌರವನ್ನಾ ದರೂ ಮಾಡಿಸಿಕೊಳ್ಳ 
ಬೇಕೆಂದು ಹಠ ಹಿಡಿದರಂ. ನನ್ನ ಹೆಂಡತಿ ನನ್ನ ಜೊತೆ ಬಂದ ಸಭೆಗಳಿಗೆಲ್ಲ ನಾನಂ 
ಮುಖ ಕ್ಷೌರದೊಂದಿಗೆ ಹೋಗಬೇಕಾಗಿತ್ತು. ನನಗೆ ಬಹಳವಾಗಿ ಪೂರ್ತ ಕ್ಷೌರ 
ವಾಡಿಸಿಕೊಂಡೇ ಅಭ್ಯಾಸ. ನ್ಯೂಯಾರ್ಕಿನ ಒಂದಂ ಕಾಲೇಜಿಗೆ ಹೋಗುವಾಗ ಹಿಂದೆ 
ನನ್ನ ವಂಗನೇ ನನಗೆ ಮುಖಕ್ಷೌರ ವರಾಡಿದ್ದ. ಅಮೆರಿಕದಲ್ಲಿ ಒಂದುಸಲವಾದರೂ 
ಪೂರ್ತ (ಕತ್ತಿಯಿಂದ) ಕ್ಷೌರಮಾಡಿಸಿಕೊಳ್ಳಬೇಕೆಂದು ನನಗೆ ಮನಸ್ಸಿತ್ತು. ಆದರೆ 
ಎಚಾರಿಸಿದುದರಲ್ಲಿ ಸಾಧಾರಣವಾಗಿ ಸೆಲೂನ್‌ನವರು ಕತ್ತಿಯಿಂದ ಬೋಳಿಸಂವುದಿಲ್ಲ, 
ಎಲೆಕ್ಟ್ರಿಕ್‌ ಮಿಶನ್‌ನಿಂದ ತಲೆಯನ್ನು ಬೋಳಿಸುತ್ತಾರೆ, ಅದೂ ಸೆಲೂನ್‌ನಲ್ಲಿ-ಎಂದು 
ಗೊತ್ತಾಯಿತು. ಇದಕ್ಕೆ ಮೂರು ಡಾಲರಿನಿಂದ ಐದು ಡಾಲರುಗಳವರೆಗೆ ರುಸಂಂ. 
(ಅಮೆರಿಕದಲ್ಲಿ ಕ್ಷೌರಿಕನದು ಬಹಳ ಬುದ್ಧಿವಂತಿಕೆಯ ಕೆಲಸ. ತಾಂತ್ರಿಕನೈಪುಣ್ಯ ಎಂದು 
ಪರಿಗಣಿಸಲ್ಪಟ್ಟಿದೆ). ಹಿಂದೆ ಕ್ಷೌರಿಕರೇ ರಕ್ತದ ಒತ್ತಡದ ರೋಗಿಗಳ ರಕ್ತನಾಳವನ್ನು 
ಕೆ.ಯಿಂದು ರಕ್ತವನ್ನು ಹೊರಕ್ಕೆ ಬಿಡುತ್ತಿದ್ದರು (blood letting). ನಾನಂ ಮೂರರಿಂದ 
ಐದು ಡಾಲರ್‌ ಕೊಡಲು ಖಂಡಿತ ಒಪ್ಪಲಿಲ್ಲ. ನನ್ನಲ್ಲಿ ಹಣವೂ ಇರಲಿಲ್ಲ. ಜೊತೆಗೆ ನನಗೆ 
ಕತ್ತಿಯಿಂದಲೇ ಪೂರ್ತಿ ಕ್ಷೌರ ಮಾಡಿಸಿಕೊಳ್ಳಬೇಕೆಂದು ಇಷ್ಟವಿತ್ತು. ಪೂರ್ತಕ್ಷೌರ ಕತ್ತಿ 
ಯಲ್ಲಿ ಯಾರೂ ಮಾಡುವುದೇ ಇಲ್ಲ ಎಂದು ನನ್ನ ಸುತ್ತ ಇದ್ದ ಮಿತ್ರರು ಹೇಳಿದರಂ. 
ಆಗ ಒಬ್ಬರು "ನೀವು ಮಿಸ್ಟರ್‌ ಪ್ಯಾಟ್‌ (Pat) ರನ್ನು ವಿಚಾರಿಸಿ'' ಎಂದರು. ಎಲ್ಲರೂ 
ನಕ್ಕರು, ನಾನು "ಪ್ಯಾಟ್‌ ಯಾರು?'' ಎಂದೆ. ಅನಂತರ ವಿಚಾರವೆಲ್ಲ ತಿಳಿಯಿತು. 
ಸಾರಾಂಶ ಇಷ್ಟು ಸ ಪ್ಯಾಟ್‌ ಎಂದರೆ ಪಟ್ಕಾ ಭಿರಾಮನ್‌. ಅವರು ತವಿಂಳರು, ಆಲ್ಬ ರ್ಟ್‌ 


ಆಲ್ಬರ್ಟ್‌ ವಿಶ್ವವಿದ್ಯಾಲಯ ೫೯ 


ಯೂನಿವರ್ಸಿಟಿಯಲ್ಲಿ  ಸೋಷಿಯಾಲಜಿ  ಪ್ರೊಫೆಸರ್‌ರ. ಭಾರತದಲ್ಲಿಯೂ 
ಪ್ರೊಫೆಸರ್‌ರೇ ಆಗಿದ್ದರು. ಇಲ್ಲಿ ಬಂದು ಐದು ವರ್ಷಗಳಾಗಿವೆ. ಅಮೆರಿಕದಲ್ಲಿ 
ಎಲ್ಲದಕ್ಕೂ ಆತುರ. ಪೂರ್ತ ಹೆಸರು ಹೇಳಲೂ ಹೊತ್ತಿಲ್ಲ. ಆದುದರಿಂದ ಎರಡು 
ಮೂರು ಅಕ್ಷರಗಳಿಗೇ ಹೆಸರನ್ನು ಮೊಟಕು ವರಾಡುತ್ತಾರೆ. ಪಟ್ಟಾಭಿರಾಮನ್‌ರು 
'ಮೊದಲು ತಮ್ಮ ಹೆಸರನ್ನು ರಾಮನ್‌ ಎಂದು ಮಾಡಿಕೊಂಡರು. ಅದೂ ಹೆಚ್ಚಾಯಿಂ 
ತೆಂದಂ ಅದನ್ನು ಪಟ್ಟಾಭಿ ಎಂದಂ ಸಂಕ್ಷೇಪಿಸಿದರು. ಕೆಲವು ಕಾಲದನಂತರ ಪಟ್ಟಾಭಿ 
ಯನ್ನು ಪ್ಯಾಟ್‌ ಎಂದು ಮಾಡಿಕೊಂಡರು. ಭಾರತದಲ್ಲಿ ಅವರು ದೊಡ್ಡ ವೈದಿಕ 
ಸಂಪ್ರದಾಯದ ಆಯ್ಯರ್‌ ಮನೆತನಕ್ಕೆ ಸೇರಿದವರು. ಪುನರ್ವಸು ನಕ್ಷತ್ರದಲ್ಲಿ 
ಹಂಟ್ಟಿದವರಂತೆ. ಆದುದರಿಂದ ಹಿರಿಯರು ಪಟಾ ) ಭಿರಾಮನ್‌ ಎಂದು ಹೆಸರಿಟ್ಟಿದ್ದರು, 
ಅದು ಪ್ಯಾಟ್‌ ಆಯಿತು. ನಮ್ಮ ವೈದಿಕರು ಒಂದು ಕತೆ ಹೇಳುವುದುಂಟು, 
ಶ್ರೀ ಕೃಷ್ಣನಿಗೆ ಸಹಸ್ತನಾಮಗಳ ಪೆ ತೆ “ಜಲಕ್ರೀಡಾ ಸಮಾಸಕ್ತಗೋಪೀ ವಸ್ರಾಪ 
ಹಾರಕ'' ಎಂಬುದೂ ಒಂದು ಹೆಸರು, ಮನೆಯಲ್ಲಿ ಅನೇಕ ಮಕ್ಕಳು ಹುಟ್ಟುವುದ 
ರಿಂದ ಹೊಸ ಹೊಸ ಹೆಸರುಗಳನ್ನು ಕಂಡುಹಿಡಿಯಬೇಕು. ಒಬ್ಬ ತಂದೆ ತನ್ನ ಎಂಟನೆ 
ಮಗನಿಗೆ ಶ್ರೀಕೃಷ್ಣನ ಹೆಸರನ್ನು ಜಲಕ್ರೀಡಾ ಸಮಾಸಕ್ತ ಗೋಪೀ ವಸ್ತ್ರಾಪಹಾರಕ 
ಸ್ವಾಮಿ - ಎಂದು ಇಟ್ಟರು. ಆ ಹೆಸರಂ ಉಚ್ಚಾರಣೆಗೆ ಕಷ್ಟವಾಗಿ ಕೊನೆಗೆ ವಸ್ತಾಪ 
ಹಾರಕಸಾ ಎಮಿ (ಬಟ್ಟೆ ಶೈ ಕದಿಯುವವನಂು) ಎಂದು ಮೊಟಕು ಆಯಿತು. 

ಪ್ಮಾಟ್‌ರು ಎಡ್ಮಂಟನ್‌ಗೆ ಬಂದ ಕೆಲವು ವರ್ಷಗಳಲ್ಲಿ ಅವರ ತಂದೆ ಭಾರತದಲ್ಲಿ 
ತೀರಿಕೊಂಡರು. ಪ್ಯಾಟರು ತಮ್ಮ ತಾಯಿಯನ್ನು ಅಮೆರಿಕಕ್ಕೆ ಕರೆಸಿಕೊಂಡರಂ- 
ಪ್ಯಾಟರ ತಾಯಿ ಗಂಡನ ಮರಣಾನಂತರ ತಲೆಯನ್ನು ಪೂರ್ತ ಬೋಳಿಸಿಕೊಂಡಿದ್ದರು. 
ಅಮೆರಿಕಕ್ಕೆ ಬಂದ ಎರಡು ತಿಂಗಳಿಗೇ ಅವರ ತಲೆ ಕಡಿಯಲು ಪ್ರಾರಂಭಿಸಿತು. ತಲೆ 
ಪೂರ್ತ ಕತ್ತಿಯಿಂದ ಬೋಳಿಸಿಕೊಂಡು ಅಭ್ಯಾಸವಾಗಿರುವವರಿಗೆ ಪೂರ್ತ ಕ್ಷರ ಒಂದು 
ದೊಡ್ಡ ಸಮಾಧಾನ. ಹೊರೆ ಇಳಿದಂತೆ. ಅಮೆರಿಕದಲ್ಲಿ ಸೈನಿಕರಿಗೆ, ನೌಕಾಪಡೆಯ 
ವರಿಗೆ ತರಪೇತಿ ಕಾಲದಲ್ಲಿ ತಲೆ ಪೂರ್ತ ಬೋಳಿಸಿ ಬಿಡುತ್ತಾರೆ. ಆದರೆ ಇದನ್ನು 
ಮಾಡುವುದು ಯಂತ್ರಗಳಿಂದ, ಕತ್ತಿಯಿಂದಲ್ಲ. ಪ್ಯಾಟ್‌ರ ತಾಯಿಯ ತಲಿ, ಕುರಿ 
ತುಪ್ಪಟದಂತೆ ಬೆಳೆದಿದೆ. ಬೋಳಿಸಿಕೊಳ್ಳಬೇಕು ಎಂಬ ಇಚ್ಛೆ ತೋರಿಸಿದಾಗ, ಪ್ಯಾಟ್‌ 
ಕ್ಷೌರದ ಸೆಲೂನ್‌ಗಳಲ್ಲಿ ವಿಚಾರಿಸಿದರಂ. ಅವರೆಲ್ಲ ಮಿಶನ್‌ನಲ್ಲಿ (close crop) 
ಮಾಡುತ್ತೇವೆ. ಕತ್ತಿಯಲ್ಲಿ ಹೆರೆಯಂವುದಿಲ್ಲ ಎಂದು ಬಿಟ್ಟರು. ಪ್ಯೂಟ್‌ನ ತಾಯಿ 
ವಿಧವೆ, ತಲೆ ಬೋಳಿಸಿಕೊಳ್ಳುವ ಉದ್ದೇಶವೇ ಕತ್ತಿಯಲ್ಲಿ ಹೆರೆಸಿಕೊಳ್ಳುವುದಕ್ಕೆ, 
ಮಿಷನ್‌ನಲ್ಲಿ ಮಾಡಿದರೆ '"ಮಡಿ'' ಯಾಗಂವುದಿಲ್ಲ ಎಂದು ತಾಯಿ ಹೇಳಿದರು. ಆ 
ವೇಳೆಗೆ ಅಮೆರಿಕದಲ್ಲಿ ಒಂದು ಕಂಪನಿಯವರು ಕತ್ತಿಯ ಸಹಾಯವಿಲ್ಲದೆ ಕೂದಲನ್ನು 
ತೆಗೆಯುವ ಒಂದು ಮುಲಾಮನ್ನು ಕಂಡುಹಿಡಿದರು. ಜಾಹಿರಾತುಗಳಿಂದ ಗಿರಾಕಿಗಳನ್ನು 


೬೦ ಅಮೆರಿಕದಲ್ಲಿ ಗೊರ ರು 


ಆಕರ್ಷಿಸುವುದೇ ಅಮೆರಿಕ ವ್ಯಾಪಾರದ ಮುಖ್ಯ ರಹಸ್ಯ. ತಮ್ಮ ಮುಲಾಮನ್ನು 
ಆವರು ಹೀಗೆ ಜಾಹೀರು ಮಾಡಿದರು. “ನಾವು ಅಮೆರಿಕದ ಎಲ್ಲ ಕ್ಷೌರಿಕರ ಕ್ಷಮೆ 
ಯನ್ನೂ ಬೇಡಾತ್ತೇವೆ.'' ಅಂದರೆ, ಕ್ಷೌರಿಕರೆಲ್ಲ ನಮ್ಮ ಈ ಮುಲಾವಿಂನ ಕಾರಣದಿಂದ 
ನಿರುದ್ಯೋಗಿಗಳಾಗುತ್ತಾರೆ ಎಂದು ಅರ್ಥ. ಜಾಹಿರಾತನ್ನು ನೋಡಿ ಪ್ಯಾಟ್‌ ತುಂಬ 
ಸಂತೋಷಪಟ್ಟು ಮುಲಾಮಿನ ಒಂದು ಕೊಳವೆ (ಟ್ಯೂಬ್‌) ತಂದು ತಾಯಿಗೆ ಕೊಟದ್ಬ 
ಇದನ್ನು ತಲೆಗೆ ತಿಕ್ಕಿ ಅರ್ಧಗಂಟೆಯ ನಂತರ ಸ್ನಾನ ಮಾಡಿದರೆ ತಲೆ ಬೋಳಾಗುತ್ತೆ 
ಎಂದು ಹೇಳಿದ... ಅವನ ತಾಯಿ ಅದನ್ನು ಉಪಯೋಗಿಸಲಿಲ್ಲ. ಕ್ಷೌರಿಕನ ಕತ್ತಿ 
ಯಿಂದಲೇ ಕ್ಷೌರವಾಗಬೇಕೆಂದು ಹಠಹಿಡಿದಳು. ಕೊನೆಯಲ್ಲಿ ಪ್ಯಾಟ್‌ ಒಂದು ಸೆಲೂನಿನ 
ಯಜವರಾನನನ್ನು ಕತ್ತಿಯಿಂದ ಕ್ಷೌರ ಮಾಡಲು ಒಪ್ಪಿಸಿ ತಾಯಿಯನ್ನು ಕರೆದುಕೊಂಡು 
ಹೋದ. ಕ್ಷೌರಿಕನಿಗೆ ಆಶ್ಚರ್ಯ, "ಪಾಪ ಇವಳು ಏನು ತಪ್ಪು ಮಾಡಿದ್ದಾಳೆ. 
ಯಾಕೆ ಹೀಗೆ ಮಾಡುತ್ತಿದ್ದೀರಿ ?'' ಎಂದು ಎರಡು ಮೂರು ಸಲ ಕೇಳಿದ. “ನಿಮಗೆ 
ಇದು ಇಷ್ಟವೆ ?'' ಎಂದು ತಾಯಿಯನ್ನು ಕೇಳಿದ. ಕೊನೆಗೆ ತಲೆ ಬೋಳಿಸಿಬಿಟ್ಟ. 
ನಾನು ಸಹ ತಲೆಪೂರ್ತಿ ಕತ್ತಿಯಲ್ಲಿ ಹೆರೆಸಿಕೊಳ್ಳಬೇಕೆಂಬ ಉದ್ದೇಶವಿದ್ದುದರಿಂದ 
ಈ ವಿಷಯಗಳನ್ನೆಲ್ಲ ತಿಳಿದುಕೊಂಡೆ. ಕೊನೆಗೆ ನನ್ನ ಅಳಿಯನೇ ನನಗೆ ಮುಖಕ್ಷೌರ 
ಮಾಡಿ ನನ್ನನ್ನು ಸಭೆಗೆ ಸಾಗಿಸಿದ ನಮ್ಮ ಕೂಟ ಕಾಲೇಜಿನ ಸಭಾಂಗಣದಲ್ಲಿ ಐದೂ 
ವರೆಗೆ ಪ್ರಾರಂಭಪಾದದ್ದು ರಾತ್ರಿ 11-12 ಗಂಟೆವರೆಗೆ ನಡೆಯಿತು. ಅಂದು ಶುಕ್ರ 
ವಾರ, ಶನಿವಾರ ಭಾನುವಾರ ಅಲ್ಲಿ ಎಲ್ಲರಿಗೂ ಬಿಡುವು. ಅವರು ನನಗೆ ಇಂಗ್ಲಿಷಿನಲ್ಲಿ 
ಒಂದಂ ಸ್ವಾಗತಪತ್ರವನ್ನು ಕೊಟ್ಟರು. ಸ್ವಾಗತ ಭಾಷಣದ ನಂತರ ನಾನು ನನ್ನ 
ಭಾಷಣವನ್ನು ಇಂಗ್ಲೀಷಿನಲ್ಲಿ ಮಾಡಿದೆ. ನಾನು ಮುಖ್ಯವಾಗಿ ಭಾರತ ಸಂಸ್ಕೃತಿ, 
ಆದರಲ್ಲಿ ಜಗತ್ತಿನ ಸಂಸ್ಕೃತಿಗಳೆಲ್ಲ ಸಮಾವೇಶವಾಗಿರುವುದು ; ಮಹಾತ್ಮ ಗಾಂಧಿಯವರ 
ಸತ್ಯ ಅಹಿಂಸೆ ಶಾಂತಿ ಸಂದೇಶ, ಅಮೆರಿಕದಲ್ಲಿರುವ ಎಲ್ಲ ಭಾರತೀಯರಲ್ಲಿಯೂ ಇರ 
ಬೇಕಾದ ಒಗ್ಗಟ್ಟು, ಅಮೆರಿಕದ ಪೈಪೋಟಿಯಲ್ಲಿ ತಮ್ಮ ದಕ್ಷತೆಯನ್ನು ಸ್ಥಾಪಿಸಿ ಅವರ 
ಭುಜಕ್ಕೆ ಭುಜಕೊಟ್ಟು ಸಮಾನವಾಗಿ ದುಡಿಯುತ್ತಿರುವುದಕ್ಕೆ ಸಂತೋಷ, ಅವರು 
ಸೌಖ್ಯವಾಗಿದ್ದರೂ ಭಾರತದಲ್ಲಿರುವ ಬಡವರನ್ನು ಮರೆಯಬಾರದು, ಎಂದೆಲ್ಲ ಹೇಳಿದೆ- 
ಅನಂತರ ಪದ್ಧತಿಯಂತೆ ಉಪಾಹಾರವಾಯಿತು. ಭಾರತೀಯ ಬೋಂಡ ಖಾರಸೇವೆ 
ಬೂಂದಿ ದೋಸೆ ಬ್ರೆಡ್‌ ಬಿಸ್ಕತ್‌ ಕಾಫಿ ಎಲ್ಲವನ್ನೂ ಸಮೃದ್ಧವಾಗಿ ತರಿಸಿದ್ದರು. 
ಕೆಲವು ವಿದ್ಯಾರ್ಥಿಗಳು ಗೀತೆಗಳನ್ನು. ಹಾಡುಗಳನ್ನು ಹಾಡಿದರು. ಭಾರತೀಯರು 
ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದ ಒಂದು ಕಿರು ಚಲನಚಿತ್ರ, ಅದರಲ್ಲಿ ಗಾನ-ನರ್ತನ 
ಗಳನ್ನು ತೋರಿಸಿದರು. ಕಾಫಿ ತಿಂಡಿ ಪಾನೀಯ (ಮಿತವಾಗಿ ದ್ರಾಕ್ಷಾ ರಸವೂ ಇದ್ದಿರ 
ಬಹುದು, ನನಗೆ ಅಭ್ಯಾಸವಿಲ್ಲದಂದರಿಂದ ತೆಗೆದು ಕೊಳ ಲಿಲ್ಲ). ಅನಂತರ ಅವರು 
ಭಾರತವನ್ನು ಕುರಿತು ಮತ್ತು ಅಮೆರಿಕದಲ್ಲಿ ನನ್ನ ಅನುಭವವನ್ನು ಕುರಿತು ಅನೇಕ 


ಆಲ್ಬರ್ಟಿ ವಿಶ್ವವಿದ್ಯಾಲಯ ಓಠಿ 


ಪ್ರಶ್ನೆಗಳನ್ನು ಹಾಕಿದರು. ಭಾರತದ ವಿಷಯದಲ್ಲಿ ಅವರಿಗೆ ನಿಜವಾದ ಪ್ರೀತಿ 
ಭಾರತದಲ್ಲಿ ಜನ ಸುಖವಾಗಿಲ್ಲ. ಇಲ್ಲಿ ರಾಜಕೀಯ ಕಿತ್ತಾಟ ಬಹಳ, ತಮ್ಮನ್ನು ತಾವು 
ಅಭಿವ ದ್ಧಿ ಮಾಡಿಕೊಳ್ಳು ವ ಅವಕಾಶ ಅವರಿಗೆ ಸಿಕ್ಕಿದರೂ ಆ ದೆಸೆಯಲ್ಲಿ ಕಾರ್ಯ 
ಸಾಧಿಸಿಲ್ಲ... ಭಾರತೀಯರಂ ಸೋಮಾರಿಗಳು ಎಂದೆಲ್ಲ ಅವರಿಗೆ ಕೊರಗು. ಎರಡನೆಯ 
ಮಹಾಯಣದ್ಧದಲ್ಲಿ ನಿರ್ನಾಮವಾದರೂ ಪಶ್ಚಿಮ ಜರ್ಮನಿ ಹೇಗೆ ಚೇತರಿಸಿಕೊಂಡಿದೆ 
ಎನ್ನುತ್ತಾರೆ. ಅವರ ಪ್ರಶ್ನೆಗಳಿಗೆಲ್ಲ ನಾನಂ ಬಹುಮಟ್ಟಿಗೆ ಸಮಾಧಾನಕರವಾದ ರೀತಿ 
ಯಲ್ಲಿ ಉತ್ತರ, ಸಮಜಾಯಿಶಿ ಕೊಟ್ಟೆ. ಯಾವುದೇ ಮುಷ್ಕರವನ್ನು---ಸರ್ಕಾರಿ 
 ಅಧಿಕಾರಿಗಳದು, ಕೂಲಿಕಾರರದು, ವಿದ್ಯಾರ್ಥಿಗಳದು, ಉಪಾಧ್ಯಾಯರದು--ಅವರು 
ಬಹಳ ಹೀನಾಯವಾಗಿ ಕಾಣುತ್ತಾರೆ. 

ಅಲ್ಲಿಯ ಉಪಾಧ್ಯಾಯರು ಮತ್ತು ವಿದ್ಯಾರ್ಥಿಗಳ ಸಮರಸ, ಪರಸ್ಪರ ಗೌರವ 
ಪ್ರೀತಿ ಇವು ನನಗೆ ಆಶ್ಚರ್ಯವೂ ಸ್ಪೈಹಣೀಯವೂ ಆಗಿ ತೋರಿದವು. ಉಪಾಧ್ಯಾ 
ಯರು ತುಂಬ ಸರಳವಾಗಿ, ಆದರೂ ಸಂಯಮದಿಂದ ವಿದ್ಯಾರ್ಥಿಗಳೊಂದಿಗೆ ಮಿಳನ 
ವಾಗುತ್ತಾರೆ. ಅದರಲ್ಲಿ ಔಪಚಾರಿಕ, ಅನೌಪಚಾರಿಕ ಎಲ್ಲದರ ಸಮತೂಕವಿದೆ. 

ನ್ಯೂಯಾರ್ಕ್‌ ವಿಶ್ವವಿದ್ಯಾಲಯದ ಕ್ವೀನ್ಸ್‌ ಕಾಲೇಜಿನಲ್ಲಿ ನಾನು ಉಪನ್ಯಾಸ 
ಮಾಡಲು ಹೋದಾಗ (ಅಲ್ಲಿದ್ದ ವಿದ್ಯಾರ್ಥಿಗಳೆಲ್ಲ ಅಮೆರಿಕನ್‌ರು) ಮೊದಲು 
ಪ್ರೊಫೆಸರರ ಕೊಠಡಿಗೆ ಹೋಗಿ ಕುಳಿತೆ. ಅಲ್ಲಿಂದ ಉಪನ್ಯಾಸ ಕೊಠಡಿಗೆ ಹೊರಟೆವು. 
ಪ್ರೊಫೆಸರರು ಎರಡಂ ಬಟ್ಟಲಿಗೆ ಕಾಫಿ ಹಾಕಿ ಒಂದನ್ನು ತಾವು ಕೈಯಲ್ಲಿ ಹಿಡಿದುಕೊಂಡು 
ಮತ್ತೊಂದನ್ನು ನನಗೆ ಕೊಟ್ಟರು. ನಾನು ಅಲ್ಲಿಯೇ ಕಾಫಿ ಕುಡಿಯುವುದಕ್ಕೆ ತೊಡಗಿ 
ದಾಗ "ಉಪನ್ಯಾಸದ ಕೊಠಡಿಯಲ್ಲೇ ಕುಡಿಯುವಿರಂತೆ ನಡೆಯಿರಿ'” ಎಂದರಂ, ನಾನಂ 
ಬೇಡ ಎಂದು ಹಿಂದು ಮುಂದು ನೋಡಿದೆ. ಆಕೆ ನಗುತ್ತ "ಎಲ್ಲರೂ ಉಪನ್ಮಾಸಕ್ಕೆ, 
ಕಾಫಿ ಬಟ್ಟಲಿನೊಂದಿಗೆ ಬರುತ್ತಾರೆ. ಪ್ರೊಫೆಸರರು ವಿದ್ಯಾರ್ಥಿಗಳು ಎಲ್ಲರೂ'' ಎಂದಳು. 
ನಾನೂ ಕೈಯಲ್ಲಿ ಕಾಫಿ ಬಟ್ಟಲು ಹಿಡಿದುಕೊಂಡು ನಡೆದೆ. ಕಾಲೇಜಂ ಅಧ್ಯಕ್ಷರು 
(ಕಾಲೇಜುಗಳಂ ಸಾಧಾರಣವಾಗಿ ಸ ಹೈಯಂಪೂರ್ಣ ಸಂಸ್ಥೆಗಳು. ಇವುಗಳು ಸರ್ಕಾರಿ 
ಗ್ರಾಂಟಂ, ಸ್ಥಳೀಯ ಸಂಸ್ಥೆ ಸಿಟಿ ಕೌನ್ಸಿಲ್‌ ಮತ್ತು ದಾನಿಗಳ ಸಹಾಯದಿಂದ 
ನಡೆಯುತ್ತವೆ. ಕಾಲೇಜಿನ ವ್ಯವಸ್ಥೆಯನ್ನು ನೋಡಿಕೊಳ್ಳಲು ಒಬ್ಬ ಅಧ್ಯಕ್ಷರಿರುತ್ತಾರೆ. 
ಇವರು ಸಾಧಾರಣವಾಗಿ ಕಾಲೇಜಿನ ಹಿರಿಯ ಪ್ರೊಫೆಸರ್‌ ಆಗಿರುತ್ತಾರೆ). ಅವರೂ 
ಕ್ಷೆ ೈಯಲ್ಲಿ ಕಾಫಿ ಹಿಡಿದುಕೊಂಡು ಬಂದರು, ಕರಿಯ ಬೋರ್ಡ್‌ ಮೇಲೆ ದಪ ಅಕ್ಷರದಲ್ಲಿ 
ಇಂಗ್ಲೀಷಿನಲ್ಲಿ ನನ್ನ ಹೆಸರು ಬರೆದಿದ್ದರು, ನನ್ನ ಭಾಷಣವನ್ನು ಪ್ರಾರಂಭಿಸುತ್ತ ನಾನು 
“ನಿಮ್ಮ ಈ ಅನೌಪಚಾರಿಕತೆ ನನಗೆ ಬಹಳ ಪ್ರಿಯ. ಇದು ನಿಮಗೂ ಪ್ರಿಯವೆ. 
ಇದರಲ್ಲಿ ಒಂದಂ ಅನುಕೂಲವೂ ಇದೆ, ನನ್ನ ಮಾತುಗಳನ್ನು ಕೇಳಿ ನಿಮಗೆ ತಲೆನೋವು 
ಬಂದರೆ ಕಾಫಿ ಕುಡಿದು ಪರಿಹಸಸಿಕೊಳ್ಳಬಸುದು,'” ಎಂದೆ. ವಿವ್ಕುಧಿನಯೊಬ್ಬನು 


೬3 ಅಮೆರಿಕದಲ್ಲಿ ಗೊರೆೊರೆ 


“ಒಂದು ಅನಾನುಕೊಲವೂ ಇದೆ. ನೀವು ಕುಡಿದು ಕುಡಿದು ಗಂಟಲು ಸರಿಮಾಡಿಕೊಂಡು 
ಭಾಷಣವನ್ನು ಇನ್ನೂ ಜೋರಾಗಿ ಬಿಗಿಯಬಹುದು'' ಎಂದ. ನಾನು "“ನಮ್ಮ ದೇಶದಲ್ಲಿ 
ಭಾಷಣಗಳು ಸ್ವಲ್ಪ ಹೆಚ್ಚಾಗುತ್ತಿವೆ. ಅದಕ್ಕಾಗಿ ನಮ್ಮವರೊಬ್ಬರು ಅಮೃತಾಂಜನ 
ಎಂಬುದನ್ನು ಕಂಡು ಹಿಡಿದಿದ್ದಾರೆ. ಅದು ವಿಪರೀತ ಖರ್ಚಾಗುತ್ತದೆ'' ಎಂದೆ. 
ಮತ್ತೊಬ್ಬ ವಿದ್ಯಾರ್ಥಿ "ಅದನ್ನು ಕಂಡುಹಿಡಿದವನಂ ನಿಜವಾಗಿ ಮಾನವತೆಯ ವಿಂತ್ರ'' 
ಎಂದನು. ಉಪಾಧ್ಯಾಯರು, ವಿದ್ಯಾರ್ಥಿಗಳು ಎಲ್ಲರೂ ತುಂಬ ಕಷ್ಟಪಟ್ಟು ವ್ಯಾಸಂಗ 
ಮಾಡುತ್ತಾರೆ. ಒಂದು ದೃಷ್ಟಿಯಲ್ಲಿ ಶಿಕ್ಷಣದಲ್ಲಿ ಇಷ್ಟೇ ಕೆಲಸವಾಗಬೇಕೆಂದು ವರ್ಕ್‌ 
ಲೋಡ್‌ ನಿಗದಿಸುವುದು ಕಷ್ಟವಾದರೂ ಪರಸ್ಪರ ಹೊಂದಾಣಿಕೆಯಿಂದ ಪಠ್ಯ ಕ್ರಮ 
ಗಳನ್ನು ಕಾಲಕ್ಕೆ ಸರಿಯಾಗಿ ಮುಗಿಸುತ್ತಾರೆ. ತಮಗೆ ಬೇಕಾದ ವಿಷಯಗಳನ್ನು 
ವ್ಯಾಸಂಗಕ್ಕೆ ಸಂಶೋಧನೆಗೆ--ಆರಿಸಿಕೊಳ್ಳುವ ಸ್ವಾತಂತ್ರ್ಯ ವಿದ್ಯಾರ್ಥಿಗಳಿಗೆ ಇದೆ. 
ಅನೇಕ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು--ಭಾರತದ ಮತ್ತು ಅಮೆರಿಕನ್‌ ವಿದ್ಯಾರ್ಥಿಗಳು 
ಸಹ--ಜೀವನೋಪಾಯಕ್ಕೆ ಬೇರೆ ಮಾರ್ಗಗಳನ್ನು, ಕೆಲಸಗಳನ್ನು ಕೈಕೊಂಡಿರುವುದರಿಂದ 
ತಮಗೆ ಅನುಕೂಲವಾದ ಕಾಲದಲ್ಲಿ ವ್ಯಾಸಂಗಕ್ಕೆ ಕಾಲೇಜಿಗೆ ಬರುತ್ತಾರೆ. ಇವು 
ಸಂಶೋಧನ ತರಗತಿಗಳಲ್ಲಿ ಸಾಮಾನ್ಯ ನಿಯಮ. ಕೆಲವು ವೇಳೆ ಇಂತಹ ವಿದ್ಯಾರ್ಥಿಗಳು 
ರಾತ್ರಿ 10-11-12ರ ವರೆಗೆ ತಮ್ಮ ಸಂಶೋಧನೆ, ವಾಚನಾಲಯ ವ್ಯಾಸಂಗ ಇದು 
ಗಳಲ್ಲಿ ತೊಡಗಿರುತ್ತಾರೆ. ಕಾಲೇಜುಗಳ ಎಲ್ಲ ಭಾಗಗಳಲ್ಲಿಯೂ ಇಂತಹ ವಿದ್ಯಾರ್ಥಿ 
ವಿದ್ಯಾರ್ಥಿನಿಯರನ್ನು ಕಾಣಬಹುದು. ಅವರ ಸೌಕರ್ಯವನ್ನು ಅನುಸರಿಸಿ ಪ್ರೊಫೆಸರ್‌ರು 
ಸಹ ಆ ವೇಳೆಗಳಲ್ಲಿಯೂ ಬಂದು ಅವರಿಗೆ ಪಾಠ ಹೇಳುವುದು, ಸಂಶೋಧನಾ ಮಾರ್ಗ 
ದರ್ಶನ ಇವನ್ನು ಮಾಡುತ್ತಾರೆ. ಅನೇಕ ವಿದ್ಯಾರ್ಥಿಗಳು ತಮ್ಮ ಕಾಲವನ್ನೆಲ್ಲ ಕಾಲೇಜು 
ಮತ್ತು ಲೈಬ್ರರಿಗಳಲ್ಲಿಯೇ ಕಳೆಯುತ್ತಾರೆಂದು ಹೇಳಬಹುದು. ಅವರ ಹತ್ತಿರ 
ಸಂಶೋಧನಾಲಯ ವಾಚನಾಲಯಗಳ ಬೀಗದ ಕೈಗಳೂ ಇರುತ್ತವೆ. ಒಬ್ಬ ವಿಜ್ಞಾನ 
ದಲ್ಲಿ ಆಸಕ್ತನಾದ ವಿದ್ಯಾರ್ಥಿಗೆ, ಅವನು ಆನರ್ಸ್‌ನಲ್ಲಿ ಪ್ರವೇಶ ಕೇಳಿದರೂ ಕೊಡದೆ-- 
ಅವನನ್ನು ನೋಡಿದರೆ ಅಷ್ಟು ಬುದ್ಧಿವಂತನಾಗಿ ಕಾಣಂತ್ತಿರಲಿಲ್ಲ--ಬರಿ ಡಿಗ್ರಿಗೆ ಸೀಟ್‌ 
ಕೊಟ್ಟಿದ್ದರು. ಅವನು ಬಹುಹೊತ್ತಿನವರೆಗೆ ದಿನವೂ ರಾತ್ರಿ ಲೈಬ್ರರಿಯಲ್ಲಿ, ಲ್ಯಾಬ 
ರೇಟರಿಯಲ್ಲಿ ಕೆಲಸಮಾಡುತ್ತಿದ್ದ. ಹೀಗೆ ಅವನನ್ನು ನಾಲ್ಕಾರು ದಿನ ನೋಡಿದ 
ಪ್ರೊಫೆಸರ್‌ರು "ನಾಳೆಯಿಂದ ನೀನು ಆನರ್ಸ್‌ ತರಗತಿಗೆ ಬಾ'' ಎಂದು ಹೇಳಿದರು. 
ಸಂದರ್ಶನ, ಮಾರ್ಕ್ಸ್‌ಕಾರ್ಡ್‌ಗಳು, ಹಿಂದುಳಿದವ ಮುಂದೆ ಬಂದವ, ಆರ್ಥಿಕ 
ದೌರ್ಬಲ್ಯ, ಪ್ರಮಾಣ ಪತ್ರಿಕೆ, ಮೈಗ್ರೇಶನ್‌ ಯಾವ ಸರ್ಟಿಫಿಕೇಟಿನ ರಗಳೆಯೂ ಇಲ್ಲ. 
ಈ ವಿಷಯವನ್ನು ಆ ವಿದ್ಯಾರ್ಥಿಯೇ ನನಗೆ ಹೇಳಿದ. ಕೆಲವು ವಿದ್ಯಾರ್ಥಿಗಳು 
ನನ್ನೊಂದಿಗೆ “ನಾವು ದಿನ ರಾತ್ರಿಗಳನ್ನು ಇಲ್ಲಿಯೇ ಕಳೆಯುತ್ತೇವೆ. ಇಲ್ಲಿಯೇ ರಾತ್ರಿ 
ಮಲಗುವುದೂ ಉಂಟು” ಎಂದು ವಾಚನಾಲಯದ ಬೀರುಗಳ ಮೇಲೆ ಸತ್ತಿಟ್ಟಿದ್ದ 


ಆಲ್ಬರ್ಟಿ ವಿಶ್ವವಿದ್ಯಾಲಯ ಟ್ರ 


ತಮ್ಮ ರಗ್ಗ್ಗುಗಳ ಸುರುಳಿಗಳನ್ನು ತೋರಿಸಿದರು. ಇದಂ ಅಮೆರಿಕದಲ್ಲಿರುವ ಭಾರತೀಯಂ 
ಏದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಮತ್ತು ಅಮೆರಿಕನ್‌ ವಿದ್ಯಾರ್ಥಿಗಳಂ ಮತ್ತು 
ಪ್ರಾಧ್ಯಾಪಕರು ಎಲ್ಲರಿಗೂ ಅನ್ವಯಿಸುತ್ತದೆ. 

ಆಲ್ಬರ್ಟ್‌ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಸಂಖೆಯ ದೃಷ್ಟಿಯಿಂದ ಅತಿ 
ದೊಡ್ಡ ವಿಶ್ವವಿದ್ಕಾಲಯವಲ್ಲ. ಎಲ್ಲ ಸೌಕರ್ಯಗಳಿದ್ದರೂ ಬೃಹದಾಕಾರದ 
ಕಟ್ಟಡಗಳು, ಲೈಬ್ರರಿ ಸಂಶೋಧನಾಲಯಗಳಿದ್ದರೂ ವಿದ್ಯಾರ್ಥಿ ಮತ್ತು ಉಪಾಧ್ಯಾ 
ಯರ ಸಂಖ್ಯೆ ಮಿತವಾಗಿ ಅಚ್ಚುಕಟ್ಟಾದ ವ್ಯವಸ್ಥೆಯುಳ್ಳುದಾಗಿದೆ. ಅಮೇರಿಕ 
 ಕೆನಡಗಳ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿಯೂ ಕೆಲವರಾದರೂ ಭಾರತೀಯ ವಿದ್ಯಾರ್ಥಿ 
ಗಳೂ ಉಪಾಧ್ಮಾಯರೂ ಇದ್ದೇ ಇರುತ್ತಾರೆ, ಆಲ್ಬರ್ಟ್‌ ವಿಶ್ವವಿದ್ಯಾಲಯದಲ್ಲಿ 
ದಕ್ಷಿಣ ಭಾರತದವರು ಹೆಚ್ಚಾಗಿದ್ದಾರೆ. ನಮ್ಮ ಪಾಸನದವರೇ-ನರಸಿಂಹಯ್ಯ 
ಅಥವಾ ನರಸಿಂಹನ್‌ - ಬಿ. ಇ. ಮಾಡಿ ಹೆಚ್ಚಿಗೆ ವ್ಯಾಸಂಗಕ್ಕಾಗಿ ಇಲ್ಲಿ ಬಂದು ವಿಶ ದ 
ವಿದ್ಯಾಲಯದಲ್ಲಿ ಅಧ್ಯಾಪಕರೂ ಆಗಿದ್ದಾರೆ. ಇವರು ಕನ್ನಡದ ಅಭಿಮಾನಿಗಳು. 
ಇವರ ಕಾರಣದಿಂದಲೇ ನಾನು ಆ ವಿಶ್ವವಿದ್ಯಾಲಯದ ಕಾರ್ಯಕ್ರಮಕ್ಕೆ ಒಪ್ಪಿದ್ದು. ಆ 
ರಾತ್ರಿ ಅವರು ಅಲ್ಲಿ ಭಾರತದ ಒಂದು ಸಣ್ಣ ಪ್ರದರ್ಶನವನ್ನೇ ಏರ್ಪಡಿಸಿದ್ದರೆನ್ನ 
ಬಹುದು. ಭಾರತೀಯರೆಲ್ಲ ಒಟ್ಟಿಗೇ ವಿಶ್ವವಿದ್ಯಾಲಯ ಸೇರುತ್ತಿದ್ದರೂ ಒಬ್ಬರ ಭಾಷೆ 
ಯನ್ನು ಒಬ್ಬರು ಕೇಳಿದುದೇ ಇಲ್ಲ. ಆಂದು ನರಸಿಂಹಯ್ಯನವರ ಒತ್ತಾಯದ 
ಮೇಲೆ ಪ್ರತಿ ಭಾಷೆಗಳವರೂ ತಮ್ಮ ತಮ್ಮ ಭಾಷೆಯ ಕೆಲವು ಮಾತಂಗಳನ್ನು ಅಥವಾ 
ಒಂದು ಹಾಡನ್ನಾದರೂ ಹಾಡಬೇಕೆಂದು ನಿರ್ಣಯವಾಯಿತ. ಮೊದಲ ಸರದಿ 
ನನಗೇ ಬಿದ್ದುದರಿಂದ ನಾನು ಸಂಸ್ಕೃತ ಕನ್ನಡ ಎರಡರಲ್ಲಿಯೂ ಒಂದು ಶ್ಲೋಕ, 
ಒಂದು ತ್ರಿಪದಿ ಹೇಳಿದೆ. ಕನ್ನಡ ತ್ರಿಪದಿಯನ್ನೇ ಮೊದಲು ಹೇಳಿದೆ. 


ಓಲೆಕಾರ ನಿನಗೆ ಒಳೆ A ಹೆಂಡತಿ ಯಾಕೊ 
ನೀ ಹೋದೆ ದೇಶ ತಿರುಗೂತ। ನಿನ ನಾರಿ 
ಕಂಡೋರ್ಗೆ ಬಾಯ ಬಿಡುತಾಳೆ. 


ಇದನ್ನು ಕೇಳಿದ ಕೂಡಲೆ ಸಭೆಯಲ್ಲಿದ್ದ ಕನ್ನಡದವರು ತಮಿಳು ತೆಲುಗರು 
ಮಹಾರಾಷ್ಟ್ರರಂ ಸಹ ದೊಡ್ಡ ಧ್ವನಿಯಲ್ಲಿ ನಕ್ಕರು. ಆದರೆ ಉತ್ತರ ಭಾರತದವರಿಗೆ 
ಗುಜರಾತಿ ಹಿಂದಿ ಬಂಗಾಳಿ ಪಂಜಾಬಿ ಇವರಿಗೆ ಅರ್ಥ ತಿಳಿಯಲಿಲ್ಲ. ನಾನು ವಿವರಿ 
ಸಿದ ನಂತರ ಅವರಿಗೂ ನಗು ಬಂತಂ. ಅಲ್ಲಿಂದ ಮುಂದೆ ಎಲ್ಲರೂ ತಮ್ಮ ತವ್ಮ 
ಭಾಷೆಯಲ್ಲಿ ಹೇಳಂವ ಹಾಡು ಅಥವ ವಾಕ್ಕಗಳಿಗೆ ಅರ್ಥವನ್ನು ವಿವರಿಸಬೇಕೆಂದಂ 
ಗೊತ್ತು ಮಾಡಿದೆವು, ಕೆಲವರು ಹಿಂದಿ ಹಿಂದುಸ್ತಾನಿ ಹಾಡುಗಳು ಸಿನಿಮಾ ಹಾಡಂ 
ಗಳನ್ನು ಸಹ ಹೇಳಿದರು, ರಾಶ್ಚಿ ಬಹು ಹೊತ್ತಿನವರೆಗೆ ಈ ಸಾವರಾಜಿಕ ಕೂಟ 


೬೪ ಅಮೆರಿಕದಲ್ಲಿ ಗೊರೂರೆ 


ನಡೆದೇ ಇತ್ತು. ಅಮೆರಿಕದಲ್ಲಿರುವ ಭಾರತೀಯರು-ಒಂದೇ ನಗರದಲ್ಲಿರುವವರು ಸಹ- 
ಒಟ್ಟಾಗಿ ಸೇರುವುದು ಅಪರೂಪ. ಅವರವರಿಗೆ ಅವರವರ ಕೆಲಸ, ಅವರವರ 
ತಾಪತ್ರಯ. ಫೋನು ಕಾರು ಎಷ್ಟೇ ಸೌಕರ್ಯಗಳಿದ್ದರೂ ಒಬ್ಬರು ಫೋನಂ ವಕಾಡಿದ 
ಕಾಲದಲ್ಲಿ ಮತ್ತೊಬ್ಬರು ಮನೆಯಲ್ಲಿ ಸಿಕ್ಕುವುದಿಲ್ಲ. ಹೀಗಾಗಿ ಆ ದಿವಸ ಆಲ್ಬರ್ಟ್‌ 
ವಿಶ್ವವಿದ್ಯಾನಿಲಯದ ಸಭಾಂಗಣದಲ್ಲಿ ಸೇರಿದ ಭಾರತೀಯರು ಪ್ರಾಂತ ಭಾಷೆ ಜಾತಿ 
ಮತ ಯಾವುದರ ವ್ಯತ್ಯಾಸವೂ ಇಲ್ಲದೆ ಭಾರತೀಯರು ಎಂಬ ಒಂದೇ . ಭಾವನೆಯಿಂದ 
ತುಂಬ ಸಂತೋಷವಾಗಿ ಕಾಲಕಳೆದರು. ಭಾರತೀಯರು ಎಲ್ಲಿದ್ದರೂ ಭಾರತವನ್ನು 
ಕುರಿತು ಚಿಂತಿಸದಿರಲಾರರು. ಒಬ್ಬ “ನಾನು ಇಲ್ಲಿ ಬಂದು 15 ವರುಷಗಳಾಯಿತು. 
ಬಂದಾಗ ಐದು ವರಂಷಗಳ ನಂತರ ಭಾರತಕ್ಕೆ ಹಿಂದಿರುಗಬೇಕೆಂದು ನಿಶ್ಚಯಿಸಿದ್ದೆ 
ಐದು ವರುಷ ಕಳೆಯಿತು. ಮತ್ತೆ 5 ವರುಷ ಮುಂದಕ್ಕೆ ಹಾಕಿದೆ. ಅದೂ ಆಯಿತು, 
ಈಗ ಮೂರನೆ ಐದು ವರುಷವೂ ಕಳೆದಂಹೋಯಿತು, ಇನ್ನು ಐದು ವರುಷ ವಂಂದಕ್ಕೆ 
ಹಾಕಿದ್ದೇನೆ. ಈ ಮಧ್ಯೆ ಮಕ್ಕಳು ದೊಡ್ಡವರಾಗುತ್ತಿದ್ದಾರೆ. ಅವರ ವಿದ್ಯಾಭ್ಯಾಸ 
ಉದ್ಮೋಗಗಳಿಗೂ ಈ ದೇಶವೇ ವಾಸಿ. ಇನ್ನು ನನ್ನ ಹಾಗೆಯೇ, ಐದೈದು ವರುಷಕ್ಕೆ 
ಭಾರತಕ್ಕೆ ಹಿಂದಿರುಗುವ ಯೋಜನೆಯನ್ನು ಮುಂದುವರಿಸುವವರು ಅನೇಕರಿದ್ದಾರೆ. 
ಇಲ್ಲಿ ಬಂದವರು ಹಿಂದಿರುಗುವುದಿಲ್ಲ. ಸರ್ವಶಕ್ತ ಡಾಲರ್‌ ಸರ್‌'' ಎಂದರು. ನೂರಕ್ಕೆ 
ನೂರು ಜನರು ಇದೇ ಭಾವನೆಯುಳ್ಳವರೆಂದಲ್ಲ. ನಾವು ಸಾವಿರ ವರ್ಷಗಳಲ್ಲಿ ಸಾಧಿಸ 
ದಿದ್ದುದನ್ನು “ಸರ್ವರಿಗೂ ಸರ್ವಸುಖ'' ಇನ್ನೂರು ವರ್ಷಗಳಲ್ಲಿ ಅಮೆರಿಕ ಹೇಗೆ 
ಸಾಧಿಸಿತು. ಅದನ್ನು ನಾವು ಅರಿತು ನಮ್ಮ ಜನರಿಗೂ ತಿಳಿಸಿ ಇಲ್ಲಿಯೂ ಕಾರ್ಯಗತ 
ವಾಡೋಣ ಎಂಬ ನಿಜವಾದ ಆಸೆಯಿಂದ ಅಮೆರಿಕಕ್ಕೆ ಹೋಗಿ ಅತ್ಯುಚ್ಚಪದವಿಯನ್ನು 
ಪಡೆದ ಭಾರತೀಯರೂ ಇದ್ದಾರೆ. ಅವರು ಭಾರತಕ್ಕೂ ಬಂದು (ಕೆಲವು ವೇಳೆ ಅಲ್ಲಿ 
ತಮಗೆ ದೊರಕಿದ್ದ ದೊಡ್ಡ ಸಂಬಳದ ಹುದ್ದೆಯನ್ನೂ ಬಿಟ್ಟು) ಇಲ್ಲಿ ಕೇಳುವವರೇ 
ಇಲ್ಲದೆ ತೊಳಲಾಡಿ, ಕತ್ತೆಗೂ ಕುದುರೆಗೂ ವ್ಯತ್ಯಾಸ ತಿಳಿಯದ ಇಲಾಖೆ ಮುಖ್ಯಸ್ಥರು 
ಅಥವಾ ಮಂತ್ರಿಗಳ ಮರ್ಜಿಯನ್ನು ಕಾಯುತ್ತ, ಸಂದರ್ಶನದಲ್ಲಿ ಪರೀಕ್ಷಕರು ಕೇಳುವ 
“ಮಾಡಂಬವಾರಿ ಓದಿದ್ದೀಯಾ'' ಮುಂತಾದ ಅಪ್ರಾಸಂಗಿಕ ಪ್ರಶ್ನೆಗಳಿಗೆ ಉತ್ತರಕೊಟ್ಟು 
ಉದ್ಯೋಗದ ಅಪ್ಪಣೆ ಬರುವುದೆಂದು ಕಾದು ಹಿಂದಿರುಗಿದವರು ಇದ್ದಾರೆ. ಒಬ್ಬ 
ಅಮೆರಿಕದಲ್ಲಿ ದೊರೆತಿದ್ದ ಹುದ್ದೆ, ಕಟ್ಟಿದ್ದ ಮನೆ ಎಲ್ಲವನ್ನೂ ಮಾರಿ ಅಪಾರ ನಷ್ಟ 
ಹೊಂದಿ ಭಾರತಕ್ಕೆ ಹಿಂದಿರುಗಿದ, ಅದೃಷ್ಟವಶಾತ್‌ ಇಲ್ಲಿ ಯಾವುದೋ ಒಂದಂ 
ಕೆಲಸ ಸಿಕ್ಕಿತು ಎನ್ನಿ. ಸಂಬಳವಾಯಿತು. ಆದರೆ ಸರಿಯಾದ ಕಾರ್ಯ, ಆಫೀಸು 
ಪ್ರಯೋಗಾಲಯ, ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ತರಿಸಲು, ತನಗೆ ಪ್ರಿಯ 
ವಾದ ವಿಷಯದಲ್ಲಿ ಕೆಲಸ ಮುಂದುವರಿಸಲು ಸ್ವಾತಂತ್ರ್ಯವಿಲ್ಲದೆ, ಈ ಜಡ ಅಧಿಕಾರ 
ಯಂತ್ರದೊಂದಿಗೆ ಹೋರಾಡಲಾರದೆ ಜಿಗುಪ್ಸೆಯಿಂದ ಹಿಂದಕ್ಕೆ ಹೋಗುತ್ತಾನೆ. ಈ 


ಆಲ್ಬರ್ಟ್‌ ವಿಶ ವಿದ್ಯಾಲಯ ೬% 


ಎಲ್ಲ ನಿದರ್ಶನಗಳಿಗೂ ನಾನು ಅಮೆರಿಕದಲ್ಲಿ ಭಾರತೀಯರನ್ನು ಕಂಡೆ. ಆದರೂ 
ಅವರೆಲ್ಲರಿಗೂ ಭಾರತದ ಮೇಲೆ ಪ್ರೀತಿ. ಇಲ್ಲಿ ಏನು ಆಗುತ್ತದೋ ಎಂಬ ಕಾತರ 
ಒಬ್ಬ ಸುಮಾರು ವಯಸ್ಸಾದವರು-ಉತ್ತರ ಭಾರತದವರು.ಅಮೆರಿಕದಲ್ಲಿ ಅಪರೂಪ 
ವಾಗಿರುವ ದೀರ್ಫದಂಡ ನಮಸ್ಕಾರವನ್ನು ಎಲ್ಲರ ಪಶವಾಗಿ ಮಾಡಿ "ನಾವೇನೋ ಇಲ್ಲಿ 
ಬಂದು ಬಿಟ್ಟೆವು. ಭಾರತದ ಆಸೆ ಇಲ್ಲ. ನಾವು ಸುಖವಾಗಿದ್ದೇವೆ. ಆದರೆ ಅಲ್ಲಿ ನಮ್ಮ 
ಅಣ್ಣತಮ್ಮಂದಿರು ಬಂಧ:ಗಳು ಊರವರು ಎಲ್ಲರೂ ಇದ್ದಾರೆ. ಅವರ ನೆನಪು ನಮಗೆ 
ಆಗಾಗ್ಗೆ ಬರುತ್ತೆ, ಅವರೆಲ್ಲ ಸುಖವಾಗಿರಬೇಕು. ಅವರಿಗೆ ಒಳ್ಳೆ ಆಳಿ ಕೆ ಅನ್ನ ಬಟ್ಟೆ 
ಶಿಕ್ಷಣ ಉದ್ಯೋಗ ದೊರೆಯಬೇಕು. ಇದೊಂದೆ ನಮ್ಮ ಸದಾ ಚಿಂತೆ'' ಎಂದರು. ಅವರ 
ಮಾತಿನಲ್ಲಿ ನಿಜವಾದ ಭಾರತ ಪ್ರೀತಿ ಇತ್ತು. ನಾನು ಅವರಿಗೆ "ಭಾರತ ಇಂದಿನ ರಾಸ್ಟ್ರ 
ವಲ್ಲ. ಅನೇಕ ಕುತ್ತುಗಳನ್ನು ನಿಭಾಯಿಸಿದೆ. ಜಗತ್ತಿಗೆ ಹಿರಿಯ ಗಾಂಧೀಜಿ ಜನಿಸಿದ 
ನಾಡು. ಭಾರತದ ಭವಿಷ್ಯ ಉಜ್ವಲವಾಗಿದೆ'' ಎಂದು ಹೇಳಿದೆ. ಇಲ್ಲಿಂದ ಅಲ್ಲಿ ಹೋಗಿ 
ನೆಲೆಸಿರುವ ಭಾರತೀಯರ ಪೈಕಿ ಸಹ, ಅಲ್ಲಿಯ ಯಾಂತ್ರಿಕ ನಾಗರಿಕತೆ ಸೌಖ್ಯಕ್ಕೆ ಅತಿ 
ಯಾಗಿ ಮರುಳಾಗಿ "`ಭಾರತದಲ್ಲಿ ಏನೂ ಇಲ್ಲ. ಇದೊಂದು ದರಿದ್ರ ನಿರುದ್ಯೋಗಿ 
ಪರಸ್ಪರ ವೈಷಮ್ಯದ ರಾಷ್ಟ್ರ'' ಎಂದು ಅಮೆರಿಕನ್‌ರ ಮಾನಸಪುತ್ರರಾಗಿ ಭಾರತವನ್ನು 
ತೆಗಳುವವರು ಇಲ್ಲದೆ ಇಲ್ಲ. ಆದರೆ ಅಂಥವರ ಸಂಖ್ಯೆ ತೀರ ಕಡಿಮೆ. 


* x x 


ನ್ಕೂಜೆರೆಸಿ ತ್ರಿವೇಣಿ ಕನ್ನಡ ಸಂಘದವರು ಪ್ರಕಟಿಸಿದ ದಿ ತೀಯ ಈಶಾನ್ಯ 
ಕನ್ನಡಿಗರ ಸಮ್ಮೇಳನದ ವಿಶೇಷ ಸ್ಮರಣ ಸಂಚಿಕೆ ಆಕಾರದಲ್ಲಿ ಚಿಕ್ಕದಾದರೂ ಗುಣದಲ್ಲಿ 
ಉತ್ತಮ ಮಟ್ಟದ್ದಾಗಿದೆಯೆಂದು ಹಿಂದೆ ಹೇಳಿದೆ. ಭಾರತದಲ್ಲಿ ತುರ್ತು ಪರಿಸ್ಥಿತಿಯ 
ಘೋಷಣೆಯಾದಾಗ ಇದ್ದಕ್ಕಿದ್ದಂತೆ ಜಗತ್ತಿನ ದೃಷ್ಟಿ ಭಾರತದ ಕಡೆ ಹರಿಯಿತು. 
ಹತ್ತು ಸಾವಿರ ಮೈಲಿಯ ಆಚೆ ಒಬ್ಬ ಭಾರತೀಯನ ಕೊರಳಿನಲ್ಲಿ ಅಯ್ಯೋ ಎಂಬ ಧ್ವನಿ 
ಹೊರಟಿತು. ಭಾರತೀಯರು ಎದ್ದುನಿಂತು ಸರ್ವಾಧಿಕಾರವನ್ನು ಪ್ರತಿಭಟಿಸುವರೆ 
ಎಂಬುದೇ ಜಗತ್ತಿನ ಎಲ್ಲ ಸ್ವಾತಂತ್ರ್ಯಪ್ರೇವಮಿಗಳ ಪ್ರಶ್ನೆಯೂ ಆಯಿತು. 11ನೇ 


ಮಾರ್ಚಿಯಲ್ಲಿ ಚುನಾವಣೆಯಾದಾಗ ಅದೇ ಕಿರುಗೊರಳು ಈ ಪದ್ಯವನ್ನು ಉಸುರಿತು. 


ಆದರಂತಹುದೇನು ಆಗದಯ್ಯ ಆ ದೇಶದಲಿ ಎಂದೆಲ್ಲ ಕೂಗಿದರು. 
ಕೊರಳುಗಳೇ ಅರವತ್ತು ಕೋಟಿ. ಅಂಕೆ ಇಲ್ಲವೆ ಅರಚುವೊಡೆ, 
ಬದುಕೇ ಭಿನ್ನಾಭಿಪ್ರಾಯದಲ್ಲಿ ; ಆದರೂ 

ಹಿಂಸೆಗೆಡೆಯಿಲ್ಲ ಸತ್ಯಾಗ್ರಹದ ನಾಡಿನಲಿ 

ಮೊನ್ನೆ ಮೊನ್ನೆ 

ಕಂಡರಿಯದಾ ಭಯವೊಂದು ನಡುಗಿಸಿತು, ಗಿರಿವಾಣಿಗಳ ನಡುಗಿಸಿತು, 
೨ 


ಓಓ ಅಮೆರಿಕದಲ್ಲಿ ಗೊರೊರು 


ಕಣ್ಣೀರ ಧಾರೆಯೊಣಗಿ ನದಿಗಳೇ ಬತ್ತಿದುವು 

ಮರಣಸಂಕಟದಿಂದ ನರಳಿ, ಕಾಡಂಗಳೇ ಥರಥರಿಸಿದವು 
ಹೊಲಗದ್ದೆಗಳು ಬಾಗಿದವು ; ಬಸಿರ ಭಾರದಿಂದ 

ಬಂತು ವಿಚಿತ್ರ ಚೈತ್ರ 

ಮತ್ತೆ ಬಂದಿತು ಬಿಡುಗಡೆಯ ದಿನವೊಂದು (ನಂಬುಗೆಯೇ ಬಾರದು) 
ಕೋಟಿ ಯಾತ್ರಿಕರು ಸವೆದ ಕಾಲುದಾರಿ 

ಗಂಡು ಹೆಂಗಳ ಧಾರೆಕೊರೆವ ಹಾದಿ, ಹಟ್ಟಿ ಮಸಲುಗಳಿಂದ 
ವಿಧಿಗಿತ್ತ ವಚನವ ನಡೆಸಿಕೊಡಲೋ ಎಂಬಂತೆ ! 

ಮುತ್ತಿದರು ಲಕ್ಷೋಪಲಕ್ಷ ಸಂಖ್ಯೆಯಲಿ ಮತದಾನದಾ ಕಟ್ಟೆಯನು, 
ಕೋಪದಲೊ ತಾಪದಲೊ ಗೋಪ್ಯದಲಿ ಮತವಿತ್ತು 
ಅಗ್ನಿದೃಷ್ಟಿಯ ಬೀರಿ, ಸುಟ್ಟು ಬಿಸುಟರು ಹಳೆಯ ಹುಲಿಗಳನೆಲ್ಲ 
ಹೊಸದೊಂದು ಕಲಕುಮೇಲೋಗರಕೆ ಕರೆಯಿತ್ತು 

ದೇವರೇಗತಿ ಎಂದು ಕೈ ಮುಗಿದರು. 

ಅದೇ ಆ ಜನತೆ ಬಾಪುಜಿಯ ಸಂತಾನ 

ರಾಷ್ಟ್ರದುತ್ತರಾಧಿಕಾರವನೆ ಪಡೆಯಿತಲ್ಲ ! 


ಜ್ಯ ೫ೇ = 


ಜನತೆಯ ಮತ ದೇವರ ನುಡಿ ಏನಲ್ಲ 

ಒಮ್ಮೆ ಗೆದ್ದವರೆಲ್ಲ ದೇವದೂತರೂ ಅಲ್ಲ 

ಜಾಗ್ರತೆ ! 

ಎಲ್ಲಕೂ ಕೈಮುಗಿದ ಹೌದಪ್ಪಗಳಿದ್ದಾರೆ ಎಚ್ಚರಿಕೆ 

ಕಳೆದ ದುರಂತಗಳು ಮರಳಿ ಬಂದಾವು ಜೋಕೆ 

ಮುಂದೇನು ? 

ನೂಕುನಂಗ್ಗ ಲಿನೆ ನಾಳೆ ಎಂತೋ ಏನೊ 

ನಿರಂತರ ಕರಗುವ ತುತ್ತು, ಅದಕಾಗಿ ಮುತ್ತುವ ಕಾಗೆಗಳೆಷ್ಟೊ 
ಮೇಲೆ ಹಸಿದ ಹದ್ದುಗಳ ಸುತ್ತು ಸುತ್ತು 

ಕಾದಿಹವು ಹೆಣವ ತಿನಲು-ಕಿತ್ತು-ಕಿತ್ತು. 


ಕವಿ-ಮೈ ಶ್ರೀ ನಟರಾಜ. 


ಅರವತ್ತೆಂಟು ಕೋಟಿ ನರಪೇತಲಗಳೆ ಪ್ರತಿನಿಧಿಯಾದ ನನಗೆ, ನ್ಕೂಯಾರ್ಕಿ 
ನಲ್ಲೊಬ್ಬ ನಮ್ಮ ತರುಣ “ಪ್ರತಾಪವಾನ್‌ ಶಂಖಂ ದಧ್ಮೌ?” ನೋಡಿ ಆಶ್ಚರ್ಯವೂ 
ಸಂತೋಷವೂ ಅತೀವ ನಾಚಿಕೆಯೂ ಉಂಟಾಯಿತು. ಅಮೆರಿಕಕ್ಕೆ ಹೋಗುವವರೆಲ್ಲ 


ಆಲ್ಭಟ್ಟ೯ ವಿಶ್ವವಿದ್ಯಾಲಯ ೬೭ 


ಬರಿಯ ಸಂಖಭೋಜನ ರಸಪಾನೀಯ "ರಮ್ಯಾ ರಾಮಾ ಮೃದುತನುಲತಾ ನಂದನೇ 
ನಾಪಿ” ರಮಿಸುವುದಕ್ಕಾಗಿಯೇ ಹೋಗುವರೆಂದು ನಂಬುವುದಕ್ಕೆ ಆಗಲಿಲ್ಲ. ಅಮೆರಿಕನ್ನರ 
ವಿಷಯದಲ್ಲಿಯೂ ಆ ಬಗೆಯ ಏಕಪಕ್ಷೀಯವಾದ ತೀರ್ಮುನ ನಿರುಧಾರವಾಗುತ್ತದೆ. 
ತ್ರಿವೇಣಿ ಸಂಚಿಕೆಯಲ್ಲಿಯ ಮತ್ತೊಂದು ಹುಸ್ಕಕವನವೂ ನನ್ನನ್ನು ಚಕಿತಗೊಳಿಸಿತು. 


ಓಡೋಡಿ ಬಂದನು, ರಾಮಪ್ಪನಾಯಕ 
ಕರಡಿ ಸ್ಟೇಶನ್‌ ಬಾಗಿಲಿಗೆ 

ಏದುತ ಬೆವರಂತ ಮೇಷ್ಟರ ಕೇಳಿದ 
ಸ್ವಾಮಿ ಮೇಲ್‌ಟ್ರೇನ್‌ ಏನಾಯಂ್ರ ? 
ಅಯ್ಯೋ ಪಾಪವೆ ಮೇಲ್‌ಟ್ರೇನಾಗಲೆ 
ಗುಬ್ಬಿ ಸೇರಿರಬೇಕಲ್ಲೊ 

ಬಿಡಿರಿ ಮೇಷ್ಟರೆ ಅತ್ತಿಂದ ಬರುವ 
ಪ್ಯಾಸೆಂಜರ್‌ ಗಾಡಿ ಯಾವಾಗ ? 
ಅತ್ತಿಂದ ಇತ್ತಿಂದ ಎರಡು ಗಾಡಿಗಳು 
ಅತ್ತಿಂದಿತ್ತಿಂದ ಹೋಗಾಯ್ತು 
ಹೋಗಲಿ ಮೇಷ್ಟರೆ ಗುಡ್ಸೇ ಇಲ್ಲವೆ 
ಈ ಲೈನ್‌ ಮೇಲೆ ಅತ್ತಿಂದ ? 

ಇದ್ದರೆ ಬಿಟ್ಟರೆ ನಿನಗೇನಣ್ಣ 
ಕೂರಿಸಲಾರೆನು ಹೋಗಪ್ಪ 

ಆಗಲಿ ಮೇಷ್ಟರೆ ಬೆಂಗ್ಲೂರಿಗ್ಹೋಗೋ 
ಎಕ್ಸ್‌ಪ್ರೆಸ್‌ಗಾಡಿ ಹೋಗಾಯ್ತೆ ? 
ಏಕೋ ನಾಯಕ ಎಲ್ಲಿಗೆ ಹೊರಟೆಯೊ 
ಇಷ್ಟು ತರಾತುರಿ 

ಎಲ್ಲೂ ಇಲ್ಲ ಅತ್ತಕಡೆ ಪಟೇಲರ 
ಮನೆಯಲ್ಲಿ ಶೋಭನ 

ಕಂಬಿದಾಟಿ ಅತ್ತಕಡೆ ಹೋಗಲು 
ಹುಷಾರಿ ಕೇಳಿದೆ ಅಷ್ಟೇನೆ ! 


ಗಾದೆಗಳು ಮನುಷ್ಯನ ಸ್ವಭಾವ ಜೀವನಕ್ರಮ ಪರಿಸರನಿದ ಹುಟ್ಟುತ್ತವೆ 
ಎಂಬುದಕ್ಕೆ ಈ ಸಂಚಿಕೆಯಲ್ಲಿ ಕೊಟ್ಟಿರುವ ಕೆಲವು ಗುದೆಗಳು ಉನುಹತಣೆ, 


ಅಮೆರಿಕಕ್ಕೆ ಬಂದು ಅನ್ನಕ್ಕೆ ಅತ್ತರಂತೆ 
[4 ಗೆ ಸಿಕ್ಕ ಜಾಬು ಕೆ ಲಾಸ 


೬೮ ಅಮೆರಿಕದಲ್ಲಿ ಗೊರೂರು 

ಅಮೆರಿಕನ್ನೇ ಅನ್‌ ಎಂಪ್ಲಾಯಿಡ್‌ ಆದಾಗ 
ಇವಿಗ್ರೆಂಟು ಇನ್ಶಿ,ಮೆಂಟು ಬೇಡಿದನಂತೆ ; 

ಭಾರತಕ್ಕೆ ಪರಾರಿ, ಅಮೆರಿಕಕ್ಕೆ ಉಪಕಾರಿ ; 

ಧರ್ಮಕ್ಕೆ ಅನ್‌ಎಂಪ್ಲಾಯ್‌ಮೆಂಟ್‌ ಚೆಕ್ಕೊಟ್ಟೆ, ತೊಂಬತ್ತು ಡಾಲರು 
ಕಮ್ಮಿ ಅಂತ ಗೊಣಗಿದನಂತೆ ; 

ಸ್ಕಾಚ್‌ ಕುಡಿಯುವವನಿಗೆ ಸಂಧ್ಯಾವಂದನೆ ಬೇರೆ ; 

ನೀರಿದೆಯೇ ಅಂದ್ರೆ ಬೀರಿದೆ ಅಂದ ಹಾಗೆ ; 

ದನ ತಿನ್ನುವವನಿಗೆ ಬರ್ಗರ್‌ ಆಣೆ. 

ಷಿಕಾಗೋದಲ್ಲಿ ಕೆಲಸ ಹೋದರೆ ನ್ಯೂಯಾರ್ಕಿನಲ್ಲಿ ಹೊಸ ಆಳು. 


ಭಲ. ನಮ್ಮ ಕನ್ನಡಿಗರು ಮಾತುಮಾತಿಗೆ ಗಾದೆ ಪಟಿಕಿಸುವ ಚಟ ಬಿಡಲಿಲ್ಲ. 
ಅಮೆರಿಕದಲ್ಲಿದ್ದರೂ ನಮ್ಮ ಕನ್ನಡ ಬಂಧುಗಳನೇಕರು ಕನ್ನಡದಲ್ಲಿ ಕವಿತೆ ಕಥೆ ಇತಿಹಾಸ 


ಮುಂತಾದ ವಿಷಯಗಳ ಮೇಲೆ ಗ್ರಂಥಗಳನ್ನು ರಚಿಸುತ್ತಿದ್ದಾರೆ. 
ಗೋಂಡಾಲ- ಬಿಸಿ ನೀರಿನ ಚಿಲುಮೆ 


ಅವೆಂರಿಕ ಕೆನಡಗಳ ಜನ ಪ್ರತಿವಾರವೂ ತಪ್ಪದೆ ವಾರಾಂತ್ಯದ ವಿನೋದಗಳಿಗಾಗಿ 
ತಮ್ಮ ಊರುಗಳನ್ನು ಬಿಟ್ಟು ಇತರ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗುತ್ತಾರೆ. ಶೇಕಡ 
95 ಕ್ಕಿಂತ ಹೆಚ್ಚುಪಾಲು ಜನ ಹೀಗೆ ವಾರಾಂತೃದ ವಿನೋದಕ್ಕಾಗಿ ಹೆಂಡತಿ ಮಕ್ಕ 
ಳೊಂದಿಗೆ ಹೋಗುತ್ತಾರೆ. (ಸಾಧಾರಣವಾಗಿ ಮಕ್ಕಳೊಂದಿಗೆ ಇರುತ್ತಾರೆ. ಎಳೆ 
ಮಕ್ಕಳನ್ನ ಜೊತೆಯಲ್ಲಿ ಕರೆತರುವುದಿಲ್ಲ. ಆದರೆ ಮೂರು ನಾಲ್ಕು ವರುಷಗಳ ಮೇಲಂ 
ಪಟ್ಟ ಮಕ್ಕಳನ್ನು ಕರೆದುಕೊಂಡು ಬರುತ್ತಾರೆ.) ಈ ವಾರಾಂತ್ಯದ ವಿಶ್ರಾಂತಿ 
ಸಾಧಾರಣ ಅಮೆರಿಕನ್‌ರಿಗೆ ಒಂದು ಅನಿವಾರ್ಯ ಮತ್ತು ಆವಶ್ಯಕ ಕಾರ್ಯಕ್ರಮ. ಅವರ 
ಕೆಲಸದ ಪ್ರವರಾಣ ಅಧಿಕ. ನಮ್ಮಲ್ಲಿ ಮಾಡುವ ಕೆಲಸದ ನಾಲ್ಕರಷ್ಟಾದರೂ ಮಾಡು 
ತ್ತಾರೆಂದು ಹೇಳಬಹುದು. ಒಂದು ತರಹದಲ್ಲಿ ಅಮೆರಿಕನ್‌ರಿಗೆಲ್ಲ ಕೆಲಸದ ಪ್ರಮಾಣ 
(ವರ್ಮ್‌ಲೋಡ್‌) ಇರುತ್ತದೆ. ಸರ್ಕಾರಿ ಅಧಿಕಾರಿಗಳು, ಖಾಸಗಿ ಕಂಪನಿಗಳಂ- ಇವರೆಲ್ಲ 
ಕೆಲಸ ಮಾಡುವವರೇ. ಅಮೆರಿಕದಲ್ಲಿ ಅಧಿಕ ಸಂಖ್ಯೆ ಕಾಲೇಜು ಅಧ್ಯಾಪಕರು ವಿದ್ಯಾರ್ಥಿ 
ಗಳಿಗೆ ಸಹ ವರ್ಕ್‌ಲೋಡ್‌ ಉಂಟು. ಇಂಜನಿಯರು ಮುಂತಾದವರು ಅವರ ಕೆಲಸ 
ಶುಕ್ರವಾರ ಮುಗಿಯದಿದ್ದರೆ ಹೆಚ್ಚು ಕಾಲವಾದರೂ ಕೆಲಸಮಾಡಿ ಮುಗಿಸುತ್ತಾರೆ. 
ಶನಿವಾರ ರಜ ಹೋಗುವುದು ಮುಖ್ಯ. 

ಅವರಲ್ಲಿ ಒಂದಂ ಗಾದೆ ಉಂಟು. “ವಾರಕ್ಕೆ 5 ದಿನ ನಾವು ಕತ್ತೆಗಳಂ-ಉಳಿದ 
ತಿರಡು ದಿನ ಕುದುರೆಗಳು'' ಎಂದ. ಈ ವರ್ಕ್‌ಲೋಡ್‌ ಅಮೆರಿಕದಲ್ಲಿ ಯಾರಿಗೂ 
ತಪ್ಪಿದ್ದಲ್ಲ. ಬಹುಶಃ ಅಧ್ಯಕ್ಷರಿಗೂ ಇರಬಹುದು. ಆದುದರಿಂದ ವಾರಾಂತ್ಯದ 


ಆಲ್ಬರ್ಟ್‌ ವಿಶ್ವವಿದ್ಯಾಲಯ ೬೯ 


ಎರಡು ದಿನಗಳ ವಿಶ್ರಾಂತಿ, ವಿಹಾರ, ನಿರ್ಯೋಚನೆ ಅವರಿಗೆ ಅವಶ್ಯಕವಾಗುತ್ತವೆ. 
ಒಂದು ಸಲ ಜವಹರ್‌ಲಾಲ್‌ ನೆಹರುರವರೇ ಅಮೆರಿಕದ ಕೆಲಸಗಾರರು ಭಾರತೀ 
ಯರು ಮಾಡುವುದರ ನಾಲ್ಕರಷ್ಟು ಸ ಕೆಲಸ ಮಾಡುತ್ತಾರೆ ಎಂದಿದ್ದರು. ಅಷ್ಟು 
ಕೆಲಸ ಮಾಡುವವರಿಗೆ ಅಷ್ಟೂ ಅಕರ್ಷಣೀಯ ಸ್ಮಳಗಳನ್ನು ಒದಗಿಸಬೇಕಾಗು 
ತ್ತದೆ, ಆದುದರಿಂದಲೇ ಅಮೆರಿಕದಲ್ಲಿ ಟೂರಿಸ್‌ ಎ ಪ್ರದೇಶಗಳು ಅಷ್ಟು ಹೆಚ್ಚು. 
ಒಂದು ಕಾಡು, ಒಂದು ಸರೋವರ, ಒಂದು ಅಣೆಕಟ್ಟು, ಒಂದು ಸುವಕಾರಾದ 
ಅಷ್ಟೇನೂ ಎತ್ತರವಿಲ್ಲದ ಗುಡ್ಡ, ಎಲ್ಲವನ್ನೂ-ಅವುಗಳ ಸುತ್ತಲ ಅನೇಕ ಮೈಲಿ 
'ಪ್ರದೇಶಗಳನ್ನೂ-ತುಂ್ಬಬ ಆಕರ್ಷಣೀಯವಾದ ಸ್ವಚ್ಛವಾದ ಆಧುನಿಕ ಸವಂಸ್ತ 
ಸೌಕರ್ಯಗಳಿಂದ ಕೂಡಿದ ಪ್ರೇಕ್ಷಣೀಯ ಸ್ಥಳವಾಗಿ ಮಾಡಿರುತ್ತಾರೆ. ವಾಸ್ತವವಾಗಿ 
ಅಮೆರಿಕದ ಪ್ರಕೃತಿರಮ್ಮತೆ ಭಾರತದ ಪ್ರಕೃತಿ ಸೌಂದರ್ಯಕ್ಕಿಂತ ಹೆಚ್ಚಿನದಲ್ಲ. 
ಇಲ್ಲಿಯ ಹಿಮಾಲಯ, ವಿಂಧ್ಯ, ಪೂರ್ವಪಶ್ಚಿಮ ಘಟ್ಟಗಳ ಪರ್ವತರಾಜಗಳಂ, ವಿಸ್ತಾರ 
ವಾದ ಗಗನಚುಂಬಿ ತಮಾಲಸಿಕ್ತ ವನರಾಜ, ಪ್ರಣ್ಯೃಪೀಯೂಷ ವಾಹಿನಿಗಳಾದ 
ನದಿಗಳು, ಸರೋವರಗಳು, ಸೂರ್ಯೋದಯ ಸೂರ್ಯಾಸ್ತಗಳ ಅದ್ಭುತರಮ್ಯತೆ, 
(ಅಮೆರಿಕದಲ್ಲಿ ಬಿಸಿಲು ಯಾವಾಗಲೂ ಇಲ್ಲಿಯಷ್ಟು ಪ್ರಖರವೂ ಹಿತವೂ ಆಗಿರು 
ವುದಿಲ್ಲ) ನೀಲಿಮೆಯ ಆಕಾಶದಲ್ಲಿ ವಜ್ರಗಳಂತೆ ಪ್ರಕಾಶಿಸಿ ಬ್ರಹ್ಮಾಂಡವನ್ನೇ ಬೆಳ 
ಗುವ ತಾರಾಗಡಣ, ಹಿತವಾದ ಬಿಸಿಲು, ಪ್ರಕಾಶವಕಾನವಾದ ಶರತಚಂದ್ರ 
ಪ್ರಸರಿತ ಬೆಳದಿಂಗಳು ; ಈ ನಮ್ಮ ರಮ್ಯಸಾಮ್ರಾಜ್ಯದ ಮುಂದೆ ಅಮೆರಿಕದ ಪೃಕೃತಿ 
ಸೌಂದರ್ಯ ಏನೇನೂ ಅಲ್ಲ. ಅಮೆರಿಕದಲ್ಲಿ ಒಬ್ಬ ಅಮೆರಿಕನ್‌ರೇ ನನ್ನೊಂದಿಗೆ (ಅವರು 
ಭಾರತದಲ್ಲಿ ನಾಲ್ಕು ವರುಷ ನೆಲೆಸಿದ್ದರು) "ಬೃಂದಾವನ್‌ ಗಾರ್ಡನ್‌ ನಂತಹ ಅದ್ಭುತ, 
ಜಗತ್ತಿನಲ್ಲಿಯೇ ಇಲ್ಲ. ಭಾರತದ ಪ್ರಕೃತಿ ಸೌಂದರ್ಯಕ್ಕೆ ಹೋಲಿಸಿದರೆ ಸ್ವಿಟ್ಟರ್‌ 
ಲೆಂಡ್‌ ಸಹ ಮಂಕಾಗುತ್ತದೆ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ತುಂಬ ಆಕರ್ಷಣೀಯ 
ವಾಗಿದೆ'” ಎಂದರು. 

ನಮ್ಮ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಯಾವ ಸೌಕರ್ಯಗಳೂ ಇರುವುದಿಲ್ಲ. ಯಾವ 
ಬಸ್‌ ಸ್ಪೇಷನ್ನಿನಲ್ಲಿಯೂ ಕುಡಿಯುವ ನೀರು ಶೌಚಗೃಹ ಮುಂತಾದವು ಇರುವುದಿಲ್ಲ, 
ಇದ್ದರೂ ಸ್ವಚ್ಛವಾಗಿರಂವುದಿಲ್ಲ. ಅಮೆರಿಕದಲ್ಲಿ ಎಲ್ಲ ಸೌಕರ್ಯಗಳನ್ನೂ ತಮ್ಮ ಜನ 
ರಿಗಾಗಿ ವಕಾಡುತ್ತಾರೆ. "ನಿಮ್ಮ ಸಂಸಾರದ ಸದಸ್ಯರಿಗೆ ಇಷ್ಟಬಂದಂತೆ ವಿಹರಿಸಲು 
ಅನುಕೊಲ ; ಮಕ್ಕಳನ್ನು ಆಡಲು ಬಿಟ್ಟು, ನೀವು ಪ್ರಕೃತಿರಮ್ಯತೆಯನ್ನು ಅನಂಭವಿಸ 
ಬಹುದು'' ಎಂದೆಲ್ಲ ಫಲಕಗಳನ್ನು ಹಾಕಿರುತ್ತಾರೆ. ಒಂದು ಸಣ್ಣ ಸುಂದರ ಸ್ಥಳವನ್ನೂ 
ಬಿಡದೆ, ಆ ಸ್ಥಳದ ಹತ್ತರಷ್ಟು ಸೌಕರ್ಯವನ್ನು ಸುತ್ತ ಏರ್ಪಡಿಸಿರುತ್ತಾರೆ. ಅಮೆರಿಕದಲ್ಲಿ 
ಎಲ್ಲವನ್ನೂ ತಮ್ಮ ದೇಶದ ಒಡವರು, ಧನಿಕರ ಸಲುವಾಗಿ ನಿರ್ವಿಸುತ್ತಾರೆ (ಅಲ್ಲಿಯೂ 
ಬಡವರಿದ್ದಾರೆ.) ಆದರೆ ಇಲ್ಲಿ ನಮ್ಮ ಪ್ಲವಾಸಿ ಸೌಕರ್ಯಗಳೆಲ್ಲ ಪರದೇಶದವರಿಗಾಗಿಯೇ 


೭೦ ಅಮೆರಿಕದಲ್ಲಿ ಗೊರೂರು 


ನಿರ್ಮಿತವಾಗಿವೆಯೇನೊ. ದಿನಕ್ಕೆ ೧೦೦-೧೫೦ ರೂಗಳ ಬಾಡಿಗೆ ಕೊಠಡಿಗಳು ; ಬಸ್ಸು 
ಗಳಲ್ಲಿ ತುಳಿಸಿಕೊಂಡೇ ನಮ್ಮ ಹೆಜ್ಜೆಗಳು, ಅರಳಿ ಎಲೆಗಳಷ್ಟು ತೆಳ ಗಾಗಿವೆ. ಅವೆಂರಿಕ 
ದಲ್ಲಿ ಒಂದು ಮೂರುಸಾವಿರ ಆಡಿ ಎತ್ತರದ ಗುಡ್ಡ. ನೆಲದಿಂದ ಇದಕ್ಕೆ ಸರಿಯಾದ 
ಮಟ್ಟದಲ್ಲಿ ದಪ್ಪವಾದ ಉಕ್ಕಿನ ತಂತಿಗಳ ದಾರಿ ಮಾಡಿದ್ದಾರೆ. ಆ ತಂತಿಗಳಿಗೆ ತೊಟ್ಟಲು 
ಅಥವಾ ಡೋಲಿ (ಇದಕ್ಕೆ ಗೊಂಡಾಲ ಎಂದು ಹೆಸರು) ನೇತು ಬಿಟ] ) ವಿದ್ಯುತ್‌ನಿಂದ 
ಸಂಚರಿಸುವಂತೆ ಮಾಡಿದ್ದಾರೆ. ಒಂದು ಕಡೆಯ ಗೊಂಡಾಲ ಮೇಲಕ್ಕೂ 
ಮತ್ತೊಂದು ಕೆಳಕ್ಕೂ ಬರುತ್ತವೆ. ಒಂದು ಸಲಕ್ಕೆ ಒಂದು ಗೊಂಡಾಲದಲ್ಲಿ 15-20 
ಜನ ಹಿಡಿಯುತ್ತಾರೆ. ಇದೊಂದು ಸಾಧಾರಣವಾದ ಗುಡ್ಡ. “ಗುಡ್ಡದ ತುದಿಯಿಂದ 
ನೋಡಿದರೆ ಜಗತ್ತಿನ ತುದಿ ಕಾಣುತ್ತದೆ'' ಎಂದೆಲ್ಲ ಜಾಹೀರುಮಾಡಿದ್ದಾರೆ. ಬೆಟ್ಟದ 
ಮೇಲೆ ಸೊಗಸಾದ ಭವ್ಯವಾದ ಹೋಟಲು. “ಮೇಘಮಂಡಲದಲ್ಲಿ ಪ್ರಸಿದ್ಧ ಉಪಹಾರ 
ಮಂದಿರ'' ಎಂದೆಲ್ಲ ಕರೆಯುತ್ತಾರೆ. 

ಬೆಟ್ಟದ ಬಂಡದಲ್ಲಿ ಒಂದು ಸಾಧಾರಣವಾದ ಕೆರೆ. ಆ ಕೆರೆಯ ತೀರದಲ್ಲಿ ಒಂದು 
ಅಸಾಧ್ಯವಾದ ಅನೇಕ ಅಂತಗುಗಳ ಭವ್ಯ ಹೋಟಲಂ. ಆ ಹೋಟಲಿನ ಜರ್ಬು ಆ 
ಬೆಟ್ಟಕ್ಕಿಂತ ಅಧಿಕ, ಆದರೆ ಬೆಟ್ಟ ಪ್ರಕೃತಿನಿರ್ಮಿತ. ಜಾಹೀರಾತೆಲ್ಲ ಬೆಟ್ಟದ ಹೆಸರಿನಲ್ಲಿ. 
ಸೌಕರ್ಯಗಳೆಲ್ಲ ಹೋಟಲಿನ ಹೆಸರಿನಲ್ಲಿ. ಬೆಟ್ಟಕ್ಕೆ “ಗಂಧಕದ ಬೆಟ್ಟ'” ಎಂದು ಬೇರೆ 
ನಾಮಕರಣವಣಾಡಿದ್ದಾರೆ. ಸಾಲದುದಕ್ಕೆ ಅಲ್ಲೊಂದು ಬಿಸಿನೀರಿನ ಕುಂಡವೊಂದು 
ಉದ್ಭವವಾಗಿದೆ. ಅದರಲ್ಲಿ ಸ್ನಾನವಕಾಡುವುದು ಸರ್ವರೋಗನಿವಾರಕವೆಂದು ಪ್ರಕಟಿ 
ಸುತ್ತಾರೆ. ಹೀಗೆ ಸಣ್ಣ ಸ್ಮಳಗಳನ್ನೂ ಸಹ ಆಕರ್ಷಣೀಯವಾಗಿ ಮಾಡುತ್ತಾರೆ. 
ಬೆಟ್ಟವನ್ನು ನೋಡುವಾಗ ನನಗೆ ಅದು ಸಣ್ಣ ಗಂಡ್ಡವಾಗಿ ಕಾಣಿಸಿತು. ಆದರೆ 
ಗೊಂಡಾಲದಲ್ಲಿ ಹೋದಾಗ ತುಂಬ ಆನಂದವಾಯಿತು. ಸಲ್ಪಂ್‌ ಬಿಸಿನೀರಿನ ಕುಂಡದಲ್ಲಿ 
ಸ್ನಾನಮಾಡಂವುದು ಬೇಡ ಎನಿಸಿತಂ. ಆದರೆ ಜೊತೆಯವರು ಬಿಡಬೇಕಲ್ಲ. ಸಂಜೆಯ 
ಛಳಿಗೆ ಬಿಸಿನೀರು ಹಿತವಾಗಿ ತೋರಿತು. ಚಿಕ್ಕವಯಸ್ಸಿನವರು ಯವ್ವನಸ್ಮರು ವಯಸ್ಸೂ 
ದವರು ಸಹ ಹೆಣ್ಣು ಗಂಡುಗಳು, ಎಲ್ಲ, ನೀರಿನಲ್ಲಿ ಕತ್ತಿನವರೆಗೆ ಕುಳಿತು ಜಲಕೇಳಿ 
ಯಾಡುತ್ತಿದ್ದರು. ಅಲ್ಲಿಯೇ ಇದ್ದ ವ್ಯವಸ್ಥಾಪಕರು ಈಜುವ ಉಡುಪುಗಳನ್ನು ಹಣ್ಣು 
ಗಳಿಗೆ ಮತ್ತು ಪುರುಷರಿಗೆ ಬರಿ ನಿಕ್ಕರ್‌-ಕೊಡುತ್ತಿದ್ದರು. ನಾವೂ ಒಂದೊಂದು... 
ನಿಕ್ಕರ್‌ ತೆಗೆದುಕೊಂಡು ನೀರಿಗೆ ಇಳಿದೆವು. ಕೊಳದಲ್ಲಿ ಜನ ತುಂಬಿತ್ತು (ಒಂದು ಲೆಕ್ಕದಂತೆ 
ಒಂದು ಸಲಕ್ಕೆ ಇಷ್ಟೆಂದು ಜನರನ್ನು ಬಿಡುತ್ತುರಾದರೂ ಸಂಖ್ಯೆ ಅಧಿಕವಾಗಿಯೆ ಇತ್ತು) 
ಆವೆ:ರಿಕದವರು ಎಲ್ಲಿಯೂ ಹೆಚ್ಚು ಸದ್ದುಗದ್ದಲ ಮಾಡುವವರಲ್ಲ. ನಾನು ನೋಡಿದ 
ಮಟ್ಟಿಗೆ ಅವರ ಮಾತೇ ಮೆತ್ತಗೆ, ಆದರೂ ಈಜಂವ ಕೊಳವಾದುದರೀದ ಗದ್ದಲ 
ಹೆಚ್ಚಾಗಿಯೇ ಇತ್ತು. ನಾವೂ ನೀರಿಗೆ ಇಳಿದೆವು. ಸುತ್ತಮುತ್ತ ಹೆಣ್ಣುಗಂಡು. ಹೆಣ್ಣು 
ಯಾರೋ ಗಂಡು ಯಾರೋ ಗೊತ್ತಾಗುತ್ತಲೂ ಇರಲಿಲ್ಲ, ನನಗೆ ಚಲಿಸಂುವುದಕ್ಕೂ 


ಆಲ್ಬರ್ಟ್‌ ವಿಶ್ವವಿದ್ಯಾಲಯ ೭೧ 


ಭಯ ; ಮುಳಂಗುವುದಕ್ಕೂ ಭಯ. ಗೊತ್ತಿಲ್ಲದೆ ಹೆಣ್ಣುಗಳ ಕೈಕಾಲಿಗೆ ತಗಲಿ ಯಾವ 
ಳಾದರೂ ಕೆನ್ನೆಗೆ ಒಂದು ಬಾರಿಸಿದರೆ ! ಅವರೋ ಚೆನ್ನಾಗಿ ತಿಂದು ಕೊಬ್ಬಿ, ಕ್ರಮವಾಗಿ 
ವ್ಯಾಯಾಮ ಸಹ ಮಾಡಿ, ಕಟ್ಟುಮಸ್ತಾದ ಮಚ್ಚುಕತ್ತಿಯಂತಹ ಬಲಶಾಲಿಗಳಂ. 
ನನ್ನ ಜನಿವಾರವೂ ಕೆಲವರಿಗೆ ಆಕರ್ಷಣೆ, ಒಬ್ಬಿಬ್ಬರು ನೀನು ಮುಳುಗಿದರೆ ಅದಂ 
ಉಳಿಸುವುದೆ ? ಅದು ಲೆ ಫ್‌-ಬೋಟ್‌ ತಾಯತವೆ ? ಎಂದೆಲ್ಲ ಗೇಲಿಮಾಡಿದರಂ. 
ಕೊಳದಲ್ಲಿಯೇ ಒಂದು ಭಾಗದಲ್ಲಿ ಸ್ವಲ್ಪ ಆಳ. ಅಲ್ಲಿಗೆ ಚೆನ್ನಾಗಿ ಈಜಂಬರಂವವರನ್ನು 
ಮಾತ್ರ ಬಿಡುತ್ತಿದ್ದರು. ಕೆಲವರು ಅಲ್ಲಿ ಲೈಫ್‌ಬೋಟುಗಳನ್ನು ಹಿಡಿದುಕೊಂಡೂ 
ಈಜಂತ್ತಿದ್ದರು. ನಾವು ಅಲ್ಲಿಗೆ ಹೋದೆವು. ಅಲ್ಲಿಯೂ ಜನರ ಗದ್ದಲ. ಅಂತೂ 
ಸ್ನಾನ ವಣಗಿಸಿ ಮೇಲಕ್ಕೆ ಬಂದುದಾಯಿತು. ನಮ್ಮ ಬದರಿಕ್ಷೇತ್ರದಲ್ಲಿಯೂ ಇದೇ 
ಬಗೆಯ ಬಿಸಿನೀರಿನ ಕುಂಡದಲ್ಲಿ ಸ್ನಾನಮಾಡಿದುದು ನೆನಪಾಯಿತು. ಅದು ಸಲ್ಪರ್‌ 
ನೀರಾದುದರಿಂದ ಅದರಲ್ಲಿ ಸ್ನಾನ ಮಾಡಿದನಂತರ, ಒಳ್ಳೆ ತಣ್ಣೀರಿನಲ್ಲಿ ಶವರ್‌ಬಾತ್‌ 
ಏರ್ಪಡಿಸಿದ್ದಾರೆ. ಬೇರೆ ಒಂದು ಸ್ನಾನದ ಮನೆಯಲ್ಲಿ ಉದ್ದಕ್ಕೂ ಸಾಲಾಗಿ ಶವರ್‌ 
ಪೆ ೃಪುಗಳನ್ನು ಹಾಕಿ, ಅದರ ಕೆಳಗೆ ಕುಳಿತು ಅಥವ ನಿಂತು ಸ್ಥಾನ ಮಾಡುವಂತೆ 
ಏರ್ಪಾಡು ಮಾಡಿದ್ದಾರೆ. ಅಲ್ಲಿ ಮಾತ್ರ ಸ್ನಾನಕ್ಕೆ ಗಂಡಸರಿಗೆ ಒಂದು ಪಾರ್ಶ್ವ, 
ಹೆಂಗಸರಿಗೆ ಒಂದು ಪಾರ್ಶ್ವ. ನಾವು ಗಂಡಸರ ಪಾರ್ಶ್ವಕ್ಕೆ ಹೋದಾಗ ಅಲ್ಲಿ ಅನೇಕರು 
ತಾವು ಹುಟ್ಟಿದಾಗ ಹೇಗಿದ್ದರೋ ಹಾಗೆಯೇ ನಿಂತುಕೊಂಡು ಸ್ನಾನಮಾಡುತ್ತಿದ್ದರು, 
ನಾನು ಯಥಾರ್ಥ ವರ್ಣನೆಯ ಕವಿಯಲ್ಲವಾದುದರಿಂದ ನನಗೆ ತುಂಬ ಮುಜಗರ 
ವಾಯಿತು. ನನ್ನ ಜೊತೆಯವರಿಗೆ "ಇವರು ದಿಕ್ಕುಗಳನ್ನೇ ಉಡುಪಾಗಿ ಹೊದೆ 
ದಿದ್ದಾರೆ' ಎಂದೆ. ಅಂತೂ ಆಚೆ ಈಚೆ ನೋಡದೆ ನಮ್ಮ ಸ್ನಾನವನ್ನು ಮುಗಿಸಿಕೊಂಡು 
ಹೊರಬಿದ್ದೆವು. 

ಅಮೆರಿಕ ಕೆನಡಗಳ ಹೋಟಲುಗಳ ಪದ್ಧತಿಯೂ ನಮಗೆ ವಿಚಿತ್ರವೆನಿಸುತ್ತದೆ. 
ಯಾವ ಹೋಟಲಿನಲ್ಲಿಯೂ ತಯಾರಾದ ತಿಂಡಿಗಳನ್ನು ರಾಸಿರಾಸಿಯಾಗಿ ಗಾಜುಗಳ 
ದೊಡ್ಡ ದೊಡ್ಡ ಪೆಟ್ಟಿಗೆಗಳಲ್ಲಿ ತುಂಬಿಟ್ಟಿರುತ್ತಾರೆ. ಸುಧಾರಣವಾಗಿ 30-40 ಬಗೆ 
ಗಳಿರುತ್ತವೆ. ಎಲ್ಲವನ್ನೂ ಪ್ಲಾಸ್ಟಿಕ್‌ ಹರಿವಾಣಗಳಲ್ಲಿ ತುಂಬಿರುತ್ತಾರೆ. ಕಟ್ಟಡದಲ್ಲಿ 
ಬೇಕಾದಂತೆ ಮೇಜುಗಳೂ ಕುರ್ಚಿಗಳೂ ಇರುತ್ತವೆ. ಗಿರಾಕಿಗಳೆಲ್ಲ ಬಂದು, ಒಂದೊಂದು 
ತಟ್ಟೆ ತೆಗೆದುಕೊಂಡು ತಮಗೆ ಬೇಕಾದ ಸಾಮಾನುಗಳನ್ನು ತಟ್ಟೆಗೆ ಹಾಕಿಕೊಳ್ಳುತ್ತ ಸರ 
ಸರನೆ ಮುಂದುವರಿಯಬೇಕು. ಅಮೆರಿಕದಲ್ಲಿ ಜನಸಂಖ್ಯೆ ಕಡಿಮೆ ಇರುವುದರಿಂದ, 
ನಿಮ್ಮೆದುರಿಗೆ ಬಂದು ಗೆಲುವಾಗಿ ನಗುತ್ತ ತಿಂಡಿಗಳ ಹೆಕರುಗಳನ್ನೆಲ್ಲ ಹೇಳಿ, ಬಿಸಿಯಾ 
ದುಡು ಏನಾದರೂ ಇದೆಯೆ?'' ಎಂದು ಕೇಳಿದರೆ "ಹೌವು ಕೆಡ' ಇನೆ, ಎಂದುಗಲಿ, 
"ಸಿಹಿ ಏನಾದರೂ ಇನೆಯೇ”' ಎಂದರೆ, "ಅದಕ್ಕೇನು ಸಕ್ರೆ ಇದೆ'' ಎಂದಾಗಲಿ ಹೇಳುವ 
ಮಾಣಿಯಾಗಲಿ “ಕಾಫಿ ಚೆನ್ನಾಗಿಲ್ಲ, ಎಲ್ಲಯ್ಯ ನಿಮ್ಮ ಪ್ರೊಪ್ರೈಟರ್‌ ? ಅವರನ್ನು 


೭೨ ಅಮೆರಿಕದಲ್ಲಿ ಗೊರೂರು 


ಸ್ವಲ್ಪ ಗದರಿಸಬೇಕು?” ಎಂದರೆ “ಪ್ರೊಪ್ರೈಟರ್‌ ಮಗ್ಗಲು ಹೋಟಲಿಗೆ ಕಾಫಿ ಕುಡಿ 
ಯಲು ಹೋಗಿದ್ದಾರೆ.” ಎಂದು ಹೇಳುವ ಪಾತ್ರೆ ತೊಳೆಯೆವವನಾಗಲಿ, ಕಣ್ಣಿಗೆ 
ಬೀಳುವುದಿಲ್ಲ. ಆ ಭೋಗ ಭಾರತಕ್ಕೆ ಮಾತ್ರವೇ ಮೀಸಲು. ಮೇಜಿನ ಮೇಲಿಟ್ಟೆ 
ರುವ ಪಟ್ಟಿಯಲ್ಲಿರುವ, ಬೀಫ್‌, ಸ್ಟೀಕ್‌, ಹ್ಯಾಂ, ಪೋರ್ಕ್‌, ಬೇಕನ್‌, ಚಿಕನ್‌, ಮಟನ್‌, 
ಫಿಷ್‌, ಫೌಲ್‌, ಸ್ಕಾಂಡ್‌ವಿಚ್‌, ಟೋಸ್ಟ್‌, ಟೊಮಾಟೊ ರಸ ವಗೈರೆ. ಮೊದಲೇ 
ನಮಗೆ ಬೇಕಾದುದನ್ನು ನಿರ್ಣಯಿಸಿಕೊಂಡು, ಸರಸರನೆ ನಮ್ಮ ತಟ್ಟೆಗೆ ಹಾಕಿಕೊಳ್ಳುತ್ತ 
ಹೋಗಬೇಕು. ಸಸ್ಯಾಹಾರಿಗಳಿಗೆ ಇನ್ನೂ ಕಷ್ಟ. ಯಾಕೆಂದರೆ ಆ ಆಹಾರಗಳ ಆಕೃತಿ 
ಹೇಗಿವೆ ಎಂಬುದೂ ಕೂಡ ನಮಗೆ ಗೊತ್ತಿರುವುದಿಲ್ಲ. ಆಹಾರದ ಮುಂದೆ ನಿಂತಂ 
ಯೋಚಿಸುವುದಕ್ಕೂ ಹೊತ್ತಿರುವುದಿಲ್ಲ. ಹಿಂದೆ ಜನ ನಮ್ಮಾಂತೆ ನಿಂತಿರುತ್ತಾರೆ. ಒಂದೆ 
ದಿನದೊಳಗೆ ನಮಗೆ ಸಹ, ಸಸ್ಯಾಹಾರ ಯಾವುದು ಮಾಂಸಾಹಾರ ಯಾವುದು ಎಂಬುದ 
ಗೊತ್ತಾಗುತ್ತದೆ, ಇಟ್ಟಿರುವುದರಲ್ಲಿಯೂ ಅವರು ಒಂದು ವ್ಯವಸ್ಥೆ ಮಾಡಿರುತ್ತಾರೆ. 
ಮಾಂಸಾಹಾರವೇ ಒಂದು ಸಾಲು. ಸಸ್ಯಾಹಾರವೇ ಒಂದು ಸಾಲು. 

ವಿಹಾರ ಸ್ಮಳಗಳ ದೊಡ್ಡ ದೊಡ್ಡ ಹೋಟಲುಗಳಲ್ಲಿ, ವೇಟರ್‌ ಬಂದು ವಿಚಾರಿಸಿ 
ನಮಗೆ ಏನು ಬೇಕು ಎಂಬುದನ್ನು ಸಿದ್ಧಮಾಡಿ ತರುತ್ತಾನೆ. ಬಹುಪಾಲು ಆಹಾರ 
ಗಳು ಮಾಡಿ ಸಿದ್ಧವಾಗಿಟ್ಟಿ ರುವಂಥವೇ, ನಮ್ಮ ಮಟ್ಟಿಗೆ ಹೇಳುವುದಾದರೆ ನಾನು ನನ್ನ 
ಹೆಂಡತಿ, ಮಗಳು ಅಳಿಯ ಮೊಮ್ಮಗಳು ನಾವೆಲ್ಲ ಒಟ್ಟಿಗೇ ಹೋಗುತ್ತಿದ್ದುದರಿಂದ, 
ಹೋದ ಕಡೆಗಳಲ್ಲೆಲ್ಲ ನಾವು ಉತ್ತಮವಾದ ಹೋಟಲಿನ ಡಬಲ್‌ ಕೊಠಡಿಗಳಲ್ಲಿಯೇ 
ಇಳಿದುಕೊಂಡು ಅಡಿಗೆಯನ್ನೇ ಮಾಡಿಕೊಳ್ಳು ೃತ್ತಿದ್ದೆವು, ನಮ್ಮಲ್ಲಿ, ಚಟ್ನಿಪುಡಿ 
ಸಾಂಬಾರಪುಡಿ ಹುಣಸೇ ಹಣ್ಣು ಉಪ್ಪಿನಕಾಯಿ ಎಲ್ಲ ಇದ್ದವು. ಟೊರಾಂಟೋದಲ್ಲಿ 
ಹೋಟಲಿನ ವಕ್ಕಾನೇಜರಿಗೆ (ಮಹಿಳೆ) ಸಹ ನಾವು ಅನ್ನ ಹುಳಿ ಉಪ್ಪಿನಕಾಯಿ ಊಟ 
ಬಡಿಸಿದೆವು. ಅವಳು ಊಟವರಾಡಿ ತೃಪ್ತಳಾಗಿ “ಇಂಥ ಊಟ ಆದರೆ, ನಾನು ಸಸ್ಕಾ 
ಹಾರಿ ಆಗಬಲ್ಲೆ, ನನಗೆ ಖಾರ ಸಂಬಾರ ಇಷ್ಟ'' ಎಂದಳು. ಅಮೆರಿಕದಲ್ಲಾಗಲಿ ಇಂಗ್ಲೆಂಡಿ 
ನಲ್ಲುಗಲೀ ಸಸ್ಯಾಹಾರಿಗಳಾಗಿರುವುದು ಬಹಳ ಸುಲಭ, ವಿಷಯಗಳನ್ನು ಸರಿಯಾಗಿ 
ತಿಳಿದುಕೋಡು ಹೋಟೆಲಿನವರಿಗೆ ಹೇಳಿದರೆ, ನಿಮಗೆ ಬೇಕಾದ ಬ್ರೆಡ್‌ ಟೋಸ್ಟ್‌, 
ಮೊಸರು, ಚೀಸ್‌ ತರಕಾರಿ ಟೊವ್ಯೂಟೊ ಇವುಗಳೊಡನೆ ಕೂಡಿದ ಒಳೆ | ಭೋಜನ 
(ವಕಾಂಸಾಹಾರಕ್ಕಿಂತ ಅತಿ ಕಡಿಮೆ ಬೆಲೆಯಲ್ಲಿ) ಸಿದ್ಧವಾಡಿ ಕೊಡುತ್ತಾರೆ. ಭಾರತ 
ದಲ್ಲಿ ಸಿಕ್ಕುವ ಎಲ್ಲ ಪದಾರ್ಥಗಳೂ ಅಲ್ಲಿ ಸಿಕ್ಕುತ್ತವೆ. ಬದನೆಕಾಯಿ ಕಂಂಬಳಕಾಯಿ 
ಸೌತೆಕಾಯಿ ಹಸಿಶುಂಠಿ ಹಸಿ ಮತ್ತು ಒಣಮೆಣಸಿನಕಾಯಿ, ಕ್ಯಾರೆಟ್‌ ಮೂಲಂಗಿ 
ಈರುಳ್ಳಿ ಆಲೂಗಡ್ಡೆ ಸಪ್ಲ್ಸೀಗೆ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪ 
ಬಟಾಣಕಾಳು ಗೆಣಸು (ಅವರೇಕಾಯಿ ಬೂದಿಗುಂಬಳೆಕಾಯಿ ಎರಡನ್ನು ವಠಾತ್ರ 
ನಾನು ನೋಡಲಿಲ್ಲ). ಅಲ್ಲಿಯ ಹಾಗಲಕಾಯಿ, ನಮ್ಮ ದೇಶದ ಸೌತೆಕಾಯಿನಷ್ಟು 


ಆಲ್ಬರ್ಟ್‌ ವಿಶ್ವವಿದ್ಯಾಲಯ ೭೩ 


ಗಾತ್ತವಾಗಿರಂುತ್ತದೆ. ನಿಂಬೆಹಣ್ಣು, ಕಿತ್ತಲೆಹಣ್ಣು-ಕೊಡಗು ಕಿತ್ತಲೆ ಹಣ್ಣಿನ ತರೆಹ. 
ಆದರೆ ಇನ್ನೂ ದಪ್ಪ ತೂಕ ವಃತ್ತು ರಸಪೂರ್ಣ. ಚೆಕ್ಕೋತ ಸಹ ತುಂಬ ಗಾತ್ರ. 
ಚೆಕ್ಕೋತದ ತೊಳೆಯ ಕುಸುಮ ದಪ್ಪ ತೊಗರಿಕಾಳಿನಷ್ಟು ಗುತ್ರವಾಗಿದೆ. . ಕರಿ 
ದ್ರಾಕ್ಷಿ ನಿಂಬೆಹಣ್ಣಿನ ಗಾತ್ರವಿದೆ. ಸೀಬೆಹಣ್ಣು ಕುಯ್ಯುವಂತೆ ಚಾಕುವಿನಲ್ಲಿ 
ಕುಯ್ದು ತಿನ್ನುತ್ತೇವೆ ಹುಳಿಹಣ್ಣುಗಳ ಬೇಸಾಯಕ್ಕೆ ಅಲ್ಲಿ ಬಹಳ ಮಹತ್ವ. 

ಆಮೆರಿಕದ ವಿಜ್ಞಾನಿಗಳು ತಮ್ಮ ಶೋಧನೆಗಳನ್ನೆಲ್ಲ ವ್ಯವಸುಯದ ಅಭಿವೃದ್ಧಿ 
ಗಾಗಿ ಉಪಯೋಗಿಸುತ್ತಾರೆ. ತರಕಾರಿ ಅಕ್ಕಿ ಬೇಳೆ ಹೆಸರು ಉದ್ದು ಕಡಲೆ ಬಟಾಣಿ 
ಎಲ್ಲವೂ ಸಹ ಸ ಓಚ್ಛವಾಗಿ ಅಂಗಡಿಯಲ್ಲಿ ಸಿಕ್ಕುತ್ತವೆ. ಅವರೇ ಎಲ್ಲವನ್ನೂ ಮಾಡಿಸಿ. 
ಕೇರಿಸಿ ಒಲೆ ಮೇಲೆ ಹಾಕುವುದಕ್ಕೆ ಸಿದ್ಧವಾಗಿಟ್ಟಿರುತ್ತಾರೆ. ತರಕಾರಿ, ಹಣ್ಣು ಎಲ್ಲ 
ವನ್ನು ಅವರೇ ಆರಿಸಿ ಇಟ್ಟಿರುತ್ತಾರೆ. ಯಾವುದು ಬೇಕಾದರೂ ನಾವೇ ತೆಗೆದು 
ಕೊಳ್ಳಬಹಂದು. “ನೀನೇ ತೆಗೆದುಕೊಳ್ಳುವುದಾದರೆ ನಾನ್ಯಾಕೆ ಅಂಗಡಿಯಲ್ಲಿ ಇರ 
ಬೇಕು?” ಎಂದು ರೇಗುವ ಅಂಗಡಿಯವ ಇಲ್ಲ. ಹೀಗೆ ಎಲ್ಲ ಪದಾರ್ಥಗಳೂ ಸಿಕ್ಕು 
ವುದರಿಂದ ಸಸ್ಯಾಹಾರಿಗಳಿಗೆ ಅಮೆರಿಕದಲ್ಲಿ ಏನೂ ಕಷ್ಟವಿಲ್ಲ. ಆದರೆ ಅವನಿಗೆ ಆ ಮನ 
ಸ್ಸಿರಬೇಕು. ಇಲ್ಲಿ ನಾನು ಸಸ್ಕಾಹಾರ ಉತ್ತಮ, ಅಥವಾ ಮಾಂಸಾಹಾರ ಅಲ್ಲ ಎಂದಂ 
ವಿವೇಚಿಸುತ್ತಿಲ್ಲ. ಅಮೆರಿಕದಲ್ಲಿ ಹೇಗೆ ಬೇಕಾದರೂ ಇರಲು ಸಾಧ್ಯ ಎಂಬುದನ್ನು 
ಮಾತ್ರ ಸೂಚಿಸುತ್ತಿದ್ದೇನೆ. ಅಮೆರಿಕವನ್ನು ನೋಡುವವರೆಗೆ ಅಲ್ಲಿ ಸಸ್ಕಾಹಾರಿಗಳಾ' 
ಗಿರಲಂ ಸಾಧ್ಯವೆಂದು ನಾನೇ ನಂಬಿರಲಿಲ್ಲ. ಆಲ್ಲಿ ನಾವು ಕೆಲವು ಫಾರಂಗಳಿಗೆ ಹೋಗಿ 
ತರಕಾರಿಗಳನ್ನು ಕುಯ್ದುಕೊಂಡು ಬಂದುದುಂಟು. ಒಂದು ಸಣ್ಣ ಫಾರಂಗೆ ಹೋಗಿ 
ದ್ವೈವು, ಅದು ಬಟಾಣಿ ಫಾರಂ. ಅದರ ರೈತ ಬಟುಣಿಯನ್ನು ಇನ್ನೂರಮೂವತ್ತು 
ಎಕರೆಗೆ ಹಾಕಿದ್ದ. ನಾವೇ ಕುಯ್ದುಕೊಂಡರೆ, ಅವನೇ ಅಂಗಡಿಯಲ್ಲಿ ಮಾರುವುದರ 
ಅರ್ಧಬೆಲೆ. ಅನೇಕ ಜನ (ಶನಿವಾರ ಭಾನುವುರ) ಬಿಡುವು ಇರುವವರು ಹೋಗಿ, 
ತಾವೇ ಕುಯ್ದುಕೊಂಡು ಬರುತ್ತಾರೆ. ಅಂಗಡಿಯವನ ಹತ್ತಿರ ಟ್ರಕ್‌ ಇದೆ. ಅದರಲ್ಲಿ 
ನಮ್ಮನ್ನು ಕೂರಿಸಿ, ಅನೇಕ ಮೈಲಿ ದೂರದಲ್ಲಿರುವ ಘುರಂಗೆ ಕಳುಹಿಸುತ್ತಾನೆ. ನಾವು 
ತರಕಾರಿ ಕುಯ್ದನಂತರ ಟ್ರಕ್‌ ಬಂದು ನಮ್ಮನ್ನು ಅಂಗಡಿಗೆ ವಾಪನು ಕರೆದುಕೊಂಡಂ 
ಹೋಗಂತ್ತದೆ. ಅಂಗಡಿಯವ ತರಕಾರಿಗಳನ್ನು ತೂಗಿ ನಮಗೆ ಅರ್ಧಬೆಲೆಗೆ ಕೊಡು 
ತ್ತಾನೆ, ಅಮೆರಿಕದಲ್ಲಿ ಹಸಿತರಕಾರಿಗಳನ್ನು ತಿನ್ನುವ ಚಟವೂ ಇದೆ. ಅನೇಕರು 
ಫಾರಂನಲ್ಲಿ ಬಟಾಣಿಕುಳು ಕ್ಯಾರೆಟ್‌ ಮುಂತಾದುವನ್ನು ಬೇಕಾದಂತೆ ಮುಕ್ಕುತ್ತಾರೆ. 
ಅಮೆರಿಕದ ರೈತ ಅದಾವುದನ್ನೂ ಲಕ್ಷ್ಯಮಾಡುವುದೇ ಇಲ್ಲ. 

ಈ ಸಂಗ್ಲಿ ಒಂದು ಎರಡು ವಾರ ಮಾತ್ರ; ಛಳಿಗಾಲ ಬಂದು ಮಂಜಂ 
ಪೈರನ್ನು ಮುಸುಕುವವರೆಗೆ ಇರಂತ್ತಡೆ. ಅಮೆರಿಕದ ಯುವಕ ಯುವತಿಯರಿಗೆ 
ವೃದ್ಧರೂ ತರಕಾರಿ ಕುಯ್ಬುಕೊಳ್ಳಲು ಬರುತ್ತಾರೆ--ಅದೇ ಒಂದು ಸಂಭ್ರಮದ ಜಾತ್ರೆ, 


೬೪ ಅಮೆರಿಕದಲ್ಲಿ ಗೊರೂರು 


ಅವರ ಸಂತೋಷವೇನು, ನಗೆ ಬೊಬೆ ಗಳೇನು | ಓಡುವುದು ನೆಗೆಯುವುದು ಕುಪ್ಪಳಿಸು 
ವುದು, ಆ ವಿಶಾಲ ತರಕಾರಿ ಬಯಲಿನಲ್ಲಿ ಲತಾಗೃಹದಲ್ಲಿ ಮರೆಯಾಗುವುದೇನಂ 1 
ವರಂಷಕ್ಕೆ ಒಂದು ಸಲವೂ ನೆಲದ ಮೇಲೆ ಕಾಲನ್ನೇ ಇಡದ, ಮನುಷ್ಯಯಂತ್ರಗಳೇ 
ಆಗಿರುವ ಅವರು ಕೊಬ್ಬಿದ ಗೂಳಿಗಳು ಕೊಂಬುಗಳಿಂದ ಮಣ್ಣನ್ನು ಮೀಟುವಂತೆ 
ಹೊಲದಲ್ಲಿ ವಿಹರಿಸುತ್ತಾರೆ. ಅವರು ಅಲ್ಲಿಗೆ ಬರುವುದು ತರೆಕಾಠಿ ಕುಯ್ಯುವುದಕ್ಕಿಂತ 
ಹೆಚ್ಚಾಗಿ ಅಷ್ಟೊಂದು ಜನ ಒಟ್ಟಿಗೆ ಸೇರುವ ಆ ಉತ್ಸವದಲ್ಲಿ, ಉಡುಗಿಕೊಂಡಿದ್ದ 
ತಮ್ಮ ಕೈಕಾಲು ಮೈಗಳನ್ನು ಹಾಯಾಗಿ ಗಾಳಿ ಬಿಸಿಲು ಗರಿಕೆ ಮಣ್ಣು ಇವುಗಳಿಗೆ ಒಡ್ಡಿ, 
ಸ್ವಾಭಾವಿಕವಾಗಿ ಇರಂವುದಕ್ಕಾಗಿ ; ಅವರು ಜೊತೆಯಲ್ಲಿ ಆಹಾರ, ಪಾನೀಯ: 
ಸಿಗರೇಟು ರೇಡಿಯೋ-ರೇಡಿಯೋದಲ್ಲಿ ಹೊಂದಿಸಿದ ಕುಣಿಯಲು ಅನುಕೂಲವಾಗುವ 
ಗಾಸಮಂದ್ರಿಕೆಗಳು-ಎಲ್ಲವುಗಳೊಂದಿಗೆ ಸಜ್ಜಾಗಿ ಬಂದಿರುತ್ತಾರೆ. ಆ ಬಟಾಣಿ ಹೊಲವೇ 
ಒಂದು ಕಾರ್ನಿವಾಲ್‌, ಜಾತ್ರೆ. 

ನಾವು ಒಂದು ಶನಿವಾರ ಹೋಗಿ ಕುಯ್ದ ತಂದ ಬಟಾಣಿಕಾಳು (ಸುಲಿದಮೇಲೆ) 
ಆರು ಕೆ.ಜಿ. ಆಯಿತು. ಎರಡನೆಯ ವಾರ ಬದು ಕೆ.ಜಿ. (ರೆಫ್ರಿಜರೇಟರ್‌ ಇರುವುದ 
ರಿಂದ ಕೆಡುವುದಿಲ್ಲ) ಫಾರಂನ ಒಡತಿ (ಗಂಡನೂ ಇದ್ದಾನೆ, ಆದರೆ ಘುರಂ ನಡೆಸುವವಳಂ 
ಹೆಂಡತಿಯೆ) ಆಕೆಯನ್ನು ನೀವು ನೋಡಬೇಕು. ಕಟ್ಟುಮಸ್ತಾದ ಆರಡಿ ಎತ್ತರದ 
ಆಳು. ಕೈಕಾಲುಗಳು ದಷ್ಟಪುಷ್ಟವಾಗಿ ಜಟ್ಟೆಯಂತಿದ್ದಾಳೆ. ಅವಳು ೨0-60 ಕೆಜಿಯ 
ಮೂಟೆಗಳನ್ನು, ನಿರ್ಲಕ್ಷ್ಯವಾಗಿ ಟ್ರಕ್‌ಗೆ ಎತ್ತಿ ಎಸೆಯುತ್ತಿದ್ದಳೆಂ. ಗೆಲುವಾದ ಹೆಂಗಸು: 
ನೋಡುವುದಕ್ಕೆ ಸಂತೋಷವಾಗುತ್ತದೆ. ಎರಡನೆ ವಾರದೆ ಕೊನೆಯಲ್ಲಿ “ನಾಳೆವಾರ 
ಮಂಜಂ ಬೀಳಬಬಹುದು. ತರ್ಕಾರಿ ಹೆಚ್ಚಾಗಿ ಸಿಕ್ಕಲಾರದು, ಬರುವುದೂ ಬಿಡುವುದೂ 
ನಿಮ್ಮ ಇಷ್ಟ'' ಎಂದು ಹೇಳಿದಳು. ನವಂಗೆ ಏನೂ ಉದ್ಮೋಗವಿಲ್ಲದುದರಿಂದ, ನಾವು 
ಆ ಶನಿವಾರವೂ ಹೋದೆವು. ರಾತ್ರಿ ಸ್ವಲ್ಪ ಮಂಜು ಬಿದ್ದಿದ್ದು, ಸೂರ್ಯ ಶಕ್ತಿಹೀನ 
ನಾಗಿ ಪ್ರಕಾಶಿಸಿದರೊ ಮಂಜು ಕರಗಿ ಹೋಗಿತ್ತು. ಆ ದಿವನ ಘುರಂನ ಅಂಗಡಿಯಿಂದ 
ಫಾರಂಗೆ ಟ್ರಕ್‌ನಲ್ಲಿ ಬಂದವರು ನಾವುಗಳು ಮಾಕ್ರ. ನಾವು ಹೋಗುವೆ ವೇಳೆಗೆ 
ಹೊಲಕ್ಕೆ ಆಗಲೇ ಹಸುಗಳನ್ನು ಮೇಯಲು ಕೂಡಿಬಿಟ್ಟಿದ್ದರು. ಟ್ರಕ್‌ ಮೂರು ಗಂಟೆ 
, ಬಿಟ್ಟು ಹಿಂದಿರುಗಬೇಕೆದು ಹೇಳಿ ನುವು ಅದನ್ನು ಕಳುಹಿಸಿಬಿಟ್ಟೆವು. ಟ್ರಕ್‌ ಹಿಂದಿರುಗಿ 
ಬಂದಾಗ ಅದರಲ್ಲಿ ಫಾರಂನ ಒಡತಿ ಬಂದಿದ್ದಳು. ದನಗಳು ಸಂಭ್ರಮದಿುದ ಕಬ್ಬು ತಿನ್ನು 
ವಂತೆ, ಕರ್ಮ್‌ ಕರ್ಮ್‌ ಎಂದು ಸದ್ದು ಮಾಡುತ್ತ ಮೇಯುತ್ತಿದ್ದವು. ಒಡತಿ, 
ಹೊಲದ ಮೇಲೆಲ್ಲ ತಿರುಗುತ್ತ, ತರಕಾರಿ ಹೊಲದ ತುದಿಯವರೆಗೆ ಹೋದಳು. ನಾವು 
ತರಕಾರಿ ಕುಯ್ಕುತ್ತಿದ್ದ ಹೊಲದ ನೇರದಲ್ಲಿ ಮತ್ತೊಬ್ಬನ ಫಾರಂ. ನಾವು ನೋಡು 
ತ್ತಿದ್ದಂತೆಯೇ, ಅವನ ಫಾರಂನಿಂದ ಒಂದು ಬಲವಾದ ಬೃಹದಾಕಾರದ ಬೀಜದ ಹೋರಿ 
ನಾಗಾಲೋಟದಲ್ಲಿ ದೌಡಾಯಿಸಿ ಬಂದು ಬಾಗಿಲನ್ನು ನಿರ್ಲಕ್ಷ್ಯವಾಗಿ ದಾಟಿ, ಅಲ್ಲಿ ಮೇಯು 


ಆಲ್ಬರ್ಟ್‌ ವಿಶ್ವವಿದ್ಯಾಲಯ ೭೫ 


ತ್ತಿದ್ದ ದನಗಳ ಜೊತೆ ಸೇರಿಕೊಂಡಿತು, ಹೋರಿ ಬಂದುದನ್ನು ನಾವು ನೋಡುತ್ತಿದ್ದಂತೆ, 
ಅದರ ಯಜಮಾನನೂ ಹಿಂದೆ ನಮ್ಮ ಫಾರಂ ಬಾಗಿಲಿಗೆ ಬಂದನಂ. ಆ ಕಡೆಯಿಂದ 
ಹೊಲದಲ್ಲಿ ತಿರುಗುತ್ತಿದ್ದ ಫಾರಂ ಒಡತಿಯೂ ಬಂದಳು. ನಾವು ನೋಡುತ್ತಿದ್ದಂತೆಯೇ 
ಹೋರಿ, ಹಸುಗಳ ಕಡೆ ನುಗ್ಗಿ ಮೂರು ಹಸುಗಳ ಮೇಲೆ ಏರಿ ಒಂದಾದಮೇಲೆ ಒಂದ 
ರಂತೆ ವ್ಯಭಿಚಾರಮಾಡಿಬಿಟ್ಟಿತು ! ಯಾರಿಗೂ ಏನನ್ನೂ ಮಾಡುವುದಕ್ಕೂ ತಿಳಿಯಲಿಲ್ಲ. 
ಹಸಂಗಳ ಒಡತಿ, ಹೋರಿಗಳ ಒಡೆಯ, ಇವರೆದುರಿಗೆ ಈ ಕೃತ್ಯ ನಡೆದುಹೋಯಿತು. 

ಅನಂತರ ಫಾರಂನ ಒಡೆಯ, ಹೋರಿಯ ಒಡೆಯನ ಮೇಲೆ ಮೊಕದ್ದಮೆ ಹೂಡಿ 
ದನು. ರಟ್ಲಾಂಡ್‌ ಡಿಸ್ಟ್ರಿಕ್ಟ್‌ ಕೋರ್ಟಿನಲ್ಲಿ ಈ ಮೊಕದ್ದಮೆಯನ್ನು ಎತ್ತಿನ ವ್ಯಭಿಚಾರದ 
ಮೊಕದ್ದಮೆ (Bovine Rape Case) ಎಂದೇ ಕರೆದರು. ವಾದಿಯ ಹೇಳಿಕೆಯನ್ನು 
ಪ್ರತಿವಾದಿ ಪೂರ್ಣವಾಗಿ ಒಪ್ಪಿದುದರಿಂದ ಸಾಕ್ಷಿಗಳ ಆವಶ್ಯಕತೆಯಂಂಟಾಗಲಿಲ್ಲ. ವಾದಿ 
ಯಾದ ಹರ್ಬರ್ಟ್‌ ಜಾನ್‌ಸನ್‌ರು ತಮ್ಮ ನೆರೆಯ ಜಮೀನ್ಹಾರ ರಾಂಡಾಲ್ಫ್‌ಸ್ಮಿತ್‌ರಂ 
“ತಮ್ಮ ಹೋರಿ ಬೇಲಿ ಹಾರಿ ಹಸುಗಳ ಮೇಲೇರುವುದನ್ನು (೧3೩೭88) ತಪ್ಪಿಸು 
ವುದರಲ್ಲಿ ವಿಫಲರಾದರು” ಎಂದು ವಾದಿಸಿದರು. ಜಾನ್‌ಸನ್‌ರ ವಕೀಲರು "ಸ್ವಾಭಾವಿಕ 
ವಾಗಿ ಹೋರಿ ಮತ್ತು ಹಸುಗಳು ಸೇರಿಕೊಂಡು ಬಿಟ್ಟವು. ತಾನು ವಕಾಡಬೇಕಾದ್ದು 
ಇದರಲ್ಲಿ ಏನೂ ಇಲ್ಲ ಎಂದು ನನ್ನ ಕಕ್ಷಿಗಾರ ಸ್ಮಿತ್‌ ಸುಮ್ಮನಾದ'' ಎಂದು ಕೋರ್ಟಿಗೆ 
ತಿಳಿಸಿದರಂ.. ಹೋರಿಯ ಯಜಮಾನ ಹಸುಗಳ ಯಜಮಾನನಿಗೆ ನಾಲ್ಕು ನೂರು 
ಡಾಲರು ಪರಿಹಾರ ಕೊಡಬೇಕೆಂದು ನ್ಯೂಯಾಧೀಶರು ತೀರ್ಪಿತ್ತರು. ಪ್ರತಿವಾದಿ 
ವಾದಿಯ ಹೇಳಿಕೆಯನ್ನು ಪ್ರತಿಭಟಿಸಲಿಲ್ಲ. ಅರ್ಧಗಂಟೆಯೊಳಗೆ ಮೊಕದ್ದಮೆ ತೀರ್ಮಾನ 
ವಾಯಿತು. (ಕಥೆ ಕಾದುಬರಿಗಿಂತ ನಿಜವಾಗಿ ನಡೆಯುವ ಸಂಗತಿ ಹೆಚ್ಚು ವಿಚಿತ್ರವಾಗಿದೆ 
ಎಂಬ ಮಾತೊಂದು ಉಂಟು). 

ಏರೋಪ್ಲೇನು ಹೊಟೇಲುಗಳು, ರೈಲ್ವೆ ಸ್ಟೇಶನ್‌ ಹೋಟೆಲುಗಳು, ಬಸ್‌ 
ಸ್ಟಾಂಡ್‌ ಹೋಟೆಲುಗಳು ಇಲ್ಲೆಲ್ಲ ಗಾಜಿನ ಬೀರುಗಳಲ್ಲಿ ಮಾಡಿದ ತಿಂಡಿಗಳನ್ನೇ 
ಇಟ್ಟಿರುತ್ತಾರೆ. ಬೀರುಗಳು ಉದ್ದವಾಗಿದ್ದು ಅನೇಕ ವೇಳೆ ಪದಾರ್ಥಗಳನ್ನು ಒಂದು 
ಕೊಕ್ಕೆಯಿಂದ ಹತ್ತಿರಕ್ಕೆ ಎಳೆದುಕೊಳ್ಳಬೇಕಾಗುತ್ತದೆ. ಫಿಲಿಡೆಲ್ಫಿಯಾ ವಿಮಾನ 
ನಿಲ್ದಾಣದಲ್ಲಿ ಅಂಥ ಒಂದು ಹೊಟೇಲು. ತಿಂಡಿಗಳನ್ನ್ನ ನಾವೇ ಬೀರುವಿನಿಂದ 
ಕೊಕ್ಕೆಯಲ್ಲಿ ಎಳೆದು ತಂದುಕೊಂಡು ಮೇಜಿನ ಮೇಲೆ ಇಟ್ಟುಕೊಂಡು ಕಾಫಿ ಕೊಡಂ 
ತ್ತಿದ್ದವಳಿಂದ ಕಾಫಿಗಾಗಿ ಅವಳ ಮುಂದೆ ನಿಂತಿದ್ದೆವು. ಆಗ ಮತ್ತೊಬ್ಬ ಹೆಂಗಸು 
ಎಡಗೈಯಲ್ಲಿ ದೊಡ್ಡ ಒಂದು ಉದ್ದಿನವಡೆಯುಥ ಕರಿದ ಪದಾರ್ಥ ಹಿಡಿದುಕೊಂಡು, 
ತಾನೂ ಕಾಫಿಗಾಗಿ ಬಂದಳು. ನಾವೂ ಆ ಪದಾರ್ಥವನ್ನು ಗಾಜಿನ ಬೀರುವಿನಲ್ಲಿ 
ನೋಡಿದ್ದೆವು. ಅದು ನಮ್ಮ ದೇಶದಲ್ಲಿ ಈಗ ಮಾಡುತ್ತಿರುವ ಉದ್ದಿನವಡೆ ಎನಿಸಿ 
ಕೊಳ್ಳುವ ಆ ವಿಚಿತ್ರ ವಸ್ತುವಿನ ಮೂರು ನಾಲ್ಕು ಪಟ್ಟು ದಪ್ಪವಾಗಿದ್ದುದನ್ನು 


೭೬ ಅಮೆರಿಕದಲ್ಲಿ ಗೊರೂರು 


ನೋಡಿ ನನಗೆ ಆಸೆಯಾಗಿತ್ತು. ಉದ್ದಿನವಡೆ ಯಾರಿಗೆ ಬೇಡ ಹೇಳಿ. ನಾನು ಕಾಫಿ 
ಕೊಡುತ್ತಿದ್ದ ಹುಡಂಗಿಯನ್ನು “ಅದು ಸಸ್ಯಾಹಾರವೆ ?” ಎಂದು ಕೇಳಿದೆ. ಅವಳು 
“ಹೌದು. ಸಂದೇಹವೇನು ?'' ಎಂದಳು. ನಾನು “ಹಾಗಾದರೆ ನಾನು ಒಂದನ್ನು 
ತೆಗೆದುಕೊಳ್ಳುತ್ತೇನೆ” ಎಂದು ಹೊರಟೆ. ಅವಳು "“ನಿಮಗೆ ತೊಂದರೆ ಬೇಡ. ಹೋಗಿ 
ನೀವು ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ, ನಾನು ತರುತ್ತೇನೆ'' ಎಂದಳು. ನಾನು 
ಬಂದು ಕುರ್ಚಿಯ ಮೇಲೆ ಕುಳಿತು ಎರಡು ಗುಟಂಕು ಕಾಫಿ ಕಂಡಿಯುವುದರೊಳಗಾಗಿ, 
ಹುಡುಗಿ ಬಂದು ನನ್ನ ಮೇಜಿನಮೇಲೆ ಕಾಗದ ಮುಚ್ಚಿದ್ದ ಒಂದು ತಟ್ಟೆಯನ್ನಿಟ್ಟು 
ಹೋದಳು. ನಾನು ಕಾಗದದ ಮುಸುಕನ್ನು ತೆಗೆದು ತಟ್ಟೆಯನ್ನು ಹತ್ತಿರಕ್ಕೆ ಎಳೆದ” 
ಕೊಳ್ಳಲು ಹೋದೆ. ರಾಮ ರಾಮ ಹಾವು ಚೇಳು ! ಒಂದು ಗಳಿಗೆ ಚೇತರಿಸಿಕೊಂಡು 
ನೋಡಿದೆ. ಅದು ಉದ್ದಿನವಡೆಯಂತೂ ಇಲ್ಲ. ಅದನ್ನು ಮುಟ್ಟುವುದಕ್ಕೂ ನನಗೆ 
ಧೈರ್ಯವಿಲ್ಲ. ಅದು ನನ್ನ ಮುಂದಲ ಮೇಜಿನ ಮೇಲೆಯೂ ಇರಕೂಡದು ಎಂದು 
ಕೊಂಡು ಮತ್ತೆ ಆ ಹುಡುಗಿಯ ಬಳಿ ಹೋಗಿ "ನೀನು ಏನನ್ನೋ ತಂದು ಇಟ್ಟಿದ್ದಿ. 
ನಾನು ಕೇಳಿದ್ದು ಅದಲ್ಲ. ನಾನು ಸಸ್ಯಾಹಾರವನ್ನು ಕೇಳಿದೆ” ಎಂದೆ. ಹುಡುಗಿಯು 
"ಹೌದು ಹೌದು. ಅದು ಅತ್ಮಂತ ಸೊಗಸಾದ ಎಳಸಾದ ಚಿಕನ್‌. ಇದಂ ಅಮೆರಿಕ 
ದಲ್ಲೆಲ್ಲ ಪ್ರಸಿದ್ಧವಾಗಿರುವ ಕೆಂಟಕ್ಕಿ ಚಿಕನ್‌. ಇದನ್ನು ಕಂಡುಹಿಡಿದವನು ಒಬ್ಬ 
ರಿಟೈರ್ಡ್‌ ಆರ್ಮಿ ಸಾರ್ಜೆಂಟ್‌. ಇದಕ್ಕೆ ಅವರು ಪ್ರಪಂಚ ಪೇಟೆಂಟ್‌ ಮಾಡಿಸಿದ್ದಾರೆ. 
ಈ ಬೋರ್ಡ್‌ ಹಾಕಿ ಪ್ರಕಟಿಸಿ ಇದರಂತೆ ಚಿಕನ್‌ ಪಾಕ ಮಾಡುವವರೆಲ್ಲ, ಅವರಿಗೆ 
ರಾಯಲ್ಟಿ ಸಹ ಕೊಡಬೇಕು. ಆದರೂ ಅಮೆರಿಕದಲ್ಲಿ ಮಾಡುವಷ್ಟು ಸೊಗಸಾಗಿ 
ಇದನ್ನು ಮತ್ತೆಲ್ಲಿಯೂ ಮಾಡುವುದಿಲ್ಲ. ನೀವು ಅದನ್ನು ಕೇಳಿದಿರೆಂದು ನಾನು ತಿಳಿದೆ” 
ಎಂದಳು. "ನಾನು ಅದನ್ನು ಕೇಳಲಿಲ್ಲ. ನಾನು ಕೇಳಿದ್ದು ಆ ಉದ್ದಿನವಡೆ'' ಎಂದು 
ದೂರದಿಂದಲೇ ತೋರಿಸಿದೆ... ಅವಳು "ಸಾರಿ, ನಾನು ತಪ್ಪು ತಿಳಿದುಕೊಂಡೆ. ಅದನ್ನೇ 
ತರುತ್ತೇನೆ'' ಎಂದು ಹೊರಟಳು. ನಾನು ಗಾಬರಿಯಿಂದ, '"ಈಗ ಚಿಕನ್‌ ಆಯಿತು. 
ಮುಂದೆ ಪೋರ್ಕೊ ಬೀಘೋ ಮಟನ್ನೋ ಬರಬಹುದು ಎಂದು ಹೆದರಿ “ಬೇಡಿ 
ಕ್ಷಮಿಸಿ? ಎಂದು ಹೇಳಿದೆ. ನಾನು ಮೊದಲು ಸರಿಯಾಗಿ ಹೇಳಲಿಲ್ಲವೋ, ಅಥವಾ 
ಅವಳೇ ಸರಿಯಾಗಿ ಅರ್ಥಮಾಡಿಕೊಳ್ಳಲಿಲ್ಲವೋ ನನಗೆ ಸ್ಪಷ್ಟವಾಗಲಿಲ್ಲ. 

ಆ ವೇಳೆಗೆ ಅಲ್ಲಿಗೆ ನಮ್ಮೂರಿನ ದೇವಾಂಗದ ಯುವಕ ಬಂದ. ಅವನು 
ಗೊರೂರಿನಲ್ಲಿರುವ ನನ್ನ ಹಳೆಯ ಮಿತ್ರರ ಮೊಮ್ಮಗ. ಅವನು ವೈದ್ಯಕೀಯ 
ಹೆಚ್ಚಿನ ಶಿಕ್ಷಣ ಮತ್ತು ಉದ್ಯೋಗ ಸಂಪಾದನೆಗಾಗಿಯೇ ಅಮೆರಿಕಕ್ಕೆ ಹೋಗಿದ್ದಾನೆ. 
ಅವನನ್ನು ನೋಡುವವರೆಗೆ ಅವನು ಅಲ್ಲಿರುವುದು ನನಗೆ ತಿಳಿದೇ ಇರಲಿಲ್ಲ. ಪ್ರಾರಂಭದ 
ಸಂಭಾಷಣೆಗಳಾದನಂತರ ನನಗೆ ಸಹಾಯಮಾಡುವ ಉದ್ದೇಶದಿಂದ ನನಗೂ ಹೋಟಲಿನ 
ಹೆಣ್ಣಿಗೂ ನಡೆದ ಮಾತುಗಳ ವಿಷಯ ಕೇಳಿದ. ಅನಂತರ "ನನಗೆ ಇಲ್ಲಿನ ಆಹಾರಗಳ 


ಆಲ್ಬರ್ಟ್‌ ವಿಶ್ವವಿದ್ಯಾಲಯ ೬ 


ವಿಷಯ ಗೊತ್ತು.” ಎಂದು ಹೇಳಿ ಹೋಗಿ, ತಿಂಡಿಗಳ ಮಗ್ಗುಲಲ್ಲಿಯೇ ಇದ್ದ 
ಕಾಗದದ ತಟ್ಟೆಯನ್ನು ತೆಗೆದುಕೊಂಡು, ಕೊಕ್ಕೆಯಿಂದ ವಡೆಗಳಂಥ ಪದಾರ್ಥ ಸೆಳೆದು 
ಹಾಕಿಕೊಂಡು ಇಬ್ಬರಿಗೂ ಎರಡು ತಟ್ಟೆ ತಂದ. : ಬಹುಶಃ ನಮ್ಮ ಊರಿನಲ್ಲಿಯೇ 
ಆಗಿದ್ದರೆ ಅವನು ಆ ಸಾಹಸಕ್ಕೆ ಹೋಗುತ್ತಿರಲಿಲ್ಲ. ನಮ್ಮಲ್ಲಿಯೂ ಸಂತೆಗಳಲ್ಲಿ ವಡೆ 
ಚಕ್ಕಲಿ ಚಿಕ್ಕಿನುಂಡೆ ಇವುಗಳನ್ನೆಲ್ಲ ಬೇಯಿಸಿ ರಾಸಿ ರಾಸಿ ಹಾಕುತ್ತಾರೆ. ರೈತರೆಲ್ಲ ತಾವು 
ತಾವೇ ತರಕಾರಿ, ಹಣ್ಣು ಈರುಳ್ಳಿ ಆಲೂಗಡ್ಡೆ ಆರಿಸುವಂತೆ ತಿಂಡಿ ಆರಿಸಿಕೊಳ್ಳು 
ತ್ತಾರೆ. ಅದರೆ ಅದರಲ್ಲಿ ಸ ೈಚ್ಛತೆ ಕಡಿಮೆ. ಅಮೆರಿಕದ ಕ್ರಮವನ್ನು ಅನುಸರಿ 
ಸಿದರೆ ಜಾತಿಭೇದ ಅಳಿಯಲು ಸಹಾಯಕವಾದರೂ ಆಗಬಹಂದು. ನನಗೆ ಆವೇಳೆ 
ಗಾಗಲೇ ಉದ್ದಿನವಡೆ ಕಂಟಕ್ಕಿ ಚಿಕನ್‌ಗಳ ಗೊಂದಲವುಟಾಗಿದ್ದುದರಿಂದ ನಾನು ವಡೆ 
ತಿನ್ನಲಿಲ್ಲ. 

ಅಮೆರಿಕ ಬಹು-ವಿಸ್ತಾರವಾದ ದೇಶ, ಅಲ್ಲಿ ಮುನ್ನೂರು ನಾನೂರು ಮೈಲಿ 
ಒಂದು ದೂರವಲ್ಲ. ಕಾರು ಇರುವವರು ವಾರವಾರವೂ ಅಷ್ಟು ದೂರದ ವಿಹಾರ 
ಸ್ಥಳಗಳಿಗೆ ಹೋಗುತ್ತಾರೆ. ಬೇರೆ ದೇಶಗಳಿಂದ ಹೋಗುವವರಿಗೆ ನಿಜವಾಗಿ ಕಷ್ಟ 
ವಾಗುತ್ತದೆ. ಅದರಲ್ಲಿಯೂ ಸಸ್ಯಾಹಾರಿಗಳಿಗೆ ಇನ್ನೂ ಹೆಚ್ಚು ಕಷ್ಟ. ಅಲ್ಲಿ ನಮಗೆ 
ಒಬ್ಬ ಗೈಡ್‌ (ಮಾರ್ಗದರ್ಶಕ) ಇರಲೇಬೇಕಾಗುತ್ತದೆ. ನಮ್ಮ ದೇಶದಲ್ಲಿ ಮನುಷ್ಯ, 
ಬಹುಮಟ್ಟಿಗೆ ಹಕ್ಕಿಯಂತೆ ಸ್ವತಂತ್ರವಾಗಿರಬಲ್ಲ. ಯಾವ ಊರಿನಲ್ಲಿಯೂ, ಯಾವ 
ಬೆಟ್ಟದ ಮೇಲೆಯೂ, ಯಾವ ನದಿ ಕೆರೆ ತೀರದಲ್ಲಿಯೂ ಒಂದು ದೇವಾಲಯ, ಕಲ್ಲು 
ಮಂಟಪ, ಧವರ೯ಛತ್ರ ಯಾವುದಾದರೂ ಇರುತ್ತದೆ. ಕೊನೆಗೆ ಒಂದು ಅರಳಿಮರದ 
ಕೆಳಗೆ, ಬೇವಿನ ಮಂದ ಕೆಳಗೆ ಒಂದು ಕಟಕಟೆ ಅಥವಾ ಎತ್ತರಿಸಿದ ಜಗಲಿಯಾದರೂ 
ಇರುತ್ತದೆ. ಒಂದು ಬಾವಿಯಾದರೂ ಇರುತ್ತದೆ. ಒಂದು ಚೆಂಬು, ಹಗ್ಗಕೊಡು 
ತ್ತಾರ್ಕೆ ನೀರು ಸೇದಿ ಕುಡಿನು ಸುಖವುಗಿ ವುಲಗಬಹುದು. ಅಮೆರಿಕ ಅಷ್ಟು 
ದೊಡ್ಡ ದೇಶವಾದರೂ, ಅಲ್ಲಿ ಇಂತಹ ಸೌಕರ್ಯವಿಲ್ಲ. ಭಾರತೀಯ ಅಲ್ಲಿ ನೀರಿನಿಂದ 
ಮೇಲಕ್ಕೆ ಎಸೆಯಲ್ಪಟ್ಟ ಮೀನಿನಂತಾಗುತ್ತಾನೆ. ಹೊಟೇಲುಗಳಲ್ಲಿ ಸಹ ಮೊದಲೇ 
ಸ್ಥಳವನ್ನಿ ಕಾಯ್ದಿಟ್ಟುಕೊಂಡಿರಬೇಕು. ಯಾರ ಜಗುಲಿಯ ಮೇಲಾದರೂ ಒಂದು 
ರಾತ್ರಿ ಮಲಗಿ ತಳ್ಳೋಣ ಎಂದರೆ ಅಲ್ಲಿ ಮನೆಗಳಿಗೆ ಜಗುಲಿಗಳೇ ಇಲ್ಲ. ಕಾಂಪೌಂಡ್‌ 
ಒಳಗಡೆಗೆ ಜನರನ್ನೇ ಸೇರಿಸುವುದಿಲ್ಲ. ಹೀಗಾಗಿ ಸಾವಣಾನ್ಯ ಪ್ರವಾಸಿ ತುಂಬ ಕಷ್ಟ 
ವನ್ನು ಎದುರಿಸಬೇಕಾಗುತ್ತದೆ. 

ನಾವು ಎರಡು ದಿನ ಚೆರ್ರಿಹಿಲ್‌ನಲ್ಲಿ ಸುಖವಾಗಿ ಮಿತ್ರರ ಜೊತೆಯೂ ಬಂಧಂ 
ಗಳ ಜೊತೆಯೂ ಇದ್ದು ವಿಶ್ರಮಿಸಿಕೊಂಡೆವು. ಫಿಲಿಡೆಲ್ಫಿಯಾದಲ್ಲಿ ನೋಡಬೇಕಾದ 
ಸ್ಕಳಗಳನ್ನೆಲ್ಲ ನೋಡಿ, ಮೂರನೆ ದಿನ ನಯಾಗರಕ್ಕೆ ವಿಮಾನವನ್ನು ಹಿಡಿಯಲು 
ಫಿಲಿಡೆಲ್ಫಿಯಾ ವಿಮಾನ ನಿಲ್ದುಣಕ್ಕೆ ಹೋದೆವು. ರಂಗಾಚಾರ್ರು, ಅವರ ತಂದೆ, 


೬&೬ ಅಮೆರಿಕದಲ್ಲಿ ಗೊರೂರು 


ರಂಗಾಚಾರ್ರ ಹೆಂಡತಿ ಪದ್ಮ (ಪಿ. ಟಿ, ನರಸಿಂಹಾಚಾರ್ರೆ ಮಗಳು) ಎಲ್ಲರೂ ವಿಮಾನ 
ನಿಲ್ದಾಣಕ್ಕೆ ಬಂದು ನಮ್ಮನ್ನು ಬೀಳ್ಕೊಟ್ಟರು ಪದ್ಮ, ಮರುದಿನ ನಯಾಗರದಲ್ಲಿ 
ನಮಗೆ ಬೇಕಾಗುವ ಚಪಾತಿ, ಮೊಸರನ್ನ ಎಲ್ಲ ಕಟ್ಟಿಕೊಟ್ಟಿದ್ದಳು. ಅದರಿ೨ದ ನಯಾಗರ 
ದಲ್ಲಿ ಒಂದು ದಿನದ ಅಡಿಗೆ ಮಂಜಗರ ನಮಗೆ ತಪ್ಪಿತು. 

ಫಿಲಿಡೆಲ್ಪಿಯಾದಿಂದ ನಾವು ನಯಾಗರ ಜಲಪಾತಕ್ಕೆ ಹೊರಟಿದ್ದೆವು. ಮೊದಲೇ 
ಜಾಗ ಕಾದಿರಿಸಿದ್ದ ವಿಮಾನದಲ್ಲಿ ಪ್ರಯಾಣವಣಡಿ ಕೆನಡದ ಅತಿದೊಡ್ಡ ನಗರವಾದ 
ಟೊರಾಂಟೋವನ್ನು ತಲುಪಿದೆವು. ಅಲ್ಲಿಂದ 80 ಮೈಲಿ ನಯಾಗರಕ್ಕೆ ಬಸ್ಸಿನಲ್ಲಿ 
ಹೋಗಬೇಕಾಗಿತ್ತು. ಆ ವಿಮಾನಗಳನ್ನು ಕೆನಡ ಸರ್ಕಾರ ನಡೆಸುತ್ತಿದೆ (ರಾಷ್ಠಿ ್ರೀಕೃತ). 
ಅಮೆರಿಕದ ವಿಮಾನಗಳನ್ನೆಲ್ಲ ಖಾಸಗಿ ಕಂಪನಿಗಳೇ ನಡೆಸುತ್ತಿವೆ. ಕೆನಡ ಇನ್ನೂ 
ಬ್ರಿಟಿಷ್‌ ಸರ್ಕಾರದ ಒಂದು ಡೊಮಿನಿಯನ್‌, ವಸಾಹತು ಸ್ವಾಯತ್ತಾಧಿಕಾರವುಳ್ಳ 
ಭಾಗ. ಅಲ್ಲಿಗೆ ಬ್ರಿಟಿಷ್‌ ರಾಜರೇ ಇನ್ನೂ ಸಾರ್ವಭೌಮರು, ವಾಸ್ತವವಾಗಿ ನಾವು 
ಅಲ್ಲಿಗೆ ಹೋಗಿದ್ದಾಗಲೇ ಬ್ರಿಟಿಷ್‌ ರಾಣಿ ಎಲಿಜಚೆತ್‌ರು ತಮ್ಮ ಆಳ್ವಿಕೆಯ ರಜತ 
ಮಂಹೋತ್ಸವಾಂಗವಾಗಿ ಕೆನಡಕ್ಕೆ ಭೇಟಿಯಿತ್ತಿದ್ದರು. ರಾಣಿಯ ತಮಗೆ ಬೇಕೇ 
ಬೇಡವೆ ಎಂಬ ಪ್ರಶ್ನೆ ಸಾಧಾರಣವಾಗಿ ಅಲ್ಲಿ ನಡೆಯುತ್ತಲೇ ಇರುತ್ತದೆ. ಈ ಸಲ ರಾಣಿ 
ಬಂದಿದ್ದುದರಿಂದ ಆ ಚರ್ಚಿ ಬಹಳ ತೀವ್ರವಾಗಿಯೇ ನಡೆಯುತ್ತಿದ್ದಿತು. ಕೆನಡ 
ವಿಮಾನ ಸಂಸ್ಥೆಯನ್ನು ಸರ್ಕಾರದವರೇ ನಡೆನುತ್ತಿರುವುದರಿಂದ, ಅಲ್ಲಿ ವಿಮಾನ ಚಾಲಕ 
ಮತ್ತು ಸಿಬ್ಬಂದಿಗಳ ಮುಷ್ಕರದಿಂದಾಗಿ ವಿಮಾನ ಹೊರಡುವುದು ಒಂದು ಗಂಟೆ 
ಸಾವಕಾಶವಾಯಿತು. ಪ್ರಯಾಣಿಕರಪ್ಲಿ, ""ವಿವಾಾನ ಸರಿಯಾಗಿದೆಯೇ ? ಸರಿಯಾಗಿದೆ 
ಹೊರಡಬಹುದಂ'' ಎಂದು ಹೇಳುವ ಸಿಬ ಸಂದಿ ಮುಷ್ಕರದಲ್ಲಿರಬಹುದು. ಎಂತೋ 
ಹೇಗೋ ಎಂದು ಕಾತರವಿತ್ತು. ಆ ಸಂಗತಿಯನ್ನು ಪ್ರಯಾಣಿಕರು ನಿಲ್ದಾಣ ಅಧಿಕಾರಿ 
ಗಳಿಗೆ ತಿಳಿಸಿಯೂ ಇದ್ದರು. ನಿಲ್ದಾಣಾಧಿಕಾರಿ ವಿಮಾನ ಹೊರಡಲು ಸಿದ್ಧವಾದ 
ಪ್ರಕಟನೆಯನ್ನು ಕೂಗಿದಾಗ ''ವಿಮಾನದ ಸುರಕ್ಷತೆಯ ಬಗ್ಗೆ ಯಾವ ಸಂದೇಹವೂ ಇಲ್ಲ, 
ನಿಶಂಕೆಯಿಂದ ಪ್ರಯಾಣಿಕರು ವಿಮಾನ ಏರಬಹಂದು. ಇನ್ನು ಹತ್ತು ನಿಮಿಷಕ್ಕೆ 
ವಿಮಾನ ಹೊರಡುತ್ತದೆ'' ಎಂದು ಘೋಷಿಸಿದನು. ಆ ಹತ್ತು ನಿಮಿಷವೂ ಕಳೆದು, 
ಇನ್ನೂ ಹತ್ತು ನಿವಿಂಷವಾದ ಮೇಲೆ ವಿಮಾನ ಹೊರಟಿತು. ಸಂಜೆ ಐದು ಗಂಟೆಗೆ 
ಟೊರಾಂಟೋವನ್ನು ಸೇರಿತು. 


ನಯಾಗರ ಮಂಜುಕನ್ಯೆ 


ಟೊರಾಂಟೊ ವಿಮಾನನಿಲ್ದಾಣದಿಂದ, ನಯಾಗರಕ್ಕೆ ಪ್ರತಿ ಅರ್ಧಗಂಟೆ, ಒಂದು 
ಗಂಟೆಗೂ ಬಸ್‌ಗಳು ಇವೆ. ಟಿಕೆಟ್‌ ಕೊಡುತ್ತಾರೆ. ವಿಮಾನ ನಿಲ್ದಾಣದಲ್ಲಿ ರೈಲು 
ನಿಲ್ದಾಣದಲ್ಲಿರಂವಂತೆ, ಪ್ರಯಾಣಿಕರು ತಮ್ಮ ಸಾಮಾನಂಗಳನ್ನು ಇಟ್ಟು ಹೋಗಲು 
ಲೋಹದ ಬೀಗಹಾಕುವ ಪೆಟ್ಟಿಗೆಗಳಿರುತ್ತವೆ. ಇವು ಆಳವೂ ಅಗಲವೂ ಆಗಿ, ಎಷ್ಟು 
ಹೆಚ್ಚು ಸಾಮಾನನ್ನೂ ಹಿಡಿಯುವಂಥವಾಗಿರುತ್ತವೆ. ಸಾವು ಆ ದಾರಿಯಲ್ಲಿಯೇ 
ಎಡ್ಮಂಟನ್‌ (ಕೆನಡದಲ್ಲಿ ನನ್ನ ಮಗಳಿರುವ ಊರು)ಗೆ ಹೊರಟಿದ್ದು ದರಿಂದ ನಮ್ಮ 
ಸಾಮಾನುಗಳು ಸ್ವಲ್ಪ ಹೆಚ್ಚಾಗಿಯೇ ಇದ್ದವು. ಪೆಟ್ಟಿಗೆಯಲ್ಲಿ ಸಾವಕಾನಿಟ್ಟು ಬೀಗ 
ಹಾಕಿ, ಬೀಗದ ಕೈ ತೆಗೆದುಕೊಳ್ಳಬಹುದು. (ಅದರಲ್ಲಿಯೇ ಬೀಗದ ಕೈ ಇರುತ್ತದೆ). 
ಆದರೆ ನಾವು ಮತ್ತೆ ಬೀಗ ತೆಗೆಯಬೇಕಾದರೆ, ಅದರೊಳಕ್ಕೆ ಇಪ್ಪತ್ತೆ ದು ಸೆಂಟ್‌ನ 
ನಾಣ್ಯ ಹಾಕಿದ ಹೊರತು, ಬಾಗಿಲು ತೆರೆಯುವುದಿಲ್ಲ. ಅನೇಕರು ಬೀಗ ಹಾಕುವುದೇ 
ಇಲ್ಲ. ಸಾಮಾನು ತುರಿಕಿ ಬೀಗದ ಕೈಯನ್ನೂ ಅದರಲ್ಲಿಯೇ ಬಿಟ್ಟು ಹೋಗಿರುತ್ತಾರೆ. 
ವಾಪಸು ಬಂದಾಗ ಇಪ್ಪತ್ತೈದು ಸೆಂಟನ್ನು ಕೌುಟರಿನಲ್ಲಿ ಕೊಟ್ಟು ಹೋಗುತ್ತಾರೆ, 
ಎಲ್ಲ ಉಪಾಯಗಳಿಂದಲೂ ಅಪರಾಧವೆಸಗುವ ಅಮೆರಿಕ ರಾಕೆಟ”ದಾರರಿಗೆ, ಈ ಲಾಕರ್‌ 
ಗಳೂ ಸಹ ಅಪರಾಧಕಾರ್ಯಗಳಿಗೆ ಸಹಾಯಕವಾಗುತ್ತವೆ. ಭಯೋತ್ಪಾದಕರು, ಗುಟ್ಟನ್ನ್ನ 
ರಟ್ಟುಮಾಡುತ್ತೇನೆ ಅಥವಾ ವಕಾನಭಂಗಮಾಡುತ್ತೇನೆ ಎಂದು ಹೆದರಿಸುವವರು 
(ಬ್ಲಾಕ್‌ಮೇಲ್‌-ಇವರಿಗೆಲ್ಲ ಈ ಪೆಟ್ಟಿಗೆಯೂ ಒಂದು ಉಪಕರಣ. ಮಗುವನ್ನು 
ಕದ್ದವನು, ಅಥವಾ ಹೆಂಡತಿಯಲ್ಲದವಳ ಜೊತೆಯಲ್ಲಿ ಕಾಮವ್ಯಾಪಾರದಲ್ಲಿ ಸಿಕ್ಕಿಬಿದ್ದ 
ವನು, ಅಥವಾ ತನ್ನ ಹೆಸರು ಪ್ರತಿಷ್ಠೆ ಅಥವಾ ಘನತೆಗೆ ಧಕ್ಕೆ ಬರುವಂಥ ರೀತಿಯಲ್ಲಿ 
ನಡೆದು ಸಿಕ್ಕಿಹಾಕಿಕೊಂಡಿರುವವನು, ಇವರೆಲ್ಲರಿಗೂ ಭಯೋತ್ಪಾದಕರು ಇಂಥ ರೈಲು 
ಅಥವಾ ವಿಮಾನದ ನಿಲ್ದಾಣದ ಲಾಕರ್‌ನಲ್ಲಿ ಹಣ ಇಟ್ಟು, ಇಂಥ ಕಡೆ ಬೀಗದ ಕೈ 
ನಮಗೆ ತಲಪಿಸಬೇಕು ಎಂದಂ ಸೂಚಿಸುತ್ತಾರೆ. ಕಷ್ಟಕ್ಕೆ ಸಿಕ್ಕಿಕೊಂಡವನು ವಿಧಿಯಿಲ್ಲದೆ 
ಹಾಗೆ ನಡೆಯುತ್ತಾನೆ. ಕಳ್ಳರಲ್ಲಿಯೇ ಒಬ್ಬನಿಗಿಂತ ಒಬ್ಬ ಚುರುಕಾಗಿದ್ದರೆ, ಒಬ್ಬನಿಗಾಗಿ 
ಇಟ್ಟ ಹಣವನ್ನು ಇನ್ನೊಬ್ಬನು ಹೊಡೆಯುವುದು-ಹೀಗೆ ಅನೇಕ ಪತ್ತೆದುರಿ ಕಥೆ 
ಗಳಿಗೂ ಸಹ-ಈ ''ಲಾಕರ್‌'' ಉಪಯೋಗವಾಗುತ್ತದೆ. ನಾವು ನಮ್ಮ ಸುಮಾನು 
ಗಳನ್ನು ಎರಡು ಲುಕರ?ಗಳಲ್ಲಿ ಹುಕಿ, ನಮಗೆ ಬೆ:ಕುದಷ್ಟು ಸುಮಾನುಗಳನ್ನು ಮಾತ್ರ 
ತೆಗೆದುಕೊಂಡು ನಯಾಗರಕ್ಕೆ ಹೊರಟಿದ್ದೆವು. 

ಟೊರಾಂಟೊ ವಿಮಾನ ನಿಲ್ದಾಣದಿಂದ ನಯಾಗರಕ್ಕೆ ಪ್ರತಿ ಅರ್ಧ ಗಂಟೆಗೆ 
ಒಂದರಂತೆ ಬಸ್ಸು ಹೊರಡುತ್ತದೆ, ನಾವು ವಿಮಾನ ನಿಲ್ದುಣವಿದ ಹೊರಬುದುಗ 


ರಿಕಿ ಅಮೆರಿಕದಲ್ಲಿ ಗೊರೂರು 


ಒಂದು ಬಸ್ಸು ಹೊರಡಲು ಸಿದ್ಧವಾಗಿ ನಿಂತಿತ್ತು. ನಾವು ಮೂರೇ ಜನ (ನಾನು ನನ್ನ 
ಹೆಂಡತಿ, ಮಗ) ಆ ಬಸ್ಸಿನಲ್ಲಿ ಕುಳಿತೆವು. ನಾಲ್ಕಾರು ನಿಮಿಷ ಕಾಯ್ದರೂ ಬಸ್ಸಿಗೆ 
ಮತ್ತಾರೂ ಬರಲಿಲ್ಲ. ಡ್ರೈವರ್‌ ಮಾತ್ರ ಕೆಳಗಡೆ ನಿಂತಿದ್ದ. ನಾವು "ನಾವು ಮೂರೇ 
ಜನ, ಬಸ್ಸನ್ನು ಕ್ಕಾನ್ಸಲ್‌ ಮಾಡಿಬಿಡುತ್ತಾರೇನೊ'' ಎಂದು ಹೆದರಿದೆವು. ಸಾರಥಿ 
ಗಡಿಯಾರ ನೋಡಿ "ಹೈ ಹಲೊ'' ಎಂದು ನಮಗೆ ಹೇಳುತ್ತ ಬಂದು ಚಕ್ರದ ಮುಂದೆ 
ಕುಳಿತು ಗಾಡಿಯನ್ನು ಹೊರಡಿಸಿದ. ವಜೂರು ಜನಕ್ಕೆ ಒಂದು ಬಸ್ಸು, ನಾವೇನು 
ಭೂಮಿಯ ಮೇಲೆ ಇದ್ದೇವೋ ಎಂದು ನಮಗೇ ಸಂಶಯ. ನಾವು ಅವನಿಗೆ 
ಏನಾದರೂ ಉಪಚಾರದ ಮಾತನ್ನಾಡೋಣ, ಎಂಬತ್ತು ಮೈಲಿ ಹೋಗಬೇಕಷ್ಟೆ 
ಎಂದು, ನಾವು "ಮೂರೇ ಜನ, ನಮಗಾಗಿಯೇ ಗಾಡಿ ಬಿಡಬೇಕು'' ಎಂದೆ. ಅವನು 
““ಅರ್ಧಗಂಟೆಗೆ ಒಂದು ಗಾಡಿ ಹೊರಡುತ್ತೆ. ಮೂರು ಜನವಾದೆರೂ ಸರಿ, ಮೂವತ್ತು 
ಜನವಾದರೂ ಸರಿ'' ಎಂದ. ಬಸ್ಸು ಹೊರಟೇಬಿಟ್ಟೆತ್ತು. ದಾರಿಯಲ್ಲಿಯೂ ಯಾಠೂ 
ಕೂರಲಿಲ್ಲ. ನಮಗೆ ಒಂದು ದೊಡ್ಡ ಕಾರಿನಲ್ಲಿ ನಾವು ಮೂವರೇ ಹೋಗುತ್ತಿರುವ 
ಭಾವನೆಯುಂಟಾಯಿತು. ದಾರಿಯಲ್ಲಿ ಎಲ್ಲಿಯೂ ಡ್ರೈವರ್‌ ನಮ್ಮೊಂದಿಗೆ ಒಂದು 
ಮಾತನ್ನೂ ಆಡಲಿಲ್ಲ. 

ನಯಕಾಗರದಲ್ಲಿ ನನ್ನ ಅಳಿಯ ನಮಗಾಗಿ "ಮೋಟೆಲ್‌ A!” (ಅವೆಂರಿಕನ್‌ 
ಸ್ಟೈಲ್‌-ಹೋಟಲಿನ ಹೆಸರು ಅದು) ಎಂಬ ಅತ್ಯುತ್ತಮ ಹೋಟಲಿನಲ್ಲಿ ಒಂದು 
ಕೊಠಡಿ (ಅದಕ್ಕೆ ಅಡಿಗೆ ಕೊಠಡಿ ಸಹ ಸೇರಿದೆ) ಏರ್ಪಾಡು ಮಾಡಿದ್ದ. ಅಷ್ಟು 
ವೈಭವದ ಕೊಠಡಿ ನಮಗೆ ಬೇಕಿರಲಿಲ್ಲ. ಇಲ್ಲಿ ಮತ್ತೊಂದು ವಿಷಯವನ್ನೂ ಹೇಳ 
ಬೇಕು. ಮೋಟೆಲ್‌ ಎಂಬುದು, ಹೊಟೇಲಿಗಿಂತ ಸ್ವಲ್ಪ ಕಡಿಮೆ ದರ್ಜೆಯದು 
(ಸಾಮಾನ್ಯ ಕಾಫಿ ಅಥವಾ ಸ್ಪೆಶಲ್‌ ಕಾಫಿ ಎಂಬಂತೆ) ಆದರೆ ನಮ್ಮ ಈ ದೇಶದಲ್ಲಿ 
ಈಚೆಗೆ ಪ್ರವಾಸಿ ಇಲಾಖೆಯವರು ಕಟ್ಟುತ್ತಿರುವ ಮೋಟೆಲ್‌ ಎಂಬುದು ಹೋಟಲಂ 
ಗಳಿಂದ ಹೆಚ್ಚು ವೈಭವಯುಕ್ತವಾಗಿದೆ. ಅಮೆರಿಕದಲ್ಲಿ ಬಡತನದಲ್ಲಿಯೂ ಜೀವಿಸುವುದು 
ಸಾಧ್ಯ. ಆದರೆ ಅದಕ್ಕೆ ಆ ದೇಶದ ವಿಷಯಗಳು, ಸ್ಮಳಗಳಂ, ಅಂಗಡಿಗಳು, ಬಸ್ಸು 
ರೈಲಿನ ವಿಷಯ ಎಲ್ಲ ತಿಳಿದಿರಬೇಕು. "ದಿನಕ್ಕೆ ಐದು ಡಾಲರಿನಲ್ಲಿ ನ್ಕೂಯಕಾರ್ಕ್‌ವಾಸ' 
"ದಿನಕ್ಕೆ ಐದು ಡಾಲರಿನಲ್ಲಿ ವಾಷಿಂಗ್ಟನ್‌ ವಾಸ' ಎಂಬ ಪುಸ್ತಕಗಳು ಇವೆ. ಆದರೆ ಆ ಸ್ಥಳ 
ಗಳನ್ನೆಲ್ಲ ಕಂಡು ಹಿಡಿಯಬೇಕಾದರೆ ತುಂಬ ಕಷ್ಟ. ನಾವು ನಮ್ಮ ಮೋಟೆಲ್‌ ಕೊಠಡಿ 
ಯಲ್ಲಿ ಇಳಿದು, ದೀಪ ಹತ್ತಿಸುವ ವೇಳೆಗೆ ಜಲಪಾತದ ಬಳಿ ಇರಬೇಕೆಂದು ಆತುರ 
ಆತುರದಿಂದಲೇ ಜಲಪಾತಕ್ಕೆ ಹೋದೆವು. 

ನಯಾಗರ ಜಲಪಾತವನ್ನು ಜಗತ್ತಿನ ಏಳು ಅದ್ಭುತಗಳಲ್ಲಿ (ವೈಚಿತ್ರ್ಯಗಳಲ್ಲಿ) 
ಒಂದೆಂದು ಸಾಧಾರಣವಾಗಿ ಹೇಳುತ್ತಾರೆ. ಇದಕ್ಕೆ ಜಲಪಾತದ ಪ್ರಾಕೃತಿಕ 
ವಂಹತ್‌ ಭೌಮಾ ಮತ್ತು ಮನುಷ್ಯನಿರ್ಮಿತ ಯಾಂತ್ರಿಕ ವಿದ್ಯುತ್‌ ದೀಪಪ್ಪಭಾ 


ನಯಾಗರ ಮಂಜುಕನೈ ಟಿಸಿ 


ಜ್ಯೋತಿರ್ಮಯ ವಾತಾವರಣ ಸನ್ನಿವೇಶ ಎರಡೂ ಕಾರಣವಾಗಿದೆ. ಭಾರತದ 
ಪ್ರಕೃತಿವೈಚಿತ್ರ ,, ಸೊಬಗು, ಅಗಾಧತೆ, ವೈವಿಧ್ಯ ಎಲ್ಲವೂ ಅಮೆರಿಕಕ್ಕಿಂತ ಹೆಚ್ಚು 
ಬೃಹತ್ತಿನದು. ಅದೊಂದು ತರದ ಸೊಗಸು, ಇದೊಂದು ತರದ ಸೊಗಸು. ನಮ್ಮ 
ಗೇರು ಸೊಪ್ಪೆ ಜಲಪಾತ ೯೦೦ ಅಡಿಗಳಿಗಿಂತ ಹೆಚ್ಚಾಗಿ, ಕತ್ತೆತ್ತಿ ನೋಡುವುದಕ್ಕೆ 
ಸಾಧ್ಯವಾಗದ ಎತ್ತರದಿಂದ ಚಾಚಿಕೊಂಡಿರುವ ಬಂಡೆಗಳ ಮೇಲೆ ಛಟಛಟನೆ ಬಿದ್ದು 
ಒಡೆದು ಕೆಳಕ್ಕೆ ಬೀಳುತ್ತದೆ. 

ವಿಶಾಲವಾದ ರಸ್ತೆಯಲ್ಲಿ ಇನ್ನೂ ಬಹುದೂರ ಹೋಗಬೇಕೇನೋ ಎಂಬ 
ಭ್ರಮೆಯುಂಟಾಗುತ್ತಿರುವಾಗ, ಇದ್ದಕ್ಕಿದ್ದಂತೆ ಬಲಕ್ಕೆ ತಿರುಗಿದ ಕೂಡಲೆ ಪ್ರಕೃತಿಯ 
ಒಂದಂ ಅದ್ಭುತ ಸೌಂದರ್ಯವೋ, ವಿಶಾಲವಾದ ಜಲರಾಶಿಯ ಲೀಲೆಯ ಮಾಟವೋ 
ಎಂಬಂತೆ, ಕ್ಷೀರಸಮುದ್ರ ಧಾರೆಯಂತೆ ಎಲ್ಲಿಂದ ಎಲ್ಲಿಗೂ ಕಣ್ಣು ಕುಣುವವರೆಗೂ ಒಂದೇ 
ಸಮನಾಗಿ ಸುರಿಯುತ್ತಿರಂವ ವಿವಿಧ ವರ್ಣದ ಜಲಧಾರೆ. ಅದು ಕೆಳಕ್ಕೆ ಬಿದ್ದು ಅದರಿಂದ 
ಮೇಲಕ್ಕೇಳುವ, ಮೇಲೆ ಕಟ್ಟೆಯ ಎತ್ತರವನ್ನೂ ಮೀರಿ ಆಕಾಶಕ್ಕೆ ಏರುತ್ತಿದೆಯೋ 
ಎನ್ನುವ ನೊರೆಯ ರಾಶಿ. ಆಕಾಶದೊಂದಿಗೇ ವೆ ಭವ, ವರ್ಣವೆ ೃಶಾಲ್ಕ್ಯ, ಆಳವೆ ೃವಿಧ್ಯ 
ಗಳಲ್ಲಿ ಪ್ರತಿಸ್ಪರ್ಧಿಸುತ್ತಿರುವ ಪ್ರತ್ಯಾಕಾಶವೋ ಎಂಬಂತಿರುವ ಫೇನವಾರಿಧಿ. ಶಬ್ದ 
ನಿಷ್ಠ್ಮಂ ಜಗತ್‌ ಎಂಬ ವಾಕ್ಕದಂತೆ ಬ್ರಹ್ಮಾಂಡವನ್ನೆಲ್ಲ ಆವರಿಸಿರುವ ಅವಿರೆತವಾದ 
ಬಿಡುವಿಲ್ಲದ ಏಕಪ್ರಕಾರದ ಸುತ್ತಲ ಮಾನವ ನಿರ್ಮಿತಧ ನಿ, ಯಾಂತ್ರಿಕ ಗದ್ದಲ, 
ಕಾರಾನೆ, ಮೋಟಾರು, ರೆ ಲು, ಇಂಜನ್‌, ಲಕ್ಷಾಂತರ ಪ್ರೇ ಕ್ಷಕರ ಕಂಠಧ ನಿ-ಎಲ್ಲವನ್ನೂ 
ಮೀರಿಸಿ ತಾನೇ ಸಾರ್ವಭೌಮನಾಗಿ ಭೋರ್ಗಧೆಯುತ್ತಿರುವ ಜಲಪಾತದ ಶಬ್ದಬ್ರಹ್ಮ. 
ಜಗತ್ತಿನ ಸೌಂದರ್ಯವೆಲ್ಲ ಒಂದು ಕೈ, ತಾನೇ ಒಂದು ಕೈ. ಇದೇ ಭುವನದ ಭಾಗ್ಯ. 
ಆ ನೀರು ಫೇನಸಿಕ್ತವಾಗಿರುವುದರಿಂದಲೂ ಕೆಳಗಿನ ನೊರೆಯು ಮೇಲಕ್ಕೆ ಏಶುತ್ತಿರಂ 
ವುದರಿಂದಲೂ ಜಲಪಾತ ಹಾಲಿನ ಕಡಲು ಎಂಬ ಭ್ರಾಂತಿಯೇ ನಮಗೆ ಉಂಟಾಗುತ್ತದೆ. 
ಅದು ಸಹಸ್ರಾರು ವರ್ಷಗಳಿಂದ ಅಲ್ಲಿ ಹರಿಯುತ್ತಿರುವುದರಿಂದಲೋ ಏನೋ, ಅದು 
ಪ್ರಪಂಚ ಹುಟ್ಟಿದಂದಿನಿಂದ ಹರಿಯುತ್ತಲೇ ಇದೆ ಎಂಬ ಭಾವನೆ ನಮಗೆ ಬರುತ್ತದೆ. 
ಜಲಪಾತದ ಉದ್ದ ಇರುವುದು ಸುಮಾರು ಸಾವಿರದ ನೂರು ಅಡಿ. ಆದರೆ ಆದರಿಂದ 
ಧುಮುಕುತ್ತಿರುವ ನೀರಿನ ಪ್ರಮಾಣ ಜಗತ್ತಿನ ನೀರೆಲ್ಲ ಇಲ್ಲೇ ಧುಮುಕುತ್ತಿದೆಯೋ. 
ಜಗತ್ತಿನ ಅಂತ್ಯಕಾಲ ಸಮೀಪಿಸಿ ಈಗಾಗಲೇ ಜಲಪ್ರಳಯವಾಯಿತೋ ಎಂಬಂತೆ 
ತೋರುತ್ತದೆ. ಈ ವಿಧವಾದ ವಕಾಯೆ ನಮಗೆ ಉಂಟಾಗಲು ಕಾರಣ, ಪ್ರಕೃತಿ ಈ 
ಜಲಪಾತವನ್ನು ಸೃಷ್ಟಿಸಿಕೊಂಡಿರುವ ಬಗೆ. 

ಜಲಪಾತಕ್ಕೆ ಸುಮಾರು ಒಂದು ಮೈಲಿ ಹಿಂದೆ ನದಿ ಇಬ್ಭಾಗವಾಗಿ ಒಡೆದು 
ಜಲಪಾತವಾಗುತ್ತದೆ. ಈ ನದಿ ಅಮೆರಿಕಕ್ಕೂ ಕೆನಡಕ್ಕೂ ಗಡಿ. ಒಂದು ಕಡೆಯವರು 
ಇದನ್ನು “ಅಮೆರಿಕದ ರ್ಯಾಪಿಡ್ಸ್‌ (ವೇಗಪ್ರವಾಹ)'' ಎನ್ನುತ್ತುರೆ. ಮತ್ತೊ೧ದು ಕಡೆ 

6 


ತಾನ 


$೨ ಅಮೆರಿಕದಲ್ಲಿ ಗೊರೂರು 


ಯವರು ಇದನ್ನು “ಕೆನಡ ರ್ಯಾಪಿಡ್ಸ್‌' ಎನ್ನುತ್ತಾರೆ, ನಯಾಗರ ನದಿ, ಎರಿ ಸರೋವರ 
ದಿಂದ ಒರುವುದರಿಂದ, ಪ್ರವಾಹ ಯಾವಾಗಲೂ ಪೂರ್ಣವಾಗಿಯೇ ಇರುತ್ತದೆ. 
ಪ್ರವಾಹ ಇಬ್ಭಾಗವಾದರೂ ನೊರೆ ಮೇಲೆದ್ದು ಎಲ್ಲವನ್ನೂ ಮುಚ್ಚಿ ಬಿಡುವುದರಿಂದ ಆ 
ವಿಶಾಲವಾದ ಪ್ರದೇಶವೆಲ್ಲ ಜಲಪಾತವಾಗಿಯೇ ತೋರುತ್ತದೆ. ನೀರು ಬೀಳುವ ಸ್ಥಳ 
ಬೃಹದಾಕಾರದ ಸರೋವರವಾಗಿದೆ. ನೀರಿನ ಆಳ ಸುಮಾರು ಇನ್ನೂರು ಅಡಿ ಇದೆ. 
ನದಿ ಧುಮುಕುವ ಸ್ಥಳದಲ್ಲಿ ಕೆಳಗಿನ ಪಾತ್ರ--ತುಂಬ ವಿಶಾಲವಾಗಿರುವುದರಿಂದ, 
ರಕ್ಷಣೆಯ ದೃಷ್ಟಿಯಿಂದ ತುಂಬ ದೂರದವರೆಗೆ ಕಲ್ಲಿನ ಕಟಕಟೆಯನ್ನು ನಿರ್ಮಿಸಿದ್ದಾರೆ. 
ಒಂದು ಜಲಪಾತ (ಕೆನಡ ಕಡೆಯದು) ಕುದುರೆಲಾಳದ ಆಕಾರದಲ್ಲಿದೆ. ಮತ್ತೊಂದು 
(ಅಮೆರಿಕದ ಕಡೆಯದು) ನೇರವಾಗಿದೆ. ಜಲಪಾತದ ಆಚೆ ಈಚೆ ಮೂಲೆಯಂತೆ 
ತೋರುವುದರಿಂದ, ಭೂಮಿ ಮರೆಯಾಗಿ ಎಲ್ಲೆಡೆಯೂ ಸರೋವರವೇ ಆಗಿ ತೋರು 
ತ್ತದೆ, ನೀರಿನ ಪ್ರಾಧಾನ್ಯವೇ ಹೆಚ್ಚಾಗಿ, ಮನುಷ್ಯನೇ ಅಲ್ಲಿ ಒಬ್ಬ ಆಗಂತುಕನಾಗಿ 
ತೋರುತ್ತಾನೆ. 

ಆ ಸಂಜೆ ನಾವು ಅಲ್ಲಿ ನಿಂತಿದ್ದಾಗ ನಮಗೆ ಒಂದು ವಿಚಿತ್ರವಾದ ಅಲೌಕಿಕ 
ಅನುಭವವುಂಟಾಯಿತು. ಜಲಪಾತ ನಮ್ಮ ಮೇಲೆ ಯಾವುದೋ ಒಂದು ಪ್ರಭಂತ್ಸ ವನ್ನು 
ಸ್ಥಾಪಿಸಿ, ನಾವು ಅದರ ಅಧೀನದಲ್ಲಿ, ಮಾಟದಲ್ಲಿ ಸಿಕ್ಕಿಕೊಂಡಂತೆ, ಅದರಿಂದ ಕಣ್ಣನ್ನು 
ಹೊರಕ್ಕೆ ಕೀಳುವುದಕ್ಕೇ ಆಗದಂತೆ ಆಯಿತು. ಪ್ರಕೃತಿಯ ಎಲ್ಲ ಭಂಗಿಗಳನ್ನೂ ನಾವು 
ಜಲಪಾತದಲ್ಲಿಯೂ ಅದರ ಸನ್ನಿವೇಶದಲ್ಲಿಯೂ ಅನುಭವಿಸಿದೆವು. ಸೂರ್ಯನ ಬಿಸಿಲು 
ಜಲಪಾತದ ಮೇಲೆ ಬಿದ್ದಾಗ, ಒಂದೆಡೆ ಕರಗಿಸಿದ ಬೆಳ್ಳಿಯ ರಸಪ್ರವಾಹದಂತೆ ; 
ಮತ್ತೊಂದು ಕಡೆ, ಸ್ವಲ್ಪ ಬಾಗಿದೆಡೆ, ಬಿಸಿಲು ಕಡಿಮೆ ಬಿದ್ದೆಡೆ ಸ್ವಲ್ಪ ಹಸಿರು ; 
ಪ್ರಪಾತದ ನೊರೆಯಿಂದ ಈಚೆಗೆ, ಅನಾದಿಕಾಲದಿಂದ ಹರಿಯುತ್ತ ನಿಂತಿರುವ ಅಚ್ಚ 

ಲಿಯ ಸಾಂದ್ರತೆ, ಅನೇಕ ಸಹಸ್ರಜನ ಎಲ್ಲೆಲ್ಲಿಯೂ ನಿಂತಿದ್ದರೂ ನಮಗೆ “"ಇಲ್ಲಿ 
ನಾವೊಬ್ಬರೇ ಈ ಅದ್ಭುತರಮ್ಯದ ಇದಿರು ನಿಂತಿದ್ದೇವೆ. ಇದು ನಮಗೆ ಮಾತ್ರ 
ಪ್ರತ್ಯಕ್ಷವಾಗಿದೆ'” ಎಂಬ ಭಾವನೆ. 

ನಮ್ಮ ಗಡಿಯಾರದಲ್ಲಿ ಎಂಟು ಗಂಟೆಯಾದರೂ, ಇನ್ನೂ ವಿದ್ಯುತ್‌ ದೀಪಗಳನ್ನು 
ಹಾಕಲಿಲ್ಲ. ವಿದ್ಯುತಿದೀಪದ ಮಾಯಾ ಆವರಣದಲ್ಲಿ (70001800) ಜಲಪಾತವೂ 
ಅದರ ಅವರಣವೂ ಒಂದು ವಿಶಿಷ ಕೈ ಮಾಯಾರಮ್ಮತೆಯನ್ನು ಹೊಂದುತ್ತವೆ, ಅದನ್ನು 
ಹಿಂದೆ ನೋಡಿದ್ದರಿಂದಲೇ ನನ್ನೆ ಮಗನು ನಮ್ಮನ್ನು ಅಷ್ಟು ಆತುರವಾಗಿ ಅಲ್ಲಿಗೆ 
ಕರೆದುಕೊಂಡು ಹೋಗಿದ್ದನು. ಎಂಟುಗಂಟೆಯಾದರೂ ದೀಪಗಳನ್ನು ಹತ್ತಿಸದುದರಿಂದ 
ನಾವು ವಿಚಾರಿಸಿದಾಗ. ಸಂಬಂಧಪಟ್ಟವರು '"ಸೂರ್ಕಾಸ್ತ ಒಂಬತ್ತು ಗಂಟೆಗೆ ಆಗುತ್ತೆ, 
ಅನಂತರ ದೀಪ ಹತ್ತಿಸುತ್ತಾರೆ'' ಎಂದರು. ವಾಸ್ತವವಾಗಿಯೂ ಎಂಟಂಗಂಟೆಗೆ ಇನ್ನೂ 
ಸೂರ್ಯಾಸ್ತ ಆಗಿರಲಿಲ್ಲ. ಭಾರತಕ್ಕೂ ಅವೆರಿಕ ಕೆನತಗಳಿಗೂ ಸ್ವಲ್ಪ ಹೆಚ್ಚುಕಡಿಮೆ 


ನಯಾಗರ ಮರಜುಕನೈ ೪ 


ಹತ್ತುಗಂಟೆ ವ್ಯತ್ಕಾಸವಿದೆ. ಭಾರತದಲ್ಲಿ ಗಂಟೆ ಮುಂದೆ. ಕೆಲವು ತಿಂಗಳುಗಳಲ್ಲಿ 
ಸೂರ್ಯೋದಯವೂ ನಿಧಾನಪಾಗಿ ಸೂರ್ಯಾಸ್ತವೂ ಬೇಗನೆ ಆಗಿಬಿಡುತ್ತದೆ. ಹೊತ್ತಿಗೆ 
ಮುಂಚೆ, ಕತ್ತಲೆಯಲ್ಲಿಯೇ ಕೆಲಸಕ್ಕೆ ಹೋಗಬೇಕು. ಬರುವಾಗಲೂ ಕತ್ತಲೆ. ಅಂದು 
ರಾತ್ರಿ 9 ಗಂಟೆಗೆ ಟೊರುಂಟೋದಲ್ಲಿ ಸೂರ್ಯಾಸ್ತವುಯಿತು. ಗೋಳದಿಂದ ಗುಲಾಬಿ 
ರಂಗಿನ ಓಕುಳಿ ವಿಸ್ತಾರವಾದ ಜಲರಾಶಿಯ ಮೇಲೆ ಹರಡಿ ಪ್ರವಾಹ ಮತ್ತು ಪ್ರಪಾತ 
ಕೆಂಪು ಸಮುದ್ರವಾಯಿತು. ಕೂಡಲೇ ಎಲ್ಲ ವಿದ್ಯುದ್ದೀಪಗಳನ್ನೂ ಹತ್ತಿಸಿದರು. 
ಅಮೆರಿಕ ಕೆನಡಗಳಲ್ಲಿ ವಿದ್ಯುತ್‌ ಶಕ್ತಿಯ ಬಳಕೆ ಅಧಿಕ. ಎಷ್ಟು ಹೆಚ್ಚು ದೀಪ ಉಪ 
ಯೋಗಿಸಿದರೆ ಅಷ್ಟು ಮುಂದುವರಿದ ದೇಶ ಎಂಬ ಭ್ರಾಂತಿ. ನಾನಾವರ್ಣದ ವಿದ್ಯು 
ದ್ವೀಪಾಲಂಕಾರಗಳಿಂದ ಕಣ್ಣು ಕೋರೈಸಿಹೋಗುವುದು. ಕೆಂಪು ನೀಲಿ ಹಸಿರು ಹಳದಿ, 
ಬೆಳದಿಂಗಳು, ವರ್ಣಮಯ ದಿ:ಪಮಾಲಿಕೆಯ ಲೀಲೆ, ರಾತ್ರಿಯಲ್ಲವೇ ಅಲ್ಲ ; ಬೆಳಗಿ 
ಗಿಂತಲೂ ಹೆಚ್ಚು ಪ್ರಖರವಾದ ಪ್ರಕಾಶ. ಮುನ್ನೂರು ಅಡಿ ಎತ್ತರದಿಂದ ಜಲಪಾತದ 
ಮೇಲೆ ನಾನಾ ಬಣ್ಣಗಳ ದೀಪಪ್ಪಭಾವ ; ಒಂದೊಂದು ವರ್ಣದ ದೀಪ ಬಿದ್ದಾಗ, 
ನೀರಿನ ಮೇಲೆ ಒಂದೊಂದು ಬಗೆಯ ಸೊಗಸು. ಎಂಥ ಯಂತ್ರವಿರೋಧಿಯೂ ಆ 
ಯಾಂತ್ರಿಕ ಸೌಕರ್ಯಗಳ ಸೌುದರ್ಯ ಸೃಷ್ಟಿಯನ್ನು ಮೆಚ್ಚಲೇಬೇಕು. ನಾವೂ ಕೂಡ 
ಉಕ್ಕಿನ ಗೋಪುರದ ತುದಿಗೆ (ಇದಕ್ಕೆ ಹಳದಿ ತಿಗಣೆ Yellow Buz ಎಂದು ಹೆಸರು) 
ಎಲೆಕ್ಟ್ರಿಕ್‌ ಲಿಫ್ಟ್‌ನಲ್ಲಿ ಹೋಗಿ ನೋಡಿದೆವು. ಸುತ್ತಲ ನೂರಾರು ಮೈಲಿಗಳವರೆಗೆ 
ಭೂಮಿ ; ದಕ್ಷಿಣದಲ್ಲಿ ಬಫೆಲೊ, ಉತ್ತರದಲ್ಲಿ ಆಂಟೇರಿಯೊ. ಸರೋವರ, ಸುತ್ತಲೂ 
ಜಲಪಾತದ ರಮ್ಯ ಹರಹು. ಆದರೆ ನಮ್ಮ ನೋಟವನ್ನು ಯಾವಾಗಲೂ ಆಕರ್ಷಿಸಂ 
ವುದು ಜಲಪಾತವೆ. ಉಳಿದ ಏನೇ ಕಟ್ಟಡಗಳು, ಸೌಲಭ್ಯಗಳು, ಗೋಪುರಗಳು ಇದ್ದರೂ 
ಅಮೆರಿಕದ ಅತಿ ಯಾಂತ್ರೀಕರಿಸಿದ ನಾಗರಿಕತೆ ನಮಗೆ ಪ್ರಿಯವಲ್ಲದಿದ್ದರೂ ನಯಾಗರ 
ಜಲಪಾತ ನಮಗೆ ನೆಚ್ಚಿನ ಗೆಳೆಯನಾಗಿಬಿಡುತ್ತದೆ. 

ನಯಾಗರ ಜಲಪಾತ ಅಮೆರಿಕ ಕೆನಡಗಳಿಗೆ ಗಡಿಯೆಂದೂ ಹೇಳಬಹುದು. ಕೆನಡದ 
ಕಡೆ ಇರುವುದು ಕುದುರೆಲಾಳದ ಆಕಾರದಲ್ಲಿದೆ ಎಂದು ಹೇಳಿದೆ. ಇದಕ್ಕೆ ಅದೇ ಹೆಸರು. 
ಇವಿಂಗ್ರೇಶನ್‌ ಅಧಿಕಾರಿಗಳ ಕಣ್ಣುತಪ್ಪಿಸಿ ಗಡಿದಾಟಲು ಈ ನದಿಯನ್ನು ಉಪಯೋಗಿಸು 
ತ್ತಾರೆಂದು ಎರಡು ರಾಜ್ಯಗಳವರೂ ಪರಸ್ಸರ ಆರೋಪಿಸುತ್ತಾರೆ. ಕೆನಡ ಅಮೆರಿಕ 
ಎರಡು ರಾಷ್ಟ್ರಗಳಲ್ಲಿಯೂ ಬಹುಮಟ್ಟಿಗೆ ಸ್ನೇಹ ಸಹಮತಗಳಿದ್ದರೂ ಬೇರೆ 
ರಾಷ್ಟ ಗಳವರ ವಲಸೆ ಅಧಿಕಾರಿಗಳ ಕಣ್ಣು ತಪ್ಪಿಸಿ, ಒಂದು ರಾಷ ಕ್ಕೆ ಬಂದು ಅಲ್ಲಿಂದ 
ಇನ್ನೊಂದು ರಾಷ್ಟ್ರಕ್ಕೆ ನುಗ್ಗಬಾರದೆಂದು ಈ ಎಚ್ಚರಿಕೆ ವಹಿಸುತ್ತಾರೆ. ನಯಾಗರದ 
ಸಂತ್ತಮುಂತ್ತಿನಲ್ಲಿಯೇ ನದಿಗೆ ಮೂರು ಸೇತುವೆಗಳನ್ನು ಕಟ್ಟಿದ್ದಾರೆ. ಇವುಗಳು ಸಹ 
ದೊಡ್ಡ ಇಂಜನಿಯರಿಂಗ್‌ ಕಾರ್ಯಗಳೇ, ಎಲ್ಲವೂ ಲೋಹದ ಸೇತುವೆಗಳು. ಒಂದು 
ಸೇತುವೆ ೧೨೪೦ ಅಡಿ ಉದ್ದವಿದೆ. ಕಮಾನಿನ ಉದ್ದ ೮೪೦ ಅಡಿ, ಇದು ನೀರಿನ 


0೪ | ಅಮೆರಿಕದಲ್ಲಿ ಗೊರೊಕೆ 


ಮಟ್ಟದಿಂದ ೧೯೨ ಅಡಿ ಎತ್ತರದಲ್ಲಿದೆ. ಇದರ ಅಗಲ ೪೬ ಅಡಿ. ಕೆಳಗಡೆ ನೀರಿನ 
ಆಳ ೧೬೦ ಅಡಿ. ಎರಡನೆಯ ಸೇತುವೆ ೯೧೦ ಅಡಿ ಉದ್ದವಿದೆ. ಇದು ನೀರಿನಿಂದ 
೨೪೫ ಅಡಿ ಎತ್ತರದಲ್ಲಿದೆ; ಇದು ರೈಲಿಗೆ ಮಾತ್ರ. ಅದರಿಂದ ಸ್ವಲ್ಪ ಕೆಳೆಗಡೆಗೆ 
ಕಟ್ಟಿರುವ ಸೇತುವೆ ೧೦೮೦ ಅಡಿ ಉದ್ದವಿದೆ. ಮಧ್ಯದ ಕವಠಾನಿನ ಉದ್ದ ೫೫೦ ಅಡಿ. 
ನೀರಿನಿಂದ ೨೨೬ ಅಡಿ ಮೇಲೆ ಇದೆ. ಇದರಲ್ಲಿ ಎರಡು ಅಂತಸ್ತು, ಒಂದು ರೈಲು 
ಓಡಾಟಕ್ಕೆ ; ಇನ್ನೊಂದು ವಾಹನ ಮತ್ತು ಜನಸಂಚಾರಕ್ಕೆ ; ಮೂರನೆಯದು ತೂಗು 
ಸೇತುವೆ ; ಇದರ ಸರಪಣಿಗಳ ಉದ್ದ ೧೦೪೦ ಅಡಿ. ಕಮಾನಿನ ಉದ್ದ ೮೦೦ ಅಡಿ. 
ನೀರಿನ ಮಟ್ಟದಿಂದ ೬೫ ಅಡಿ ಎತ್ತರದಲ್ಲಿ ಈ ಸೇತುವೆಯನ್ನು ತೂಗ ಹಾಕಲಾಗಿದೆ. 
ನೀರಿನ ಆಳ ೧೬೦ ಅಡಿ. ಪ್ರಕೃತಿಯ ನಾನಾಭಂಗಿಯೊಂದಿಗೆ ಮನುಷ್ಯ ತನ್ನ ಯಾಂತ್ರಿಕ 
ನೈಪುಣ್ಯವನ್ನು ಸರಿದೂಗಿಸಲು ಪ್ರಯತ್ನಿಸುತ್ತಾನೆ. ನಯಾಗರ ಜಲಪಾತದಲ್ಲಿ 
ಉತ್ಪತ್ತಿಯಾಗುವ ಶಕ್ತಿ, ೩೦ ಲಕ್ಷದಿಂದ ೪೦ ಲಕ್ಷ ಕುದುರೆಶಕ್ತಿಯಷ್ಟು ಇದೆಯೆಂದು 
ಅಂದಾಜು ಮಾಡಲಾಗಿದೆ. ಜಲಪಾತ ಸೃಷ್ಟಿಯಾಗಿರುವುದು ಆ ಸ್ಥಳೆದ ನೆಲದಲ್ಲಿ 
ಸುಣ್ಣದ ಕಲ್ಲುಗಳನ್ನು ಕೊರೆದು ಎಂದೂ, ಹೀಗೆ ಈ ನದಿ ಎಪ್ಪತ್ತು ಸಾವಿರ ವರುಷ 
ಗಳಿಂದ ಹರಿಯುತ್ತಿದೆ ಎಂದೂ, ಭೂಗರ್ಭಶಾಸ್ತ್ರಜ್ಞರು ನಿರ್ಣಯಿಸಿದ್ದಾರೆ. 

ನಯಾಗರ ಜಲಪಾತ ಅನೇಕ ಸಾಹಸಿಗಳನ್ನು ಆಕರ್ಷಿಸಿದೆ. ೧೮೫೯ ರಲ್ಲಿ 
ಬ್ಲಾಂಡಿನ್‌ (8108618) ಎಂಬ ದೊಂಬರಾಟದವನು (Aಂrಂb೩t) ತನ್ನ ವ್ಯವಸ್ಥಾಪಕ 
ಹ್ಯಾರಿ ಕ್ಯಾಲ್‌ಕೋರ್ಟ್‌ನೊಂದಿಗೆ ನಯಾಗರಕ್ಕೆ ಬಂದನು, ನದಿಯನ್ನು ದಾಟಿದನು. 
ಮುಂದಲ ಪ್ರದರ್ಶನದಲ್ಲಿ(ತಂತಿಯನ್ನು ಮುಂದುವರಿಸಿ, ಜಲಪಾತವನ್ನು ತಂತಿಯಮೇಲೆ 
ದಾಟಿದನು. ಅವನು ಮಾಡಿದ ಸಾಹಸಗಳ ಪೈಕಿ, ಕೈ ಮತ್ತು ಕಾಲುಗಳನ್ನು ಕಟ್ಟಿಸಿಕೊಂಡು 
ತಂತಿಯ ಮೇಲೆ ಜಾರಿದುದು, ಎರಡು ಕಾಲುಗಳಿಗೂ ಡಬ್ಬಗಳನ್ನು ಕಟ್ಟಿಕೊಂಡು ಸಂಜೆ 
ಹೊತ್ತಿನಲ್ಲಿ ಜಾರಿದ:ದು, ಗಳುವಿನ ಸಹಾಯವೂ ಇಲ್ಲದೆ ತಂತಿಯಮೇಲೆ ಸಮತೂಕದಲ್ಲಿ 
ನಡೆದುದು, ತಂತಿಯಮೇಲಕ್ಕೆ ಒಂದು ಒಲೆಯನ್ನು ತೆಗೆದುಕೊಂಡು ಹೋಗಿ, ಒಂದು 
ಮೊಟ್ಟೆಯ ದೊಸೆಯನ್ನು ಬೇಯಿಸಿ ತಿಂದುದು, ತಂತಿಯಮೇಲೆ ನಿಂತು ಎಗರು ಕಂಬಿಗಳ 
ಮೇಲೆ ವ್ಯಾಯಾಮ, ತಲೆಯಮೇಲೆ ನಿಲ್ಲುವುದು, ತಂತಿಯಮೇಲೆ ಆಚೆ ಈಚೆ ಕಾಲು 
ಹಾಕಿಕೊಂಡು ಕೂರುವುದು (ನೀರಿನ ಮೇಲೆ ಇನ್ನೂರು ಅಡಿಗಳ ಎತ್ತರದಲ್ಲಿ ನೀರಿನ 
ಆಳ ಸುಮಾರು ೧೯೦ ಅಡಿ), ಬ್ಲಾಂಡಿನ್‌ ಇಂಥ ಇನ್ನೂ ಅನೇಕ ಸಾಹಸದ ಕಾರ್ಯಗಳನ್ನು 
ಮಾಡಿದನು. ಅವನು ಮಾಡಿದ ಅತ್ಯಂತ ಸಾಹಸದ ಕಾರ್ಯವೆಂದರೆ ೧೮೬೧ ರಲ್ಲಿ ವ್ಹಿರಲ್‌ 
ಪೂಲ್‌ ಜಲಪಾತದ ಮೇಲೆ, ತನ್ನ ಮೈನೇಜರ್‌ ಕ್ಯಾಲ್‌ಕೋರ್ಟನನ್ನು ಹೆಗಲಮೇಲೆ 
ಎತ್ತಿಕೊಂಡು ಹೋದುದು. ಈ ವಿಕ್ರಮ ಆಗ ಕೆನಡದಲ್ಲಿ ಪ್ರವಾಸಕ್ಕಾಗಿ ಬಂದಿದ್ದ 
ಪ್ರಿನ್ಸ್‌ ಆಫ್‌ ವೇಲ್ಸ್‌ ರಾಜಕುಮಾರರ ಸಮಕ್ಷದಲ್ಲಿ ನಡೆಯಿತು. ಈ ಪ್ರಯಾಣದಲ್ಲಿ 


ಕ) 


ಬ್ಲಾಂಡಿನ' ನುಲ್ಕುಸಲ ಹೊರೆಯನ್ನು (ಕ್ಕುಲ್‌ಕೋರ್ಟ್‌) ಕೆಳಗೆ ತಂತಿಯಮೇಲೆ ಇಳಿಸಿ 


ನಯಾಗರ ಮಂಜುಕನ್ಶೆ ೮೫ 


ಸುಧಾರಿಸಿಕೊಂಡು, ಅನಂತರ ತನ್ನ ಪ್ರಯಾಣವನ್ನು ವಬಂದುವರಿಸಿದನು. ಬ್ಲಾಂಡಿನ್‌ನ 
ನಂತರ ಈಚೆಗೆ ಇನ್ನೂ ಅನೇಕ ತಂತಿನಡಗೆಯ ಸಾಹಸಿಗಳು ಅವನನ್ನು ಹೆಚ್ಚುಕಡಿಮೆ 
ಜಯಪ್ಪದವಾಗಿ ಅನಂಕರಿಸಿದ್ದಾರೆ. ೧೮೭೩ ರಲ್ಲಿ ಬೆಲ್ಲಿನಿ (8011111). ಎಂಬುವನಂ 
ನದಿಯನ್ನು ಒಂದು ತಂತಿಹಗ್ಗ ದಮೇಲೆ ದಾಟಿದನು. ಸ್ಟೀಫನ್‌ ಎಂಬುವನು ೧೮೭೮ ರಲ್ಲಿ 
ನದಿಯನ್ನು ತಂತಿಹಗ್ಗದ ಮೇಲೆ ಯಶಸ್ವಿಯಾಗಿ ದಾಟ್ಟಿದ್ದಲ್ಲದೆ ತಂತಿಹಗ್ಗದಿಂದ ನದಿ 
ನೀರಿಗೆ ನೆಗೆದನು. ಅವನು ೧೮೮೭ ರಲ್ಲಿ ಮತ್ತೆ ನದಿಗೆ ನೆಗೆಯುವಾಗ ದಡದ ಮೇಲೆ 
ಬಿದ್ದು ಸತ್ತನು. ಸ್ಕಾಮ್ಯುಯಲ್‌ ಡಿಕ್ಸನ್‌ ಸಹ ತುತಿ ಮೇಲೆ ದಾಟಿದನು. ಶ್ರೀಮತಿ 
 ಸ್ಟೈಲ್ಲರಿನಿ ಮತ್ತೂ ಇನ್ನೂ ಅನೇಕರು ಈ ಅಪಾಯಕರ ಸಾಧನೆಯಲ್ಲಿ ಜಯಶಾಲಿ 
ಗಳಾಗಿದ್ದಾರೆ. ಆದರೆ ಬ್ಲಾಂಡಿನ್‌ಗೆ ದೊರೆತ ಪ್ರಸಿದ್ಧಿ ಇವರಾರಿಗೂ ದೊರೆತಿಲ್ಲ, 
ಅದಾದ ಸ್ವಲ್ಪಕಾಲದೊಳಗೆ ಒಬ್ಬನು ನದಿಯ ಮೇಲುಭಾಗದಲ್ಲಿ ದೋಣಿಯಲ್ಲಿ ಕುಳಿತಂ 
ಜಲಪಾತವನ್ನು ದಾಟಲು ಹೊರಟು ಪ್ರಪಾತದಲ್ಲಿ ಬಿದ್ದು ಸತ್ತನು. 

೧೯೦೧ ನೇ ಅಕ್ಟೋಬರ್‌ ೨೪ ರಂದು ಶ್ರೀಮತಿ ಆನಿ ಎಡ್ಸನ್‌ ಟೇಲರ್‌ ಎಂಬ 
ಮಹಿಳೆ ಒಂದು ಪೀಪಾಯಿಯೊಳಗೆ ಕುಳಿತು ಜಲಪಾತವನ್ನು ದಾಟಿ ಬದುಕಿದಳು. 
ಅಲ್ಲಿಯವರೆಗೆ ಇಂಥ ಸಾಹಸವನ್ನು ಯಾರೂ ವರಾಡಿರಲಿಲ್ಲ. ಪೀಪಾಯಿಂಯನ್ನು 
ಬಲವಾದ ""ಒಕ್‌* ಮರದಿಂದ ಮಾಡಿದ್ದು, ಅದಂ ಭಾರವಾಗಿತ್ತು. ಅದರ ತಳಕ್ಕೆ 
೧೦೦ ಪೌಂಡ್‌ ತೂಕದ ಕಬ್ಬಿಣದ ಬಡಿಗಲ್ಲನ್ನು ಭದ್ರಪಡಿಸಿದ್ದರು. ಒಂದು ದೇಹ 
ಒಳಕ್ಕೆ ಪ್ರವೇಶಿಸುವಷ್ಟು ಜಾಗವನ್ನು ಮೇಲುಗಡೆ ಬಿಟ್ಟು, ಅದಕ್ಕೆ ತನಗೆ ತಾನೇ ಕಾರ್ಯ 
ಮಾಡುವ ಒಂದು ರಕ್ಷಣಾ ಕವಾಟ (ವಾಲ್ವ್‌) ಜೋಡಿಸಿದ್ದರು. ಬ್ಯಾರಲ್‌ನಲ್ಲಿ ಶ್ರೀಮತಿ 
ಎಡ್ಸನ್‌ರನ್ನು ಭದ್ರಪಡಿಸಿದನಂತರ, ಇಬ್ಬರು ಜಲಪಾತದ ಸ್ಥಳದಿಂದ ಹಿಂದಕ್ಕೆ. 
ದೋಣಿಯಲ್ಲಿ ತೆಗೆದುಕೊಂಡು ಹೋಗಿ ಬ್ಯಾರಲ್‌ನ್ನು ನದಿಯಲ್ಲಿ ತೇಲುಬಿಟ್ಟರು. 
ಅದು ತೇಲಿಬಂದು ಜಲಪಾತದಿಂದ ಕೆಳಕ್ಕೆ ಉರುಳಿದನಂತರ, ಅದನ್ನು ಕೆಲವು ದೂರದಲ್ಲಿ 
ನದಿಯ ಒಂದು ಸುಳಿಯಲ್ಲಿ ಹಿಡಿಯಲಾಯಿತು. ಶ್ರೀಮತಿ ಎಡ್ಸನ್‌ರಿಗೆ ತಲೆಯಲ್ಲಿ 
ಒಂದು ಸಣ್ಣ ಗಾಯ, ಮೈಯಲ್ಲಿ ಅಲ್ಪಸ್ವಲ್ಪ ಪೆಟ್ಟು ಇಷ್ಟರ ಹೊರತು ಅವರು ಸುರಕ್ಷಿತ 
ವಾಗಿದ್ದರಂ. ೧೮೮೩ ರಲ್ಲಿ ಕ್ಯಾಪ್ಟನ್‌ ಮಾಥ್ಯೂವೆಬ್‌-ಇವನು ಇಂಗ್ಲಿಷ್‌ ಕಡಲ್ಲಾಲುವೆ 
ಯನ್ನು ಈಜಿದ್ದವನು-- ನಯಾಗರಾ ಜಲಪಾತದಲ್ಲಿ ಈಜಂವುದರಲ್ಲಿ ಪ್ರಾಣ ಕಳೆದು 
ಕೊಂಡನು. ಅವನ ದೇಹ ಲೆವಿಸ್ಪನ್‌ ನದಿಯಿಂದ ಕೆಳಗಡೆ ಸ್ವಲ್ಪ ದೂರದಲ್ಲಿ ಸಿಕ್ಕಿತು. 
೧೮೮೬ ರಲ್ಲಿ ಬಾಸ ನ್‌ನ ಕೆಂಡಾಲ್‌ ಎಂಬುವನು, ಒಂದು ಜೀವರಕ್ಷಕದ (116 
preserver) ಸಹಾಯದೊಂದಿಗೆ ಜಲಪಾತವನ್ನು ದಾಟಿದನು. ಆದರೆ ತುಂಬ 
ಬಳಲಿದನು. ಅಲ್ಲಿಂದ ಈಚೆಗೆ ನಯಾಗರವನ್ನು ಈಜುವುದು ಅಷ್ಟು ಜನಪ್ರಿಯವಾಗಿಲ್ಲ. 

ಒಂದು ಪ್ರೇಕ್ಷಣೀಯ ಸ್ಥಳ ಸಿಕ್ಕಿದರೆ, ಅದರ ಸುತ್ತ ಇನ್ನೂ ಹತ್ತಾರು ಸ್ಥಳ 
ಗಳನ್ನು ಸ್ಥಾಪಿಸುವುದು ; ಅಲ್ಲಿಗೆ ಮೋಟುರು, ಹೋಟೆಲು, ದೀಪಾಲಂಕಾರ, 


೮೬ ಅಮೆರಿಕದಲ್ಲಿ ಗೊರೂರು 


ಉದ್ಯಾನವನ- ನಯಾಗರ ಜಲಪಾತದ ಸುತ್ತ ನಯಾಗರ ಪಾರ್ಕ್ಸ್‌ ಎಂದು ಹೇಳಿ 
ಕೊಂಡು ಮೂವತ್ತು ಪ್ರೇಕ್ಷಣೀಯ ಸ್ಥಳಗಳವೆಯೆಂದು ಪ್ರಚಾರಮಾಡುತ್ತಾರೆ. ನಮಗೆ 
ಆ ಊರು ಹೊಸದಾದಂದರಿಂದ, ನವಗೆ ಕಾದಿರಿಸಿದ್ದ ಹೋಟೆಲ್‌ ಕೊಠಡಿ ಎಲ್ಲಿದ್ದಿರ 
ಬಹುದೆಂದು ತಿಳಿಯದೆ ಒಂದು ಟ್ಯಾಕ್ಸಿಯಲ್ಲಿ ಕುಳಿತು ಹೋಟಲಿಗೆ ಕರೆದೊಯ್ಯುವಂತೆ 
ಹೇಳಿದೆವು. ಹೊಸ ಊರು ; ರಾಶ್ರಿ ಎಲ್ಲೆಡೆಯೂ ದೀಪಗಳ ಪ್ರಖರವಾದ ಹೊಳಪು, 
ಜಲಪಾತದ ಭೋರ್ಗರೆತ. ಈ ಅವಾಂತರದಲ್ಲಿ ಟ್ಯಾಕ್ಷಿಯವನು ಎಲ್ಲೆಲ್ಲಿ ತಿರುಗಿಸಿದನೋ 
ನಮಗೆ ಗೊತ್ತೇ ಆಗಲಿಲ್ಲ. ಸುಮಾರು ೪೦-೪೫ ನಿವಿಂಷಗಳ ನಂತರ ಅವನು ನಮ್ಮನ್ನು 
ನಮ್ಮ ಹೊಟೇಲ್‌ ಬಾಗಿಲಿಗೆ ಕರೆದುಕೊಂಡು ಹೋಗಿ ನಿಲ್ಲಿಸಿ, ತನ್ನ ರಂಸಂವಂನ್ನು ತೆಗೆದು 
ಕೊಂಡು ಹೊರಟುಹೋದನು. ನಾವು ಅಡಿಗೆ ಊಟಮಾಡಿ ಮಲಗಿದೆವು. ಜಲಪಾತದ 
ಅವಿಚ್ಛಿನ್ನ ಶಬ್ದಪ್ರವಾಹ, ನಮ್ಮ ಕಿವಿಯ ಮೇಲೆ ಭೋರ್ಗರೆಯುತ್ತಿದ್ದರೂ ನಮ್ಮ 
ನಿದ್ರೆಗೇನೂ ಭಂಗವಾಗಲಿಲ್ಲ. ನಾವು ನೋಡಿದಾಗ ಜಲಪಾತ ನಮಗೆ ತುಂಬ ಸಮೀಪ 
ದಲ್ಲಿದ್ದ ನಾವು ರಾತ್ರಿ ಅಷ್ಟೊಂದು ತಿರಂಗಿದುದು ಹೆಚ್ಚೆಂದಂ ತೋರಿತು. ಹೊಟೇಲ್‌ 
ಮ್ಯಾನೇಜರ್‌ ಮಹಿಳೆಯನ್ನು ವಿಚಾರಿಸಿದಾಗ ಆಕೆ ಟ್ಯಾಕ್ಸಿಯವರು ಹೊಸಬರನ್ನು 
ಪ್ರೇಕ್ಷಣೀಯ ಸ್ಥಳ ತೋರಿಸಲು ಸ್ವಲ್ಪ ಹೆಚ್ಚಾಗಿ ತಿರುಗಾಡಿಸುವರೆಂದೂ ಮೀಟರಿಗಿಂತ 
ಹೆಚ್ಚಾಗಿ ಸಾಧಾರಣವಾಗಿ ತೆಗೆದುಕೊಳು ವುದಿಲ್ಲವೆಂದೂ, ಪೆಟ್ರೋಲ್‌ ಬೆಲೆ ಅಗ್ಗ 
ವಾಗಿರುವುದರಿಂದ ಹೆಚ್ಚಾಗಿ ತಿರಂಗಾಡಿಸಿದರೆ ಟ್ಯಾಕ್ಸಿಯವನಿಗೆ ಲಾಭವಾಗುವುದೆಂದೂ 
ಹೇಳಿದಳು. 

ನಾವು ಇಳಿದುಕೊಂಡಿದ್ದ ಹೊಟೇಲಿನ ಕೊಠಡಿಯಲ್ಲಿ ಒಂದು ದಪ್ಪವಾದ 
ಪುಸ್ತಕವಿದ್ದಿತು. ಅದೇನಾದರೂ ಕಾದಂಬರಿ ಇರಬಹುದೆಂದು ನಾನು ಕೈಗೆತ್ತಿಕೊಂಡೆ. 
ಆದರೆ ಅದು ಬೈಬಲ್‌ ಆಗಿತ್ತು. ಅದರ ಜೊತೆಯಲ್ಲಿ ಮತ್ತೊಂದು ಪತ್ರಿಕೆ ಸಹ ಇತ್ತಾ. 
ಅದೊಂದು ಮಾಸಪತ್ರಿಕೆ. ಅದರ ಹೆಸರು "ಎಚ್ಚರಿಕೆಯ ಕಹಳೆ” ಎಂದು. ಅದೂ 
ಕ್ರಿಸ್ತಮತ ಪ್ರಚಾರದ ಮಾಸಪತ್ರಿಕೆ. ಅದನ್ನು ಎಪ್ಪತ್ತು ಭಾಷೆಗಳಲ್ಲಿ ಪ್ರಕಟಿಸುತ್ತಾ 
ರೆಂದು ಆದರಲ್ಲಿ ಹೇಳಿದೆ. ಆ ಭಾಷೆಗಳ ಪೈಕಿ ಹಿಂದಿ, ತಮಿಳು, ಮಲೆಯಾಳಂ, ಮರಾಠಿ 
ಮಂತಾದ ಭಾರತೀಯ ಭಾಷೆಗಳೂ ಸೇರಿವೆ. ಇಂಗ್ಲಿಷ್‌ ಪತ್ರಿಕೆಯಲ್ಲಿ (ಜೂನ್‌ ೧೯೭೭) 
ಆ ಪತ್ರಿಕೆಯ ೧,೪೦,೦೦,೦೦೦ (ಒಂದಂ ಕೋಟಿ ನಲವತ್ತು ಲಕ್ಷ) ಪ್ರತಿ ಮುದ್ರಣ 
ವಾಗಿದೆಯೆಂದು ಹೇಳಿದೆ. ಯಾರು ಓದುತ್ತಾರೊ ಯಾರು ಇಲ್ಲವೊ ? ಅಂತೂ ವಂತ 
ಪ್ರಚಾರಕ್ಕಾಗಿ ಕ್ರಿಸ್ತಮತದವರು ಅಷ್ಟೊಂದು ಹಣವನ್ನು ವೆಚ್ಚಮಾಡುತ್ತಾರೆ. ನಾನಂ 
ಓದಿದ ಸಂಚಿಕೆಯಲ್ಲಿ ದೈವಭಕ್ತಿಯನ್ನು ಪ್ರಚೋದಿಸುವ ಲೇಖನಗಳಿದ್ದವು. 

ತಿರುಗಾಟದ ಆಯಾಸ, ಒಂದೇ ಸಮನಾಗಿ ಸುರಿಯುತ್ತಿದ್ದ ಜಲಪಾತದ 
ಭೋರ್ಗರೆವ ತೊಟ್ಟಿಲಿನ ತೂಗಾಟದಂಥ ಶಬ್ದ, ಬಿಸಿಬಿಸಿಯಾಗಿ ಮಾಡಿದ್ದ ಸಾರು 
ಅನ್ನ ಪಲ್ಕದ ಊಟ, ಹೊಟೇಲಿನ ಆತ್ಯಂತ ಸ್ವಚ್ಚವಾದ ಹಾಲಂಬಿಳುಫಿನ ಹಾಸಿಗೆ 


ನಯಾಗರ ಮಂಜುಕನ್ಯೆ ೮೭ 


ಗಳು ; ನಮಗೆ ತತ್‌ಕ್ಷಣವೇ ಗಾಢನಿದ್ರೆ ಹತ್ತಿತು. ಎಷ್ಟೋ ಹೊತ್ತಿನ ಮೇಲೆ 
ನಮ್ಮ ರೂಮಿನ ಬೆಲ್‌ ಸದ್ದಾಯಿತು. ನಿದ್ರೆಯ ಮುಸುಕು ತೆಗೆದು, ಎದ್ದು 
ದೀಪ ಹತ್ತಿಸಿದೆ. ಹೊಟೇಲಿನ ವಕ್ಕಾನೇಜರ್‌ ಮಹಿಳೆ ನಿಂತಿದ್ದಳು. “ಬನ್ನಿ 
ಹೋಟಲ್‌ ಭವನಕ್ಕೆ. ಇಲ್ಲಿಯ ವೈಭವ ಸೌಂದರ್ಯ ನೋಡದೆ ಅಷ್ಟು ದೂರದಿಂದ 
ಬಂದು ನಿದ್ರೆಮಾಡುತ್ತಿದ್ದೀರಲ್ಲ!'' ಎಂದಳು, ನಾನು ““ಅದರಲ್ಲೆಲ್ಲ ನನಗೆ ಏನೂ 
ಶ್ರದ್ಧೆ ಇಲ್ಲ. ಜಲಪಾತ ನೋಡಿಯಕಾಯಿತು, ಸಾಕು'' ಎಂದೆ. ಅವಳು “ಸರಿ 
ಜಲಪಾತ ಪ್ರಕೃತಿ ನಿರ್ಮಿತ... ಮನುಷ್ಯನಿರ್ಮಿತವಾದ ಭೋಗವಿಲಾಸಗಳನ್ನು ನೋಡ 
`ಬೇಡವೆ ? ಇದು ಸಾಮಾನ್ಯ ಹೊಟೇಲ್‌ ಅಲ್ಲ. ಭವನಕ್ಕೆ ಪ್ರವೇಶಿಸುವುದಕ್ಕೇ 
ಇಪ್ಪತ್ತೈದು ಡಾಲರು ಕೊಡಬೇಕು, ಆದರೆ ಈ ಕಾಲದಲ್ಲಿ (66೩500) ನಿತ್ಯ 
ಮೂವರು ಪ್ರವಾಸಿಗಳನ್ನು ಉಚಿತವಾಗಿ ಪ್ರವೇಶಗೊಳಿಸಲು ನನಗೆ ಅಧಿಕಾರವಿದೆ. 
ಅಲ್ಲದೆ ನೀವು ಸೀನಿಯರ್‌ ಸಿಟಿಜನ್‌ (ಹಿರಿಯ ನಾಗರಿಕ)'' ಎಂದು ನನ್ನನ್ನ ಹೊಟೇಲ್‌ 
ಭವನಕ್ಕೆ ಕರೆದುಕೊಂಡು ಹೋದಳು. 

ಅದು ಅತ್ಯಂತ ಸುಂದರವಾಗಿ ಅಲಂಕರಿಸಿದ್ದ ವಿಶಾಲವಾದ ಸಭಾಂಗಣ. 
ಒಳಗಡೆ ಒಂದು ರೀತಿಯ ಗೋಳಾಕಾರವಾಗಿ ಆಕಾಶದಂತೆ ದಿಗಂತದ ಅಂಚಿನಲ್ಲಿ ಕಾಣು 
ತ್ರಿದೆಯೋ ಎಂಬ ರೀತಿ ಬಾಗಿದ್ದ ಮೇಲ್ಛಾವಣಿ. ಅದರ ವರ್ಣ ತೆಳುವಾದ ನೀಲಿ. 
ಅ ದೀಪ ವಿನ್ಯಾಸ, ಭವನದ ಮೇಲ್ಲಾ ವಣಿಯ ವೈಶಾಲ್ಯಕ್ಕೆ ಒಂದು ಮಿತಿ ಇದ್ದರೂ 
ಅನಂತವಾದ ವಿಂತಿಯಿಲ್ಲದ ಆಕಾಶದಂತೆ ಕಣ್ಣು ಕಾಣುವವರೆಗೆ ಪಸರಿಸಿರುವಂತೆ ತೋರು 
ತ್ತಿದ್ದಿತು. ಗೋಡೆಗಳಿಗೆಲ್ಲ ನಿಲುಗನ್ನಡಿ ಸೇರಿಸಿದುದರಿಂದ, ಉದ್ದಅಗಲ ವೈಶಾಲ್ಯ 
ಸಹ ಅಪಾರವಾಗಿದ್ದಿತು. ಸುಗಂಧ, ಸೆಂಟಂ, ಪರ್‌ಫ್ಯೂಮ್‌, ಪ್ಯಾರಿಸ್‌, ಜಾಸ್ಮಿನ್‌ 
ಇವುಗಳ ಘಾಟು ಬಾಗಿಲಿಗೇ ಹೊಡೆಯುತ್ತಿದ್ದಿತು. ಒಂದು ಮೃದುವಾದ ಹಿತವಾದ 
ಆತುರ-ಕಾತರವಿಲ್ಲದ, ಮನಸ್ಸನ್ನು ಮತ್ತುಗೊಳಿಸುವ, ಸಾಂತ್ವನಗೊಳಿಸುವ ಒಂದೇ 
ನಾದದ ವಾದ್ಯಸಂಗೀತ ಭವನವನ್ನೆಲ್ಲ ತುಂಬಿತ್ತು. ದೇವಲೋಕದ ಅದ್ಭುತ ಸೌಂದರ್ಯ 
ದಂಥ ಮೈಯಿನ ವಕಾಟವಾದ ಆಕಾರದ ಎಂತಹ ಜಿತೇಂದ್ರಿಯರ ಎದೆಯನ್ನೂ 
ನಡುಗಿಸುವ ಯುವತಿಯರ ಗಡಣ ; ನಾವು ನಿದ್ರೆಯಿಂದ ಎಚ್ಚೆತ್ತು, ಕನನು ಕಾಣುತ್ತಿರು 
ವೆವೋ ಎಂದು ನಮ್ಮ ಕಣ್ಣುಗಳನ್ನು ತಿಕ್ಕಿ ತಿಕ್ಕಿ ನೋಡಿದೆವು. ಮೇಜಂಗಳ ಮೇಲೆ 
ರಾಶಿ ರಾಶಿಯಾಗಿ ಹೇರಿದ್ದ ಮಾಂಸಾಹಾರ, ಅವುಗಳನ್ನು ಚಾಕು, ಕತ್ತಿ, ತ್ರಿಶೂಲಗಳಿಂದ 
ಕತ್ತರಿಸಿ, ನುಂಗುತ್ತಿದ್ದ ಬಕಾಸುರರಂಥ ಹೊಟ್ಟೆಬಾಕರು ; ಉಳಿದುದೆಲ್ಲ ಅಲೌಕಿಕ 
ವೈಭವವಾಗಿ ತೋರಿತು. ಒಂದು ಸಂದರ್ಭದಲ್ಲಿ ತತ್ವಜ್ಞಾ ನಿ ಬರ್ಟ್‌ರೆಂಡ್‌ ರಸಲ್‌ 
ರವರೇ ಅವೆಂರಿಕದ ಮಹಿಳೆಯರನ್ನು "Women of supreme and tretmendous 
beauty” (ಸುರಸಂಂದರಿಯರು) ಎಂದು ಕರೆದರು. ಭವನದಲ್ಲಿ ಹೆಚ್ಚಾಗಿ ತುಂಬಿದ್ದ 
ವರು ಅವರೇ, "“ವರುಣಸೂನು ಜಯಂತ ನಳ ಕೂಬರರು, ಸಮಯವನೊಮ್ಮೆ ಕಾಣದೆ, 


೮೮ ಅಮೆರಿಕದಲ್ಲಿ ಗೊರೂರು 


ವರುಷವೋಲೈಸುವರು ಸೌಧದ ದಾರವಟ್ಟದಲಿ'' "ವಿಗಡ ತಪಸಿನ ದೇವದೈತ್ಯರ 
ಮಂಕಃಟವಾಂತುದು ವಾಮಪಾದವು'' ಎಂದು ಊರ್ವಶಿಯ ವರ್ಣನೆಯಲ್ಲಿ ಕುವಕಾರ 
ವ್ಯಾಸ ಹೇಳಿದ:ದು ನನ್ನ ನೆನಪಿಗೆ ಬಂದಿತು. ಅಲ್ಲಿ ಊರ್ವಶಿ, ಮೇನಕಾ, ರಂಭೆ, 
ಘೃತಾಚಿ ತಿಲೋತ್ತಮೆ ಎಲ್ಲರೂ ಇದ್ದರು. ಯುವ ಯಂವತಿಯರು, ಸೊಗಸಾದ 
ನೃತ್ಯಗೀತೆಗಳನ್ನು, ಆವುಗಳ ಸಂಖ್ಯೆಗಳನ್ನು ಹಾಡಿನ ಯಂತ್ರಕ್ಕೆ ಹೇಳಿ, ಹಾಡಿಸಿ 
ಸೊಗಸಾಗಿ ಕುಣಿಯಂತ್ತಿದ್ದರು. ಊಟಮಾಡುತ್ತ ಕುಳಿತಿದ್ದವರೂ ಊಟವನ್ನು 
ಅಲ್ಲಿಯೇ ಬಿಟ್ಟು ಮಧ್ಯೆ ಮಧ್ಯೆ ಎದ್ದು ಕುಣಿದಂ, ಮತ್ತೆ ಊಟವನ್ನು ಮಂಗಿಸುತ್ತಿ 
ದ್ದರು. ಅನೇಕ ಹಾಡುಗಾರರು, ನಾನಾವಿಧಗಳಾದ ಹಗುರ ವಂತ್ತೂ ಗಂಭೀರ ಗೀತೆ 
ಗಳನ್ನು, ಚೆನ್ನಾಗಿ ತರಪೇತಿಗೊಂಡ ಕಂಠಗಳಿಂದ ಹಾಡುತ್ತಿದ್ದರು. ಹಾಡಿನ ಜೊತೆ 
ಉಳಿದವರೆಲ್ಲ ತಾವು ಮೆ ಶೆ ಕೆ ಮಂಖ ಕುಣಿಸುತ್ತ ಕುಣಿಯುತ್ತಿದ್ದರು. ಕೆಲವು ಹಾಡು 
ಗಳಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಹಾಡುತ್ತಿದ್ದರು. ಆದರೆ ಧ್ವನಿಗಳೆಲ್ಲ ಒಟ್ಟಾಗಿ 
ಸಂಯಮದಿಂದ ಇಂಪಾಗಿ ಬರುತ್ತಿದ್ದವು. ಈ ವಿನೋದವನ್ನು ನಾವು ಎರಡಂ ಗಂಟೆ 
ನೋಡಿದರೂ ಸ್ವಲ್ಪವೂ ಬೇಸರಿಕೆಯಾಗಲಿಲ್ಲ. ಅದರ ಬದಲು ಮನಸ್ಸಿಗೆ ಲವಲವಿಕೆ, 
ಖುಷಿ, ಗೆಲವು ಉಂಟಾಯಿತು. 

ನಾವು ಬೆಳಿಗ್ಗೆ ಎದ್ದು ಪ್ರಾತರ್‌ವಿಧಿಗಳನ್ನೆಲ್ಲ ತೀರಿಸಿಕೊಂಡಂ ಮತ್ತೊಂದು 
ಸಲ ಜಲಪಾತದ ವೈಭವವನ್ನೇ ನೋಡೋಣವೆಂದು ಹೋದೆವು. ನೀರು ಧುಮುಕುವ 
ಕಡೆ ವಿಶಾಲವಾದ ಒಂದು ಸರೋವರವೇ ಆಗಿದೆಯೆಂದು ಹಿಂದೆಯೇ ತಿಳಿಸಿದೆ. ಅದರ 
ಆಳವೂ ೧೮೦ ಅಡಿಗಳಿಗಿಂತ ಹೆಚ್ಚೇ ಆಗಿದೆ. ಜಲಪಾತದ ಬೊಡ್ಡೆಗೆ ಒಂದು ಸಣ್ಣ 
ಸ್ಟೀಮರ್‌ನಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇದಕ್ಕೆ ಮಂಜಿನ ಕನ -ಖMaid of 
Mist-ಎoದಂ ಹೆಸರು. ದಡದಿಂದ ನೋಡಿದರೆ ಜಲಪಾತದ ಬುಡಕ್ಕೆ ಹೋಗುತ್ತ 
ಹೋಗುತ್ತ ಸ್ಟೀಮರ್‌ ನೊರೆಯೊಳಗೆ ಅದೃಶ್ಯವಾಗುವಂತೆಯೇ ತೋರುತ್ತದೆ--ಮೇಘ 
ಗಳ ನಡುವೆ ಆಕಾಶವಿಮಾನ ಅದೃಶ್ಯವಾಗುವಂತೆ. ದೋಣಿ ಹತ್ತುವುದಕ್ಕೆ ಮುಂಚೆ 
ರಬ್ಬರಿನ ಮಳೆ ಅಂಗಿ, ತಲೆಗೆ ಕಿವಿಮಂಚ್ಚುವ ಟೋಪಿ, ಕಣ್ಣಿಗೆ ಕನ್ನಡಕ ಇವುಗಳನ್ನೆಲ್ಲ 
ಕೊಡುತ್ತಾರೆ. ಜಲಪಾತದ ಹತ್ತಿರ ಹತ್ತಿರಕ್ಕೆ ಹೋದಂತೆ, ಅದರ ಶಬ್ದದಿಂದ ನಮಗೆ 
ಭಯ ಸಹ ಆಗುತ್ತದೆ. ಶಾಂತವಾದ ನೀರನ್ನು ದಾಟಿ, ನಾವು ಜಲಪಾತದ ಹತ್ತಿರಕ್ಕೆ 
ಹೋದಂತೆ ಬಹುದೂರ ಪಸರಿಸಿರುವ ನೊರೆಯಲ್ಲಿ ಅದೃಶ್ಯರಾಗುತ್ತೇವೆ. ಹತ್ತಿರ 
ಹತ್ತಿರಕ್ಕೆ ಹೋದಂತೆ ಭಾರಿ ಭಾರಿ ಹನಿಗಳು ರಾಶಿ ರಾಶಿಯಾಗಿ ನಮ್ಮ ಮೇಲೆ 
ರಾಚುತ್ತವೆ, ನಮಗೆ ನಿಜವಾಗಿ ನಾವು ಜಲಪಾತದ ಒಂದು ಭಾಗವೇ ಆಗಿದ್ದೇವೆ 
ಎಂಬ ಭಾವನೆ ಬರುತ್ತದೆ. ಸ್ಟೀಮರ್ರೇ ಆದರೂ ಸಹ, ಜಲಪಾತದ ತೀರ ಸನಿಹಕ್ಕೆ 
ಹೋಗಲು ಸಾಧ್ಯವಿಲ್ಲ. ಕೆನಡ ವಿಭಾಗದ ಜಲಪಾತ ಅಮೆರಿಕದ ಜಲಪಾತ ಎರಡನ್ನೂ 
ನಾವು ಅಶಿ ಸಮೀಪದಲ್ಲಿ ನೋಡಿ ಬರಬಹುದು, ಆ ನೊರೆಯ ರಾಶಿಯನ್ನು ತಪ್ಪಿಸಿ 


ನಯಾಗರ ಮಂಜುಕನ್ಯೆ ರ್ರ 


ಕೊಂಡು ನಮ್ಮ ಸ್ಟೀಮರು ನದಿಯ ಶಾಂತ ನೀರಿಗೆ ಬಂದಾಗ, ಆಗ ತಾನೇ ಮಂಜಿನಿಂದ 
ಉದ್ಭವಿಸಿದಂತೆ ಕಾಣುತ್ತದೆ. ಆದುದರಿಂದಲೇ ಅದಕ್ಕೆ ಮಂಜುಕನ್ಯ ಎಂದು 
ಹೆಸರಿಟ್ಟಿರಬಹಂದೆಂದು ತೋರುತ್ತದೆ. ಮೇಯ್ನ್‌ ಆಫ್‌ ಮಿಸ್ಟ್‌ ನಿಜವಾಗಿಯೂ 
ಬಹಳ ಸೊಗಸಾದ ಹೆಸರು. ಜಾಹೀರಾತು ಅಮೆರಿಕನ್ನರ ಜೀವನದ ಉಸಿರು. 

ನನ್ನ ಅಳಿಯ, ಹೋಟೆಲ್‌ನ ಕೊಠಡಿಯನ್ನು ಮೊದಲಿನ ಏರ್ಪಾಡಿನಂತೆ ಒಂದು 
ರಾತ್ರಿಗಾಗಿ ಕಾಯ್ದಿರಿಸಿದ್ದುದರಿಂದ ನಾವು ಮಾರನೆ ಬೆಳಿಗ್ಗೆ ನಮ್ಮ ಕೈಚೀಲ ಶಾಲು 
ಗಳೊಂದಿಗೆ ಕೊಠಡಿಯನ್ನು ಬಿಟ್ಟು ಬಂದಿದ್ದೆವು. ಆ ಸಂಜೆ ಟೊರಾಂಟೊಗೆ ಹಿಂದಿರಂ 
ಗುವುದು ನಮ್ಮ ಉದ್ದೇಶವಾಗಿತ್ತು. ಆದರೆ ನಯಾಗರದ ಆಕರ್ಷಣೆ, ನದಿಯ 
ಮೇಲೆ ಹಾಕಿರುವ ಒಂದೊಂದೇ ಕಮಾನಿನ ಲೋಹದ ಸೇತುವೆ; ರಾತ್ರಿಯ ಹೊತ್ತು 
ಮತ್ತೋಂದು ಬಾರಿ ಜಲಲೀಲೆ ದೀಪೋತ್ಸವ ಓಕಳಿಲೀಲೆ-ಜಲಪಾತದಲ್ಲಿ ಅದಾವುದೋ 
ಕಾರಣದಿಂದ ಆಗಾಗ, ಜಲಪಾತದ ಭೋರ್ಗರೆತವನ್ನೂ ಮೀರಿ, ಸ್ಪಷ್ಟವಾಗಿ 
ಸಾವಿರಾರು ಫಿರಂಗಿಗಳಂತೆ ಕೇಳಿಸುವ ಧ್ವನಿ. ಆ ದಿನ ಬ್ರಿಟನ್ನಿನ ರಾಣಿ ಕೆನಡಕ್ಕೆ 
ಬಂದಿದ್ದುದರಿಂದ ಜಲಪಾತದಲ್ಲಿ ವಿಶೇಷ ದೀಪೋತ್ಸವ (ನಾವು ಇದ್ದುದು ಕೆನಡ ಭಾಗ) 
ನಾವು ಕಂಡು ಹಿಡಿದ ““ಸಸ್ಯಹಾರ, ಒಂದು ವಿಶೇಷ ಆಕರ್ಷಣೆ” ಎಂಬ ಹೋಟಲಿನಲ್ಲಿ 
ದೊರೆತ ರೊಟ್ಟಿ ತರಕಾರಿ ಜೇನುತುಪ್ಪ ಹಾಲು ಮೊಸರು ಕಾಫೀ ಟೀ, ಈ ಎಲ್ಲ ಸೌಕರ್ಯ 
ಗಳ ಕಾರಣದಿಂದ ನಾವು ರಾತ್ರಿಯವರೆಗೆ ನಯಾಗರದಲ್ಲಿ ಅಲೆಯುತ್ತ ನಿಂತೆವು. 
ಆ ದಿವಸ ನಮಗೆ ಅಲ್ಲಿ ಒಬ್ಬ ತುಂಬ ಒಳ್ಳೆಯ ಟ್ಯಾಕ್ಸಿಯವನು ಸಿಕ್ಕಿದ. ಅವನು 
ನಮ್ಮನ್ನು ಪ್ರತಿಯೊಂದು ಪ್ರೇಕ್ಷಣೀಯ ಸ್ಥಳಕ್ಕೂ ಕರೆದುಕೊಂಡುಹೋಗಿ, ಅಲ್ಲಿ ನಾವು 
ಆ ಸ್ಥಳವನ್ನು ನೋಡುತ್ತಿರುವಾಗ ತಾನು ಬೇರೆ ಇನ್ನೊಂದು ಬಾಡಿಗೆಗೆ ಹೋಗಿ, 
ನಾವು ಹೊರಡುವ ವೇಳೆಗೆ ಹಿಂದಿರುಗುವುದು ; ನಮ್ಮ ಪ್ರಯಾಣಕ್ಕೆ ಮಟ್ಟಿಗೆ ನಮಗೆ 
ರುಸುಮ್‌ ಹಾಕುವುದು, ಕಾಯುವುದಕ್ಕಲ್ಲ-- ಹೀಗೆ ಪ್ರಾಮಾಣಿಕವಾಗಿ ನಾವು 
ಪ್ರಯಾಣ ವಾಕಾಡಿದಷ್ಟಕ್ಕೇ ನಮಗೆ ಖರ್ಚುಮಾಡಿಸಿ ರಾತ್ರಿಯವರೆಗೆ ನಮ್ಮನ್ನು 
ಸಂತ್ತಿಸಿದ. ಅವನು ತುಂಬ ನಿಧಾನಿಯೂ ಅಕೃತ್ರಿವಂ ಸ್ವಭಾವದವನೂ  ಅಗಿದ್ದಂತೆ 
ತೋರಿದ. ಅವನು ನಮ್ಮೊಂದಿಗೆ ಪದೇ ಪದೇ ಅದು ಇದು, ಭಾರತ, ಇಂಗ್ಲೆಂಡ್‌ 
ಈ ವಿಷಯಗಳ ಮೇಲೆಲ್ಲ ಸಂಭಾಷಣೆ ಮಾಡುತ್ತಿದ್ದ. ಅವನ ವಯಸ್ಸು 35.38ಕ್ಕೆ 
ಮೀಧಿರಲಿಲ್ಲ. ಡ್ರೈವರುಗಳು ಆ ರೀತಿ ಸಂಭಾಷಣೆ ಮಾಡುವುದು ಸಹ ಬಲಂ 
ಅಪರೂಪ. ಟ್ಯಾಕ್ಸಿ ಅವನದಲ್ಲ, ಅವನಿಗೆ ಗಂಟೆಗೆ ಹದಿನೈದು ಡಾಲರು ಕೂಲಿ, 
ಒಂದು ಸ್ಥಳದಲ್ಲಿ ಮಾತ್ರ ನಮ್ಮ ಖರ್ಚಿನಲ್ಲಿ ಅವನಿಗೆ ನಾವು ಬಲಾತ್ಕಾರವಾಗಿ ಕಾಫಿ 
ಕೊಡಿಸಿದೆವು. ಅಂದು ನಿಜವಾಗಿಯೂ ಅತಿವಿಶೆ'ಷ ರೀತಿಯಲ್ಲಿ ಜಲಪಾತದ ಮೇಲೆ 
ದೀಪಗಳ ಆಟ. ಒಂದು ಸಂದರ್ಭದಲ್ಲಿ ಜಲಪಾತವಿರುವುದೇ ಗೊತ್ತಾಗದಂತೆ, ವರ್ಣ 
ಎದ್ಯೂತ್‌ ಪ್ರಭೆ ದಟ್ಟವಾಗಿ ಬೆಳಗಿ ಪೃದೇಶವೆಲ್ಲ ವಿದ್ಯತ್‌ ಸಮುದೃದಂತೆಯೇ 


೯೦ ಅಮೆರಿಕದಲ್ಲಿ ಗೊರೂರು 


ತೋರಿತು, ಬೃಂದಾವನವನ್ನು ನೋಡಿರುವ ನಮಗೆ ಅದೇನೂ ವಿಶೇಷವಲ್ಲ. ಆದರೆ 
ಜಲಪಾತದ ಸನ್ನಿವೇಶ, ವಿದ್ಯುತ್‌ನ ಸಮೃದ್ಧಿ, ಎಲ್ಲ ಬಗೆಯ ಯಾಂತ್ರಿಕ ತಂತ್ರಗಳಿಂದ 
ಮನಸ್ಸಿಗೆ ನಿಜವಾದ ಉಲ್ಲಾಸ ದೊರೆಯುತ್ತದೆ. 

ನಾವು ಜಲಪಾತದ ಅವರಣದಲ್ಲಿಯೇ ಇದ್ದು ಟ್ಯಾಕ್ಸಿ ಡ್ರೈವರ್‌ಗೆ ರಾಶ್ರಿ 
ಹನ್ನೊಂದುವರೆ ಗಂಟೆಗೆ ಬಂದು, ಹಿಂದಲ ಹೋಟಲು ಕೊಠಡಿಯನ್ನು ನಾವು ಬಿಟ್ಟು 
ಬಿಟ್ಟಿದ್ದುದರಿಂದ ನಮ್ಮನ್ನು ಯಾವುದಾದರೂ ಹೋಟಲಿಗೆ ಕರೆದುಕೊಂಡು ಹೋಗ 
ಬೇಕೆಂದು ಹೇಳಿದ್ದೆವು. ಅದರಂತೆ ಕಾಲಕ್ಕೆ ಸರಿಯಾಗಿ ಅವನು ಅಲ್ಲಿಗೆ ಬಂದನು. 
ಅನಂತರ ನಾವು ಕಾರಿನಲ್ಲಿ ಕುಳಿತು ಮೊದಲ ರಾತ್ರಿ ತಂಗಿದ್ದ ಹೋಟಲಿಗೆ ಹೋದೆವು. 
ಅಲ್ಲಿ ಕೊಠಡಿ ಸಿಗಲಿಲ್ಲ. ಇನ್ನೂ ನಾಲ್ಕಾರು ಹೋಟಲು, ಕೊನೆಯಲ್ಲಿ ಎಲ್ಲ 
ಹೋಟಲಂಗಳಲ್ಲಿಯೂ ಹೋಗಿ ವಿಚಾರಿಸಿದೆವು. ಆಗಲೇ ಕಾಲಮೀರಿಹೋಗಿದ್ದಾದ 
ರಿಂದಲೂ ಜನಸಂದಣಿ ಅಂದು ನಿತ್ಯಕ್ಕಿಂತ ಹೆಚ್ಚಾಗಿದ್ದುದರಿಂದಲೂ ಎಲ್ಲಿಯೂ 
ಕೊಠಡಿ ಸಿಕ್ಕಲಿಲ್ಲ. ಒಂದು ಹೋಟಲಿನವನು “ಟೊರಾಂಟೊ ಕಡೆಗೆ ಇಪ್ಪತ್ತು 
ಮೈಲಿ ಹೋದರೆ ರಸ್ತೆಯಲ್ಲಿ ಒಂದು ಮೋಟೆಲ್‌ ಇದೆ, ಹೇಗೂ ನೀವು ಟೊರಾಂಟೊಗೆ 
ಹಿಂದಿರುಗಬೇಕಾಗಿರುವುದರಿಂದ ಅದೇ ದಾರಿಯಲ್ಲಿ ಬೆಳಗಿನ ಬಸ್ಸು ಹಿಡಿದು ಮಂಂದಲ 
ಪ್ರಯಾಣ ಮಾಡಬಹುದುಂ'” ಎಂದು ಹೇಳಿದನು. ನಾವು ಹಾಗೇ ಮಾಡುವುದೆಂದು 
ಯೋಚಿಸಿದೆವು. 

ಟ್ಯಾಕ್ಸಿಯವನಂ "ನಾನೊಂದು ಮಾತನ್ನು ಹೇಳಲೆ?'' ಎಂದನು. ನಾವು 
ಏನು ಎಂದಾಗ “ಇಲ್ಲಿಂದ ಎಂಟು ಮೈಲಿಯಲ್ಲಿ ನನ್ನ ಮನೆ ಇದೆ. ಅದೊಂದು 
ಫಾರಂ ಹೌಸ್‌, ನಿಜವಾಗಿ ಅಲ್ಲಿ ಫಾರಂ ಏನೂ ಇಲ್ಲ. ಅದು ನಮ್ಮ ತಂದೆಯಿಂದ 
ನನಗೆ ಬಂದಿರುವ ನಾಲ್ಕು ಎಕರೆ ಭೂಮಿ. ನಮ್ಮ ತಂದೆಯ ಕಾಲದಲ್ಲಿ ಕಟ್ಟಿದ ದೊಡ್ಡ 
ಮನೆ. ಬಿಸಿನೀರು, ತಣ್ಣೀರು, ಜಾಗ, ಹಾಲು-ಹಣ್ಣು ಎಲ್ಲ ಸಮೃದ್ಧವಾಗಿದೆ. ನನ್ನ 
ಹೆಂಡತಿ ಇಬ್ಬರು ಮಕ್ಕಳೊಂದಿಗೆ ಅಲ್ಲಿದ್ದಾಳೆ. ನಾನು ಹೇಗೂ ನನ್ನ ಮನೆಗೆ 
ಹೋಗಬೇಕು. ಬೆಳಿಗ್ಗೆ ಅಲ್ಲಿಂದ ಇಲ್ಲಿಗೆ ಬರಬೇಕು. ನಿಮಗೆ ಟ್ಯಾಕ್ಸಿ ಛಾರ್ಜು 
ಸಹ ಬೀಳುವುದಿಲ್ಲ. ಅಲ್ಲಿ ಮಲಗಿದ್ದು ಬೆಳಿಗ್ಗೆ ನಿಮ್ಮನ್ನು ಟೊರಾಂಟೊ ಬಸ್‌ಗೆ 
ತಂದು ಬಿಡುತ್ತೇನೆ ಎಂದ. ಅವನ ಮಾತಿನಲ್ಲಿ ನನಗೆ ವಿಶ್ವಾಸವುಂಟಾಯಿತು. ಆದರೂ 
ಸ್ವಲ್ಪ ಅಳುಕು. ಇವನು ಯಾರೊ ? ನಾವು ಇವನ ಮನೆಯಲ್ಲಿ ಹೋಗಿ ಸಿಕ್ಕಿಹಾಕಿ 
ಕೊಂಡು ಏನಾದರೂ ತೊಂದರೆ ಆದರೆ ಗತಿಯೇನು? ಬೇರೆ ದೇಶದವರು ನಾವು. 
ನಯಾಗರಕ್ಕೆ ಬಂದಿರುವುದು ಗೊತ್ತಿದ್ದರೂ ಈ ಹಳ್ಳಿಗೆ ಬಂದಿರುವುದು ಯಾರಿಗೂ 
ತಿಳಿಯದು. "ಪ್ರವಾಸಕ್ಕಾಗಿ ಬಂದಿದ್ದಾರೆ. ತುಂಬ ದುಡ್ಡು ತಂದಿರಬಹುದು'' ಎಂದು 
ನಮಗೇನಾದರೂ ಅಪಾಯ ಮಾಡಿದರೆ ಮಾಡುವುದೇನು ?-ಎಂದು ಹೆದರಿದೆವು. 
ಆದರೆ ನಮ್ಮಲ್ಲಿ ಹಣ ಏನೂ ಇರಲಿಲ್ಲ. (ನಮ್ಮ ಉದಾರ ಸರ್ಕಾರದವರು ಪರದೇಶ 


ನಯಾಗರ ಮಂಜುಕನ್ಯೆ ೯೧ 


ಪ್ರವಾಸಗಳಿಗೆ ನಮಗೆ ಕೊಟ್ಟಿ ದ್ದ ಡಾಲರ್‌ ವಿನಿಮಯ ತುಂಬ ಕಡಿಮೆ, ಈಚೆಗೆ 
ಹೆಚ್ಚಾಗಿ ಕೊಡಂತ್ತಿದ್ದಾರೆ.) ಆದುದರಿಂದ ನಮ್ಮಲ್ಲಿದ್ದುದು. ಎಡ್ಮಂಟನ್‌ಗೆ ವಿವಕಾನದ 
ಟಿಕೆಟ್ಟು ವಂತ್ರ್ತಿ ಐವತ್ತು. ಡಾಲರುಗಳು ವಕಾತ್ರ, ಗಂಟೆಗೆ 15 ಡಾಲರು ಸಂಪಾದಿ 
ಸುವ ಈ ಮನುಷ್ಯ ನಮ್ಮ ಈ ಅಲ್ಬ ಹಣಕ್ಕಾಗಿ ನಮ್ಮನ್ನು ಏನೂ ಮಾಡಲಾರ. 
ನಾವು ಮಲಗಿಕೊಳ್ಳುವಾಗ ಜೋಪಾನವಾಗಿಟ್ಟಿರಿ ಎಂದು ಇವನ ಕೈಯಲ್ಲಿಯೇ ಆ 
ಐವತ್ತು ಡಾಲರು ಮತ್ತು ಪ್ಲೇನ್‌ ಟಿಕೆಟ್‌ ಕೊಟ್ಟು ಮಲಗಿಕೊಂಡರೆ ಆಯಿತು. 
ಎಂದು ಯೋಚಿಸಿ ಅವನ ಆಹ್ವಾನವನ್ನು ಅಂಗೀಕರಿಸಿದೆವು. ಅವೆಂರಿಕದಲ್ಲಿ ಮಾತ 
ನಾಡುವವರೇ ಕಡಿಮೆ. ಇಷ್ಟೊಂದು ಮಾತನಾಡುವ ಮನುಷ್ಯ ಮೋಸಗಾರ 
ನಾಗಿರಲಾರ ಎನಿಸಿತ. ನಮ್ಮ ಕೈಚೀಲಗಳ ಸಹಿತ ಕಾರಿನಲ್ಲಿ ಕುಳಿತು ಅವನ 
ಮನೆಗೆ ಹೊರಟೆವು. ಸುವಾಕಾರು ನಾಲ್ಕು ಮೈಲಿ ರಸ್ತೆಯಲ್ಲಿ ಹೋದನಂತರ, ರಸ್ತೆ 
ಯಲ್ಲಿ ದೀಪಗಳೂ ಇಲ್ಲವಾಗಿ ಬಿಕೊ ಎನ್ನುತ್ತಿತ್ತು. ಡ್ರೈವರು ಕಾಲ ಕಳೆಯಲಂ 
"ಇದು ನಮ್ಮ ತಂದೆ ಕಾಲದ ಜವಿೀನಂ. ಇದರಲ್ಲಿ ಏನೂ ಬೆಳೆಯುವುದಿಲ್ಲ. ಬರಿ: 
ಜೇಡಿ ನೆಲ” ಎಂದ. ನಾನೂ "ಹಾಗಾದರೆ ಯಾಕೆ ಅದನ್ನು ಇಟ್ಟುಕೊಂಡಿದ್ದಿ?'' 
ಎಂದು ಕೇಳಿದೆ. ಅವನು "ಇದರಲ್ಲಿ ಒಂದು ಮನೆ ಇದೆ. ನಯಾಗರಕ್ಕೆ ಇಷ್ಟು 
ಹತ್ತಿರವಾಗಿದೆ. ನನ್ನ ಹೆಂಡತಿ, ಒಬ್ಬ ದೊಡ್ಡ ಜಮೀನ್ಹಾರನ ಮಗಳು. ಅವಳಿಗೆ 
ತಾನೂ ವ್ಯವಸಾಯಗಾತಿಯಕಾಗಬೇಕೆಂಬ ಚಪಲ. ಆದುದರಿಂದ ಈ ಜಮೀನು ಇಟ್ಟು: 
ಕೊಂಡಿದ್ದೇನೆ', ಎಂದ. ಒಂದು ನಿಮಿಷಬಿಟ್ಟ ಸಂಕೋಚದ ಧ ಎನಿಯಲ್ಲಿ “ನಮ್ಮದು 
ನಿಜವಾಗಿ ಪ್ರೇಮವಿವಾಹ. ಅವಳು (ವಯಲೆಟ್‌) ತನಗಿಂತ ತಂಂಬ ಕಡಿವೆಂ 
ಅಂತಸ್ತಿನವನನ್ನೇ ವಿವಾಹವಾದಳು. ಅವಳ ರೂಪ ಗುಣಗಳಿಗೆ, ಅವಳು ಕಾರಂ 
ಡೆ ವರ್‌ನನ್ನಲ್ಲ ಕಾರು ತಯಕಾರಕನನ್ನೇ ಮದುವೆಯಾಗಬಹುದಾಗಿತ್ತು. ಆದರೆ 
ಪ್ರೇಮ ದೊಡ್ಡದು ನೋಡಿ” ಎಂದ. ಅವನ ಮಾತುಗಳಲ್ಲಿ ನಿಜವಾದ ಶ್ರದ್ಧೆಯೂ 
ಅಕೃತ್ರಿವುವೂ ನನಗೆ ತೋರಿತು. ನಾನು "“ನೀನು ಅದೃಷ್ಟವಂತ. ನಿನ್ನ ಮದುವೆ 
ಯಾಗಿ ಎಷ್ಟು ವರ್ಷವಾಯಿತು?'' ಎಂದು ಕೇಳಿದೆ. ಅವನು "ಇವತ್ತಿಗೆ ಸರಿಯಕಾಗಿ 
ಎಂಟು ವರ್ಷವಾಯಿತು. ನಾಳೆ ನಾವು ಕೆಲವು ಮಿತ್ರರನ್ನು ಕರೆದು ಒಂದು. ಸಂತೋಷ 
ಕೂಟವಾಚರಿಸುತ್ತೇವೆ. ಅದಕ್ಕೇ ನಾನು ನಿಮ್ಮನ್ನ ಬಲಾತ್ಮರಿಸಿ ಕರೆತಂದೆ. 
ಇಂಥ ದಿನಗಳಲ್ಲಿ ಯಾರಾದರೂ ಅತಿಥಿಗಳು ಬರಬೇಕು'' ಎಂದ. ನಾನಂ “ನಾವು 
ಬರಿ ಸಸ್ಕಾಹಾರಿಗಳು. ಮೊಟ್ಟೆ, ಮೀನು ಸಹ ವರ್ಜ್ಯ. ನಿನಗೆ ತೊಂದರೆಯಾಗ 
ಬಹುದು'” ಎಂದೆ. ಸ್ಮಿತ್‌ “ನನಗೆ ತೊಂದರೆಯೇನು? ಫಾರಂ ಹೌಸ್‌ ಅಲ್ಲವೆ: 
ಫಾರಂ ಹೌಸ್‌ನಲ್ಲಿ ಪ್ರಾಣಿಗಳೆಲ್ಲ ಸಸ್ಕಾಹಾರಿಗಳೇ'' ಎಂದ. ಅವನ ವಿನೋದಕ್ಕೆ 
ನಮಗೆ ನಗು ಬಂತು. ನಾವು ಹೇಗೋ ನಮ್ಮಲ್ಲಿರುವುದು ಐವತ್ತೇ ಡಾಲರು ಎಂಬ 
ಸಂಗತಿಯನ್ನು ಅವನ ಕಿವಿಗೆ ಹಾಕಿದೆವು. ನಾನು "ಅಲ್ಲಿ ನೀನು ಏನೇನು 


೯೨ ಅಮೆರಿಕದಲ್ಲಿ ಗೊರೂರು 


ಬೆಳೆಯುತ್ತಿ?'' ಎಂದು ಕೇಳಿದೆ. ಅವನು “ಏನೂ ಬೆಳೆಯುತ್ತಿಲ್ಲ. ಜೇಡಿ ವಂಣ್ಣು 
ಎಂದು ಹೇಳಿದೆನಲ್ಲ. ನಮ್ಮ ತಂದೆಗೆ ಫಲವತ್ತಾದ ಕೆಲವು ಜವೀನಂಗಳಿದ್ದವು. 
ಅವರು ಜಾಕ್‌ಪಾಟ್‌ ಭಕ್ತರು. ಆ ಜಮೀನುಗಳನ್ನೆಲ್ಲ ಅವರು ತಮ್ಮ ಈ ಹವ್ಮಾಸ 
ಕ್ಕಾಗಿ ಮಾರಿದರು. ಈ ಜಮೀನಿನಲ್ಲಿ ಏನೂ ಬೆಳೆಯುವುದಿಲ್ಲ. ನಮ್ಮ ಅಜ್ಜನ 
ಕಾಲದಿಂದಲೂ ಹೀಗೆಯೆ. ಇಲ್ಲಿ ಒಂದಂ ಮನೆ ಮಾತ್ರ ಇದೆ” ಎಂದ. ನಾನು “ಈಗ 
ಎಂತಹ ಜವಿಃೀನನ್ನೂ ವೈಜ್ಞಾನಿಕ ಮಾರ್ಗದಿಂದ ಫಲವತ್ತು ಮಾಡುತ್ತಾರೆ. ಮರಳು 


ಣ್ಣ ಹಾಕಿದರೆ ಭೂವಿಂ ಬೇಸಾಯಕ್ಕೆ ಬರುತ್ತೆ” ಎಂದೆ. 


ಟ್ಯಾಕ್ಸಿವಾಲನು `“ಇಲ್ಲಿ ಸಾವಿರಾರು ಮೈಲಿಗಳು ಜಮೀನಂ ಪಾಳು ಬಿದ್ದಿದೆ 
ಇದಂ ನಯಕಾಗರಕ್ಕೆ ಇಷ್ಟು ಹತ್ತಿರದಲ್ಲಿದ್ದು ನನಗೆ ಟ್ಯಾಕ್ಸಿ ಓಡಿಸುವುದು ಇಲ್ಲದೆ 
ಹೋಗಿದ್ದರೆ ನಾನು ಈ ಜಮೀನನ್ನು ಬಿಟ್ಟು ಹೇಳದೆ ಕೇಳದೆ ಹೋಗಿಬಿಡಂತ್ತಿದ್ದೆ'' 
ಎಂದ. ಜಮೀನನ್ನು ಬಿಟ್ಟು ಹೇಳದೆ ಕೇಳದೆ. ಓಡುತ್ತಾನೆ. ಆಶ್ಚರ್ಯ ! ನಮ್ಮ 
ದೇಶದಲ್ಲಿ ಅರ್ಧ ಎಕರೆ ಒಂದು ಎಕರೆ ಭೂಮಿಗೆ ಎಷ್ಟು ), ಹೊಡೆದಾಟ, ಖೂನಿ ! 
ಸ್ವರಾಜ್ಯ ಬಂದು ಕಳೆದ ಮೂವತ್ತು ವರ್ಷಗಳಿಂದ ಬಡ ಮೂಕಪ್ರಾಣಿ ಮತದಾರರಿಗೆ 
ಜಮೀನಿನ ಮಂಕುಬೂದಿಯನ್ನು ಎರಚಿ, ಅದೊಂದೇ ಬಂಡವಾಳದಿಂದ ಓಟುಗಳಿಸು 
ತ್ತಿರುವ ನಮ್ಮ ಆಳ್ವಿಕೆದಾರರು ಮತದಾರರಿಗಾಗಿ ಇನ್ನಾವ ಗಾಳವನ್ನು ಕಂಡುಹಿಡಿ 
ದಾರು! ನಾನು ""ಜಮೀನು ಪಾಳುಬಿಟ್ಟೀದ್ದಿಯೆಲ್ಲ. ಕೈಯಿಂದ ಕಂದಾಯ ಕೊಡ 
ಬೇಕಲ್ಲ?'' ಎಂದೆ. ಅವನು "ನನ್ನ ಮಗ್ಗಲು ರೈತನಿಗೆ ಹುಲ್ಲು ಬೆಳೆದುಕೊಳ್ಳಲು 
ಜಮೀನು ಕೊಟ್ಟಿದ್ದೇನೆ. ಅವನು ಕಂದಾಯ ಕೊಟ್ಟುಕೊಂಡು ೧೫೦ ಹೊರೆ ಹುಲ್ಲು 
ಬೆಳೆದುಕೊಳ್ಳುತ್ತಾನೆ' ಎಂದ. ನಾನು "`ಆ ಜಮೀನೇ ನನ್ನದು ಎಂದು ಅವನು 
ಹೇಳಿದರೆ ಏನು ಮಾಡುವೆ” ಎಂದೆ. "ಅವನು ನಗುತ್ತ ಹೋದರೆ ಒಳ್ಳೆಯದೇ 
ಆಯಿತು'' ಎಂದ. ಅವನ ತಂದೆಯೂ ಸಹ ವ್ಯವಸಾಯವನ್ನು ಬಿಟ್ಟ ಮೇಲೆ, ಬಸ್ಸು, 
ಲಾರಿ, ಕಾರು, ರೋಡ್‌ ಇಂಜಿನ್‌, ಕೆಲವು ಕಾಲ ರೈಲ್ವೆ ಇಂಜಿನ್‌ ಸಹ ನಡೆಸುತ್ತಿದ್ದ 
ನೆಂದೂ ಆದರೆ ಯಾವಾಗಲೂ ಈ ಫಾರಂ ಹೌಸ್‌ನಲ್ಲಿಯೇ ಇರುತ್ತಿದ್ದನೆಂದೂ ನಮಗೆ 
ತಿಳಿಯಿತು. ಸ್ಮಿತ್‌ "ನಾನೂ ಸಹ ಶಿಕ್ಷಣ ಸ್ನಾತಕ, ಸ್ವಲ್ಪಕಾಲ ಶಿಕ್ಷಕನೂ ಆಗಿದ್ದೆ. 
ಜೊತೆಯಲ್ಲಿ ಮೋಟಾರು ನಡೆಸುವುದು, ರಿಪೇರಿ ಇದನ್ನೆಲ್ಲ ಸ್ವತಃ ಕಲಿತಿದ್ದೆ. ಶಿಕ್ಷಕನಿಗೆ 
ಸಿಗುವುದಕ್ಕಿಂತ ಮೋಟಾರ್‌ ನಡೆನುವುದಲಲ್ಲಿ ಹೆಚ್ಚು ಲಾಭವಿದೆ. ಇಲ್ಲಿ ಗಂಟಿಗೆ ೧೫- 
೧೮ ಡಾಲರು ಸಹ ದೊರೆಯುತ್ತೆ. ಕಾಲ ಮೀರಿ ಕೆಲಸಮಾಡಿದರೆ, ಇಪ್ಪತ್ತುನಾಲ್ಕು 
ಡಾಲರು ಸಹ ಸಿಗುತ್ತೆ. ಧನಿಕರ ಮನೆಯಲ್ಲಿ ಹುಟ್ಟಿ ಸುಖವಾಗಿ ಬೆಳೆದ ವಯಲೆಟ್‌ಗೆ 
ಸ್ವಲ್ಪವಾದರೂ ನೆಮ್ಮದಿಯುಂಟುಮಾಡೋಣ ಎಂದು ಈ ಕನಬು ಹಿಡಿದೆ. ತಂದೆ 
ಮಾಡಿದ ಕಸಬು (ಡ್ರೈವಿಂಗ್‌) ಮಗನಿಗೂ ಹಿಡಿಯಿತು, ಇಂದಲ್ಲ ನಾಳೆ, ನೆಯಾಗರ 


ನಯಾಗರ ಮಂಜುಕನ್ಯ ಶಿ 


ಟೌನ್‌ ಬಡಾವಣೆಯಾಗುತ್ತೆ. ಆಗ ಸಿಟಿ ಕೌನ್ಸಿಲ್‌ಗಾಗಿ ಈ ನೆಲ ತೆಗೆದುಕೊಳ್ಳುತ್ತಾರೆ. 
ಹಣ ಬರುತ್ತೆ. ಜೊತೆಗೆ ಈ ಮನೆಗೂ ಹೆಚ್ಚು ಬೆಲೆ ಬರುತ್ತೆ” ಎಂದ. 

ಇಷ್ಟು ಸಂಭಾಷಣೆ ಮುಗಿಯುವುದರೊಳಗೆ ನಾವು ಫಾರಂಹೌಸ್‌ನ್ನು ಸೇರಿ 
ದ್ವೆವು. ಬಾಗಿಲಿನಲ್ಲಿ ವಿದ್ಯುತ್‌ ದೀಪ ಉರಿಯುತ್ತಿತ್ತು. ನಾವು ಕೆಳಕ್ಕೆ ಇಳಿದ 
ಕೂಡಲೇ ನಾಯಿ ನಮ್ಮನ್ನು ನೋಡಿ ಬಗುಳಿತು. ಅದೊಂದು ಬಲವಾದ ತುಂಬು 
ಕೂದಲಿನ ಮುದಿನಾಯಿ, ಆದನ್ನು ಇಬ್ಬರು ತಬ್ಬುವುದಕ್ಕೆ ಆಗುತ್ತಿರಲಿಲ್ಲ. ಅದರ 
ಕೂದಲು ಕತ್ತಿನಿಂದ, ಕಾಲುಗಳಿಂದ ನೆಲಕ್ಕೆ ತಗುಲುತ್ತದೆಯೋ ಅನ್ನುವಷ್ಟು ನೀಳವಾಗಿ 
` ಜಡೆಯಾಗಿ ನೇತುಬಿದ್ದಿದ್ದಿತು. ನಾಯಿ, ನೋಡುವುದಕ್ಕೆ ಪುಷ್ಪವಾಗಿದ್ದರೂ 
ಭಯಂಕರವಾಗಿರಲಿಲ್ಲ. ಆದರ ಜೋರೆಲ್ಲ ಅದರ ಧ್ವನಿಯೆ. ಧ್ವನಿಮಾತ್ರ ಆನೆ 
ಪಟಾಕಿಯ ಸದ್ದಿನಂತೆ ತುಂಬದೂರ ಕೇಳಿಸುತ್ತಿತ್ತು. ನಾಯಿಂಯಂನ್ನ್ನ ಕಂಡರೆ ನನಗೆ 
ಯಾವಾಗಲೂ ಭಯ. ನಾನು ಸ್ಮಿತ್‌ಗೆ "ನೀನು ತುಂಬ ಹಣ ಶೇಖರಿಸಿಟ್ಟಿರಬಹುದಂ. 
ಅದರಿಂದಲೇ ಇಂತಹ ಟೈಗರನ್ನು ಮನೆಗಾವಲಿಗೆ ಇಟ್ಟುಕೊಂಡಿದ್ದೀಯೆ'' ಎಂದಂ 
ಹೇಳಿದೆ. ಡೈವರನು ನಗುತ್ತ "`ಇದು ಕಾಯುತ್ತಿರುವ ನಿಜವಾದ ಟ್ರೆಜರಿಯನ್ನು 
ಈಗ ನೀವು ನೋಡುತ್ತೀರಿ” ಎಂದ. ನಾಯಿಯನ್ನು “ಹೋಗು ಹೋಗು” ಎಂದಂ 
ಒಂದು ಕೊಠಡಿಗೆ ಕೂಡಿದ. ಆ ವೇಳೆಗೆ ಅವನ ಹೆಂಡತಿ ಬಾಗಿಲಿಗೆ ಬಂದಳು. ನಿಜವಾಗಿ 
ಒಳ್ಳೆ ಮಾಟದ ಸೊಗಸಾದ ಹೆಣ್ಣು, ಸುಂದರಿಯರ ಗುಂಪಿನಲ್ಲಿಯೂ ನಾಯಕಮಣಿ 
ಯಂತೆ ಗಮನವನ್ನು ಸೆಳೆಯುವವಳು. ಸ್ಮಿತ್‌ ತನ್ನ ಹೆಂಡತಿಯ ವಿಷಯದಲ್ಲಿ 
ಅಷ್ಟೊಂದು ಅಭಿಮಾನದಿಂದ ಮಾತನಾಡಿದುದು ಆಶ್ಚರ್ಯವಲ್ಲವೆಂದು ನನಗೆ 
ಅನ್ನಿಸಿತು. ಸ್ಮಿತ್‌ ಹೆಂಡತಿಯನ್ನು "ಮಕ್ಕಳು ಮಲಗಿದುವೆ ?'' ಎಂದು ಕೇಳಿದ. 
“ನೋಡು, ನಮ್ಮ ಮದುವೆಯ ವಾರ್ಷಿಕ ಕೂಟಕ್ಕೆ ಇವರನ್ನು--ಇವರು ಇಂಡಿಯ 
ದವರು- ಕರೆದುಕೊಂಡು ಬಂದೆ. ವಯಸ್ಸಾದ ಜೋಡಿ'' ಎಂದ. ನಾವು ಅವಳಿಗೆ 
ಕೈಮುಗಿದು ""ಇದು ಭಾರತೀಯರು ಪರಿಚಯ ಮಾಡಿಕೊಳ್ಳುವ ಪದ್ಧತಿ'' ಎಂದು 
ಹೇಳಿದೆ. ಅವಳೂ ಕೈ ಜೋಡಿಸಿದಳಂ. 

ಅದು ಸ್ವಲ್ಪ ಹಳೆಕಾಲದ ವಿಶಾಲವಾದ ಮರದ ಮನೆ. ನೆಲಮಾಳಿಗೆ, ನೆಲದ 
ಅಂತಸ್ತು ಮತ್ತು ಮೇಲುಗಡೆ ಎರಡು ಬೃಹತ್‌ ಕೊಠಡಿಗಳು. ಬಿಸಿ ನೀರಂ, ತಣ್ಣೀರು, 
ವಿದ್ಯುತ್‌ ಒಲೆ, ನೆಲದ ಅಂತಸ್ತಿನಲ್ಲಿ ದೊಡ್ಡ ಮೇಜ, ಅದರ ಸುತ್ತ ಕುರ್ಚಿಗಳು, 
ದೊಡ್ಡ ದೊಡ್ಡ ಎರಡು ಕೊಠಡಿ, ಒಂದು ಹಾಲ್‌ ಇತ್ತು. ನಾವು ವಾಾತನಾಡಂತ್ತ 
ಕುಳಿತಿರುವಾಗ ನನ್ನ ಹೆಂಡತಿಯೇ ವಯೊಲೆಟ್‌ಳ ಜೊತೆ ಒಳೆಗೆ ಹೋಗಿ ಎಲ್ಲ ನೋಡಿ 
ಕೊಂಡು ಬಂದಳು. ಅವಳೂ ವಯೆಲೆಟ್‌ಳೂ ಸನ್ನೆಯಿಂದಲೇ ಮಾತನಾಡಿಕೊಂಡು 
ಕೆಟಲ್‌ನಲ್ಲಿ ನೀರು ಕಂದಿಸಿ ಕಾಫಿವಾಡಿ ಲೋಟಗಳಲ್ಲಿ ತಂದಿಟ್ಟರು. ನನ್ನ ಹೆಂಡತಿ 
ಪ್ರಯಾಣ ಕಾಲದಲ್ಲಿ ಎಲ್ಲಿದ್ದರೂ ತಾನು ಕಾಫಿ ಕುಡಿಯಲು ಬೇರೆ ಲೋಟ ಇಟ್ಟು 


₹೪ ಅಮೆರಿಕದಲ್ಲಿ ಗೊರೂರೆ: 


ಕೋಡಿರುತ್ತಾಳೆ. ಅದು ಅವಳೆ ಮಡಿಮೈಲಿಗೆಯ ತಂತ್ರಕ್ಕೆ ಸೇರಿದ್ದು, ನಮ್ಮ ಚೀಲ 
ದಿಂದ ಅವಳು ತನ್ನ ಲೋಟವನ್ನು ತೆಗೆದಾಗ ವಯೊಲೆಟ್‌ “ಆ ಲೋಟ ಯಾಕೆ ?'' 
ಎಂದು ಕೇಳಿದಳು. ನಾನು, “ಅವಳು ತನ್ನ ಸ್ವಚ್ಛ ೈತೆಗಾಗಿ (cleanliness) (ನನಗೆ 
ಮಡಿ ಎಂಬಂದಕ್ಕೆ ಸರಿಯಾದ ಇಂಗ್ಲಿಷ್‌ ಪದ ಸಿಗಲಿಲ್ಲ) ಹಾಗೆ ಮಾಡುತ್ತಾಳೆ 
ಎಂದೆ, ವಯೊಲೆಟ್‌ ""ಈ ಎಲ್ಲ ಪಾತ್ರೆಗಳನ್ನೂ ಅವರೇ ಕುದಿಯುವ ನೀರಿನಲ್ಲಿ 
ತೊಳೆದರು. ಅದಕ್ಕಿಂತ ಸ್ವಚ್ಛತೆ ಮತ್ತೇನು ಬೇಕು'' ಎಂದಳು. ಮಡಿಯನ್ನು 
ಎವರಿಸಲು ನನ್ನ ಶಬ್ದಭಂಡಾರವನ್ನೆಲ್ಲ ವೆಚ್ಚವಕಾಡಿದರೂ, ಸ್ವಚ್ಛತೆ ಹೇಗೆ ನನ್ನ 
ಹೆಂಡತಿಯ ದೃಷ್ಟಿಯಲ್ಲಿ ಮಡಿಯಲ್ಲ ಎಂಬುದನ್ನು ವಿವರಿಸಲು ನನಗೆ ಸಾಧ್ಯವಾಗಲಿಲ್ಲ. 
ಕೊನೆಗೆ “ಅದು ಅವಳ ಸ್ವಂತ ಪಾತ್ರೆ. ಅದರಲ್ಲಿ ಕುಡಿಯುವುದರಲ್ಲಿ ಅವಳಿಗೆ ಒಂದ) 
ಭಾವನಾತ್ಮಕವಾದ ತೃಪ್ತಿ'' ಎಂದು ಹೇಳಿ ಪಾರಾಣಿ. 
| ನಿಶಿಯ ವಾತಾವರಣ ತುಂಬ ಶಾಂತವಾಗಿತ್ತು. ನ್ಯೂಯಾರ್ಕ್‌, ಟೊರಾಂಟೊ 
ನಯಾಗರದ ಅವಿಚ್ಛೆನ ಭೋರ್ಗರೆತ, ಕಾರಂ ವಾಹನಗಳ ಸದ್ದುಗಳಿಲ್ಲದ ನೀರವ 
- ಪ್ರಕೃತಿ, ಮೇಜಿನ ಮೇಲೆ ವಯೊಲೆಟ್‌ ಸೇಬಿನಹಣ್ಣು, ಬಾಳೆಹಣ್ಣು, ಪೀಚ್‌, ಕಪ್ಪು 
ದ್ರುಕ್ಷಿ, ಕಿತ್ತಲೆಹಣ್ಣು, ಗೋಡಂಬಿ, ಕೆನೆ, ಬ್ರೆಡ್‌ಟೋಸ್ಟ್‌ ಇವುಗಳ ರಾಶಿಹಾಕಿದ್ದಳು. 
ಹಣ್ಣಿನರಸ, ದ್ರಾಕ್ಷಿರಸ (ವೈನ್‌ ಅಲ್ಲ) ಇವುಗಳು ತುಂಬಿದ ಡಬ್ಬಗಳು. ನಮಗೇನೋ 
ಊಟ ಸೊಗಸೇ ಆಯಿತು. ಪಾಪ, ನಮಗಾಗಿ ನಮ್ಮ ಆತಿಥೇಯರು ಹಸಿದುಕೊಂಡಿರಂ 
ವರಲ್ಲ ಎಂಬುದೊಂದೇ ಕೊರತೆ. ಈ ವಿಷಯವನ್ನು ನಾನು ಸ್ಮಿತ್‌ಗೆ ಹೇಳಿದಾಗ 
ಅವನು "ನಮ್ಮ ಮುಖ್ಯ ಊಟ ಸಂಜೆ ಆರು ಆರೂವರೆ ಗಂಟೆಗೆ, ಎಲ್ಲಿದ್ದರೂ ಅದು 
ನಡೆದುಹೋಗುತ್ತದೆ. ರಾಶ್ರಿಯದು ಇಷ್ಟೆ. ಹೊತ್ತು ಹೆಚ್ಚಾದರೆ ಒಂದು ಲೋಟ 
ಕಾಫಿ ಹೆಚ್ಚು ಅಷ್ಟೆ'' ಎಂದನು. ನಮಗೆ ಸ್ವಲ್ಪ, ಸಮಾಧಾನವಾಯಿತು. ಮೇಜಿನ 
ಮೇಲೆ ಇದ್ದುದನ್ನು ಪರಸ್ಪರ ಬಲಾತ್ಮರಿಸಿ ತಿನ್ನುವಷ್ಟು ತಿಂದೆವು. ಕುಡಿಯುವಷ್ಟು 
ಕಂಡಿದೆವು. ಹಳ್ಳಿ-ಪಟ್ಟಣದ ಸೌಕರ್ಯಗಳೆಲ್ಲ ಅಲ್ಲಿದ್ದವು. ಒಂದೇ ವ್ಯತ್ಯಾಸ ; ಪಟ್ಟಣದಲ್ಲಿ 
ಮನೆ ಕೊಠಡಿಗಳೆಲ್ಲ ತುಂಬ ಕಿಷ್ಕಿಂಧ. ಇಲ್ಲಿ ಎಲ್ಲ ವಿಶಾಲವಾಗಿದ್ದವು. 
ಸ್ಮಿತ್‌, ಶಿಕ್ಷಣ ಸ್ನಾತಕನಾಗಿದ್ದು ದರಿಂದ ಗಾಂಧೀಜಿಯ ಹೆಸರು ಕೇಳಿದ್ದ. ಆದರೆ 
“ನಮಗೆ ಅದೆಲ್ಲ ಪ್ರಾಚೀನ ಇತಿಹಾಸ'' ಎಂದ. ನಾನು “ಆ ಪ್ರಾಚೀನ ಇತಿಹಾಸದ 
ಮನಂಷ್ಯ ನಾನು ಇಲ್ಲಿದ್ದೇನೆ. . ನಾನು ಗಾಂಧೀಜಿಯನ್ನು ನೋಡಿದ್ದೆ. ಅವರ ಜೊತೆ 
ಇದ್ದೆ. ಅವರ ಜೊತೆ ಕೆಲಸ ಮಾಡಿದೆ'' ಎಂದೆ. ಅವನಿಗೆ ಆಶ್ಚರ್ಯ ಗಾಂಧೀ ಜೊತೆ 
ಇದ್ದ ಒಬ್ಬ ಮನಂಷ್ಯ ತಮ್ಮ ಮುಂನೆ ಇದ್ದಾನೆ ಎಂದು. ಇಂಡಿಯಾದಲ್ಲಿ ಇನ್ನೂ 
ಅನೇಕರು ನನ್ನಂಥವರು ಇದ್ದಾರೆ” ಎಂದೆ. ಗಾಂಧೀಯೊಡನೆ ಕೆಲಸಮಾಡುವುದು 
ಬಹಳ ರೋಮಾಂಚಕರವಾಗಿದ್ದಿ ರಬಹುದಂ'' ಎಂದ. ನಾನು ಗಾಂಧೀ ಜೀವಿತದ 
ಒಂದೆರಡು ಸಂಗತಿಗಳನ್ನು ವಿವರಿಸಿದೆ, ಆ ದಂಪತಿಗಳ ವಿವಾಹದ ಎಂಟನೇ ವುರ್ಷಿ 


ನಯಾಗರ ಮಂಜಂಕನ್ಯ Fy 


ಕೋತ್ಸವವಾದ:ದರಿಂದ. ಅವರಿಗೆ ನಾನು ದೀರ್ಫಾಯುಸ್ಸನ್ನೂ ಪರಸ್ಪರ ಸತತಪ್ರೇಮ 
ವನ್ನೂ ಬಯಸಿದೆ. "ನಮ್ಮ ವಿವಾಹವಾಗಿ 55ವರ್ಷಗಳಾಯಿತು'” ಎಂದು ಹೇಳಿದೆ. 
ವಯೊಲೆಟ್‌ “ನೀವು ಯಾವಾಗಲೂ ಜಗಳವಾಡಿಲ್ಲವೆ ?'' ಎಂದು ಕೇಳಿದಳು. ನಾನು 
ಜವಾಬು ಕೊಡುವುದಕ್ಕೆ ಮುಂಚೆ, ವಯೊಲೆಟ್‌ "`ಈ ಪ್ರಶ್ನೆಗೆ ನಿಮ್ಮ ಹೆಂಡತಿ ಜವಾಬು 
ಕೊಡಲಿ. ಅವಳಿಗೆ ಇದನ್ನು ಟ್ರಾನ್ಸ್‌ಲೇಟ್‌ವಕಾಡಿ ಹೇಳಿ” ಎಂದಳು. ನಾನು ನನ್ನ 
ಹೆಂಡತಿಗೆ ಪ್ರಶ್ನೆ ಕೇಳಿದೆ. ಅವಳು “ಜಗಳವಾಡಿದ್ದೇವೆ. ಸಂಸಾರದಲ್ಲಿ ಜಗಳ ಬರದೆ 
ಇರುತ್ತದೆಯೆ ? ಬರುತ್ತೆ, ಹೋಗುತ್ತೆ. ಬಿರುಗಾಳಿ, ಮೋಡ, ಗಂಡುಗು, ಮಳೆ, 
ಸಿಡಿಲು ಎಲ್ಲ ಬರುತ್ತೆ. ಅನಂತರ ಆಕಾಶ ತಿಳಿಯಾಗುತ್ತೆ'' ಎಂದಳು. ವಯೊಲೆಟ್‌ 
`ನಮ್ಮ ತಂದೆಗೆ ಈಗ 70 ವರ್ಷ. ನಮ್ಮ ತಾಯಿಗೆ 68 ವರ್ಷ. ಅವರ ಮದುವೆ 
ಯಾಗಿ 42 ವರ್ಷವಾಯಿತಂ'' ಎಂದಳು. ಮಾತು ಭಾರತೀಯ ಜೀವನದ ಕಡೆಗೆ 
ತಿರುಗಿತು. ಭಾರತದಲ್ಲಿ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕಡಿಮೆ ಎಂಬ ಮಾತೂ ಬಂತು. 
ನಾನು ಆ ಮಾತನ್ನು ಒಪ್ಪಿದೆ. "ಭಾರತದಲ್ಲಿ ಸ್ತ್ರೀಯರಿಗೆ ಇನ್ನೂ ಹೆಚ್ಚು ಸ್ವಾತಂತ್ರ್ಯ 
ಬೇಕು. ಆದರೆ, ನಾವು ಭಾರತದಲ್ಲಿ ಸ್ತ್ರೀಯರನ್ನು, ನಿಮ್ಮಲ್ಲಿರುವುದಕ್ಕಿಂತ ಹೆಚ್ಚಾಗಿ 
ಗೌರವಿಸುತ್ತಿದ್ದೇವೆ'' ಎಂದು ಹೇಳಿದೆ. ನಮ್ಮ ವಿವಾಹ ಪದ್ಧತಿ, ಧರ್ಮೇಚ, ಅರ್ಥೇಚ 
ಕಾಮೇಚ ನಾತಿಚರಿತವ್ಯಂ, ನಾತಿಚರಾಮಿ ಇವನ್ನೆಲ್ಲ ವಿವರಿಸಿದೆ. ಅದೆಲ್ಲ ಅವರಿಗೆ 
ಪೂರ್ತಿ ಅರ್ಥವಾಯಿತೆಂದು ಹೇಳಲಾರೆ. ಅಮೆರಿಕದವರಿಗೆ ಯಾವುದೂ ಸರಳ 
ವಾಗಿರಬೇಕು, ಸುಲಭವಾಗಿರಬೇಕು. ಅತಿಯಾದ ಸಂಕೀರ್ಣತೆಯಿರಬಾರದು. ಒಂದು 
ವಿಷಯ ಅವರಿಗೆ ಅರ್ಥವಾಯಿತಂ. ಭಾರತೀಯ ಕ್ರಮದಲ್ಲಿ ಸ್ತ್ರೀ-ಪುರಂಷರಂ 
ಪೆಚ್ಚು ಕಾಲ ವಿವಾಹಿತರಾಗಿ ಉಳಿಯುತ್ತಾರೆ. ಸ್ತ್ರೀ ಯಾವಾಗಲೂ ಗಂಡ ಎಲ್ಲಿ ತನ್ನನ್ನು 
ಎಚ್ಚೇದಿಸುತ್ತಾನೋ ಎಂದು ಕಾತುರಪಡುತ್ತಿರಬೇಕಾದುದಿಲ್ಲ. ಭಾರತದ ಸ್ತ್ರೀ 
ಅಮೆರಿಕದ ಸ್ತ್ರೀಗಿಂತ ಹೆಚ್ಚು ಸುರಕ್ಷಿತತೆಯ ಮನೋಭಾವ ಹೊಂದಿರುತ್ತಾಳೆ. 

ಒಂದಂ ಗಂಟೆ ಅನೌಪಚಾರಿಕವಾಗಿ ಕಂಳಿತು ಮಾತನಾಡಿದುದರಿಂದ ಉದ್ವೇಗ 
ಆಯಾಸ ಕಡಿಮೆಯಾಗಿ, ದೇಹ ಮನಸ್ಸುಗಳಿಗೆ ಪೂರ್ಣ ವಿಶ್ರಾಂತಿಯಕಾಗಿತ್ತು. ಸ್ಮಿತ್‌ 
ಕಾಂಪೌಂಡಿನ ಷೆಡ್ಡಿನಿಂದ ಎರಡು ಹೊರೆ ಒಣಹುಲ್ಲನ್ನು ತಂದು ಮಹಡಿ ಮೇಲಿನ 
ಕೊಠಡಿಯಲ್ಲಿ ಸಮವಾಗಿ ಹರಡಿ, ತಲೆದಿಂಬಿಗೂ ಹುಲ್ಲಿನ ಕಂತೆಯನ್ನು ಸರಿಯಾಗಿ 
ಕಟ್ಟೆಟ್ಟು ಅದರ ಮೇಲೆ ಟಾರ್‌ಪಾಲ್‌ನ್ನು ಹಾಸಿದನು. ಟಾರ್‌ಪಾಲ್‌ನ್ನು ಹಾಸುತ್ತ 
“ಇದಂ ನಮ್ಮ ತಂದೆಯ ಉಳಿದಿರುವ ಆಸ್ತಿ” ಎಂದು ನಕ್ಕನು. ಗಂಡ ಹೆಂಡರು 
ನಮಗೆ '"ಗುಡ್‌ನೈಟ್‌'' ಮಾಡಿ ತಮ್ಮ ಕೊಠಡಿಗೆ ಹೋದರು. ನನಗೆ ನಾವು ಭಾರತದ 
ನಮ್ಮ ಹಳ್ಳಿಯಲ್ಲಿ, ಕಣದಲ್ಲಿ ಬೆಸ್ತಿನೆಯ ಹುಲ್ಲನ್ನೇ ಹುಸಿ ಹೊದೆದುಕೊಂಡಂ ಮಲಗಿ 
ರುವಂತೆ ಭಾಸವಾಯಿತು. ನಾವು ಒಬ್ಬರ ಮುಖವನ್ನೊಬ್ಬರು ನೋಡುತ್ತ ಇನ್ನು 
ಇದನ್ನು ಜೋಪುೂನಮಾಸನೇಕುದುದ್ದಿನೆದು ಏತೆತ್ತು ಡುಲಸ3ನ್ನು ಕೈಚೀಲದಲ್ಲಿ 


(೬ ಅಮೆರಿಕದಲ್ಲಿ ಗೊರೂರು 


ಹಾಕಿಟ್ಟು ಮಲಗಿದೆವು. ನಿರಾತಂಕವಾಗಿ ಬೆಳಗಿನ ಒಂಬತ್ತು ಗಂಟೆಗೆ ಎದ್ದೆವು. 
ನಲ್ಲಿಯಲ್ಲಿ ಬಿಸಿನೀರಿನ ಸ್ನಾನ, ಮೇಜಿನ ಮೇಲೆ ಕಾಫಿ, ಹಾಲು, ಹಣ್ಣು, ಬ್ರೈಡ್‌ಟೋಸ್ಟ್‌. 
ಎಲ್ಲ ಮೊದಲದಿನದ ಪುನರಾವರ್ತನೆ. ನಮ್ಮ ಪ್ಲೇನಂ ಅಂದಿನ ರಾತ್ರಿ ಒಂಬತ್ತು 
ಗಂಟೆಗೆ ಇದ್ದುದರಿಂದ ನಮಗೂ ಆತುರವಿರಲಿಲ್ಲ. ಸ್ಮಿತ್‌ ತನ್ನ ವಿವಾಹದ ವಾರ್ಷಿ 
ಕೋತ್ಸವಕ್ಕಾಗಿ ಅಂದು ಬಿಡುವು ಪಡೆದಿದ್ದನು. ಬೆಳಗಿನ ಉಪಾಹಾರಕ್ಕೆ ಅವನ 
ಎರಡು ಹಂಡುಗಿಯರೂ-ನಾನ್ಸಿ ಮತ್ತು ಕೊರೀನ ಸೇರಿಕೊಂಡರಂ. ಸ್ಮಿತ್‌ ಮಿತ್ತರಿ 
ಗಾಗಿ ಏರ್ಪಡಿಸಿದ್ದ ""ಪಾರ್ಟಿ'' ಸಂಜೆ ಆರಂಗಂಟೆಗೆ ಇತ್ತು. ನಾವೂ ಇರಬೇಕೆಂದೂ 
ಅನಂತರ ನಮ್ಮನ್ನು ನಯಾಗರಕ್ಕೆ ಬಿಡುವುದಾಗಿಯೂ ಒತ್ತಾಯಿಸಿದ. ನಾವು “ಸುಖವಾಗಿ 
ಒಂದು ದಿನ ಕಳೆದದ್ದಾಯಿತು. ಇನ್ನು ನಮ್ಮ ದಾರಿ ಹಿಡಿಯುತ್ತೇವೆ'' ಎಂದೆವು. ಆ 
ದಾರಿಯಲ್ಲಿ ಮುಂದಲ ಗಂಟೆಯಲ್ಲಿ ಹೋಗುವ ಬಸ್ಸಿನಲ್ಲಿ ಟೊರಾಂಟೋವನ್ನು ಸೇರಲು 
ನಿಶ್ಚಯಿಸಿದೆವು. ಹೊರಡುವಾಗ ವಯಲೆಟ್‌ ಒಂದು ಬೈಬಲ್‌ ತಂದು, ಇದರಲ್ಲಿ 
ಏನಾದರೂ ಬರೆದುಕೊಡಿ ಎಂದಳು. ನಾನು "'ಮನುಷ್ಯರೆಲ್ಲ ಅಣ್ಣತಮ್ಮಂದಿರು- 
ದೇವರು ನಿಮ್ಮನ್ನು ಕಾಪಾಡಲಿ'' ಎಂದು ಬರೆದುಕೊಟ್ಟೆ. ನನ್ನ ಹೆಂಡತಿ ತನ್ನಲ್ಲಿದ್ದ 
ಒಂದು ಮೈಸೂರು ಸಿಲ್ಕ್‌ ಕರವಸ್ತ್ರವನ್ನು ಅವಳಿಗೆ ಕೊಟ್ಟಳು. ನಮ್ಮ ಬಸ್ಸು ಬಂದೇ 
ಬಂತು. ನಾವು ಬಸ್ಸು ಹತ್ತಿ ಕುಳಿತು ಮನೆಯ ಕಡೆ ನೋಡಿದಾಗ, ಆ ದಂಪತಿಗಳೂ 
ಮಕ್ಕಳೂ ನಮ್ಮನ್ನೇ ನೋಡುತ್ತ ಬಾಗಿಲಲ್ಲಿ ಕೈಯಾಡಿಸುತ್ತ ನಿಂತಿದ್ದರು. ಅವರು 
ನನ್ನ ತಮ್ಮ ಅಕ್ಕ ತಂಗಿಯರಿಗಿಂತ ಯಾವ ರೀತಿಯಲ್ಲಿಯೂ ಕಡಿಮೆಯಾಗಿ ನನಗೆ 
ತೋರಲಿಲ್ಲ. 

ಟೊರಾಂಟೊಗೆ ಹಿಂದಿರುಗುವಾಗಲೂ, ನಾವು ಅಲ್ಲಿಂದ ಹೋಗುವಾಗ ಇದ್ದಂತೆ 
ಬಸ್ಸಿನಲ್ಲಿ ನಾಲ್ಕೇ ಪ ್ರಯಕಾಣಿಕರಿದ್ದೆ ವು. ಟೊರಾಂಟೋ ವಿಮಾನ ನಿಲ್ದಾಣದಲ್ಲಿ ನಾವು 
ಎರಡು ಲಾಕರ್‌ಗಳನ್ನು ತೆಗೆದುಕೋಡಿದ್ದೆ ವು. ಬೀಗದ ಕೆ ಗಳು ನಮ್ಮಲ್ಲಿದ್ದವು. 
ಇಪ್ಪತ್ತೈದು ಸೆಂಟುಗಳನ್ನು ರಂಧ್ರದಲ್ಲಿ ಹಾಕಿ, ಬೀಗದಕ್ಕೆ ತಿರುಗಿಸಿದರೆ ಬಾಗಿಲು 
ತೆರೆದುಕೊಳ್ಳುತ್ತದೆ. ನನ್ನ ಮಗ ಒಂದು ಪೆಟ್ಟಿಗೆಯ ರಂಧ್ರದಲ್ಲಿ ಇಪ್ಪತ್ತೈದು 
ಸೆಂಟ್‌ ಹಾಕಿ ಬೀಗದಕ್ಕೆ ತಿರುಗಿಸಿದ. ಬಾಗಿಲು. ತೆಗೆದುಕೊಳ್ಳಲೇ ಇಲ್ಲ. ಅನಂತರ 
ಮತ್ತೊಂದು ಪೆಟ್ಟಿಗೆಯ ರಂಧ್ರದಲ್ಲಿಯೂ ಇಪ್ಪತ್ತೈದು ಸೆಂಟು ಹಾಕಿ ತಿರುಗಿಸಿದ. 
ಅದೂ ತೆಗೆದುಕೊಳ ಲೇ ಇಲ್ಲ. ಅನಂತರ ಹೋಗಿ ಸಂಬಂಧಪಟ 1 ಅಧಿಕಾರಿಗೆ ತಿಳಿಸಿದ. 
""ಸರಿವಕಾಡುವವನು ಈಗ ಬರುತ್ತಾನೆ, ತೆಗೆದುಕೊಡುತ್ತಾನೆ'' ಎಂದು ಆತ ಹೇಳಿದ. 
ನಾವು ಸ್ವಲ್ಪ ನಿಲ್ದಾಣದಲ್ಲಿಯೇ ಅಡ್ಡಾಡಿ, ಮತ್ತೆ ಪೆಟ್ಟಿಗೆ ಬಳಿ ಬಂದೆವು. ಆ ವೇಳೆಗೆ 
ಸರಿಮಾಡುವವನು ಆಗಲೇ ಅಲ್ಲಿ ಬಂದಿದ್ದು, ಒಂದು ಬಾಗಿಲನ್ನು ತೆರೆದಿದ್ದ. ನಮ್ಮನ್ನು 
ನೋಡಿದ ಕೂಡಲೇ ಅವನು “ಎಲ್ಲಿ, ಇಪ್ಪತ್ತೈದು ಸೆಂಟ್‌ ಕೊಡಿ'' ಎಂದ. ನನ್ನ 


ಇ ಟ್ರ 


ವಂಗ “ನಾವು ಆಗಲೇ ಇಪ್ಪತ್ತೆ ದು ಸೊಟ ಹುಕಿದ್ದೇವೆ, ಒಳಗಿದೆ ನೋಡಿ '' ಎಂದ. 


ಬಂ 


ನಯಾಗರ ಮಂಜುಕಕ್ಕೆ ₹೬ 


ಅವನು "ಇಲ್ಲವೇ ಇಲ್ಲ'' ಎಂದು ವಾದಿಸಿದ. ನಾವು ವಿಧಿಯಿಲ್ಲದೆ ಇಪ್ಪತ್ತೈದು 
ಸೆಂಟ್‌ ಕೊಟ್ಟೆವು. ನನ್ನ ಮಗ "ಎರಡಕ್ಕೂ ನಾವು ಆಗಲೇ ಇಪ್ಪತ್ತೈದು ಸೆಂಟಂ 
ಹಾಕಿದ್ದೇವೆ” ಎಂದ. ಸರಿಮಾಡುವವನು ಎರಡನೆಯ ಪೆಟ್ಟಿಗೆಯನ್ನು ನಮ್ಮ 
ಎದುರಿಗೇ ತೆರೆದ. ಅದರಲ್ಲಿ ಇಪ್ಪತ್ತೈದು ಸೆಂಟ್‌ ನಾಣ್ಯ ಇತ್ತು. ನನ್ನ ಮಗ 
"ನಾವು ಎರಡಕ್ಕೂ ನಾಣ್ಯ ಹಾಕಿ, ತೆಗೆಯಲು ಪ್ರಯತ್ನಿಸಿದೆವು. ನೀವು ನಾವು ಇಲ್ಲದಾಗ 
ಒಂದನ್ನು ತೆಗೆದಿರಿ” ಎಂದ. ಅವನ ಮಂಖ ಸ್ವಲ್ಪ ಪೆಚ್ಚಾಯಿತಂ. ನನ್ನ ಮಗ 
“ನಿವಂಗೆ ಅರ್ಧ ಡಾಲರ್‌ "ಟಿಪ್‌' ಕೊಡಬೇಕೆಂದು ಯೋಚಿಸಿದೆ. ಆದರೆ ಈಗ 
. ಇಪ್ಪತ್ತೈದು ಸೆಂಟ್‌ ಮಾತ್ರ ಕೊಡುತ್ತೇನೆ'' ಎಂದ. ಆತ "ಸರಿ. ಹೇಗೂ ನನಗೆ 
ಕುಲು ಡಾಲರ್‌ ಸೇರಿ ಆಗಿದೆ, ಬೇಜಾರು ಪಡಬೇಡಿ'' ಎಂದ. 

ಟೊರಾಂಟೋಗೆ ಹಿಂದಿರುಗಿದ ನಂತರ ನಾವು ನಯಾಗರದಲ್ಲಿ ರಾತ್ರಿ ತಂಗಲು 
ಅಷ್ಟು ಕಷ್ಟ ಪಡಬೇಕಾದಂದಿರಲಿಲ್ಲವೆಂದೂ ನಮ್ಮ ಅಕ್ಕನ ಇನ್ನೊಬ್ಬ ಮೊಮ್ಮಗಳೆಂ 
ಜಯಂತಿ ಗೋಮಿದ್‌ ನಯಾಗರದ ಹತ್ತಿರ ಬಫೆಲೋದಲ್ಲಿ" ಇರುವಳೆಂಬಂದೂ 
ತಿಳಿಯಿತು. ನಾವು ಟ್ಯಾಕ್ಸಿ ಸ್ಮಿತ್‌ನ ವ್ಯವಸಾಯದ ಮನೆಗೆ ಹೋಗಬೇಕಾದದ್ದಿರಲಿಲ್ಲ. 
ಆದರೆ ಆ ಅನುಭವ ಸಹ ನಮಗೆ ಒಳೆ ಗ ಯದೇ ಆಯಿತು. 

ಟೊರಾಂಟೋ ಕೆನೆಡದಲ್ಲಿ ಎರಡನೆಯ ದೊಡ್ಡ ಪಟ್ಟಣ. ಇಲ್ಲಿ ಎರಡು ವಿಶ್ವ 
ವಿದ್ಯಾಲಯಗಳಿವೆ. ಯಾರ್ಕ್‌ ವಿಶ್ವವಿದ್ಯಾಲಯದಲ್ಲಿ ಕರ್ನಾಟಕ ಸಂಗೀತಕ್ಕೆ ಒಂದು 
ಪೀಠವಿರುವುದಲ್ಲದೆ, ಭಾರತದಲ್ಲಿ ಸಂಗೀತವನ್ನು ಕಲಿತು ಬಂದಿರುವ ಹಿಗ್ಗಿನ್ಸ್‌ರಂ 
ಇಲ್ಲಿ ಸಂಗೀತ ಪ್ರಾಧ್ಯಾಪಕರಾಗಿದ್ದಾರೆ. ಅಲ್ಲಿ ಆವರ ನೇತೃತ್ವದಲ್ಲಿ ಐವತ್ತು ಜನ 
ವಿದ್ಯಾರ್ಥಿಗಳ; ಕರ್ನಾಟಕ ಸಂಗೀತ ಅಭ್ಯಾಸ ಮಾಡುತ್ತಿದ್ದಾರೆಂದು ತಿಳಿಯಿತು. ವೆಸ್ಲಿ 
ಎಶ್ವವಿದ್ಕಾನಿಲಯದಲ್ಲಿರುವ ಪುಸ್ತಕಭಂಡಾರ ಜಗತ್ತಿನ ಅತಿ ದೊಡ್ಡ ಪುಸ್ತಕ ಭಂಡಾರ 
ಗಳಲ್ಲಿ ಒಂದು. ಇಲ್ಲಿ, ಪುಸ್ತಕಗಳ ವ್ಯವಸ್ಥೆ, ಅವನ್ನು ವಾಚಕರಿಗೆ ಕೊಡುವುದು. ಯಾವ 
ಭಾಷೆಯ ಯಾವ ಪುಸ್ತಕವಾದರೂ ಇದೆಯೆ ? ಅದರ ಆನಂವಾದ ಇಬೆಯೆ, ಯಾವ 
ಭಾಷೆ ಅಥವಾ ಯಾವ ಯಾವ ಭಾಷೆಗಳಲ್ಲಿವೆ ಎಂಬುದನ್ನೆಲ್ಲ ಕಂಪ್ಯೂಟರ್‌ ಸಹಾಯ 
ದಿಂದ ಒಂದೇ ನಿಮಿಷದಲ್ಲಿ ಹೇಳುತ್ತಾರೆ. ಇದಲ್ಲದೆ ಟೊರಾಂಟೋದ ಸಾರ್ವಜನಿಕ 
ಪುಸ್ತಕಾಲಯ ಒಂದು ವಿಶಿಷ್ಟ ರೀತಿಯ ಗ್ರಂಥಭಂಡಾರ. ಇಲ್ಲಿ ಇಂಗ್ಲಿಷ್‌ ಭಾಷೆಯ 
ಪುಸ್ತಕಗಳಲ್ಲದೆ ಜರ್ಮನ್‌, ಫ್ರೆಂಚ್‌, ಹಿಂದಿ, ಭಾರತದ ಎಲ್ಲ ಪ್ರಾಂತಭಾಷೆಗಳ, ಸಂಸ್ಕೃತ, 
ಚೀನೀ ಗ್ರೀಕ್‌, ಹಂಗರಿ, ಇಟಲಿ, ಪೋಲೆಂಡ್‌, ಸ್ಪೇನ್‌ ಇವುಗಳ ಭಾಷೆಗಳ ಗ್ರಂಥಗಳೆಲ್ಲ 
ಇವೆ. 

ಚೀನಿ, ಹಿಂದಿ, ಪಂಜಾಬಿ ಮತ್ತು ಉರ್ದು ಗ್ರಂಥಗಳಿಗೆ ತಂಂಬ ಗಿರಾಕಿಯಂತೆ. 
ಈಚೆಗೆ ಈ ಗ್ರಂಥಾಲಯದ ಇತರ ಶಾಖೆಗಳಲ್ಲಿ, ಗುಜರಾತಿ ಬಂಗಾಳಿ ಭಾಷೆಗಳ ಗ್ರಂಥ 
ಗಳನ್ನು ಸಂಗ್ರಹಿಸಲು ಪ್ರಯತ್ನ ನಡೆಯುತ್ತಿದೆ. ಆಂತರಿಕ ವಿನಿಮಯ ಪದ್ಧತಿಯಿಂದ 

ಕೆ 


೫. 


೯೦ ಅಮೆರಿಕದಲ್ಲಿ ಗೊರೂರು 


ಟೊರಾಂಟೋದಲ್ಲಿ ಎಲ್ಲ ಗ್ರಂಥಾಲಯಗಳಲ್ಲಿರುವ ಎಲ್ಲ ಭಾಷಾ ಗ್ರಂಥಗಳೂ ಎಲ್ಲರಿಗೂ 
ದೊರೆಯುವ ವ್ಯವಸ್ಥೆ ಇದೆ. ಟೊರಾಂಟೋ ಸಾರ್ವಜನಿಕ ಗ್ರಂಥಾಲಯದಲ್ಲಿ ನಾನಾ 
ಭಾಷೆಯ ಪುಸ್ತಕಗಳೆಲ್ಲ ಸೇರಿ ಮೂರೂವರೆ ಲಕ್ಷ ಗ್ರಂಥಗಳಿವೆ. ಇರುವ ಎಲ್ಲ ಪುಸ್ತಕ 
ಗಳನ್ನೂ ಬಾಲಕರು ವಿದ್ಯಾರ್ಥಿಗಳು ಓದುವುದು ಸಾಧ್ಯವಿಲ್ಲ, ಅವರು ತಮ್ಮ ಸ್ವದೇಶ 
ವನ್ನು ಬಿಟ್ಟು ಕೆನಡದಲ್ಲಿ ಉದ್ಯೋಗಕ್ಕಾಗಿ ಬಂದು ನೆಲೆಸಿರುವವರ ವಂಕ್ಕಳು. ಅಂತಹ 
ಕಡೆಗಳಲ್ಲಿ ಪೋಷಕರು ತಮ್ಮ ವಕಾಶೃಭಾಷೆಯ ಗ್ರಂಥಗಳನ್ನು ತೆಗೆದುಕೊಂಡು ಹೋಗಿ, 
ಮನೆಗಳಲ್ಲಿ ಮಕ್ಕಳಿಗಾಗಿ ಓದುತ್ತಾರೆ. ಇದರಿಂದ ಮಕ್ಕಳು ತಮ್ಮ ಸಂಸ್ಕೃತಿಯನ್ನು 
ಸ್ವಲ್ಪವಾದರೂ ಆಚರಿಸಲು ಸಹಾಯಕವಾಗುತ್ತದೆ. ಟೊರಾಂಟೋದ ಕೆಲವು ಭಾಗ 
ಗಳಲ್ಲಿ ಮಾತೃಭಾಷೆಯಲ್ಲಿ ಮಕ್ಕಳಿಗೆ ಪ್ರಾರಂಭದ ಶಿಕ್ಷಣ ಕೊಡುವ ಖಾಸಗಿ ವ್ಯವಸ್ಥೆ 
ಗಳಿವೆ. ಅಲ್ಲಿ ಕೆನಡ ಇಂಗ್ಲಿಷ್‌ಶಾಲೆಯನ್ನು ಸೇರುವಷ್ಟು ಜ್ಞಾನ ಯೋಗ್ಯತೆ ಬರುವವರೆಗೆ 
ಮಕ್ಕಳು ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆದು, ಅನಂತರ ಕೆನಡದ ಇಂಗ್ಲಿಷ್‌ ಶಾಲೆಗಳಿಗೆ 
ಸೇರುತ್ತಾರೆ. ಆಗಾಗ ಎಲ್ಲ ಭಾಷೆಗಳ ಗ್ರಂಥಪ್ರದರ್ಶನಗಳನ್ನೂ ಗ್ರಂಥಾಲಯದವರಂ 
ನಿರ್ಮಿಸುತ್ತಾರೆ. ಅಮೆರಿಕದ ಎಂಪೈರ್‌ಸ್ಟೇಟ್‌ ಸೌಧವನ್ನೂ-ಎತ್ತರದಲ್ಲಿ, ವಿಸ್ತಾರ 
ದಲ್ಲಲ್ಲ-ಮೀರಿಸಿದ ಟಿ. ಎನ್‌. ಟವರ್‌ ಗೋಪುರ ಟೊರಾಂಟೋದಲ್ಲಿದೆ. ಇದು 
ಜಗತ್ತಿನಲ್ಲಿಯೆ ಅತ್ಯಂತ ಎತ್ತರದ ಕಟ್ಟಡ, ಇದರ ಎತ್ತರ ೧೮೦೦ ಅಡಿ. ಇದರಲ್ಲಿ 
ಅನೇಕ ಅಂತರಿಕ್ಷ ಸಮೀಕ್ಷಾ ಮಂದಿರಗಳು, ತಿರುಗುತ್ತಿರುವ ಹೋಟೆಲು, ಈಜು ಕೊಳ 
ಎಲ್ಲ ಇವೆ. ಈ ಕಟ್ಟಡ ಅನೇಕ ಮೈಲಿಗಳಿಂದಲೇ ಕಾಣುತ್ತದೆ. ಟೊರಾಂಟೋದಲ್ಲಿ 
ಎಲ್ಲರನ್ನೂ ಅದರಲ್ಲಿಯೂ ಮುಖ್ಯವಾಗಿ ಮಕ್ಕಳನ್ನು- ಆಕರ್ಷಿಸುವ ಸ್ಥಳವೆಂದರೆ 
ಮೀನುಗಳ ಕ್ರೀಡಾಕೊಳ. ಇಲ್ಲಿಯ ಮೀನುಗಳ ವಿಚಿತ್ರಲೀಲೆ ಯಾರನ್ನಾದರೂ ವಂಗ್ಧ 
ಗೊಳಿಸುತ್ತದೆ. ಮೀನು ಹತ್ತು ಹನ್ನೆರಡು ಅಡಿ ನೀರಿನಿಂದ ಮೇಲಕ್ಕೆ ಹಾರುತ್ತದೆ. 
ನಾನಾ ವಿಧವಾದ ಸರ್ಕಸ್‌ ಮಾಡುತ್ತದೆ. ಕೈಯಿಂದ ಆಹಾರವನ್ನು ತೆಗೆದುಕೊಳ್ಳುತ್ತದೆ. 
ನಿಜವಾಗಿ ತರಪೇತಿ ಕೊಟ್ಟುಂತೆ ನಡೆಯುತ್ತದೆ. ಪೃಕೃತಿಲೀಲೆ ವಿಚಿತ್ರವಾದುದು- 


ಕೊನೆ ನಿಲ್ದಾಣದಲ್ಲಿ ನಿಂತ ರೈಲು 


ಅಮೆರಿಕದ ನಾಗರಿಕತೆಯು, ಉದ್ವೇಗ ಅಶಾಂತಿ ಮತ್ತು ಸದಾ ಚಲನೆಯ 
ತತ್ವದ ಮೇಲೆ ನಿಂತಿದೆ. ಅಮೆರಿಕ ಕೆನಡ ಎರಡೂ ಸೇರಿ, ಜಗತ್ತಿನ ಪೆಟ್ರೋಲ್‌ನಲ್ಲಿ 
ಅರ್ಧ ಭಾಗವನ್ನು ಉರಿಸುತ್ತಾರೆ. ಪ್ರಪಂಚದ ಶೇಕಡ ೧೭ರಷ್ಟು ಜನತೆ, 
ಪ್ರಪಂಚದ ಶೇಕಡ ೭೫ರಷ್ಟನ್ನು ಅನುಭವಿಸಂತ್ತಾರೆಂದು ಅಂದಾಜು ಮಾಡಲಾಗಿದೆ, 
ಅಮೆರಿಕ ಜೀವನಕ್ರವು, ಮೇಣದ ಬತ್ತಿಯನ್ನು ಎರಡೂ ಕಡೆಯಿಂದ ಉರಿಸಿದಂತೆ. 
ನಾವು ಅಮೆರಿಕವನ್ನು ತಲುಪಿದ ಎರಡನೇ ದಿನಕ್ಕೆ. ಎಲ್ವಿಸ್‌ ಪ್ರೆಸ್ಲಿ ಎಂಬ ಪಾಪ್‌ 
ಗಾಯಕ, ತೀರಿಕೊಂಡ. ಆಗ ಅವನಿಗೆ ಇನ್ನೂ ೪೨ ವರುಷ ಮಾತ್ರ. ಅವನು 
ಧೂಮಕೇತುವಿನಂತೆ ಪಾಶ್ಚಾತ್ಮ ರಾಕ್‌ ಜನಪ್ರಿಯತೆಯ ಶಿಖರವನ್ನೇ ಮುಟ್ಟಿಬಿಟ್ಟ. 
ಅಮೆರಿಕದ ರಾಕ್‌ ಸಂಗೀತಕ್ಕೆ ಅವನು ಮೂಲಪುರುಷನಲ್ಲ-ಅದು ಹಿಂದಲಿಂದಲೂ 
ಇತ್ತು. ಅದರೆ ಅದನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಕ್ರೋಡೀಕರಿಸಿ, ಅದಕ್ಕೆ 
ನಾದದ ಚೌಕಟ್ಟನ್ನೂ ಭೋರ್ಗರೆತವನ್ನೂ ಕೊಟ್ಟು-ಅದರ ಲೈಂಗಿಕ ರಮ್ಮತೆಯನ್ನು 
ಸ ೈಲ್ಪವೂ ಕಡಿಮೆ ಮಾಡದವನಂ-ಪ್ರಿಸ್ಲಿ. ಇವನ ಜೀವಿತವೇ ಒಂದು ಪವಾಡ. ಆ 
ಚಿಕ್ಕ ವಯಸ್ಸಿನಲ್ಲಿ ಯಾವುದನ್ನೂ ಅದ್ಭುತಮಾಡುವ ಅಮೆರಿಕದಲ್ಲಿ ಸಹ-ಅವನದು 
ಅಸಾಧಾರಣ ಜಯಭೇರಿ. ಅವನು ಹುಟ್ಟಿದುದು ಸ್ಲಂ (ಕೊಳಕು ಪ್ರದೇಶದಲ್ಲಿ). 
ಅವನು ಅತ್ಯಂತ ಕೆಳವರ್ಗಕ್ಕೆ ಸೇರಿದವನು. (ಆದರೆ ನಮ್ಮಲ್ಲಿ ಹರಿಜನರಿಗೆ ನಾವು 
ಅಷ್ಟು ಪ್ರೋತ್ಸಾಹ ಕೊಡದೇ ಇರುವುದರಿಂದ ಅವನ ಶಕ್ತಿ ಸಾಮರ್ಥ್ಯಗಳು ಬೆಳಗದೆ 
ಸಂಪ್ತವಾಗಿರುತ್ತವೆ.) ಚಾರ್ಲಿ ಚಾಪ್ಲಿನ್‌ ಎಂತಹ ಅದ್ಭುತ ನಟ- ಸುಸಂಸ್ಕೃತ ಜೀವಿ, 
ನಗುವಿನ ಕೊನೆಯಲ್ಲಿ ಸದಾ ಒಂದು ತೊಟ್ಟು ಅಳು. ಸರ್ವಾಧಿಕಾರಿ ಹಿಟ್ಲರನ 
ಪಾತ್ರವನ್ನು, ಅದೆಷ್ಟು ಚೆನ್ನಾಗಿ ಮಾಡಿದ್ದ. ಚಾರ್ಲಿಚಾಪ್ಲಿನ್‌ನನ್ನು ಪ್ರೀತಿಸದೆ 
ಇರಲು ಸಾಧ್ಯವೇ ಇಲ್ಲ. ಇವನೂ ಸ್ಲಂನನ್ಲಿ ಹುಟ್ಟಿದವನು, ಕೆಳವರ್ಗಕ್ಕೆ ಸೇರಿದ 
ವನಂ. ಲೂಯಿ ಪಾಶ್ವರ್‌-ಅದ್ಭುತ ವಿಜ್ಞಾನಿ, ಮಾನವತೆಯ ಮಿತ್ರ. ಪ್ರಾಣಿಗಳಿಗೆ 
ಸಹ ಮಿತ್ರ. ನಾಯಿ ಹುಚ್ಚಿಗೆ ಮದ್ದು ಕಂಡುಹಿಡಿದವನು. ಅವನೂ ಸಹ ಸ್ಲಂ 
ನಲ್ಲಿ ಹಂಚ್ಬಿದವನು. ಅವನನ್ನು ಪ್ರೀತಿಸದೆ ಇರಲು ಸಾಧ್ಯವೆ ? ಇಂದೂ ಸಹ ನಮ್ಮ 
ದೇಶದಲ್ಲಿ, ಎಷ್ಟು ಜನ ಹರಿಜನರೆನ್ನಿಸಿಕೊಳ್ಳುವವರು, ಇಂಜನಿಯರು, ವೈದ್ಯರು. 
ಸರ್ಕಾರಿ ಅಧಿಕಾರಿಗಳೂ ಆಗಿದ್ದಾರೆ. ಅವರೆಲ್ಲ ದಕ್ಷರು ಒಳ್ಳೆ ನಡತೆಯುಳ್ಳವರು, 
ಅವರಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ವಿದ್ಯಾಭ್ಯಾಸ ಆವಶ್ಯಕ, 

ಎಲ್ವಿಸ್‌ಪ್ರಿಸ್ಲಿ, ಪಾಠಶಾಲೆಗೆ ಹೋದವನೆ ಅಲ್ಲ. ಹೋಗುವುದಕ್ಕೆ ಅವನಲ್ಲಿ 
ಹಣವಿರಲಿಲ್ಲ. ಅವನ ತಾಯಿ ಕೂಲಿಮಾಡುತ್ತಿದ್ದಳು. ತನ್ನ ಹದಿನೆಂಟನೆ ವಯಸ್ಸಿನಲ್ಲಿ 
ಅವನು ತನ್ನ ಗಿತಾರ್‌ ಹಿಡಿದುಕೊಂಡು ಸನ್‌ರಿಕಾರ್ಡ್‌ ಕಂಪನಿಗೆ ಹೋಗಿ, ತನ್ನ ಒಂದು 


ದಿಂಠಿ ಅಮೆರಿಕದಲ್ಲಿ ಗೊರೊರೆು 


ಹಾಡನ್ನು ನಾಲ್ಕು ಡಾಲರ್‌ ಖರ್ಚುವಕಾಡಿ ರಿಕಾರ್ಡ್‌ವಾಾಡಿಸಿ, ಆ ರಿಕಾರ್ಡನ್ನೂ 
ತಾಯಿಗೆ ಅವಳ ಹುಟ್ಟು ಹಬ್ಬದ ದಿನ ಉಡುಗೊರೆಯಾಗಿ ಕೊಟ್ಟನು. ಅವನಂ 
ತಾಯಿಯನ್ನು ತುಂಬ ಪ್ರೀತಿಸಂತ್ತಿದ್ದನು. ರಿಕಾರ್ಡಿಂಗ್‌ ಕಂಪನಿಯ ಕಾರ್ಯದರ್ಶಿ 
ಮೇರಿಯಾನ್‌ ಕೇಸ್ಕರ್‌ಳು. ಹಾಡಿನ ಕುಗ್ಗಿದ ಮಂದಸ್ವರದಲ್ಲಿ ಒಂದು ಇಂಪನ್ನು 
ಗಮನಿಸಿ, ಯಜವರಾನ ಸ್ಯಾಮ್‌ ಫಿಲಿಪ್‌ ಬಂದಾಗ, ಅವನ ಮುಂದೆ ಆ ರಿಕಾರ್ಡನ್ನು 
ಹಾಕಿದಳು. ಸ್ಯಾಮ್‌, ''ಬಿಳಿ ದೇಹದಲ್ಲಿ ದೇಶದಲ್ಲೆಲ್ಲ ಪ್ರಸಿದ್ಧಿ ಮಾಡಬಹುದಾದ 
ಕರಿಯ ಧ್ವನಿಗಾಗಿ'” ಹುಡುಕುತ್ತಿದ್ದನು. ಆಗ ಪ್ರಿಸ್ಲಿ, ಒಂದು ಕಂಪನಿಯ ಮೋಟಾರು 
ವಾಹನಕ್ಕೆ ಸಂಚಾಲಕನಾಗಿ, ವಾರಕ್ಕೆ ಮೂವತ್ತೆ ದು ಡಾಲರು ಸಂಪಾದಿಸುತ್ತಿದ್ದನಂ. 
ಅವನ ತರಗತಿಯ ನಾಟಕ, ಸಂಗೀತ ಅಭ್ಯಾಸಿ ಹವ್ಯಾಸಿಗಳಿಗೆ ಹೊರತು, ಉಳಿದವರಿಗೆ 
ಅವನ ಶಕ್ತಿ ಗೊತ್ತಿರಲಿಲ್ಲ. ಅನಂತರ ಪ್ರಿಸ್ಲಿ ಹಾಡಿದ “ದೆಟ್‌ ಈಸ್‌ ಆಲ್‌ರೈಟ್‌ 
ಮಮ್ಮ'' ಎಂಬ ಗೀತ ತಕ್ಕಮಟ್ಟಿಗೆ ಪ್ರಸಿದ್ಧವಾಯಿತು. 

ಇದಾದ ಮೇಲೆ ಪ್ರಿಸ್ಲಿ ''ಮಿಸ್ಟ್ರಿಟ್ಟೇನ್‌'' ಎಂಬ ಗೀತವನ್ನು ಹಾಡಿದನು. ಆಗ 
ಆರ್‌. ಸಿ. ಎ. ಕಂಪೆನಿಯು ಅವನಿಗೆ ೩೫ ಸಾವಿರ ಡಾಲರುಗಳ ಕಾಂಟ್ರಾಕ್ಟ್‌ ಕೊಟ್ಟಿತು, 
ಆರು ತಿಂಗಳ ನಂತರ ಪ್ರಿಸ್ಲಿ ""ಹಾರ್ಡ್‌ಬ್ರೇಕ್‌ ಹೋಟೆಲ್‌'' ಎಂಬ ಮತ್ತೊಂದು 
ಹಾಡನ್ನು ಹಾಡಿದನು. ಅದು ಅಮೆರಿಕನ್‌ ಸಂಸ್ಕೃತಿಯಲ್ಲಿ, ""ರಾಕ್‌ಯಂಗ” 
ಎಂಬ ಸಾರ್ವಜನಿಕ ಹುಚ್ಚು ಹುಯ್ಲಿನ ಪ್ರವಾಹವನ್ನೇ ಎಬ್ಬಿಸಿಬಿಟ್ಟಿತು. ಅವನ 
ಸಂಗೀತ, “ಭೋಗ ಪ್ರಚೋದನೆ, ಭೋಗಲಾಲಸೆ, ಇಂದ್ರಿಯ ಲಂಪಟತೆ” ಎಂದೆಲ್ಲ 
ಹಿರಿಯರು ಆಕ್ಷೇಪಿಸಿದರು. ಕಿರಿಯರಿಗೆ ಅದೇ ಬೇಕಾಯಿತು. ಪ್ರಿಸ್ಲಿ ತನ್ನ ಅತೃಪ್ತ 
ಕಾಮನೆಗಳ ಬಿಡುಗಡೆಗಾಗಿಯೇ, ತನ್ನ ಗಾಯನವನ್ನು ಉಪಯೋಗಿಸಿದ. ಅವನ 
ಗಾನದಲ್ಲಿ ಇಂದ್ರಿಯಲಾಲಸೆಗೆ ಅಹ್ವಾನವಿತ್ತು. ಅವನು ಸ್ವಲ್ಪಕಾಲ ಸೈನ್ಯದಲ್ಲಿಯೂ 
ಇದ್ದನು. ಹಾಲಿವುಡ್‌ಗೆ ಹೋಗಿ, ೩೩ ಸಿನಿವಾಗಳಲ್ಲಿ ಹಾಡಿದನು. ಅಭಿನಯಿಸಿದನಂ, 
ಅವನ ಅನುಯಾಯಿಗಳು ಅನುಕರಣಪಟಂಗಳು ಸಾವಿರಾರು ಜನ ಆದರು. ಅವನ 
ಕಾರ್ಯಕ್ರಮದಲ್ಲಿ ಮೊದಲು ಅವನೊಬ್ಬನೇ ಹಾಡುವವನು ; ಅನಂತರ ಅವನ ಜೊತೆ 
ಅವನ ಅತ್ಯಂತ ನೆಚ್ಚಿನ ನಾಲ್ಕಾರು ಜನ ಹಾಡುವರು ; ಅನಂತರ ಇಪ್ಪತ್ತು 
ಮೂವತ್ತು ಜನ ಹಾಡುವರು. ಕೊನೆಯಲ್ಲಿ ನೆರೆದಿರುವ ಶ್ರೋತ್ಸಗಳೆಲ್ಲ ಎದ್ದುನಿಂತು 
"ರಾಕ್‌ ಅಂಡ್‌ ರೋಲ್‌'' ಹಾಡುವರು. ಸಹಸ್ರಾರಂ ಕಂಠಗಳಿಂದ ಧ್ವನಿ ಒಂದೇ 
ಸಮನಾಗಿ ಅತ್ಯುಚ್ಚ ಸ್ಥಾಯಿಗೆ ಎದ್ದು ಬ್ರಹ್ಮಾಂಡವನ್ನೇ ಭೇದಿಸುವುದು. ಆ 
ಶಬ್ದಕ್ಕೆ ಸಮನಾದುದು ಮತ್ತೆಲ್ಲಿಯೂ ಇರದು. ಅದನ್ನು ಕೇಳಿದವರಲ್ಲಿ ಒಂದಂ 
ಅಪೂರ್ವ ಉತ್ಸಾಹ, ಗೆಲುವು ಉಂಟಾಗುತ್ತಿದ್ದಿತು. ಪ್ರಿಸ್ಲಿಯ ರಿಕಾರ್ಡುಗಳು 
೫೦೦ ದಶಲಕ್ಷ (೫೦ ಕೋಟಿ) ಮಾರಾಟವುದುವು. ಅವನ ಜನಪ್ರಿಯತೆ ಯಾವಾಗಲೂ 
ಕುಗ್ಗಲಲ್ಲ, 


ಕೊನೆ ನಿಲ್ದಾಣದಲ್ಲಿ ನಿಂತರೆ ಲು ೧೦೧ 


ಪ್ರಿಸ್ಲಿ ಜೀವನ ಆತಿ ಚುರುಕು, ಆತಿಭೋಗ. ಬಹಃಶಃ ಅತಿಪಾನೀಯ. ವೈಭವ 
ಅಟ್ಟಹಾಸ ಅಶಾಂತಿ ವಿವಾಹ ವಿಚ್ಛೇದ, ಸದಾಚಲನೆ-ಇವು ಜಯಶಾಲಿಯಾದ 
ಅಮೆರಿಕನ್‌ ಮನುಷ್ಯನ ಜೀವನದ ಅನುಕರಣೆಯ ಚಿತ್ರಣದಂತೆ ತೋರಿತು. ಅವನ 
ಪ್ರಸಿದ್ಧಿ ಜನಪ್ರಿಯತೆ ಪಾಮಂಖ್ಯತೆ ಊಹನಾತೀತವಾಯಿತು. ಇಪ್ಪತ್ತೆರಡು ವರ್ಷ 
ಗಳ ಕಾಲದಲ್ಲಿ ಒಬ್ಬ ಮನುಷ್ಯ, ಎರಡು ಜೀವವಕಾನದ ಬಾಳಿನ ಗೊಂದಲ ವೈಭವ 
ಗಳನ್ನು ಬಾಳಿದ. ಆನಂತರ ಅವನ ಸಂಗೀತ ಹೆಚ್ಚಿನ ಮಟ್ಟವನ್ನು ಮುಟ್ಟದಿದ್ದರೂ 
ಅವನ ಪ್ರಸಿದ್ದಿ ಸ್ವಲ್ಪವೂ ಕಡಿಮೆಯಾಗಲಿಲ್ಲ. ಅವನಿಗೆ ಜೀವನದ ನಿಜವಾದ 
ಹಿಡಿತವೇ ಸಿಕ್ಕಲಿಲ್ಲ. ೪೨ ನೇ ವಯಸ್ಸಿನಲ್ಲಿ ಅವನು ತನ್ನ ಸ್ನಾನದ ಮನೆಯಲ್ಲಿ 
ಸತ್ತುಬಿದ್ದಿದ್ದುದು ಕಂಡಿತ. ಅವನು ಅನೇಕ ಉತ್ತೇಜಕ ಗುಳಿಗೆಗಳು, ಶವಂನ 
ಗುಳಿಗೆಗಳು, ಮಂಪರುಬರುವ ಗುಳಿಗೆಗಳು ಇವನ್ನೆಲ್ಲ ಸೇವಿಸಂತ್ತಿದ್ದ. ಸ್ಥೂಲಕಾಯ, 
ಕಣ್ಣಿನ ರೋಗ, ಕರಳುಬೇನೆ ಇವುಗಳಿಂದ ನರಳುತ್ತಿದ್ದ. ಅವೆರರಿಕ ನಾಗರಿಕತೆ ತನ್ನ 
ಪ್ರತಿಭಾವಂತರನ್ನು ವೇಧಾವಿಗಳನ್ನು, ಜಯಶಾಲಿಗಳನ್ನು ಜೀರ್ಣಿಸಿಕೊಂಡು ಬಿಡಂತ್ತದೆ, 
ಕೊಲ್ಲುತ್ತದೆ ಎಂಬ ಕಥೆ ನಿಜವಾಯತು. (So the legend goes nothing kills 
America’s culture heroes as quickly and surely as suceess). 

ಪ್ರಿಸ್ಲಿ, ಒಂದು ಕಾಲನಿಯಮಕ್ಕನುಗುಣವಾಗಿಯೋ ಎಂಬಂತೆ ತನ್ನನ್ನ ತಾನಂ 
ಸಂಟರ್ಣಕೊಂಡುಬಿಟ್ಟನು. ಬಡಕುಟುಂಬದಲ್ಲಿ ಹುಟ್ಟಿ, ಹೈಸ್ಕೂಲು ವಿದ್ಯಾಭ್ಯಾಸವನ್ನು 
ಮಾತ್ರ ಹೊಂದಿ, ಪ್ರಸಿದ್ಧಿಯ ಅಲೆಯ ತುದಿಯೇರಿ, ಆನಂದದ ರಂಗ ರಾಟಣದಲ್ಲಿ 
ತಿರುಗಿ, ಪ್ರಸಿದ್ಧಿಯಿಂದಲೇ ಸತ್ರಹೋದನಂ. ಅವನಂ ತಾಯಿಯನ್ನು ನಿಸ್ಸಂಕೋಚ 
ವಾಗಿ, ಅತ್ಯಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದನು. ಈಗ ಅವನು ಕೊನೆಯಲ್ಲಿ ಅವಳ 
ಸಮೀಪವನ್ನು ಸೇರಿದನು. ಅವನನ್ನು ಅವಳ ಗೋರಿಯ ಮಗ್ಗುಲಲ್ಲಿಯೇ ಹೂಳಿದರು. 
ಅವನು ಎಷ್ಟು ವೆ ಭವ ಅಟ್ಟಹಾಸ ಅಟಾಟೋಪದಿಂದ ಬಾಳಿದ್ದನೋ, ಅಷ್ಟೇ 
ವೈಭವದಿಂದ ಅವನ ಮರಣಯಾತ್ರೆಯೂ ಜರುಗಿತು. ಅವನೊಬ್ಬ ದಾನಶೂರ 
ಕರ್ಣನೇ ಆಗಿದ್ದನಂ. ತನ್ನ ಮಿತ್ರರಿಗೆಲ್ಲ ಕಾಡಿಲಾಕ್‌ ಕಾರನ್ನು ಬಹುಮಾನವಾಗಿ 
ಕೊಡುವುದೇ ಅವನ ಚಾಳಿ, ಹೀಗೆ ಅವನು ಕೊಟ ಶ್ರ ಕಾರುಗಳ ಪೈಕಿ ೧೬ ಕಾರುಗಳು, 
ಅವನ ಶ್ಮಶಾನಯಾತ್ರೆಯಲ್ಲಿ ಪಾಲ್ಗೊಂಡಿದ್ದವು. ಅವನು ಸಾವಿರಾರು ಜನಕ್ಕೆ 
ಬೇಕಾದುದನ್ನೇ ಕೊಟ್ಟು, ಒಂದು ದೊಡ್ಡ ಬಳಗವನ್ನೇ ಸಾಕಿದ್ದನಂ. ಅವನ ಔದಾರ್ಯ, 
ದುಡ್ಡಿನಲ್ಲಿ ನಿರ್ಲಕ್ಷ್ಮಗಳನ್ನು ಕಂಡು, ಲಕ್ಷಾಧಿಪತಿಗಳೂ ಸಹ ನಾಚುತ್ತಿದ್ದರು. 
ರುಡಾಲ್ಫ್‌ ವ್ಯಾಲೆಂಟನ್‌, ಜ್ಯೂಲೆಗಾರ್ಲಿಂಡ್‌ಳ ಸಾವಿನಿಂದೀಚೆಗೆ, ಯಾರಿಗೂ ಇಂತಹ 
ವಂರಣೋತ್ತರ ಅಗಾಧ ಜನಸಮೂಹ ನೆರೆದದ್ದು ಜ್ಞಾಪಕವಿಲ್ಲ. ಪ್ರಿಸ್ಲಿಯ ಎಂಬತ್ತು 
ಸಾವಿರ  ಮೆಚ್ಚಿಗೆಗಾರರೂ ಪ್ರೇಮಿಗಳೂ ಸೇರಿದ್ದರು. ಎಲ್ಲ ಬ್ರಾಡ್‌ಕ್ಕಾಸ್ಟ್‌ 
ನಿಲಯಗಳವರೂ--ತಮ್ಮ ವ್ಯಾಪಾರಿ ಪ್ರಸಾರಗಳನ್ನು ಸಹ ನಿಲ್ಲಿಸಿ, ಇಡೀ 


೧೦೨ ಅಮೆರಿಕದಲ್ಲಿ ಗೊರೂರು 


ದಿನವೆಲ್ಲ ಪ್ರಿಸ್ಲಿಯ ಸಂಗೀತವನ್ನೇ ಪ್ರಚಾರ ಮಾಡಿದರು. ಕೆಲವು ಬ್ರಾಡ್‌ 
ಕ್ಯಾಸ್ಟಿಂಗ್‌ ನಿಲಯಗಳಲ್ಲಿ, ಪ್ರಿಸ್ಲಿ ರಿಕಾರ್ಡುಗಳು ವಂಣಗಿದು ಹೋದಾಗ, ಸ್ಥಳದ ಪ್ರಿಸ್ಲಿ 
ಆಭಿವರಾನಿಗಳೀದ ರಿಕಾರ್ಡುಗಳನ್ನು ತರಿಸಿ ಪ್ರಸಾರವಕಾಡಿದರು. ಸಮಾಧಿ ಸ್ಥಳದಲ್ಲಿ 
ಹೂವಿನರಾಶಿ, ಗಿಟಾರ್‌ಗಳ ಅರ್ಪಣೆ, ನೂಕುನುಗ್ಗಲಿನಲ್ಲಿ ಇಬ್ಬರಂ ಸತ್ತು ಅನೇಕರು 
ಗಾಯಗೊಂಡರು. ಕೆಲವರು ಮೂರ್ಛೆ ಬಿದ್ದರಂ. ಅನೇಕರಂ ಮೊಣಕಾಲೂರಿ 
ಪ್ರಾರ್ಥಿಸುತ್ತಿದ್ದರು. ಶವಕ್ಕೆ ಅರ್ಪಿಸಲು ನ್ಯೂಯಾರ್ಕ್‌ ಮತ್ತು ಸಂತ್ತಮುತ್ತಲ 
ಪ್ರದೇಶದ ಹೂವುಗಳೆಲ್ಲ ಮುಗಿದುಹೋಗಿ, ಕೊಲಂಬಿಯಾದಿಂದ ವಿಮಾನದಲ್ಲಿ ತರಿಸಿದರು- 

ಹೀಗೆ ಅಮೆರಿಕದ ಸಂಗೀತ ಪ್ರಪಂಚದ ಒಬ್ಬ ಯುಗಪ್ರವರ್ತಕ, ಚಿಕ್ಕ ವಯಸ್ಸಿ 
ನಲ್ಲಿಯೇ ಕಣ್ಮರೆಯಾದ. ಆದರೆ ಅವನು ಬಿಟ್ಟುಹೋದ ಸಂಗೀತ ಮಾತ್ರ ೫೦ ಕೋಟಿ 
ರಿಕಾರ್ಡುಗಳಲ್ಲಿವೆ. ಅವನು ಮೊದಲು ಪ್ರಸಿದ್ಧಿಗೆ ಬಂದುದು The mystery train 
ಎಂಬ ಗೀತದಿಂದ. ಈಗ ಆ ರೈಲು ಕೊನೆಯ ನಿಲ್ದಾಣದಲ್ಲಿ ನಿಂತುಹೋಯಿತಂ. 

ಎಲ್ವಿಸ್‌ ಪ್ರಿಸ್ಲಿ, ಸಾಯುವಾಗ ೭೦ ದಶಲಕ್ಷ ಡಾಲರು ಆಸ್ತಿ ಬಿಟ್ಟ. ಉತ್ತವಂ 
ಸಂಗೀತಮಟ್ಟದ ದೃಷ್ಟಿಯಿಂದ ನೋಡಿದರೆ, ಅವನು ಲೋಕೋತ್ತರ ಸಂಗೀತ 
ಪ್ರತಿಭಾವಂತನೇನೂ ಅಲ್ಲ. ಆದರೂ ಅವನು ಚಕ್ರವರ್ತಿಗಳ ವೈಭವವನ್ನೇ ಅನಂಭವಿ 
ಸಿದನು. ನಮ್ಮಲ್ಲಿಯೂ ಅನೇಕ ಸಂಗೀತಗಾರರೂ, ಕಲೆಗಾರರೂ ಆಗಿ ಹೋದರು 
ಅನೇಕರ ಅಂತ್ಯಕಾಲ, ವೈದ್ಯಕೀಯ ಚಿಕಿತ್ಸೆಗೂ ಕ್ಷುತ್‌ಬಾಧಾ ಪರಿಹಾರಕ್ಕೂ ಸಹ, ಹಣ 
ಇಲ್ಲದೆ ಕಳೆಯಿತು. 

ಅಮೆರಿಕದವರು ಯಾವುದರಲ್ಲಿಯೂ ಹಣ ಸಂಪಾದನೆಯ ಗುರಿಯನ್ನೇ 
ಮುಖ್ಯವಾಗಿಟ್ಟುಕೋಡಿರುತ್ತಾರೆ. ಇತರ ವಿಷಯಗಳ ದೃಷ್ಟಿ ಇಲ್ಲವೇ ಇಲ್ಲ ಎಂದಲ್ಲ. 
ಆದರೆ ಅವೆಲ್ಲ ಗೌಣ. ಯಾವುದೂ ವ್ಯಾಪಾರಕ್ಕೆ ಒದಗಬೇಕು. ಹೆಣದಿಂದಲೂ ಅವರು 
ಹಣಸಂಪಾದನೆ ಮಾಗಲು ಪ್ರಯತ್ನಿಸುತ್ತಾರೆ. ಇದುವರೆಗೆ ಪಾಶ್ಚಿಮಾತ್ಮ ರಾಷ್ಟ್ರ 
ಗಳಲ್ಲಿ ಜನರನ್ನು ವಿಮಾನಗಳನ್ನು ಮಕ್ಕಳನ್ನು ಕದ್ದು, ಒತ್ತೆ ಇಟ್ಟುಕೊಂಡು ಹಣ 
ಹೊಡೆಯುವುದು ಪದ್ಧತಿಯಾಗಿತ್ತು. ಈಗ ಕೆಲವು ತಿಂಗಳಲ್ಲಿ ಜರ್ಮನ್‌ ಭಯೋತ್ಪಾದ 
ಕರಂ, ಒಬ್ಬ ಜರ್ಮನ್‌ ವ್ಯಾಪಾರಿಯನ್ನೇ ಹಣಕ್ಕಾಗಿ ಒತ್ತೆ ಇಟ್ಟುಕೊಂಡು, ಕೆಲವು 
ವಾರಗಳ ನಂತರ ಕೊಂದರಂ. ಆದರೆ ಹೆಣವನ್ನು ಕದಿಯುವ ಪ್ರಯತ್ನ, ಪ್ರಿಸ್ಲಿಯ 
ಸಾವಿನಿಂದಲೇ ಮೊದಲಾಯಿತು. ಎಲ್ವಿಸ್‌ ಪ್ರಿಸ್ಲಿಯು ಸತ್ತು ಒಂದು ತಿಂಗಳಿನೊಳ 
ಗಾಗಿ, ಅವನ ಹೆಣವನ್ನು ಕದ್ದುಕೊಂಡು ಹೋಗುತ್ತಾರೆಂದೂ, ಅದಕ್ಕಾಗಿ ಪ್ರಿಸ್ಲಿಯ 
ಆಸ್ತಿಯಿಂದ ವಾರಸುದಾರರು ಒಂದರಿಂದ ಹತ್ತು ದಶಲಕ್ಷ ಡಾಲರು ತೆರಬೇಕಾಗಬಹು 
ದೆಂದೂ, ಅಮೆರಿಕ ಪತ್ರಿಕೆಗಳಲ್ಲಿ ಸುದ್ದಿ ಪ್ರಕಟವಾಯಿತು. ಈಚೆಗೆ ಪ್ರಸಿದ್ಧನಟ 
ಚಾರ್ಲಿಚಾಪ್ಲಿನ್‌ರ ಹೆಣವನ್ನು ಸಹ, ಅವನನ್ನು ಹೂಳಿದ್ದ ಹಳ್ಳಿಯ ಸ್ಮಶಾನದಿಂದ 
ಕದ್ದುಕೊಂಡು ಹೋಗಿದ್ದಾರೆಂದು ಸುದ್ದಿಯಾಗಿದೆ. 


ರಾಕೀಪರ್ವತಗಳುಣಗ್ಗೆ (ಸಿಯೆರ್‌-ನ್ಯಾಶನಲ್‌ ಪಾರ್ಕ 


ಅಮೆರಿಕ, ಕೆನಡ ಎರಡರ ಗಡಿಯಲ್ಲಿ ರಾಕೀಸ್‌ ಪರ್ವತಶ್ರೇಣಿಯಿದೆ. ಇದು 
ಅಮೆರಿಕ, ಕೆನಡ ಎರಡು ದೇಶಗಳಿಗೂ ವಾರಾಂತ್ಯದ ಹೆಮ್ಮೆಯ ಪ್ರವಾಸೀಕ್ಷೇತ್ತ. 
. ಈ ಬೆಟ್ಟಗಳ ಶ್ರೇಣಿ ಉತ್ತರದಿಂದ ದಕ್ಷಿಣಕ್ಕೆ ೪ ಸಾವಿರ ಮೈಲಿ ಮತ್ತು ಅಗಲದಲ್ಲಿ 
೩೦೦ ಮೈಲಿಗಳ ವಿಸ್ತೀರ್ಣವುಳ್ಳದುದಾಗಿ, ಕೆಲವು ಕಡೆ ಹದಿನೆ ದು ಸಾವಿರ ಅಡಿಗಳ 
ಎತ್ತರದವರೆಗೆ ಹಬ್ಬಿದೆ. ಇದರಲ್ಲಿ ನಮ್ಮ ಹಿವಾಲಯ ಪರ್ವತದಂತಹ ವೆ ೃವಿಧ್ಯ 
ವಾಗಲೀ, (ತಾನೇ Rs ಬೆಳೆದ ಚಾರ: ಮುಂತಾದ) ವೃಕ್ಷಸಂಪತ್ತಾಗಲೀ 
ಇಲ್ಲ. ಆದರೆ ಇದರಲ್ಲಿ ಮತ್ತೊಂದು ಬಗೆಯ ಅಪೂರ್ವವಾದ ಆಕರ್ಷಣೆ ಇದೆ. ಈ 
ಪರ್ವತಶ್ರೇಣಿ, ಭೂಮಿಯಿಂದ ಆಕಾಶದವರೆಗೆ ಎದ್ದ ನೇರವಾದ ಬಂಡೆಯ ರಾಶಿ, 
ಇದು ಪರ್ವತ ಎನ್ನುವುದಕ್ಕಿಂತ ಬಂಡೆ ಎನಿಸಿಕೊಳ್ಳಲು ಹೆಚ್ಚು ಅರ್ಹವಾಗಿದೆ, ಇದರ 
ಅನೇಕ ಭಾಗ, ನಿಜವಾಗಿ ಪ್ರಕೃತಿಯ ಒಂದು ಪೂರ್ವ ಯೋಜನೆಯಂತೆ-ಮ ನುಷ್ಕನ 
ಇಂಜನಿಯರಿಂಗ್‌ ಟಾಯ್‌ ಕೃತಕವಾಗಿ ಕಟ್ಟಿರುವ ಗೋಡೆಯೋ ಎಂದು 
ಕಾಣುವಷ್ಟು ಸಹ, ನೇರವಾಗಿದೆ. ಅದರಿಂದಲೇ ಇದಕ್ಕೆ ರಾಕೀ ಎಂದು ಹೆಸರು 
ಬಂದಿರಬಹುದು. ಇದು ಎರಡು ಕಡೆಗಳಲ್ಲಿಯೂ ಒಂದೇ ಸಮನಾಗಿ ಅನೇಕನೂರಂ 
ಮೈಲಿ ಹೋಗುತ್ತಿರುವ ಪರ್ವತಶ್ರೇಣಿ. ಇದರಲ್ಲಿ ಅನೇಕವಾದ ಆಕರ್ಷಣೆಗಳಿವೆ. 
ಒಂದು ಕಾಲದಲ್ಲಿ ಇದರಲ್ಲಿ ಜ್ವಾಲಾಮುಖಿಗಳಿದ್ದಿರಬೇಕು. ಈಗ ಅವು ಉಷ್ಣೋದಕ 
ರುರಿಗಳಾಗಿ ಉಳಿದಿವೆ. ನಾನಾಬಗೆಯ ಪರ್ವತಧಾಮಗಳು, ಶೃಂಗದಿಂದ ಶೃಂಗಕ್ಕೆ 
ಹಾಕಿರುವ ಎಲೆಕಿ ಕ್‌ ಗೊಂಡಾಲ (ಅಂತರೀಕ್ಷದಲ್ಲಿ ಉಕ್ಕಿನ ತಂತಿಯ ಮೇಲೆ ಚಲಿಸುವ 
ವಿದ್ಯುತ್‌ ತೊಟ್ಟಿಲುಗಳು) ಇವುಗಳಲ್ಲಿ ಕುಳಿತು ನೋಡಿದರೆ ಪರ್ವತಶ್ರೇಣಿಯ 
ಮನೋಹರ ರಮ್ಯತೆ, ವೈಶಾಲ್ಯ, ತಪ್ಪಲುಗಳಲ್ಲಿರುವ ಅತಿ ದೊಡ್ಡ ದೊಡ್ಡ ಸರೋವರ 
ಗಳು, ಈ ಲಿಫ್ಟ್‌ಗಳ ವಿದ್ಯುತ್‌ತಂತಿ ಮತ್ತು ಗೊಂಡಾಲ ತಿರುಗಂವ ತಂತಿಗಳು 
(ಗೊಂಡಾಲ ಲಿಫ್ಟ್‌ಗಳ ಸಂಖ್ಯೆ ಸಹ ಹೆಚ್ಚಾಗಿವೆ. ಅಮೆರಿಕದಲ್ಲಿ ವಿದ್ಯುತ್‌ಶಕ್ತಿ 
ಅಗ್ರ ವೂ, ಸಮೃದ್ಧವೂ ಆಗಿದೆ) ಬೆಟ್ಟಗಳನ್ನೆಲ್ಲ ಒಂದು ಸರಮಾಲೆಯಲ್ಲಿ ಪೋಣಿಸಿ 
ಜೂತೆ ತೋರುತ್ತಿದೆ. 

ಈ ರಾಕೀಸ್‌ ಎಂಬುದು ವಿಶಾಲವಾದ ಪರ್ವತಭಾಗೆ. ಇದರೊಳಗೆ ನ್ಯಾ ಶನಲ್‌ 
ಪಾರ್ಕ್‌, ಗ್ಲೇಸಿಯರ್ಸ (ಮಂಜು ಮುಚ್ಚುವ ಪರ್ವತ ಭಾಗ), ಪಂಗ್ರಿಹಾರ್ಸ್‌ 
(ಹಸಿದ ಕುದುರೆ) ಅಣೆಕಟ್ಟು, ಮುಂತಾದ ಭಾಗಗಳೆಲ್ಲ ಅಡಕವಾಗಿವೆ. ಅಸಂಖ್ಯಾತ 
ಹೋಟೆಲುಗಳು (ಕಿಚನೆಟ್‌-ಅಡಿಗೆಮನೆ ಸಹಿತವಾದ ಕೊಠಡಿಗಳಂ) ವಸತಿಗೃಹಗಳಂ 


೧೦೪ ಅಮೆರಿಕದಲ್ಲಿ ಗೊರೂರು 


(ಇನ್ಸ್‌) ಕಾರು ಪಾರ್ಕ್‌ಗಳು ಪರ್ವತಗಳ ತುಟ್ಟ ತುದಿಗಳನ್ನು ಮೋಟಾರಿನಲ್ಲಿ 
ಮುಟ್ಟಲು ರಸ್ತೆಗಳು ಎಲ್ಲ ಇವೆ, 

ಇಲ್ಲಿಗೆ ಪ್ರವಾಸಿಗಳು ಬರಂವುದಂ ಬೇಸಿಗೆಯ ಬರಿಯ ನಾಲ್ಕು ತಿಂಗಳಲ್ಲಿ 
ಮಾತ್ರ. ಉಳಿದ ಕಾಲ ಇಲ್ಲಿ ಹಿಮ ಛಳಿ. ಅಮೆರಿಕ, ಕೆನಡ ಎರಡೂ ರಾಷ್ಟ್ರಗಳ 
ಅನೇಕ ದಶಲಕ್ಷ ಪ್ರವಾಸಿಗಳು ಇಲ್ಲಿಗೆ ಬರುತ್ತಾರೆ. ಮೇಲಕ್ಕೆ ಹೋಗುತ್ತ 
ಹೋಗುತ್ತ ಪರ್ವತರಾಶಿಯ ಸೌಂದರ್ಯ ಒಂದೊಂದೆಡೆ ಒಂದೊಂದು ತೆರನಾಗಿರುತ್ತದೆ. 
ದಟ್ಟವಾದ ಕಾಡಿನಲ್ಲಿ ಸುತ್ತಿ ಸುತ್ತಿ ಆರಂ ಎಂಟು ಸಾವಿರ ಅಡಿಗಳ ಎತ್ತರದಲ್ಲಿ 
ಕಾರಿನಲ್ಲಿ ಕುಳಿತು ಹೋಗುತ್ತಿರುವಾಗ, ಮೇಲಿನಿಂದ ಕೆಳಕ್ಕೆ. ನೋಡಿದರೆ 
ಅನಿರ್ವಚನೀಯ ಭೌವಂ-ಪ್ರಕೃತಿ ಸೊಬಗಂ-ಕಣ್ಣಿಗೆ ಕಟ್ಟುವುದು, ಸುತ್ತಲೂ 
ವಿಶಾಲವಾದ ಪರ್ವತಶಿಖರಗಳು ; ಅವುಗಳ ಮೇಲೆ ಪೂರ್ತ ಕರಗಿಸಿದ ಬೆಳ್ಳಿಯ 
ತಗಡಿನಂತೆ ಮುಚ್ಚಿರುವ, ಪ್ರಖರವಾದ ಹೊಳಪಿನ ಹಿಮರಾಶಿ ; ಮೇಲಿನಿಂದ ಕೆಳಗಿನ 
ವರೆಗೆ ಹದಿನಾಲ್ಕರಿಂದ, ವೂವತ್ತು ಮೈಲಿಯಷ್ಟು ವಿಶಾಲವಾದ ಸರೋವರಗಳು. ಹೀಗೆ 
ಕಣ್ಣಿಗೆ ಕಾಣುವವರೆಗೆ, ಪ್ರದೇಶವೆಲ್ಲ ಒಂದು ಅಗಾಧ ಬೆಳ್ಳಿಯ ಬಟ್ಟಲಿನಂತೆ 
ತೋರುವುದು. ಇನ್ನೂ ಅನೇಕ ಕಡೆ ನೆಲದ ಮೇಲೆ ಮಂಜು ಬಿದ್ದು, ಪಾದರಸದ 
ರಾಶಿಯಂತೆ ಥಳಥಳಿಸುತ್ತಿರುವುದು. ಪರ್ವತದ ರಸ್ತೆಗಳಲ್ಲಿ ಸ್ವಂತ ಮೋಟಾರುಗಳಲ್ಲಿ 
ಹೋಗುವುದು ತುಂಬ ಕಷ್ಟದ ಕೆಲಸ, ಸಾರಥಿ ಬಹಳ ಜಾಗರೂಕನಾಗಿರಬೇಕು. 
ದೇವರು ಎದುರಿಗೆ ಹರಡಿರುವ ಪ್ರಕೃತಿಸೌಂದರ್ಯ, ಕಾಡುಗಳಲ್ಲಿ ಓಡಾಡುವ 
ಪ್ರಾಣಿಗಳು, ಸಾರಥಿಯ ಗಮನವನ್ನೂ ಸೆಳೆದುಬಿಡುತ್ತವೆ, 

ನನ್ನ ಅಳಿಯನೇ ನಮ್ಮ ಕಾರಿನ ಸಾರಥಿಯಾಗಿದ್ದ, ಆದರೂ ನನಗೆ ಒಳಗೇ 
ಭಯ. ಹೀಗೆ ಕಾರು ನಡೆಸುವಾಗ, ಸನ್ನಿವೇಶದ ಆಕರ್ಷಣೆಯಿಂದ ಅನ್ಯಮನಸ್ಕ 
ರಾಗದಂತೆ, ಪರ್ವತಾಗ್ರದ ಕೆಲವು ಪ್ರದೇಶದಲ್ಲಿ ಕಾರನ್ನು ನಿಲ್ಲಿಸಿ ಸೌಂದರ್ಯವನ್ನು 
ಅನುಭವಿಸುವುದಕ್ಕಾಗಿಯೇ ಸ್ಥಳವನ್ನು ನಿರ್ಮಿಸಿರುತ್ತಾರೆ, ಅಲ್ಲಿ ಕೆಲವು ಹೊತ್ತು 
ನಿಂತು ಪ್ರವಾಸಿಗಳು ಮನದಣಿಯ ನೋಡಿದರೂ ತೃಪ್ತರಾಗದೆ, ಪ್ರಯಾಣ ಮುಂದು 
ವರಿಸಬೇಕಾಗುತ್ತದೆ, ಕೆಲವು ಕಾರಿನ ಅಪಘಾತಗಳಂ-ಮೇಲಿನಿಂದ ೪ ಸಾವಿರ 
೬ ಸಾವಿರ ಅಡಿ ಕೆಳಗೆ ಬಿದ್ದುದು-ನಡೆದುದನ್ನು ಆಯಾ ಸ್ಥಳದಲ್ಲಿ ಫಲಕದಲ್ಲಿ ತೋರಿ 
ಸಿರುತ್ತಾರೆ. ಐವತ್ತು ವರ್ಷಗಳ ಕೆಳಗೆ ಕಾಡಿನಲ್ಲಿ ಬೆಂಕಿಬಿದ್ದು, ಅನೇಕ ನೂರು 
ಮೈಲಿಗಳು ಸುಟ್ಟು ಹೋಗಿ, ಈಗ ಅಲ್ಲಿ ಹೊಸದಾಗಿ ಕಾಡು ನಿರ್ಮಿಸಿರುವುದು 
ಕುಣುತ್ತದೆ. ಪರ್ವತಪ್ರದೇಶದ ಅತ್ಯಂತ ತುದಿಯಿಂದ ಸ್ವಲ್ಪಭಾಗ ಕೆಳಗೆ-ತಕ್ಕ 
ಮಟ್ಟಿಗೆ ಬಯಲಾದ ಪ್ರದೇಶದಲ್ಲಿ, ಹದಿನಾಲ್ಯುವರೆ ಸಾವಿರ ಅಡಿ ಎತ್ತರದಲ್ಲಿ ವಿಶಾಲ 
ವಾದ ಹೊಟೇಲು ನಿರ್ಮಿಸಿದ್ದಾರೆ. ಆಲ್ಲಿಬೆಂಕಿ ಕಾಯಿಸಿಕೊಳ್ಳಲು ಸೌದೆ ಒಲೆ (ಅತಿ 
ಯಾಂತ್ರಿಕರಣದಿಂದ ಬೇಸರಗೊಂಡ ಅವೆಂರಿಕನ್‌ರಿಗೆ ಸೌದೆ ಒಲೆ ಒಂದು ಹೊಸ 


ರಾಕೀ ಪರ್ವತಗಳು-ಗ್ಲೇಸಿಯರ್‌-ನ್ಯಾಶನಲ್‌ ಪಾರ್ಕ್‌ ೧೦೫ 


ಬಗೆಯ ಭೋಗಸಾಮಂಗ್ರಿ) ಪ್ರಕೃತಿ ಒಂದು ಸ ಲ್ಲ ವೈಚಿತ್ರ್ಯ ಒದಗಿಸಿದರೂ ಸಾಕು 
ಅಮೆರಿಕನ್‌ರು ಅದರ ಸುತ್ತ ರೈಲು, ಬಸ್ಸು, ವಿದ್ಯುತ್‌ ಸೌಕರ್ಯ, ನೂರಾರು ಇತರ 
ವೈಜ್ಞಾನಿಕ ಸೌಕರ್ಯಗಳನ್ನೆಲ್ಲ ನಿರ್ಮಿಸಿಬಿಡುತ್ತಾರೆ. ಪರ್ವತಾಗ್ರದ ಆ ಹೊಟೇಲಿ 
ನಿಂದ, ಸುತ್ತಲ. ಪರ್ವತಕೋಡುಗಳು ಮಂಜಿನೊಂದಿಗೆ ಎದ್ದುಕಾಣುತ್ತವೆ. ಸ್ಕಾಂಟನ್‌ 
ಗ್ಲೇಸಿಯರ್‌ (೮೭೨೦ ಅಡಿ) ಈಸ್ಟ್‌ ಗ್ಲೇಸಿಯರ್‌ (೭೦೦೦ ಅಡಿ) ಸೆಕ್‌ಸ್ಟನ್‌ ಗ್ಲೇಸಿ 
ಯರ್‌, ಸೇಂಟ್‌ಮೇರಿ ಗ್ಲೇಸಿಯರ್‌, ಗ್ರಿಮ್ಮಲ್‌ ಗ್ಲೇಸಿಯರ್‌, ಮಾನಿಗ್ಲೇಸಿಯರ್‌, 
ವಾಟರ್‌ಟನ್‌ ಗ್ಲೇಸಿಯರ್‌. ಇವುಗಳಿಂದೆಲ್ಲ ನೂರಾರು ರುರಿಗಳು, ಕೆಲವು ಜಲಪಾತಗಳು 
ಎಲ್ಲ ಕಣೊ ಳಿಸುತ್ತವೆ. 

ಬೆಟ್ಟದ ಮೇಲಿನ ಹೊಟೇಲಿನಲ್ಲಿ, ಸೌದೆ ಒಲೆಯ ಶಾಖದ ಸುತ್ತ ಕುಳಿತಿದ್ದಾಗ 
ನನಗೆ ಅಮೆರಿಕದ ಒಬ್ಬ ಭೂಶಾಸ್ತ್ರಜ್ಞರ ಪರಿಚಯವಾಯಿತು.  ಗ್ಲೇಸಿಯರ್ಸ್‌, 
ಪ್ರಕೃತಿಯ ಆಶ್ಚರ್ಯಕರ ವೈಚಿತ್ರ ಗಳಲ್ಲಿ ಒಂದೆಂದು ಅವರು ಹೇಳಿದುದನ್ನು ನಾನು 
ಒಪ್ಪಿದೆ. ಅದರೆ ಅವರು "ಜಗತ್ತಿನಲ್ಲಿ ಇಂತಹ ಆಕರ್ಷಣೆ ಮತ್ತೊಂದಿಲ್ಲ?” ಎಂದು 
ಹೇಳಿದಾಗ, ನಾನು ಅವರನ್ನು "ನೀವು ಭಾರತಕ್ಕೆ ಯಾವಾಗಲಾದರೂ ಹೋದುದು 
ಉಂಟೆ ?'' ಎಂದು ಕೇಳಿದೆ. ಅವರು '"ಹೌದು ಹೋಗಿದ್ದೆ, ತಾಜಮಹಲ್‌ ಕೋನಾರ್ಕ್‌ 
ಮಹಾಬಲಿಪುರಂ ಇವನ್ನೆಲ್ಲ ನೋಡಿದೆ'' ಎಂದರು. ನಾನು ಅವರಿಗೆ “ನೀವು ಹಿಮಾಲಯ 
ಪರ್ವತವನ್ನು ಹತ್ತುಸಾವಿರ ಅಡಿಗಳಾದರೂ ಏರಿ ನೋಡಿದ್ದಿದ್ದರೆ, ಅದರಲ್ಲಿರುವ ಸಸ್ಯ 
ರಾಜಿ, ಮಹಾನದಿಗಳೆ ಮೂಲ, ಅಸಂಖ್ಯಾತ ರುರಿಗಳು ಇವು ನಿಮಗೆ ಅಚ್ಚರಿ 
ಯುಂಟಂವಕಾಡುವುವು.'' ಎಂದೆ. 

ಅವರು "ಅದೂ ಇರಬಹುದು. ಆದರೆ ಈ ಗ್ಲೇಸಿಯರ್‌ ಸೃಷ್ಟಿ ಕೋಟ್ಕಾಂತರ 
ಸಂವತ್ಸರಗಳದು, ಹಿಮಾಲಯ ಪರ್ವತ ಈಚಿನ ಪರ್ವತ, ಆ ದೃಷ್ಟಿಯಿಂದಲೂ 
ಗ್ಲೇಸಿಯರ್‌ ವಿಶೇಷ ವೈಚಿತ್ರ ವಸ್ತು. ಇದನ್ನು ಕಲ್ಲಿನ ಕವಿತೆ ಎನ್ನಬಹಂದು.'' ಎಂದರು* 

ಅವರು ಹೀಗೆ ಮುಂದುವರೆಸಿದರು, "ಈ ಗ್ಲೇಸಿಯರ್‌ಗಳ `ವ್ಯಕ್ತಿತ್ವವನ್ನು' 
ಅರಿಯಬೇಕಾದರೆ, ಇವುಗಳ ಭೂವಿಜ್ಞಾನ ಪ್ರಾಚೀನ ಇತಿಹಾಸವನ್ನು ನೋಡಬೇಕಂ. 
ಗ್ಲೇಸಿಯರ್‌ಗಳಲ್ಲಿ ಈಗ ಅದ್ಭುತವಾಗಿ ಎದ್ದು ತೋರುವ ಬೃಹತ್‌ ಬಂಡೆಗಳು, 
ಕೋಟ್ಯಾಂತರ ವರುಷಗಳ ಕೆಳಗೆ, ಮಡ್ಡಿ, ಗಷ್ಟು ಅಥವ ಚರಟಗಳಾಗಿ ಅಲ್ಲಿ ಸೇರಿದವು. 
ಇನ್ನೂ ಅನೇಕ ಕೋಟಿ ವರಂಷ ಕಳೆದ ಮೇಲೆ, ಆ ಕೆಸರುಮಣ್ಣು, ಗಟ್ಟಿಯಾಗಿ ಸುಣ್ಣದ 
ಕಲ್ಲು ಆಯಿತು, ಅದರೆ ಮೇಲೆ ಮತ್ತೆ ಮತ್ತೆ ಜೇಡಿಮಣ್ಣು, ಸುಣ್ಣದಕಲ್ಲು ಮುಚ್ಚಿ, 
ಅದು ಮೆದು ಮಣ್ಣಾಯಿತು. ಮತ್ತೆ ಸುಣ್ಣದಕಲ್ಲಂ, ಹೀಗೆ ಸುಮಾರಂ ಏಳುಕೋಟಿ 
ವರುಷಗಳ ಕೆಳಗೆ, ಭೂಮಿಯ ಗಟ್ಟಿ ಹೊರಪದರದ ಮೇಲೆ, ಸಮೀಪದ ಸಮುದ್ರದ 
ತಳದಲ್ಲಿ ಮುಳುಗಿದ್ದ, ಮೆದುಮಣ್ಣು, ಸುಣ್ಣದಕಲ್ಲು, ಮರಳುಕಲ್ಲಂ ಇವು, ಒತ್ತಡ 
ತಂದವು. ಆ ಅವಂಕಾಟ, ತಿಕ್ಕಾಟ, ಜೆಜ್ಜಾಟಗಳಲ್ಲಿ ಬೃಹತ್‌ ಬಂಡೆಗಳು ಸೀಳಿ ಬಿರಿದು 


೧೦೬ ಅಮೆರಿಕದಲ್ಲಿ ಗೊರೂರು 


ಒಡೆದುಹೋದವು. ಅನೇಕ ಮೆ ಲಿಗಳೆ ಭೂಮಿಯ ಹೊರಪದರ, ಇತರೆ ಭಾಗದ 
ಅಷ್ಟೇನೂ ಹಳೆಯದಲ್ಲದೆ ಬಂಡೆಗಳ ಮೇಲೆ ಬಿದ್ದಿತು. ಹೀಗೆ ಈ ನೀರ್ಗಲ್ಲ ಜಲಪಾತ 
ಗಳು ಸೃಷಿ ಯಾಗಿವೆ, ಎಂದು ಭೂವಿಜ್ಞಾ ನಿಗಳ ಮತ. 


ಕೆನಡಿಯೆನ್‌ ಗ್ಲೇಸಿಯರ್‌ಗಳು ಅನೇಕ ದಶಲಕ್ಷ ವರುಷಗಳಿಂದ ಹರಿದು, ಈ 
ಕಣಿವೆಗಳನ್ನು ಸೃಷ್ಟಿಸಿವೆ, ಸತತವಾಗಿ ಬೀಳುತ್ತಿರುವ ಮಂಜು, ಕಣಿವೆಗಳನ್ನು ಆಳ 
ಮಾಡಿ ಶಿಖರದ ಪ್ರದೇಶವನ್ನು ಕೊರೆದು ಮೊರದಂತೆ (0 88೩00) ಮಾಡಿವೆ. ಸಣ್ಣ 
ಕಣಿವೆಗಳು ಅಷ್ಟು ಆಳವಾಗಿ ಕೊಚ್ಚಲ್ಬಡಲಿಲ್ಲ. ಅವು ಮೇಲಿನಿಂದ ಧುಮುಕಿ ಹರಿಯು 
ತ್ತಿರುವ ನದಿಗಳಿಗೆ, ಸೂರುಗಳಾಗಿವೆ. ಕೆಲವು ಸಂದರ್ಭದಲ್ಲಿ ನದಿ, ಒಂದು ಕಣಿವೆ 
ಯಿಂದ ಮತ್ತೊಂದು ಕಣಿವೆಗೆ 300 ಅಡಿ ಧುಮುಕುತ್ತದೆ. ನದಿ, ಪರ್ವತಗಳ ಭಾಗ 
ಗಳನ್ನು ಕೊಚ್ಚಿ, ಪರ್ವತಾಗ್ರದಲ್ಲಿ ಸಾವಿರಾರು ಅಡಿ ಎತ್ತರದಲ್ಲಿ, ವೆಂಟ್ಟಲು ಮೆಟ್ಟಲಾದ 
ಆಸನಗಳುಳ್ಳ ವಿಶಾಲವಾದ ರಂಗಸ್ಮಳ ಅಥವಾ ಅಖಾಡವನ್ನೇ ಸೃಷ್ಟಿಸಿದೆ. ಈ ರಂಗ 
ಸ್ಥಳಗಳಲ್ಲಿ ಸಹ ಈಚಿನ ಗ್ಲೇಸಿಯರ್‌ಗಳು ತಮ್ಮ ಕೆಸಬನ್ನು ಮುಂದುವರಿಸುತ್ತಿವೆ. ಹೀಗೆ 
ಈ ಬೆಟ್ಟಗಳು ಭೂಮಿ ಕಣಿವೆಗಳು ವನಗಳು ಕೋಟ್ಕಾಂತರ ವರ್ಷಗಳ ಸಮುದ್ರದ 
ಎತ್ತರಿಸಿದ ಕುಗ್ಗಿಸಿದ ತಗ್ಗಿಸಿದ ಧ್ವಂಸ ಮಾಡಿದ ಕಥೆಯನ್ನು ಹೇಳುತ್ತವೆ. ನದಿ 
ಅವಿಚ್ಛಿನ್ನವಾಗಿ ಬೆಟ್ಟವನ್ನು ಕೊರೆದು ಅವುಗಳನ್ನು ಗ್ಲೇಸಿಯರ್‌ಗಳಾಗಿಸುತ್ತಿದೆ. 
ಗ್ಲೇಸಿಯರ್‌ಗಳು ಕಣಿವೆಗಳನ್ನು ಕೊರೆದಂಹಾಕುತ್ತಿವೆ. ಕಣಿವೆಗಳು ನೀರಿನಿಂದ ತುಂಬಿ 
ಸರೋವರಗಳಾಗಿವೆ. ನ್ಯಾಷನಲ್‌ ಗ್ಲೇಸಿಯರ್‌ ಪಾರ್ಕ್‌, ಈ ಜಗತ್‌ ಪ್ರಸಿದ್ಧಗಳಾದ 
ಸರೋವರಗಳಿಂದ ತುಂಬಿದೆ'', 


ಪ್ರೊಫೆಸರರು ಅವರ ಪಾಡಿಗೆ ಹೇಳುತ್ತಿದ್ದರು. ನನಗೆ ಅವರು ಹೇಳಿದುದು 
ಅರ್ಥವಾಯಿತೆಂದು ಹೇಳಲಾರೆ. ನಮ್ಮ ಕಣ್ಣೆದುರಿಗೆ ಹರಡಿದ್ದುದು ಪ್ರಕೃತಿಯ 
ಅತ್ಯಂತ ಸೌಂದರ್ಯದ ದಿವ್ಯಮಂಗಳ ಮುದ್ರೆ. ಗ್ಲೇಸಿಯರ್‌ಗಳ ನೆತ್ತಿಯಿಂದ-ಶಿವನ 
ಜಡೆಯಿಂದ ಗಂಗೆ ಹರಿದಂತೆ ಅವಿಚ್ಛಿನ್ನವಾದ ಸ್ರೋತ ಕಣ್ಣಿಗೆ ತಂಪು ತರುತ್ತಿತ್ತು. 
ನುವು ಅದನ್ನು ಅನುಭವಿಸುತ್ತ, ಸುಖೋಷ್ಣ ಬೆಂಕಿಯನ್ನು ಕಾಸಿಕೊಳ್ಳುತ್ತ ಕಾಫಿಯನ್ನು 
ಕುಡಿಯುತ್ತ, ಮುಳಂಗುವ ಸೂರ್ಯನ ಕೆಂಬಣ್ಣ ಪ್ರಭೆಯಿಂದ ಗುಲಾಬಿ ಹೂವಿನ ಕಾಂತಿ 
ಯಲ್ಲಿ ಚಲಿಸುತ್ತಿದ್ದ ಜಂಗಮ ಮೂರ್ತಿಗಳನ್ನು ನೋಡುತ್ತಿದ್ದೆವು. ಪ್ರಕೃತಿ ಸೌಂದರ್ಯ 
ದೃಷ್ಟಿಯಲ್ಲಿ, ಭಾರತ ಅಮೆರಿಕವನ್ನು ಮೀರಿಸಿದೆ. ಇಲ್ಲಿ ನಾನಾ ಬಗೆಯ ವೈವಿಧ್ಯಗಳಿವೆ. 
ವೈಶಿಷ್ಟ ಗಳಿವೆ. ಮರ, ಬಳ್ಳಿ, ಬೆಟ್ಟ, ಸರಸ್ಸು, ನದಿ, ಕಣಿವೆ, ಜಲಪಾತ, ಕಟ್ಟೆ, ಪುಷ್ಪ 
ಫಲಗಳು, ಮಾನವರು ಭೂಮಿಯ ಫಲವತ್ತು ಎಲ್ಲದರಲ್ಲಿಯೂ, ಅಮೆರಿಕಕ್ಕಿಂತ ಭಾರತ 
ದಲ್ಲಿ ಹೆಚ್ಚಿನ ವೈವಿಧ್ಯವೂ ಆಕರ್ಷಣೆಯೂ ಇದೆಯೆಂಬುದು ನನ್ನ ಮತ. ಆದರೆ ಕಷ ¥ 
ಪಟ್ಟು ಕೆಲಸ ಮಾಡುವುದರಲ್ಲಿ, ವ್ಯಕ್ತಿ ಪ್ರಾಮಾಣಿಕತೆಯಲ್ಲಿ, ಸ್ವಚ್ಛತೆಯಲ್ಲಿ, ಅಸೂಯಾ 


ರಾಕೀ ಪರ್ವತಗಳು-ಗ್ಲೇಸಿಯರ್‌-ನ್ಯಾಶನಲ್‌ ಪಾರ್ಕ್‌ ೧೦೭ 


ರಾಹಿತ್ಯದಲ್ಲಿ, ನಾಡನ್ನು ಸರ್ವಸೌಖ್ಯವಾಗಿ ಮಾಡುವುದರಲ್ಲಿ ಅಮೆರಿಕದವರು ಒಂದು 
ಆದರ್ಶವಾಗಬಲ್ಲರು. 

ಈ ಗ್ಲೇಸಿಯರ್‌ಗಳ ಮತ್ತೊಂದು ಆಕರ್ಷಣೆಯೆಂದರೆ, ಕಣಿವೆಗಳಲ್ಲಿ ಇವು ಸೃಷ್ಟಿ 
ಸಿರುವ ದೊಡ್ಡ ದೊಡ್ಡ ಸರೋವರಗಳು. ಈ ಸರೋವರಗಳು ಹದಿನೈದು ಮೈಲಿ 
ಇಪ್ಪತ್ತು ಮೈಲಿ ಸಹ ಉದ್ದವಾಗಿಯೂ, ಒಂದುವರೆ ಎರಡು ಮೈಲಿ ಅಗಲವಾಗಿಯೂ, 
ಇನ್ನೂರರಿಂದ ಐದುನೂರು ಅಡಿ ಆಳವಾಗಿಯೂ ಇರುತ್ತವೆ. ಪ್ರತಿ ಸರೋವರವನ್ನೂ 
ದಾಟಲು ಸಣ್ಣ ಸಣ್ಣ ಹಡಗುಗಳಿವೆ. ಒಂದು ಸರೋವರವನ್ನು ದಾಟಿ ಎರಡು ಮೂರೆ 
ಮೈಲಿ ನಡೆದ, ವಂತ್ತೊಂದು ಸರೋವರವನ್ನು ದಾಟಿ, ಮತ್ತಷ್ಟು ನಡೆದು-ಹೀಗೆ 
ಗ್ಲೇಸಿಯರ್‌ನ್ನೆಲ್ಲ ಪೂರ್ಣವಾಗಿ ಮ್ಯಾಕ್ಟೊನಾಲ್ಡ್‌ಲೇಕ್‌, ಸೆಂಟ್‌ ಮೇರಿ ಲೇಕ್‌, ಟೂ 
ಮೆಡಿಸನ್‌ ಲೇಕ್‌, ಮಾನಿ ಲೇಕ್‌, ಗ್ರಿನ್ನೆಲ್‌ ಲೇಕ್‌, ಲೇಕ್‌ ಜೋಸಫೇನ್‌, ವಾಟರ್‌ಟನ್‌ 
ಲೇಕ್‌, ಲೇಕ್‌ ಮಿನ್ನೆವಾಂಕ ಇವುಗಳನ್ನೆಲ್ಲ ದಾಟಬಹಂದಂ-ಕಾಶ್ಮೀರದ ಶ್ರೀನಗರವನ್ನೆಲ್ಲ 
ದೋಣಿಯಲ್ಲಿಯೇ ಸುತ್ತಿ ನೋಡಬಹಂದಲ್ಲ ಹಾಗೆ. ಸರೋವರದ ತೀರದಲ್ಲಿ ಮೋಟಾರ್‌ 
ಬೋಟ್‌, ನಾಡದೋಣಿ. ಇದಕ್ಕೆ ಬಟ್ಟೆಯ ಪಟ ಹಾಯಿ ಕಟ್ಟಿರುತ್ತಾರೆ, ನಡೆಸಲು 
ಬರುವವರು ಅವುಗಳನ್ನು ಬಾಡಿಗೆಗೆ ತೆಗೆದುಕೊಂಡು, ಸರೋವರದಲ್ಲಿ ನಡೆಸಿಕೊಂಡು 
ಹೋಗುತ್ತಾರೆ. ಅನೇಕ ಅಮೆರಿಕನ್ನರು ತಾವೇ ಮರದ ನಾಡದೋಣಿಗಳನ್ನು ವಾಡಿ 
ಸಿಟ್ಟುಕೊಂಡು, ಅವುಗಳನ್ನು ಮೋಟಾರುಗಳ ಮೇಲೆ ಕಟ್ಟಿಕೊಂಡು ಸರೋವರದಲ್ಲಿ 
ನೌಕಾವಿಹಾರಕ್ಕೆ ಹೋಗುವುದು, ಅಮೆರಿಕ ಕೆನಡಗಳಲ್ಲಿ ಸಾಮಾನ್ಯ ದೃಶ್ಯ. : ಜಾಗವಿದ್ದರೆ 
ಇತರರನ್ನೂ ಕೂರಿಸಿಕೊಂಡು ಹೋಗುತ್ತಾರೆ. 

ಪ್ರತಿ ಹಡಗಿನಲ್ಲಿಯೂ ಹಡಗನ್ನು ನಡೆಸುವ ಸೌರಥಿಯೇ ವಿಷಯಗಳನ್ನೆಲ್ಲ 
ತಿಳಿಸುವ ಮಾರ್ಗದರ್ಶಿ ಸಹ ಆಗಿರುತ್ತಾನೆ. ಅವರಲ್ಲಿ ಕೆಲವರು ತುಂಬ ಬುದ್ಧಿವಂತರೂ 
ಅನುಭವಿಗಳೂ, ವಿನೋದಗಾರರೂ ಆಗಿರುತ್ತಾರೆ. ಮಿನ್ನೆವಾಕ ಸರೋವರ 
ಅಮೆರಿಕಕ್ಕೂ ಕೆನಡಕ್ಕೂ ಗಡಿ. ಇದು ಸುಮಾರು ೧೫ ಮೈ ಲಿ ಉದ್ದವೂ, ಎರಡು 
ಮೈಲಿ ಅಗಲವೂ ಐನೂರು ಅಡಿ ಆಳವೂ ಆಗಿದೆ. ಹಡಗಿನಲ್ಲಿ ಕುಳಿತು, ಹಡಗು ತೀರ 
ದಿಂದ ಸಂವಕಾರು ಅರ್ಧ ಮೆ ಲಿ ಹೋದಮೇಲೆ, ಸಾರಥಿ ಧ ೈನಿವರ್ಧಕವನ್ನು ಹಿಡಿದು 
ಕೊಂಡು "ಹಲೊ ಎವ್ವೈಬರಿಡಿ. ನಾನು ನಿಮ್ಮ ಸಾರಥಿ ಮತ್ತು ಗೈಡ್‌. ನಾನು ಯುದ್ಧದ 
ಹಡಗಿನ ಕ್ಯಾಪ್ಟನ್‌ ಆಗಿ, ಪ್ರಪಂಚವನ್ನೆಲ್ಲ ಸುತ್ತಿದವಸು. ಈಗ ನಿವೃತ್ತನಾಗಿ ಈ ಸಪ್ಪೆ 
ಕೆಲಸ ತೆಗೆದುಕೊಂಡಿದ್ದೇನೆ'' ಎಂದು ಪ್ರಾರಂಭಿಸಿದನು. ಸರೋವರ ಬಹು ರಮ್ಯವಾದ 
ಪ್ರದೇಶದಲ್ಲಿದೆ. ಎರಡು ಕಡೆಗಳಲ್ಲಿಯೂ ಅಮೆರಿಕನ್‌ ರಾಕೀಸ್‌ ಎದ್ದುಕಾಣುತ್ತವೆ. 
ಆ ಪರ್ವತಶ್ರೇಣಿಯ ನಾನಾವಿಧಗಳಾದ ಆಕೃತಿಗಳು, ಬೇರೆ ಬೇರೆ ಪ್ರದೇಶ ಇವು 
ಗಳೆಲ್ಲದರ ಇತಿಹಾಸ ಐತಿಹ್ಯ ದಂತಕಥೆಗಳನ್ನೆಲ್ಲ ಗೈಡ್‌ ಹೇಳುತ್ತಿದ್ದನು. ಅದಂ ಅವನಿಗೆ 
ನಿತ್ಯ ಅಭ್ಯಾಸವಾಗಿದ್ದ ಪಾಠ. ಒಂದು ಶಿಖರವನ್ನು ತೋರಿಸಿ ಅದಕ್ಕೆ “ಇಂಡಿಯನ್‌ 


೧೦೮ ಅಮೆರಿಕದಲ್ಲಿ ಗೊರೂರ: 


ಪೀಕ್‌'' ಎಂದು ಹೆಸರು ಎಂದನಂ. ನಾನು ""ಅದಕ್ಕೆ ಯಾಕೆ ಆ ಹೆಸರು ಬಂದಿದೆ ?” 
ಎಂದು ಕೇಳಿದೆ. ಅವನು ಅದಕ್ಕೆ ಸರಿಯಾದ ಕಾರಣ ನನಗೆ ತಿಳಿಯದು. ““ಅದು ರೆಡ್‌ 
ಇಂಡಿಯನ್‌ರ ಕಪೋಲದಂತೆ, ಒರಟೊರಟಾಗಿರುವುದರಿಂದ ಅದಕ್ಕೆ ಆ ಹೆಸರು ಬಂದಿರ 
ಬಹಂದೆಂದು ಭಾವಿಸುತ್ತೇನೆ'' ಎಂದ. ಸರೋವರದ ತೀರದಲ್ಲಿ ಎರಡು ಕಡೆಯೂ 
ಉದ್ದಕ್ಕೂ ಅಸಂಖ್ಯಾತ ಸೀಡರ್‌ ದೇವದಾರು ತರಹ ದುಂಡಗೆ ದಪ್ಪವಾಗಿ ನೇರವಾಗಿ 
ಮೇಲಕ್ಕೆ ಹೋಗುವ ಮರಗಳನ್ನು ಬೆಳೆಸಿದ್ದಾರೆ. ಅಮೆರಿಕ ಕೆನಡಗಳಲ್ಲಿ ಎಲ್ಲೆಲ್ಲಿಯೂ 
ಮರಗಳನ್ನು ಬೆಳಸುತ್ತಾರೆ. ಅಮೆರಿಕ ನೆಲದ ಮಣ್ಣು ಎಲ್ಲೆಡೆಯೂ ನಿಜವಾಗಿ ನಮ್ಮ 
ಮಣ್ಣಿ ನಷ್ಟು ಫಲವತ್ತು ಅಲ್ಲ. ಅಲ್ಲಿ ತಕ್ಕ ಗೊಬ್ಬ ರಗಳನ್ನು ಹಾಕಿ ವಿಶೇಷ ಶ್ರಮಪಟ್ಟು, 
ಮರಗಳನ್ನು ಬೆಳಸಬೇಕು. ಅವರು ಹಾಗಯೇ ಬೆಳೆಸುತ್ತಾರೆ. ಅಲ್ಲಿ ಪ್ರಯರೀಸ್‌ 
ಎಂಬ ಸಾವಿರಾರು ಮೈಲಿ ಪ್ರದೇಶದ ಸಮತಳದ ಭೂಮಿಗಳಿವೆ. ಅಲ್ಲಿ ಬರಿ ಹುಲ್ಲು 
ಬೆಳೆಯುವುದೇ ಹೊರತು, ಒಂದೇ ಒಂದು ಮರವಾಗಲಿಃ ಬೆಟ್ಟಗುಡ್ಡಗಳಾಗಲೀ ಆ 
ನೆಲದ ಸವಂತೆಯನ್ನು ಭೇದಿಸುವುದಿಲ್ಲ. ಆದುದರಿಂದಲೇ ಮರಗಳನ್ನು ಯೋಜನೆಗನು 
ಗುಣವಾಗಿ ಬೆಳೆಸುತ್ತಾರೆ. ಇಲ್ಲಿ ಮರದ ಕೆ ಗಾರಿಕೆ ಬೆಳೆದುದೂ ಒಂದು ಅಪೂರ್ವ 
ಪ್ರತಿಕೂಲ ಪರಿಸ್ಥಿತಿಯ ಕಾರಣದಿಂದ. ಹಿಂದೆ ಅಧ್ಯಕ್ಷ ರೂಸ್‌ವೆಲ್ಟರ ಆಳ್ವಿಕೆಯಲ್ಲಿ 
ಜಗತ್ತಿನಲ್ಲಲ್ಲ ಆರ್ಥಿಕ ಹಿಂಜರಿತ ಉಂಟಾದಂತೆ ಅಮೆರಿಕದಲ್ಲೂ ಉಂಟಾಯಿತು. ಆಗ 
ರೂಸ್‌ವೆಲ್ಪರು ನಿರುದ್ಯೋಗ ನಿವಾರಣೆಗಾಗಿ ದೇಶಗಳಲ್ಲೆಲ್ಲ ಮರಗಳನ್ನು ನೆಡುವ 
ಕಾರ್ಯವನ್ನು ಪ್ರಾರಂಭಿಸಿದರು. ಬೆಟ್ಟದ ತಪ್ಪಲುಗಳಲ್ಲಿ, ಇತರ ಬಯಲುಗಳಲ್ಲಿ 
ಕೋಟ್ಕಾಂತರ ಎಕರೆಗಳಲ್ಲಿ ಸಿಡರ್‌ - ಜಾತಿಯ ಮರಗಳನ್ನು ನೆಡಿಸಿದರಂ. 
ಅಮೆರಿಕ ಕೆನಡಗಳಲ್ಲಿ ಈಗಲೂ ಸಹ ವಿದ್ಯುತ್‌ಪ್ರವಹಿಸಲು ಮರದ ಕಂಬಗಳನ್ನೇ 
ನೆಡುತ್ತಾರೆ. ನ್ಯೂಯಾರ್ಕಿನಲ್ಲಿ ಸಹ, ಭಾರಿಭಾರಿ ಟ್ರಾನ್ಸ್‌ ಫಾರ್ಮರ್‌ಗಳನ್ನು, ಒಂದೂವರೆ 
ಎರಡು ಅಡಿ ಸುತ್ತಳತೆಯ ಮರದ ಕಂಬಗಳ ಮೇಲೆ ಸ್ಥಾಪಿಸಿದ್ದಾರೆ. ಸಿಮೆಂಟ್‌ 
ಅಥವಾ ಕಬ್ಬಿಣದ ಕಂಬಗಳು ಕಣ್ಣಿಗೆ ಬೀಳುವುದು ಅಪರೂಪ, ಈ ಮರದ ಕೈಗಾರಿಕೆಗೆ 
“'ಲಂಬರ್‌ ಇಂಡಸ್ಟ್ರಿ ” ಎಂದೇ ಹೆಸ ರು. ಮರಗಳನ್ನು ರಾಶಿರಾಶಿಯಾಗಿ ಬೆಳೆಸುವುದು ; 
ಕಂಯಂಂ ್ಯವುದಂ, ಸಾಸ ಸುವುದು, ಮನೆ ಕಟಂ )ವುದಂ. ಲಂಬರ್‌ ಇಂಡಸ್ಟ್ರಿ ಯ ಕಾರ್ಯಾನೆಗಳು 
ದೇಶದ ಮೂಲೆ ಮೂಲೆಗಳಲ್ಲಿಯೂ ಸ್ಥಾಪಿತವಾಗಿವೆ. ಇದರಿಂದ ಅವೆಂರಿಕದಲ್ಲಿ 
ಬೆಂಕಿಯ ಬಾಧೆಯೂ ಹೆಚ್ಚು. ಅಗ್ನಿಶಾಮಕದಳಗಳೂ ಬಹು ಸಂಖ್ಯೆಯಲ್ಲಿವೆ. 
ಅತಿ ದಕ್ಷತೆಯಿಂದಲೂ ಕೆಲಸಮಾಡುತ್ತಿವೆ. ವಾಹನಗಳ ಮೇಲೆ ತಾನೇ ತಾನಾಗಿ, 
ನೂರಾರು ಅಡಿ ಸ್ಟಿಂಗ್‌ ಮೂಲಕ ಎದ್ದು ನಿಲ್ಲುವ ಏಣಿಗಳನ್ನು ಅಗ್ನಿಶಾಮಕ ದಳದವರು 
ಉಪಯೋಗಿಸುತ್ತಾ ರೆ, ಅಮೆರಿಕದಲ್ಲಿ “ಬೆಂಕಿಯಿಂದ ಪ್ರತಿವರುಷವೂ ಅನೇಕ ಕೋಟಿ 
ಡಾಲರಂಗಳ ನಷ್ಟವುಂಟಾಗುತ್ತಿದೆ. 

ನಮ್ಮಲ್ಲಿಯೂ ಅವೆಂರಿಕದ ಲಂಬರ್‌ ಇಂಡಸ್ಟಿಯ ಮಟ್ಟದಲ್ಲಿ ಮರಗಳನ್ನು 


ಶಾಕೀ ಹರ್ವತಗಳು-ಗ್ಲೇಸಿಯರ್‌-ನ್ಯಾಶನಲ್‌ ಪಾರ್ಕ್‌ ರಿಶಿ 


ಬೆಳೆಸುವುದು, ಗ್ರಾಮಾಂತರ ಪ್ರದೇಶದ ನಿವಾಸಿಗಳಿಗೆ ಮನೆ ಕಟ್ಟಿಸುವುದು, ಪ್ರತಿ 
ಹಳ್ಳಿಗೂ ರಸ್ತೆ ಮಾಡುವುದು-ಈ ಕೆಲಸಗಳನ್ನು ಕೈಗೊಂಡರೆ ನಮ್ಮ ನಿರುದ್ಯೋಗ 
ಸಮಸ್ಯೆಯ ಶೀಘ್ರ ನಿವಾರಣೆಗೆ ಸಹಾಯಕವಾಗುವುದು. 

ಮಾರ್ಗದರ್ಶಿ ಮುಂದುವರಿಸಿದ : "ಈ ಸರೋವರದ ಆಳ ೫೦೦ ಅಡಿ. 
ಇದರಲ್ಲಿ ಯಾರಾದರೂ ಬಿದ್ದರೆ ಮುಳುಗಿ ಸಾಯುವ ಭಯವಿಲ್ಲ. ಯಾಕೆಂದರೆ ತಳ 
ಮುಟ್ಟುವುದರೊಳಗೆ ಅವರು ಕೊರೆತದಿಂದ ಹೆಪ್ಪುಗಟ್ಟಿ ಹೋಗುತ್ತಾರೆ” ಆ ವಾಕ್ಕವನ್ನು 
ಅವನು ಅನೇಕ ಸಲ ಹೇಳಿದ್ದಿರಬೇಕು, ಜನ ನಕ್ಕು ತಮ್ಮ ಪ್ರತೀಕಾರವನ್ನು ವ್ಯಕ್ತ 
` ಪಡಿಸಿರಬೇಕು. ಈಗ ಅವನ ಮಾತಿಗೆ ಯಾರೂ ಯಾಕೋ ನಗಲೇ ಇಲ್ಲ. ನನಗೊಬ್ಬ 
ನಿಗೆ ನಗು ಬಂತು. ಮಾರ್ಗದರ್ಶಿ * ಯಾಕೆ ಎಲ್ಲರೂ ಇಷ್ಟು ನಿರುತ್ಸಾಹರಾಗಿದ್ದೀರಿ ? 
ನಿವಂಗೆಲ್ಲ ಇಂಗ್ಲಿಷು ತಿಳಿಯುತ್ತೆ ತಾನೇ?'' ಎಂದು ಕೇಳಿದ. ನಾನೊಬ್ಬನೇ 
ನಕ್ಕುದರಿಂದ, ಅವನಿಗೆ ನನ್ನಲ್ಲಿ ಸ್ವಲ್ಪ ವಿಶ್ವಾಸ ಹುಟ್ಟಿದಂತೆ ತೋರಿತು. ಅವನು 
ಅನಂತರ ತನ್ನ ಮಾರ್ಗದರ್ಶನ ಭಾಷಣದ ಬಹುಭಾಗವನ್ನು, ನನಗೇ ಮೀಸಲಾಗಿಟ್ಟ ಣೆ 
ಸರೋವರದ ತೀರದಲ್ಲಿ ಬೆಟ್ಟದ ಬುಡದಲ್ಲಿ ಹರಡಿನಿಂತಿದ್ದ ಮರಗಳನ್ನು ತೋರಿಸಿ 
ಅವನು '"ಈ ಸಲ ನೀರು ಕಡಿಮೆ. ಹೋದ ವರುಷ ಆ ಮರಗಳ ಬೊಡ್ಡೆಗಳ್ಳು 
ನಾಲ್ಕು ಅಡಿಗಳವರೆಗೆ ನೀರಿನಲ್ಲಿದ್ದವು. ಹೋದ ಸಲ ಈ ಬೆಟ್ಟಗಳ ಮೇಲೆ (ರಾಕೀಸ್‌) 
ನೂರ ಇಪ್ಪತ್ತೈದು ಅಡಿ ಮಂಜು ಬಿದ್ದಿತ್ತು. ಈ ಸಲ ನೂರು ಅಡಿ ಮಾತ್ರ ಬಿದ್ದಿತು. 
ಸರೋವರದಲ್ಲಿ ನೀರೂ ಇಪ್ಪತ್ತು ಅಡಿ ಕಡಿಮೆ ಇದೆ?” ಎಂದ. ನಮ್ಮ ಮಾರ್ಗದರ್ಶಿ 
ಒಳ್ಳೆ ವಾಚಾಳಿ, ಭಾರತವನ್ನೂ ಕೂಡ ಯುದ್ದನೌಕೆಯಲ್ಲಿ ಸಂದರ್ಶಿಸಿದ್ದೆ ನೆಂದೂ ಗಾಂಧೀ, 
ನೆಹರು, ವಿವೇಕಾನಂದರ ಹೆಸರು ತನಗೆ ಪರಿಚಿತವೆಂದೂ ಹೇಳಿದ. ಈ ಸರೋವರದ 
ಕೊನೆಯಲ್ಲಿರುವ ರಾಕೀ ಪರ್ವತದ ಕೋಡುಗಲ್ಲಿನಲ್ಲಿ, ರೆಡ್‌ ಇಂಡಿಯನ್‌ರಂ ಒಂದು 
ಸಲ (ತಮ್ಮನ್ನು ಕಾಡಿಗೆ ಓಡಿಸಿ ತಮ್ಮಾ ಸ್ಥಳವನ್ನು ಆಕ್ರವಿಂಸಿಕೊಂಡಿದ್ದ) ಅನೇಕ 
ಬಿಳಿಯರನ್ನು ಕೊಂದರಂತೆ. ಆದುದರಿಂದ ಆ ಸ್ಮಳಕ್ಕೆ ಈಗ ಪಿಶಾಚಿಗಳ ಸ್ಥಾನ ಎಂದಂ 
ಹೆಸರಿಟ್ಟಿದ್ದಾರೆ. 

ಹಡಗಿನ ಸಾರಥಿ, ಯಂತ್ರಚಾಲಿತ ದೋಣಿಯನ್ನು ನಡೆಸಂತ್ತ ಅದರೊಳಗಿದ್ದ 
ಎಲ್ಲ ಪ್ರಯಾಣಿಕರ ದೇಶ ಕುಲ-ಗೋತ್ಪಗಳನ್ನೆಲ್ಲ ವಿಚಾರಿಸುತ್ತಿದ್ದ. ಪ್ರಯಾಣಕರ 
ಪೈಕಿ, ಇಂಗ್ಲೆಂಡಿನ ಗೃಹಸ್ಥ ಒಬ್ಬನಿದ್ದ. ಅಮೆರಿಕದವನಿಗೆ ಇಂಗ್ಲೆಂಡಿನವರನ್ನು 
ಕಂಡರೆ-ಅವರು ಇಂಗ್ಲಿಷರನ್ನು ಯುದ್ಧದಲ್ಲಿ ಸೋಲಿಸಿರುವುದರಿಂದ-ಕಿಂಚಿತ್‌ ತಿರಸ್ಕಾರ, 
ಭಾರತೀಯರೂ ಇಂಗ್ಲಿಷಿನವರನ್ನು ಓಡಿಸಿದುದರಿಂದ ನಮ್ಮಾ ವಿಷಯದಲ್ಲಿ ಸ್ವಲ್ಪ 
ಅಭಿವಾಾನ-ಹಡಗಿನ ಸಾರಥಿ ಇಂಗ್ಲಿಷಿನವನನ್ನ್ನ “ನಿಮ್ಮ್ಮ ಕಸಂಬು ಏನಂ ? ನಿಮ್ಮ್ಮ 
ದೇಶದಲ್ಲಿ ಸ್ಥಿತಿಗತಿಗಳು ಹೇಗಿವೆ ?'' ಎಂದು ಕೇಳಿದ. ಇಂಗ್ಲಿಷ್‌ ಗೃಹಸ್ಥನ ವಯಂಸ್ಕ್ಸಿ 
ಎಪ್ಪತ್ತನ್ನು ಮೀರಿತ್ತು. ಆತ "ಇಂಗ್ಲೆಂಡಿನಲ್ಲಿ ನಾನೂ ಒಬ್ಬ ಸಣ್ಣ ರೈತ, ನನ್ನ 


600 ಅಮೆರಿಕದಲ್ಲಿ ಗೊರೂರು 


ಫಾರಂ ಎಂಬತ್ತು ಎಕರೆ ವಕಾತ್ರ ಇದೆ. ಅರ್ಧಭಾಗದಲ್ಲಿ ಮಾತ್ರ ಜೆಳೆ. ಇನ್ನರ್ಧ 
ಭಾಗ ಪಾಳು; ಮುಂದಲ ವರ್ಷ ಆ ಭಾಗದಲ್ಲಿ ಬೆಳೆ, ಉಳಿದ ಭಾಗ ಪಾಳು, ಹೀಗೆ. 
ಇಲ್ಲಿ ನಿಮಗೆ ಇರುವಂತೆ ಸಾವಿರಾರು ಎಕರೆಗಳಿಲ್ಲ. ನಮ್ಮ ಯಂತ್ರಗಳೂ ಚಿಕ್ಕವು: 
ನಾನು ಮುಖ್ಯವಾಗಿ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೆಯುತ್ತೇನೆ. ನಮ್ಮದು 
ಸಾಂದ್ರ ಬೇಸಾಯ'' ಎಂದು ಮುಗಿಸಿದ. ಆ ನೌಕೆಯಲ್ಲಿ ಮೆಕ್ಸಿಕೊ ದೇಶದವರು. 
ಇತರ ಯೂರೋಪ್‌ ರಾಷ್ಟ್ರಗಳವರು, ಜಪಾನ್‌ ದಂಪತಿ ಮತ್ತು ಅವಳ ಮಗ. 
ಭಾರತದ ಆರು ಮಂದಿ (ನಾನಂ, ನನ್ನಹೆಂಡತಿ, ಮಗ, ಮಗಳು, ಅಳಿಯ, ಮೊಮ್ಮಗಳು) 
ಎಲ್ಲ ಇದ್ದೆವು. ನಾನು . ಭಾರತೀಯನೆಂದು ತಿಳಿದಕೂಡಲೇ ಆಂಗ್ಲೇಯ ಮುದುಕ ನನ್ನ 
ಬಳಿ ಬಂದು ಕುಳಿತು "ನಾನು ಭಾರತಕ್ಕೆ ಸುಮಾರು ಮೂವ್ವತ್ತು ವರ್ಷಗಳ ಕೆಳಗೆ 
(೧೯೪೬ರಲ್ಲಿ) ಭೇಟಿ ಕೊಟ್ಟಿದ್ದೆ. ಭಾರತದಲ್ಲಿ ನೀವು ಯಾವ ಪ್ರಾಂತಕ್ಕೆ ಸೇರಿ 
“ದವರು ?'' ಎಂದು ಕೇಳಿದ. ನಾನು “ಕರ್ನಾಟಕಕ್ಕೆ ಎಂದು ಹೇಳಿದೆ. ಆತ 
"ಆ ಭಾಗ ನನಗೆ ತಿಳಿಯದು. ಆದರೆ ನಾನು ಆಗ ಮೈಸೂರು ಅರಮನೆಯ 
“ದಸರಾ''ಕ್ಕೆ ಆಹ್ವಾನಿತನಾಗಿದ್ದೆ. ಆಗ ಅಲ್ಲಿಯ ರಾಜರ ಹೆಸರು ಮರೆತುಹೋಗಿದೆ, 
ಸ್ವಲ್ಪ ಗೊಂದಲದ. ಹೆಸರು"' ಎಂದು ತಲೆ ಕೆರೆದ... ಅವರ ಮಾತನ್ನು ಕೇಳಿ ನನಗೂ 
ಉತ್ಸಾಹವಾಯಿತು. "ಹೌದು ಆಗ ಮೈಸೂರು ವಂಹಾರಾಜರಾಗಿದ್ದವರು. 
ಜಯಚಾಮರಾಜ ಒಡೆಯರು ಎಂಬಂವವರು. ಮೈಸೂರು ಎಂಬ ಹೆಸರನ್ನೇ 
ಕರ್ನಾಟಕವೆಂದು ಬದಲಾಯಿಸಿದ್ದೇವೆ” ಎಂದೆ. "ಯಾಕೆ ?”: ಎಂದು ಅವರು 
ಮತ್ತೆ ಕೇಳಿದರು. ನಾನು ಕಾರಣಗಳನ್ನೆಲ್ಲ ಹೇಳಿ ಕರ್ನಾಟಕ ಒಂದು ಭೂಭಾಗ, 
ಒಂದು ಸಂಸ್ಕೃತಿ, ಒಂದು ಜನಜೀವನ. ಮೈಸೂರೂ ಹಾಗೆಯೆ ; ಆದರೆ ಮೈಸೂರು, 
ಹಿಂದೆ ಕರ್ನಾಟಕದ ಒಂದು ಭಾಗವಾಗಿತ್ತು. ಭಾಗದ ಒಂದು ಹೆಸರಾಗಿದ್ದುದನ್ನು 
ತೆಗೆದು, ಪೂರ್ತಭಾಗದ ಹೆಸರನ್ನೇ ಆ ಪ್ರಾಂತಕ್ಕೆ ಇಟ್ಟಿದ್ದೇವೆ'' ಎಂದೆ. ಅವರು 
“ಅದೇನೊ ಸಕಾರಣವೆ ; ಆಗ ನಾನು ಬೃಂದಾವನ್‌ ಗಾರ್ಡನ್ಸ್‌ ಎಂಬಲ್ಲಿಗೆ ಹೋಗಿದ್ದೆ. 
ಅದಂ ಜಗತ್ತಿನಲ್ಲಿಯೇ ಅತಿ ಸುಂದರವಾದ ಭಾಗ, ಅದನ್ನು ಕಲ್ಪಿಸಿ ಕಾರ್ಯಗತಮಾಡಿದ 
ನಿಮ್ಮ್ಮ ಇಂಜಿನೀಯರು-ಅವರ ಹೆಸರೇನು ? ನಮ್ಮ (ಬ್ರಿಟಿಷ್‌) ಸರ್ಕಾರ ಅವರಿಗೆ 
ನೈಟ್‌ ಹಂಡ್‌ ಕೊಟ್ಟಿತ್ತು'' ಎಂದು ತಲೆಕೆರೆದಾಗ ನಾನು "“ಸರ್‌ ಎಂ. ವಿಶ್ವೇಶ ್ವರೆಯ್ಯ 
ನವರು'' ಎಂದೆ. ಆತ "ಹೌದು ಹೌದು ವಿಶೆ ೀಶ್ವರಾಯ. ಅವರು ಭಾರತದಲ್ಲಿ 
ಯಾಕೆ, ಪೌರಾತ್ಯ ದೇಶಗಳಲ್ಲಿಯೇ ಬುದ್ಧಿವಂತ ಎಂಜನೀಯರರು. ದೊಡ್ಡ 
ಮೆದುಳು, ಈಗ ಅವರು ಬದುಕಿದ್ದಾರೆಯೇ ?'' ಎಂದು ಕೇಳಿದರು. ನಾನು `"ಇಲ್ಲ, 
ಅವರು ನೂರುವರ್ಷಕ್ಕೆ ಮೇಲೆ ಬದುಕಿದ್ದು, ಕೆಲವೇ ವರ್ಷಗಳ ಕೆಳಗೆ ನಿಧನರಾದರು. 
ಅವರು ಕರ್ನಾಟಕ ಪ್ರಾಂತದಲ್ಲಿಯೇ ಜನಿಸಿದವರು'' ಎಂದೆ. (ಪ್ರಾಂತಾಭಿವಕಾನ 
ನನ್ನನ್ನು ಬಿಡಲಿಲ್ಲ) ಅವರು ಒಂದು ಗಳಿಗೆ ಚೇತರಿಸಿಕೊಂಡು "ಅನ್ಯಾಯ, ಅನ್ಮಾಯಂ” 


ರಾಕೀ ಪರ್ವತಗಳು-ಗ್ಲೇಸಿಯರ್‌-ನ್ಯಾಶನಲ್‌ ಪಾರ್ಕ್‌ ೧೧6 


ಎಂದರಂ. ಅನಂತರ “ಈಗ ಭಾರತದಲ್ಲಿ ವಿಶೆ ನಶ ರಾಯರಂಥ ಎಂಜನೀಯರು 
ಇದ್ದಾರೆಯೇ ?” ಎಂದು ಕೇಳಿದರು. ನಾನು "ಇದ್ದಾರೆ. ಭಾರತದ ಇಂಜನೀ 
ಯರುಗಳು, ಜಗತ್ತಿನ ನಾನಾ ಭಾಗಗಳಿಗೆಲ್ಲ ಹೋಗಿ ಒಳ್ಳೆಯ ಹೆಸರು ಸಂಪಾದಿಸಿದ್ದಾರೆ” 
ಎಂದೆ. ಅವರು "ಆದರೂ ನೀವು ಜಗತ್ತಿನ ಇತರ ಭಾಗಗಳಿಂದ ಆಹಾರ ತರಿಸುತ್ತಿ 
ದ್ವೀರಲ್ಲಾ'' ಎಂದರು. ನನ್ನ ಉತ್ಸಾಹವು ಸ ಎಲ ತಗ್ಗಿದರೂ ನಾನು “ಈಗ `ನಾವು 
ಆಹಾರ ಸ್ವಾವಲಂಬನೆಯತ್ತ ಬಹಳ ಸಾಗಿದ್ದೇವೆ” ಎಂದೆ. 

ಸರೋವರದ ವೈಶಾಲ್ಯದಲ್ಲಿ ಎದುರಿಗೆ ಎಡಗಡೆಗೆ ಸುವಕಾರು ಮುಕ್ಕಾಲು ಮೈಲಿ 
ದೂರದಲ್ಲಿ, ಒಂದು ಸಣ್ಣ ನಾಡದೋಣಿ. ಅದಕ್ಕೆ ಹಳದಿ ಬಣ್ಣ ಬಳಿದಿದ್ದರು. ಅದರ 
ಗಾಳಿಪಟವನ್ನು (ಹಾಯಿ) ವಎತ್ತಿಕಟ್ಟೆದ್ದರು.. ಇಬ್ಬರು, ದೋಣಿಯಲ್ಲಿ ಕುಳಿತಂ 
ಹುಟ್ಟುಹೊಡೆಯುತ್ತ ಹೋಗುತ್ತಿದ್ದರು. ಇದ್ದಕ್ಕಿದ್ದಂತೆ ದೊಡ್ಡ ಬಿರುಗಾಳಿ ಎದ್ದಿತಂ. 
ಸರೋವರವಾದರೂ, ದೊಡ್ಡ ದೊಡ್ಡ ಅಲೆಗಳು ಎದ್ದವು. ನಾವು ನೋಡುತ್ತಿರು 
ವಂತೆ, ದೂರದಲ್ಲಿದ್ದ ಆ ದೋಣಿ ಇದ್ದಕ್ಕಿದ್ದಂತೆ ಮುಳುಗಿಯೇ ಹೋಯಿತು. ಅದನ್ನು 
ನೋಡಿದವನೇ ಹಡಗಿನ ಸಾರಥಿ, ಹಡಗನ್ನು ೯೦ ಡಿಗ್ರಿ ಬಲಕ್ಕೆ ತಿರುಗಿಸಿ, ಕಣ್ಣು 
ಮುಚ್ಚಿ ತೆಗೆಯುವುದರೊಳಗಾಗಿ, ದೋಣಿ ಮುಳುಗಿದ ಸ್ಥಳಕ್ಕೆ ಬಂದ. ಪ್ರಯಾಣಿಕರೆಲ್ಲ 
ತುಂಬ ಕಾತುರರಾಗಿದ್ದೆವು. ಆ ವೇಳೆಗೆ ಮುಳುಗಿದ್ದ ಇಬ್ಬರು (೨೦-೨೨ ವರ್ಷದ: 
ಹುಡುಗರು) ಮೇಲೆದ್ದು, ಅಲೆಗಳನ್ನು ಬಡಿದು ಜಪ್ಪುತ್ತ ಈಜಲು ಪ್ರಯತ್ನಿಸಂ 
ತ್ತಿದ್ದರು. ಸಾರಥಿ, ಈಜುತ್ತಿದ್ದವರ ಕೈಗೆ ಹಗ್ಗಗಳನ್ನು ಎಸೆದು ಅವರನ್ನು ಹಡಗಿ 
ನೊಳಕ್ಕೆ ಹತ್ತಿಸಿಕೊಂಡ, ಅನಂತರ ಗೊತ್ತಾಯಿತು ; ಅವರು ದೋಣಿಯ ನಿಲ್ದಾಣ 
ದಿಂದ, ಬಾಡಿಗೆ ಸಹ ಕೊಡದೆ ದೋಣಿಯನ್ನು ಹಾರಿಸಿಕೊಂಡು ಬಂದಿದ್ದರೆಂದಂ, 
ನಾನು ಹಡಗಿನ ಸಾರಧಿಗೆ ದೋಣಿ ಅನ್ಯಾಯವಾಗಿ ಮುಳುಗಿ ಹೋಯಿತಲ್ಲಾ'' 
ಎಂದು ಹೇಳಿದೆ. ಅವನು “ಇಲ್ಲ. ಹಡಗಿನ ಕಟ್ಟೆ ಅಧಿಕಾರಿಗಳು, ದೋಣಿಯನ್ನು 
ಮೇಲೆತ್ತುವ ಸಾಧನವನ್ನಿಟ್ಟುಕೊಂಡಿದ್ದಾರೆ. ಹಡಗಿನಲ್ಲಿರುವ ಯಂತ್ರಚಾಲಿತ: 
ಪಾತಾಳಗರಡಿಯನ್ನು ನೀರಿನೊಳಕ್ಕೆ ಬಿಟ್ಟರೆ, ಅದರ ಕೊಕ್ಕೆ ದೋಣಿಯನ್ನು ಮೇಲೆತ್ತಿ 
ಕೊಂಡು ಬರುವುದು'' ಎಂದ. ಇಂತಹ ಬಿರುಗಾಳಿಗೆ ಆ ದೋಣಿ ತಡೆಯಂವುದಿಲ್ಲ 
ವೆಂಬುದು ಆ ಹುಡುಗರಿಗೆ ತಿಳಿಯದು. ಹಡಗುಕಟ್ಟೆ ಅಧಿಕಾರಿಗಳನ್ನು ಕೇಳಿದ್ದರೆ, 
ಈ ದೋಣಿಯನ್ನು ಅವರು ಕೊಡುತ್ತಿರಲಿಲ್ಲ. ಇವರು ಅವರನ್ನು ಕೇಳದೆ ಕದ್ದು 
ತಂದುದರಿಂದ ಈ ಅವಸ್ಥೆ ಅನುಭವಿಸಬೇಕಾಯಿತಂ. ಇದು ಅವರಿಗೆ ಒಂದು ಪಾಠ 
ಕಲಿಸುತ್ತದೆ. ಸದ್ಯ, ಈಜು ಬರುತ್ತಿದ್ದುದರಿಂದ ಬದುಕಿದರು'' ಎಂದನಂ. 

ರಾಕೀಪರ್ವತ ನೀರ್ಗಲ್ಲ ನದಿಗಳು ಇವುಗಳಂತೆ ಕೆನಡ ಅಮೆರಿಕಗಳಿಗೆ ಸೇರಿದ 
ವಂತ್ತೊಂದಂ ಅದ್ಭುತ ಪ್ರದೇಶ ನ್ಯಾಶನಲ್‌ ಪಾರ್ಕ್‌ ಎಂಬುದು, ಇದರ ವಿಸ್ತೀರ್ಣ 
ಸಂಮಾರು ೨೫ ಲಕ್ಷ ಎಕರೆಗಳು. ಈ ಭೂಭಾಗ ಅಮೆರಿಕ ಕೆನಡ ಎರಡು ರಾಷ್ಠ ಗಳಿಗೆ 


ಥಿರಿಶಿ ಅಮೆರಿಕದಲ್ಲಿ ಗೊರೊರು 
ಸೇರಿದ ಭೂಮಿ. ಇದಕ್ಕಾಗಿ ಒಂದು ವಿಶಿಷ್ಟವಾದ ಸ ಯಮಾಡಳಿತ ಸಂಸ್ಥೆ ಇದೆ, 
ಈ ಪಾರ್ಕು, ಸಾಧಾರಣವಾಗಿ ಜನಗಳನ್ನು ಆಕರ್ಷಿಸುವುದು ವರ್ಷದಲ್ಲಿ ಜೂನ್‌, 
ಜುಲೈ, ಆಗಸ್ಟ್‌. ಮೂರು ತಿಂಗಳು ವರಾತ್ರ. ಸೆಪ್ಟಂಬರ್‌ನಲ್ಲಿಯೇ ಜನ ಹೋಗು 
ವುದು ಕಡಿಮೆ. ಉಳಿದ ಎಂಟಂ ತಿಂಗಳೂ ಪಾರ್ಕಿನ ರಸ್ತೆಗಳ ಬಹುಭಾಗ ಮಂಜಿನಲ್ಲಿ 
ರುತ್ತವೆ. ನನ್ನ ಪ್ರವಾಸದ ವೃವಸ್ಥೆಮಾಡಿದ ನನ್ನ ಅಳಿಯ, ಈ ಮೂರು ತಿಂಗಳ 
ಒಳಗಡೆಯೇ ಆ ಭಾಗಗಳಿಗೆಲ್ಲ ಕರೆದುಕೊಂಡು ಹೋಗಲು ಉತ್ಸುಕನಾಗಿದ್ದ. ಈ 
ಬಗೆಯ ಪ್ರವಾಸ, ದೃಶ್ಯ, ಮೋಟಾರು ನಡೆಸುವುದು, ಅದೆಲ್ಲ ಅವನಿಗೆ ಖುಷಿ. 
ಚಲಿಸುವ ಕ್ಯಾಮರ ಇರುವುದರಿಂದ, ಎಲ್ಲವನ್ನೂ ಚಿತ್ರ ತೆಗೆಯುವ ಸ್ವಭಾವ. ಪಾರ್ಕ್‌ನ 
ಗಡಿಯಲ್ಲಿರುವ ಬ್ಯಾನಫ್‌ ಎಂಬ ಸುವಕಾರು ದೊಡ್ಡ ಊರು, ಪಾರ್ಕ್‌ ಪ್ರವಾಸಿಗಳಿಗೆ 
ಎಲ್ಲ ವಸ್ತುಗಳನ್ನು ಒದಗಿಸುವ ಸ್ಥಳ, ನಾವು ಪಾರ್ಕ್‌ ಹತ್ತಿರದ ಫಾರೆಸ್ಟ್‌ ಲಾಡ್ಜ್‌ನಲ್ಲಿ 
ಒಂದು ಗುಡಿಸಲನ್ನು ಕಾಯ್ದಿಟ್ಟುಕೊಂಡಿದ್ದೆವು. ಆ ಭಾಗದಲ್ಲಿ ಅಂತಹ ಗುಡಿಸಲುಗಳು 
ಕೆಲವು ಸೀವಿಂತ ಸಂಖ್ಯೆಯಲ್ಲಿದ್ದವು. ಆ ಗುಡಿಸಲುಗಳನ್ನು ಬರಿಯ ಒಂದೂವರೆ 
ಅಥವಾ ಎರಡು ಅಡಿ ದಪ್ಪದ ಉದ್ದವಾದ ದಿಮ್ಮಿಗಳ ಗೋಡೆಯಿಂದ (ದಿಮ್ಮಿಗಳನ್ನು 
ಒಂದರಮೇಲೆ ಒಂದನ್ನು ಏರಿಸಿ) ವಕಾಡಿದ್ದರಂ. ಅವುಗಳ ಮಧ್ಯದಲ್ಲಿಯೇ ಕಿಟಕಿಗಳು, 
ಬಾಗಿಲುಗಳೂ ಸಹ. ಪಟ್ಟಣದ ಮನೆಗಳ ಬಾಗಿಲುಗಳಂತೆ ತೆಳು ಹಲಗೆಗಳಲ್ಲ. 
ಭಾರತದಲ್ಲಿ ಹಿಂದಲ ಕಾಲದಲ್ಲಿ ಉಪಯೋಗಿಸುತ್ತಿದ್ದಂತಹ ನಾಲ್ಕು ಅಂಗುಲ ಅಗಲದ 
ಅತ್ತಿ ಹಲಗೆಗಳಂತಹ ಕದಗಳು. ಚಳಿಯನ್ನು ತಡೆಯುವುದಕ್ಕಾಗಿ ಅಂತಹ ಕದಗಳನ್ನು, 
ದಿಮ್ಮಿ ಗೋಡೆಗಳನ್ನು ಯೋಜಿಸಿದ್ದರೆಂದು ತಿಳಿಯಿತು. 


ಆ ದಿನ ಬೆಳಗಿನಿಂದ ಸಾಯಂಕಾಲದವರೆಗೆ ನನ್ನ ಅಳಿಯನೇ 35೨೦ ಮೈಲಿ 
ಕಾರನ್ನು ನಡೆಸಿದ್ದ. . ನನ್ನ ಮಗಳೂ ಕೆಲವು ದೂರ ನಡೆಸಿದಳು. ನನ್ನ ಮಗನೂ 
ಸಲಹೆ ಕೊಡುತ್ತಿದ್ದ. ಡಿಲ್ಲಿಯಂಥ ಗೊಂದಲದ ನಗರದಲ್ಲಿ ಮೋಟಾರು ನಡೆಸುವವರು, 
ಪ್ರಪಂಚದಲ್ಲಿ ಎಲ್ಲಿಯಾದರೂ ನಡೆಸಬಲ್ಲರು. ಆ ರಸ್ತೆಗಳಲ್ಲಿ ಹೋಗಂವುದೇ ಒಂದು 
ಸೊಗಸು. ಕುಡಿದ ನೀರು ಅಲ್ಲಾಡದಂತೆ ಎನ್ನುತ್ತಾರಲ್ಲ ಹಾಗೆ. ಆ ಭಾಗಗಳಲ್ಲಿ 
ರಸ್ತೆಯ ವ್ಯವಸ್ಥೆಗೆ, ಮೆ ಲಿಗೆ ಒಂದು ಲಕ್ಷ ಡಾಲರು ವೆಚ್ಚವಕಾಡುತ್ತಾರೆಂದಂ ಕೇಳಿದೆ. 
ಒಂದು ಕಡೆ ಬಹಳ ಜೋರಾದ ಮಳೆ ಬಂದಿತು. ಕಾಂಕ್ರೀಟ್‌ ರಸ್ತೆಯಾದುದರಿಂದ 
ಒಂದು ಅಡಿಗಿಂತ ಹೆಚ್ಚು ನೀರು ರಸ್ತೆಯಲ್ಲಿ ಉರುಳಿತು. ಆ ದಿನ ನಾವು ಬಲವಾದ 
ಮಳೆಗೇ ಸಿಕ್ಕಿದೆವು. ಅದು ಪರ್ವತಪ್ರಾಂತವಾದಂದರಿಂದ, ಮಳೆ ಸಾಧಾರಣವಾಗಿಯೇ 
ಬಹಳ ಜೋರಾಗಿ ಬರುವುದೆಂದು ಹೇಳಿದರು. ನಾವು ಬ್ಯಾನಫ್‌ ವನಗೃಹದಲ್ಲಿ ಮಲಗಿ, 
ಸುತ್ತಲೂ ಅನೇಕ ಮೈಲಿಗಳ ಕಾಡು, ಬಿರುಗಾಳಿ, ನಾನಾ ವಿಧಗಳಾದ ಮೃಗಪಕ್ಷಿ, 
ದೂರದ ರುರಿಗಳು, ಇವುಗಳ ಬಹುಮಟ್ಟಿಗೆ ಮೃದುಗೊಳಿಸಲ್ಪಟ್ಟ (ನಾವು ದಿಮ್ಮಿಯ 


ಠಾಕೀ ಪರ್ವತಗಳು-ಗ್ಲೇಸಿಯರ್‌--ನ್ಯಾಶನಲ್‌ ಪಾರ್ಕ್‌ ೧೧೩ 


ಮನೆಯೊಳಗೆ ಇದ್ದುದರಿಂದ) ಧ ನಿ ತೊಟ್ಟಿಲಲ್ಲಿ, ನಾವೂ ಕಾಡಿನ ಭಾಗವೇ ಆಗಿ 
ನಿದ್ರೆ ಹೋದೆವು. 

ಬೆಳಗಾದನಂತರ, ಆ ಭಾಗದ ಕಾಡು ಮತ್ತು ಪಾರ್ಕ್‌ನ ಪಬ್ಲಿಕ್‌ರಿಲೇಶನ್ಸ್‌ 
ಆಫೀಸರ್‌ ರಾಮ್‌ (Ram) ಎಂಬುವರ ಪರಿಚಯ ನಮಗೆ ಆಯಿಂತಂ. ಮೊದಲಂ 
ಅವರ ಹೆಠರಿನಿಂದಲೇ ನಾನು ಆಕರ್ಷಿತನಾದೆ. ಅವರು ರಾಕೀಪರ್ವತದ ರಕ್ಷಣೆಯ 
ಜವಾಬ್ದಾರಿಯನ್ನೂ ಹೊತ್ತಿರುವುದರಿಂದ ಅವರಿಗೆ ರಾಕೀ ಎಂದೂ, ರಾಕೀರಾವರ್‌ 
ಎಂದೂ ಹೆಸರು. ಇವರ ಹುದ್ದೆಗೆ RM (ರಾಕೀ ಮೌಂಟನ್‌) ಎಂದು ಹೆಸರು 
ಇವರ ಪದವಿಗಳು BA (Banf Activities) MA (Mountain Activities) 
ಇವೆರಡೂ ಡಿಗ್ರಿಗಳು, ಮತ್ತು "ಟೂರಿಸ್ಟ್‌ ಅಟ್ರಾಕ್ಷನ್‌'' ವಿಷಯದಲ್ಲಿ ಪಿಎಚ್‌.ಡಿ. 
(ನ್ಯಾಷನಲ್‌ ಪಾರ್ಕ್‌ ಯೂನಿವರ್ಸಿಟಿಯಿಂದ.) ಇವೆಲ್ಲ ಅವರು ಮಾಡುವ ಕಾರ್ಯಕ್ಕೆ 
ಸಂಬಂಧಿಸಿದ ಪದವಿಗಳೇ. ಪ್ರತಿ ವರ್ಷವೂ ಮೂರು ತಿಂಗಳ ಕಾಲದೊಳಗೆ, ಕೆನಡ 
ಅಮೆರಿಕದ ಅರ್ಧಭಾಗದ ಜನತೆ ಮತ್ತೂ ಅಮೆರಿಕಕ್ಕೆ ಬರುವ ಬಹುಪಾಲು ಹೊರ 
ಜಗತ್ತಿನ ಪ್ರವಾಸಿಗಳು ನುಗ್ಗುವ, ಈ ಆಕರ್ಷಕ ವಿಹಾರ ಪ್ರದೇಶದ ವ್ಯವಸ್ಥೆ 
" ಗಾಗಿಯೇ ನಿಪುಣರನ್ನು ತಯಾರಿಸಲು, ನ್ಯಾಷನಲ್‌ಪಾರ್ಕ್‌ ಯೂನಿವರ್ಸಿಟಿ ಇದೆ, 
ಅಲ್ಲಿಂದ ವರ್ಷವರ್ಷವೂ ನೂರಾರು ಸ್ನಾತಕರು, ಈ ಪರ್ವತ ನದಿ ಭೋರ್ಗರೆವ ರುುರಿ 
ಗಳು ನೆಲದ ಫಲವತ್ತು ಇಲ್ಲಿಯ ಪ್ರಾಣಿಗಳಂ ಪಕ್ಷಿಗಳ ರಕ್ಷಣೆ ಪ್ರವಾಸಿಗಳ 
ಸೌಕರ್ಯ, ಇವುಗಳನ್ನೆಲ್ಲ ನೋಡಿಕೊಳ್ಳಲು ನಿಯಮಿತರಾಗುತ್ತಾರೆ. ಮರುದಿನ 
ನಾವು ಪಾರ್ಕಿನೊಳಗೆ ಹೋಗಿ ಅಲ್ಲಿಯೇ ಸಂಜೆವರೆಗೆ ಇದ್ದು, ಅಲ್ಲಿನ ನಾನಾ 
ಪ್ರಾಣಿಗಳು, ಪಕ್ಷಿಗಳು, ಸರೋವರಗಳು ಇವುಗಳನ್ನೂ ನೋಡುವುದರಲ್ಲಿಯೂ 
ದೇಹ-ಮನಸ್ಸುಗಳಿಗೆ ವಿಶ್ರಾಂತಿ ಪಡೆಯುವುದರಲ್ಲಿಯೂ ಕಳೆಯಬೇಕೆ:ದು. ನನ್ನ 
ಅಳಿಯ ಮಗ ನಿರ್ಣಯಿಸಿದರು. ನನ್ನ ಅಳಿಯ ಪ್ರತಿವರ್ಷವೂ ತಪ್ಪದೆ ಆ ಭಾಗ 
ಗಳಿಗೆ ಹೋಗುತ್ತಿರುವುದರಿಂದ, ಅವನಿಗೆ ಅವೆಲ್ಲ ಚೆನ್ನಾಗಿ ಗೊತ್ತು, ಅವನು 
ಒಳ್ಳೆ ಛಾಯಾಚಲನಚಿತ್ರಕಾರ ಸಹ. ಪ್ರಾಣಿಗಳನ್ನ ಅವುಗಳ ನಾನಾ ಭಂಗಿಗಳಲ್ಲಿ 
ಚಿತ್ರಹಿಡಿದು, ಮಕ್ಕಳಿಗೂ ದೊಡ್ಡವರಿಗೂ ಪ್ರದರ್ಶಿಸುವುದು ಅವನ ಪ್ರಿಯ ಹವ್ಮಾಸ: 
ಅವನು ಪ್ರಕೃತಿ ಸೌಂದರ್ಯದ ಉಪಾಸಕನೂ ಹೌದು. ರಾಕೀ, ಗ್ಲೇಸಿಯರ್‌, 
ನ್ಯಾಷನಲ್‌ಪಾರ್ಕ್‌ ಈ ಎಲ್ಲ ಅಧಿಕಾರಿವರ್ಗಗಳ ಪರಿಚಯವೂ ಅವನಿಗೆ ಚೆನ್ನಾಗಿದೆ. 
ಅವರ ಸಹಾಯದಿಂದ ಕಾಡಿನ ನಡುವೆ ಉಳಿದುಕೊಳ್ಳುವ ಸ್ಥಳ ವಂಂತಾದುವನ್ನೆಲ್ಲ 
ಅವನು ಚೆನ್ನಾಗಿ ತಿಳಿದುಕೊಂಡಿದ್ದಾನೆ. 

ಮರುದಿನ ಬೆಳಿಗ್ಗೆ ನಾವು ಉಪಾಹಾರವನ್ನು ಮುಗಿಸಿ, ಹಣ್ಣುಗಳು, ಟಿನ್‌ಗಳಲ್ಲಿ 
ಹಣ್ಣಿನರಸ, ಕಾಫೀಪುಡಿ, ಹಾಲು ಸಕ್ಕರೆ, ಬಿಕ್ಕತ್ತು, ಬ್ರೆಡ್‌, ಆಲೂಗಡ್ಡೆ ಈರುಳ್ಳಿ 
ಪಲ್ಯ, ಪಾರ್ಕ್‌ ಆಫೀಸಿನಿಂದ ಒಂದು ಸೀಮೆಎಣ್ಣೆ ಒಲೆ ಬಾಡಿಗೆಗೆ ತೆಗೆದುಕೊಂಡು 

8 


ದತ 


6೧೪ ಅಮೆರಿಕದಲ್ಲಿ ಗೊರೂರು 


(ಇವುಗಳನ್ನೆಲ್ಲ ರಾಕೀರಾಮ್‌ ಶಾಂತಿಕಾಲದ ಅಸ್ತ್ರಗಳು ಎನ್ನುತ್ತಾನೆ) ಪಾರ್ಕಿಗೆ 
ರಸ್ತೆಯಲ್ಲಿ ಕಾರಿನಲ್ಲಿ ಹೊರಟೆವು. ಈ ರಸ್ತೆ ಕಾಡುಗಳ ಮಧ್ಯದಲ್ಲಿಯೇ ೫೦ ಮೈಲಿ 
ದೂರ ಹೋಗುತ್ತದೆ. ನಮ್ಮ ದೇಶದ ಗೇರುಸೊಪ್ಪೆ, ಘಾಟಿ ರಸ್ತೆಗಳು ಇವುಗಳ 
ನೆನಪು ಬರುತ್ತದೆ. ಅತಿ ಬೇಗ ನಾವು ಪಾರ್ಕಿನ ಅತ್ಯಂತ ದಟ್ಟವಾದ ಭಾಗವನ್ನು 
ಪ್ರವೇಶಿಸುತ್ತೇವೆ. ರಸ್ತೆ ಪಾರ್ಕುಗಳು ಅವುಗಳ ವೈಚಿತ್ರ್ಯ ಇತಿಹಾಸ ಎಲ್ಲವನ್ನೂ 
ಅಂಗುಲ ಅಂಗುಲಕ್ಕೂ ವಿವರಿಸುವ, ಒಂದು ಟೇಪ್‌ ರಿಕಾರ್ಡ್‌ರ್‌ನ್ನು ಮಾಡಿದ್ದಾರೆ. 
ಈ ಪಾರ್ಕೇ ಒಂದು ದೊಡ್ಡ ಪ್ರಾಣಿಗಳ, ಸರೋವರಗಳ, ವೃಕ್ಷಗಳ, ಜಲಪಾತಗಳ 
ಪ್ರಪಂಚ, ಪಾರ್ಕಿನ ಮಧ್ಯಭಾಗದಲ್ಲಿ ಸಂತ್ತಲಿನ ಪ್ರದೇಶವನ್ನು ನೋಡಂವಾಗ, 
ಪ್ರಕೃತಿ ಕೋಟ್ಯಾಂತರ ವರ್ಷಗಳಿಂದ ಬೆಳೆಸಿ, ಅಗೆದು, ಕುಯ್ದ, ಕಡೆದು, ತೀಡಿ 
ತೀಡಿ (ಪಾಲಿಷ್‌ ಮಾಡಿ) ಇಂತಹ ಒಂದು ಸೌಂದರ್ಯವನ್ನು ಸೃಷ್ಟಿಸಿದೆಯೋ ಎಂಬಂತೆ 
ತೋರುತ್ತದೆ. ನಾವು ಹೋಗಿ ಮೊದಲೇ ಗೊತ್ತಾಗಿದ್ದ ಕ್ಯಾಂಪಿಂಗ್‌ ತಂಗುದಾಣದಲ್ಲಿ 
ನಮ್ಮ ಕಾರನ್ನು ಬಿಟ್ಟುಕೊಂಡು ಉಳಿದೆವು. ನಮ್ಮಂತೆ ಇನ್ನೂ ಅನೇಕ ಪ್ರವಾಸಿಗಳು 
ಅಲ್ಲಲ್ಲ ಬಂದು ಉಳಿದಿದ್ದರು. ಎಲ್ಲರ ಕೈನಲ್ಲಿಯೂ ಕ್ಯಾಮರ. ಎಲ್ಲರೂ ಗದ್ದಲ 
ವಿಲ್ಲದೆ- ಪಾರ್ಕಿನ ನಿಯವಂದಂತೆ-ಮೆತ್ತಗೆ ಮಾತನಾಡುತ್ತ ಒಂದು ಬಗೆಯ ಬಿಡುವಿನ ' 
ಮನೋಭಾವದಿಂದ ಇದ್ದರು. 


ಸೂರ್ಯ ಪ್ರಕಾಶವಾಗಿಯೇ ಉದಯಿಸಿದ್ದರೂ ಬಿಸಿಲಿನಲ್ಲಿ ಹಿತವಾಗಂವಷ್ಟು 
ಚುರುಕು ಇರಲಿಲ್ಲ. ಅಗಾಧವಾದ ನೂರಾರು ಮೈಲಿಗಳ ಕಾಡುಪ್ರದೇಶ. ಈ 
ಪ್ರದೇಶದ ಆಕರ್ಷಣೆಯೆಂದರೆ ಪ್ರಾಣಿಗಳಂ-ಬೋನುಗಳಲ್ಲಿರುವಂತಲ್ಲದೆ. ಸ್ವೇಚ್ಛೆಯಾಗಿ 
ತಮ್ಮ ಪಾಡಿಗೆ ತಾವು ಸ್ವತಂತ್ರವಾಗಿರುತ್ತವೆ. ಇದ್ದಕ್ಕಿದ್ದಂತೆ ಅನೇಕ ಸಾವಿರ ಅಡಿ 
ಎತ್ತರದ ಪರ್ವತದ ಮೇಲೆ, ಬಂಡೆಯ ಇಳಿಜಾರಿನಲ್ಲಿ ದೃಢವಾದ ಹೆಜ್ಜೆಯಿಟ್ಟು 
ಮೇಯಂತ್ತಿರುವ ಒಂದಂ ಬೆಟ್ಟದ ಕುರಿಯನ್ನು ನೋಡಿದೆವು. ಇದಂ ವಾಸ್ತವವಾಗಿ 
ಕುರಿಯಲ್ಲ, ಒಂದು. ಜಾತಿಯ ಜಿಂಕೆಯೆ. ಆ ಎತ್ತರದಲ್ಲಿ ಆ ಕಲ್ಲಿನ ಮೇಲೆ, ಹಾಗೆ 
ಮನುಷ್ಯನಿಗೆ ನಿಲ್ಲುವುದು ಸಾಧ್ಯವೇ ಇಲ್ಲ. ಎಲ್ಲ ಪ್ರವಾಸಿಗಳೂ ಕ್ಯಾಮರಾ ಕ್ಲಿಕ್‌ 
ಎನಿಸಿದರು. ಇದ್ದಕ್ಕಿದಂತೆ ದೂರದಲ್ಲಿ ಕಾಡುಬೆಕ್ಕು, ಕಡವೆ, ಬೀವರ್‌, ಅಳಿಲ, 
ಕೊಯಾಟೆ ಇವುಗಳ ಸೈನ್ಯಗಳೇ ಹೊರಟುಬಿಟ್ಟವು.  ವುಲ್‌ವರೀನ್‌ (ಒಂದು ಜಾತಿಯ 
ಮಾಂಸಾಹಾರಿ ಪ್ರಾಣಿ.) ಇದು ಒಂದೇ ಒಂಟಿಯಾಗಿ ಹೋಗುತ್ತಿತ್ತು. ಜನ ಅದನ್ನು 
ನೋಡುವುದೇ ಅಪರೂಪ, ನಾವೇ ಅದೃಷ್ಟವಂತರು ಎಂದಂ ಪೋಟೊ ಹಿಡಿದರು. 
ಈ ವೇಳಗೆ, ಬಿಸಿಲು ಸ್ವಲ್ಪ ಚಂರಂಕಾಯಿತ. ಒಬ್ಬ ಮಹಿಳೆ, ಒಂದು ಅಡಿಗಿಂತ 
ಚಿಕ್ಕದಾದ ತನ್ನ ಬಣ್ಣದ ಛತ್ರಿ ಬಿಚ್ಚಿ, ತಲೆ ಮೇಲೆ ಹಿಡಿದಳ, ಅದುವರೆಗೆ ಕಣ್ಣಿಗೇ 
ಕಾಣದೆ ಎಲ್ಲಿಯೋ ಕುಳಿತಿದ್ದ ಪಾರ್ಮ್‌ ಕಾಡು ನೌಕರ ಬಂದು ಛತ್ರಿಯನ್ನು 


ಳ್‌ 


ರಾಕೀ ಪರ್ವತಗಳು-ಗ್ಲೇಸಿಯರ್‌- ನ್ಯಾಶನಲ್‌ ಪಾರ್ಕ್‌ ೧೧೫ 


ಮುಚ್ಚಿಸಿದ. ಛತ್ರಿ ಬಿಚ್ಚಬಾರದಂ ಎಂದು ನಿಯಮವಿದೆ, ಆದರೆ ಆ ನಿಯಂವಂವನ್ನೂ 
ಮರೆಯುವ ಪ್ರವಾಸಿಗಳಿದ್ದಾರೆ. 

ನಾವು ಗ್ಲೇಸಿಯರ್‌, ನ್ಯಾಷನಲ್‌ ಪಾರ್ಕಿಗೆ (ಇದಕ್ಕೆ ನ್ಯಾಷನಲ್‌ ಪೀಸ್‌ 
ಪಾರ್ಕ್‌ ಎಂದೂ ಹೆಸರು) ಹೋದುದು ಆಗಸ್ಟ್‌ನ ಮಧ್ಯಭಾಗದಲ್ಲಿ. ಆದರೆ ಆ 
ವೇಳೆಗಾಗಲೇ ಕಾಡಿನ ಪ್ರಾಣಿಗಳಿಗೆ ಮುಂಬರುವ ಚಳಿಗಾಲದ ಸೂಚನೆ ಮುಟ್ಟಿತ್ತು. 
ಕಡವೆಗಳು ತಮ್ಮ ಪೊದೆಗಳನ್ನು (ಅಂತಃಪುರ) ಆಗಲೇ ಭದ್ರಪಡಿಸಲು ಮೊದಲು 
ಮಾಡಿದ್ದವು. ನಮ್ಮ ಎದುರಿಗೆ, ಒಂದು ಪೊದೆಯನ್ನು ಆಕ್ರಮಿಸಲು ಎರಡು 
`ಕಡವೆಗಳಿಗೆ ಸ್ವಲ್ಪ ಪೈಪೋಟಿ ನಡೆಯಿತು. ಕಡವೆಯ ಕೋಡು ತುಂಬ ಭಯಂಕರವೇ 
ಆಗಿತ್ತು. ಅವು ಒಂದೂವರೆ-ಎರಡು ಅಡಿ ಸಹ ಉದ್ದವಾಗಿದ್ದು, ಕವಲು ಕವಲಾಗಿ- 
ಕವಲಿನೊಳಗೆ ಸಹ ಕವಲಾಗಿ-ಒಡೆದಿರುತ್ತವೆ. ಒಂದರ ಮೇಲೆ ಒಂದು ಭಯಂಕರವಾಗಿ 
ಘರ್ಜಿಸುತ್ತವೆ. ಹೊಡೆದಾಟವೂ ಆಗುವುದು ಉಂಟಂತೆ. ಹೊಡೆದಾಟವಾದಾಗ, 
ಕೋಡಿನ ಪರಸ್ಪರ ಸದ್ದು ಬಹಂದೂರ ಕೇಳಿಸುವುದೆಂದಂ ಹೇಳಿದರು. ಆದರೆ ನಾವು 
ಹೋಗಿದ್ದಾಗ, ಕವಡೆಗಳಿಗೆ ಕಾದಾಟವಾಗಲಿಲ್ಲ. ಒಂದರ ಮೇಲೆ ಒಂದು ಗರ್ಜಿಸಿದವು. 
ಆ ಗರ್ಜನೆಯನ್ನು ಕೇಳಿ, ನಮಗೂ ಸಹ ಒಂದು ವಿಧವಾದ ಉತ್ಸುಹವೂ ಗೆಲುವೂ 
ಉಂಟಾಯಿತು. ಕೊನೆಯಲ್ಲಿ ಒಂದು ಸೋಲನ್ನೊಪ್ಪಿ ಪೊದೆಯನ್ನು ಮತ್ತೊಂದಕ್ಕೆ 
ಬಿಟ್ಟು ಹೊರಟಂಹೋಯಿತು. 

ನ್ಯಾಷನಲ್‌ಪಾರ್ಕಿನಲ್ಲಿ ಕಾಡುಪ್ರಾಣಿಗಳು ನಿರ್ಭೀತಿ ಮತ್ತು ನಿಸ್ಸಂಕೋಚವಾಗಿ 
ಪ್ರೇಮ-ಕಾಮ ಕ್ರೀಡೆಗಳಲ್ಲಿ ತೊಡಗಿರುವುದನ್ನು, ನಾವೂ ಅಷ್ಟೇ ನಿಸ್ಸಂಕೋಚವಾಗಿ 
ನೋಡಬಹುದು. ನಾವು ಕಾಡಿನಲ್ಲಿ ಹೋದುದು ಬೇಸಿಗೆ ಕಾಲವಾದುದರಿಂದ, ಎಲ್ಲ 
ಪ್ರಾಣಿ-ಪಕ್ಷಿಗಿಗೂ ಅದೇ ಬೆದೆಯ ಕಾಲ. ಅಮೆರಿಕದ ದೊಡ್ಡ ಕೋಡಿನ ಕಾಡಂ 
ಕುರಿಗಳಂ, ಗುಂಪು ಗುಂಪುಗಳಲ್ಲಿ ಕಾಣುತ್ತವೆ. ಇವುಗಳ ಕೋಡು, ಯಾವಾಗಲೂ 
ಬೆಳೆಯಂತ್ತಲೇ ಇರುತ್ತವೆ. ಹದಿನೈದು ವರ್ಷಗಳ ಕಾಲ ಬೆಳೆದು, ಕೊನೆಗೆ ದುಂಡಾಗಿ 
ಸೇರುತ್ತವೆ. ಹೀಗೆ ಕೋಡು ದುಂಡಾಗಿ ಬೆಳೆದ ಕುರಿಗಳಿಗೆ ಒಂದು ಬಗೆಯ ಹೆಮ್ಮೆಯೂ 
ಆತ್ಮಪ್ರಕ್ಕಯವೂ ಬಂದಂತೆ ತೋರಿ ಅವು ಒಂದನ್ನೊಂದು ಕಂಡಾಗ, ತಲೆಯನ್ನು 
ಎತ್ತಿ, ಒಂದಕ್ಕೊಂದಕ್ಕೆ ಉಜ್ಜಿ ಪ್ರೀತಿಯನ್ನು ತೋರಿಸುತ್ತವೆ. ಈ ಕುರಿಗಳ ಒಂದಂ 
ಕಾಳೆಗವನ್ನೇ ನೋಡುವ ಯೋಗ ನಮಗೆ ದೊರಕಿತು. ಯಾವುದೋ ಒಂದು ಗಳಿಗೆ 
ಯಲ್ಲಿ ಎರಡು ಕುರಿಗಳಿಗೆ ಒಂದರಮೇಲೊಂದಕ್ಕೆ. ಕೋಪಬಂತು. ಅವು ಒಂದೇ 
ಜಾಗದಲ್ಲಿ ನಿಂತು, ಹಿಂದಕ್ಕೆ ಸರಿದು, ತಲೆಯನ್ನು ಎತ್ತಿ ಎಶ್ತಿ ಹೊಡೆದುಡಿದವು. 
ಅಷ್ಟಕ್ಕೆ ತೃಪ್ತಿಯಾಗದೆ, ಕೊನೆಯಲ್ಲಿ ನಡೆದುಕೊಂಡು ದೂರ ದೂರ ಹೋಗಿ, 
ಒಂದಕ್ಕೊಂದಕ್ಕೆ ಸುಮಾರು 50 ಅಡಿ ದೂರದಲ್ಲಿ ನಿಂತವು. ಪ್ರೇಕ್ಷಕರಿಗೆ ಅವು ಎರಡೂ 
ದೂರವನ್ನು ನೋಡಿಕೊಂಡು ಇದು ಸರಿ ಎಂದು ನಿರ್ಣಯಸಿಕೊಂಡೂತೆ ತೋರಿತು, 


೧೧೬ ಅಮೆರಿಕದಲ್ಲಿ ಗೊರೂರು 


(ಕುರಿಗೆ ಬುದ್ಧಿಯಿಲ್ಲ ಎನ್ನುತ್ತೇವೆ ನಾವು) ಅಲ್ಲಿಂದ ಎರಡೂ, ಒಂದು ಸೂಚನೆಯನ್ನು 
ಕೊಟ ರೆ ಏಕಕಾಲದಲ್ಲಿ ಮನುಷ್ಯರು ಪಂದ್ಯದಲ್ಲಿ ನುಗ್ಲಿ ಭಾಗವಹಿಸಂವಂತೆ, ಸರ್ವಶಕ್ತಿ 
ಯಿಂದಲೂ ಗುಡಗುಡನೆ ಒಂದನ್ನೊಂದು ಎದುರಿಸಿ ಓಡಿಬಂದವು. ನವಂಗೆ ಒಂದಂ 
ಬಗೆಯ ರೋಮಾಂಚವೂ ಸಂಭ್ರಮವೂ ಉಂಟಾಯಿತು. ಎರಡೂ ಬಂದು ಕೋಡನಲ್ನ 
ತಾಕಿಸಿದ ರಭಸ ಅದ್ಭುತವಾಗಿತ್ತು. ಅವುಗಳ ಕೋಡುಗಳ ಟೊಳ್ಳಾದ ಧ್ವನಿಯು, 
ಕಣಿವೆಗಳಲ್ಲಿ ಬಹುದೂರದವರೆಗೆ ಕೇಳಿಸುತ್ತಿತ್ತು. 

ಸುವಕಾರು ಮುಕ್ಕಾಲು ಮೈಲಿ ದೂರದಲ್ಲಿದ್ದ ಒಂದು ವಿಶಾಲವಾದ ಸರೋವರದ 
ಸುತ್ತ ಕೆಲವು ಪ್ರವಾಸಿಗಳು ನಿಂತಿದ್ದರು. ಇದ್ದಕ್ಕಿದ್ದಂತೆ ಅಂತರಿಕ್ಷದಲ್ಲಿ ಅನೇಕ 
ಹದ್ದುಗಳ ರಭಸದ ಹಾರಾಟ.  ಸರೋವರದಲ್ಲಿರುವ ಮೀನುಗಳಿಗಾಗಿ, ಹದ್ದುಗಳು 
ಅಂತರಿಕ್ಷದಿಂದ ಬಾಣಗಳಂತೆ ವೇಗದಲ್ಲಿ ಎರಗುವುದು ಅತ್ಯಂತ ಆಶ್ಚರ್ಯವನ್ನೂ 
ಭಯವನ್ನೂ ಹುಟ್ಟಿ ಸುತ್ತಿದ್ದಿತು. ಆ ರಭಸದಲ್ಲಿ ಅವು ಯಾರಿಗಾದರೂ ತಗಲಿದರೆ- 
ರೆಕ್ಕೆ ಕೊಕ್ಕೆಗಳ ಆಘಾತದಿಂದ ಅವರು ನೆಲಕ್ಕೆ ಬಿದಿ ಮೂರ್ಛಿತರಾಗಬಹುಂದಾಗಿತ್ತ. 
ಸಾಯಾವುದೂ ಸಾಧ್ಯ. ಕಾಡುಪ್ರಾಣಿಗಳಿಂದ ರಕ್ಷಣೆಗಾಗಿ ಬಂದೂಕ, ಪಿಸ್ತೂಲು 
ಇಟ್ಟುಕೊಳ್ಳಲು ಅವಕಾಶವಿದ್ದರೂ, ಹದ್ದುಗಳನ್ನು ಚದುರಿಸಲು ಪರವಾನಗಿ ಇಲ್ಲ. 
ಹೆದರಿಸಿದರೆ ಅಥವಾ ಗದ್ದಲ ಮಾಡಿದರೆ ಹದ್ದುಗಳು ಹೆದರಿ, ಮತ್ತೆ ಬರದೆ ಹೋಗ 
ಬಹುದೆಂಬ ಭಯ. ಈ ಹದ್ದುಗಳು ಪ್ರತಿವರ್ಷವೂ ನ್ಯಾಷನಲ್‌ ಪಾರ್ಕ್‌ಗೆ ಬರುವು 
ವಂತೆ. ಎಲ್ಲಿಂದ ಬರುತ್ತವೆ ಎಂಬುದು ಯಾರಿಗೂ ತಿಳಿಯದು. ಅಮೆರಿಕ ಮತ್ತು 
ಕೆನಡದ ಇತರ ಕಡೆಗಳಿಂದ ಬರುವುವಂತೆ. ಹೀಗೆ ಅನೇಕ ಸಂಖ್ಯೆಯಲ್ಲಿ ಬೇರೆ ಬೇರೆ 
ಗುಂಪು ಪದ್ದಗಳು ಪಾರ್ಕಿನ ನಾನಾಭಾಗದ ಸರೋವರಗಳ ಮೀನುಗಳ ಮೇಲೆ 
ಎರಗುತ್ತವೆ. ಸರೋವರಗಳಲ್ಲಿ ಮೀನುಗಳೆಲ್ಲ ಮುಗಿದ ಮೇಲೆ ಹೊರಟಂಹೋಗುತ್ತವೆ. 
ಅವು ಎಲ್ಲಿಗೆ ಹೋಗುತ್ತವೆ ಎಂಬಂದು ಹಕಾರಿಗೂ ತಿಳಿಯದು. ' 

ಅಮೇರಿಕದ ಪ್ರಕೃತಿ ಪ್ರೇವಿಂಗಳು, ಅಲ್ಲಿನ ಅನೇಕವಾದ ಪಶು ಪ್ರಾಣಿ ಕಾಡುಪ್ರಾಣಿ 
ಪಕ್ಷಿ, ಹಾವು ಮೊಸಳೆ ಎಲ್ಲವನ್ನೂ ರಕ್ಷಿಸಿಡಲು ಸರ್ವಪ್ರಯತ್ನಗಳನ್ನೂ ಮಾಡುತ್ತಾರೆ. 
ರಾಕೀ ಪರ್ವತಶ್ರೇಣಿಯಲ್ಲಿ ಒಂದು ಪಕ್ಷಿ. ಇದಂ ರಣಹದ್ದಿನಂತಹೆ ದೊಡ್ಡಪಕ್ಷಿ- 
ಅದರಲ್ಲಿ ಒಂದು ಅಪೂರ್ವ ಪ್ರಭೇದ. ಅದರ ಮುಖ ಸ್ವಲ್ಪಮಟ್ಟಿಗೆ ಮನುಷ್ಯರ 
ಮುಖವನ್ನು ಹೋಲಂತ್ತದೆ. ವರ್ಣ ಪೂರ್ಣ ಕಪ್ಪು. ವಿಶಾಲವಾದ ಹಣೆ, ಮೇಲೆ 
ಕಣ್ಣುಗಳು ಕೆಳಗೆ ಮೂಗು, ಈ ಪಕ್ಷಿ, ರಾ ಕೇ ಪರ್ವತ ಶ್ರೇಣಿಯ ಕಾಡಂಗಳ ಅತಿ 
ಎತ್ತರದ ಮರದಲ್ಲಿ-ವಂನಂಷ್ಕನ ಕಣ್ಣಿಗೆ ಬೀಳದಂತೆ ಜೀವಿಸಂತ್ತದಂತೆ, ಮಂನಂಷ್ಯರಂ 
ಒಂದು ಸಲ ಅದನ್ನು ನೋಡಿದರೆ, ಅನಂತರ ಅದು ಆ ಸ್ಕಳಬಿಟ್ಟು ಸಾವಿರಾರು ಮೈಲಿ 
ಕಣ್ಮರೆಯಾಗುವುದಂತೆ. ಹಕ್ಕಿಯ ಅತಿಸಮೀಪಕ್ಕೆ ಹೋಗುವವರೆಗೆ ಅದು ಎಲ್ಲಿದೆ 
ಎಂಬುದು ತಿಳಿಯುವುದಿಲ್ಲ. ಇಂಥ ಹಕ್ಕಿಗಳು ಹತ್ತೊಂಬತ್ತು ಮಾತ್ರ ಇವೆ, ಈಚೆಗೆ 


ರಾಕೀ ಪರ್ವತಗಳು-ಗ್ಲೇಸಿಯರ್‌-ನ್ಯಾಶನಲ್‌ ಪಾರ್ಕ್‌ ೧೧೭ 


ಒಬ್ಬ ಪಕ್ಷಿಪ್ರೇವಿಂ ಆಮೆರಿಕವನ್ನೆಲ್ಲ ತಿರುಗಿ, 60-70 ಆಡಿಗಳ ಮರಗಳನ್ನೆಲ್ಲ ತಾನೇ 
ಹತ್ತಿ, ಇಂತಹ ಇನ್ನೊಂದು ಪಕ್ಷಿಯನ್ನು ಪತ್ತೆಹಚ್ಚಿದ್ದಾನೆ. ಈಗ ಈ ಪಕ್ಷಿಗಳ ಸಂಖ್ಯೆ 
ಇಪ್ಪತ್ತು ಆಗಿದೆ. ಏ 

ರಾಕೀರಾಮ್‌, ನನ್ನೊಂದಿಗೆ ನ್ಯಾಷನಲ್‌ ಪಾರ್ಕಿನಲ್ಲಿ ಕೆಲವು ಕಾಡುಪ್ರಾಣಿಗಳ 
ಸಂಖ್ಯೆ ಈಚಿನ ದಿನಗಳಲ್ಲಿ ವ ದ್ಧಿಯಾಗಿರುವ ವಿಷಯವನ್ನು ನನಗೆ ಹೇಳಿದಾಗ ನಾನು 
“ಭಾರತದಲ್ಲಿ ಬಿಳಿ ಹುಲಿಯ ತಳಿ ಇನ್ನೂ ಜೀವಂತವಾಗಿದೆ. ಈಗ ಅವುಗಳ ಸಂಖ್ಯೆ 
೨೧ ಮಾತ್ರ ಇದೆ. (ಡಿಲ್ಲಿ ಮೃಗಾಲಯದಲ್ಲಿ) ಅವುಗಳ ಸಂಖ್ಯೆಯನ್ನು ವ ದ್ಧಿ 
ಗೊಳಿಸುವುದು ಹೇಗೆ ?'' ಎಂದು ಕೇಳಿದೆ. ರಾಕೀರಾಮ್‌ "ಅವುಗಳನ್ನು ಸಾ ಭಾವಿಕ 
ವಾದ ವಾತಾವರಣದಲ್ಲಿ ಬೆಳೆಸಿನೋಡಬೇಕು. ಮೃಗಾಲಯದೆ ಕೃತಕ ವಾತಾವರಣ 
ದಲ್ಲಿ ಅವುಗಳ ಪ್ರಕೃತಿದತ್ತ ಸಂತಾನೋತ್ಪತ್ತಿ ಶಕ್ತಿ, ಉತ್ತೇಜಿತವಾಗದಿರಬಹುದು'' 
ಎಂದನು. 


ಜಾಂಬುವಂತ ದರ್ಶನ 


ಗ್ಲೇಸಿಯರ್‌ ಪಾರ್ಕ್‌, ಕರಡಿಗಳ ನಾಡು. ಇಲ್ಲಿ ಕರಡಿಗಳು ಸ್ವೇಚ್ಛೆಯಿಂದ, 
ನಿರ್ಭಯಪಾಗಿ ನಿಬಿಡವಾದ ಕಾಡುಗಳಲ್ಲಿರ:ವಂತೆಯೇ ಇರುತ್ತವೆ. ಇವು ಸಾವಾನ್ಯ 
ವಾಗಿ, ಮನುಷ್ಯರ ಸಮೀಪಕ್ಕೆ ಬರುವುದಿಲ್ಲ. ಕೆಲವು ಸಮಯಗಳಲ್ಲಿ ಪ್ರವಾಸಿಕರು 
ತಂದಿರುವ ಆಹಾರದ ಚೂರು, ವಾಸನೆಗಳಿಂದ ಆಕರ್ಷಿತವಾಗಿ, ಪ್ರವಾಸಿಗಳು ಇಳಿದು 
ಕೊಂಡಿರುವ ಸ್ಥಳಕ್ಕೆ ಅವು ಬರುವುದೂ ಉಂಟಂ. ಆದುದರಿಂದ ಅವಕ್ಕೆ ಆಹಾರದ 
ಸುಳಿವು ಹತ್ತದಂತೆ ಪ್ರಯಾಣಿಕರು ಆಹಾರವನ್ನು ರಕ್ಷಿಸಿಕೊಳ್ಳಬೇಕು. ಸರಿಯಾದ 
ಡಬ್ಬಗಳಲ್ಲಿ ವಾಸನೆ ಬರದಂತೆ, ಭದ್ರವಾಗಿ ಮುಚ್ಚಿರುವ ಆಹಾರದ ಸಮೀಪಕ್ಕೆ 
ಕರಡಿಗಳ: ಬರುವುದಿಲ್ಲ. ಆದರೆ ಮಸಾಲೆ, ಮಾಂಸದ ವಾಸನೆ ಇವು ಬರುತ್ತಿರುವ 
ಕಾರಿಗೆ, ವಾಸನೆ ಬರುವಷ್ಟು ದೂರದಲ್ಲಿ ಕರಡಿಗಳು ಸುಳಿದಾಡುತ್ತಿರುತ್ತವೆ. 
ಗ್ಲೇಸಿಯರ್‌ ಪಾರ್ಕಿನಲ್ಲಿ ಐದುನೂರು ಕರಿ ಕರಡಿಗಳೂ, ಇನ್ನೂರು ಬೂದುಬಣ್ಣದ 
ಕರಡಿಗಳೂ ಇವೆ. ಬೂದು ಕರಡಿ ಆಕಾರದಲ್ಲಿ ದೊಡ್ಡದು. ಕಾಡಿನಲ್ಲಿ ಕರಡಿಗಳು 
ಎಂಟಂ ಮೆ ಲಿಗೊಂದರಂತೆ-ಅದಕ್ಕಿಂತ ಹತ್ತಿರದಲ್ಲಿ ಅಲ್ಲ; ದೂರವೇ ಆಗಬಹಂದು 
-ವಾಸಿಸುತ್ತವೆ. ಕರಡಿಗಳು ಸಸ್ಕಾಹಾರ, ಮಾಂಸಾಹಾರ ಎರಡನ್ನೂ ತಿನ್ನುತ್ತವೆ. 
ಅದೂ ಕೂಡ ಪ್ರಾಣಿಗಳನ್ನು ವಿವೇಚನೆಯಿಲ್ಲದೆ ಕೊಲ್ಲುವುದಿಲ್ಲ. ಅವುಗಳಲ್ಲಿ ಸಹ, 
ಸಹ ಜೀವನದ ಪ್ರವೃತ್ತಿ ಇದೆ. ಅದು ಸಾಧಾರಣವಾಗಿ ಕೊಲ್ಲುವುದು ಜಿಂಕೆ ಮತ್ತು 
ಕಾಡುಕೋಣಗಳನ್ನು. ಬೇಸಿಗೆಯಲ್ಲಿ ಎಲ್ಲ ಕಾಡುಪ್ರಾಣಿಗಳೂ-ಕರಡಿಗಳೂ ಸಹ 
ತಮ್ಮ ತಮ್ಮ ಗವಿ ವಂರದ ಪೊಟರೆಗಳಿಂದ ಹೊರಕ್ಕೆ ಬಂದು, ಸೆ ಸೀಚ್ಛೆಯಾಗಿ ತಿರುಗು 
ಶ್ರಿರುತ್ವವೆ, ಇವು ನ್ಯಾಷನಲ್‌ ಫಾರ್ಕಿನಲ್ಲಿದ್ದರೂ ಕಾಡು ಕರಢಿಗಳೇ, ಇವು ಪಳಗಿದ 


೧೧೮ ಅಮೆರಿಕದಲ್ಲಿ ಗೊರೂರು 


ಕರಡಿಗಳಲ್ಲ. ಇವುಗಳ ಕ್ರೌರ್ಯವೂ ಕಡಿವೆಂಯಣಾಗಿಲ್ಲ.. ಕರಡಿಗಳು. ಕಲ್ಲುಬಂಡೆಗಳ 
ಕೆಳಗಡೆ ಸಿಕ್ಕುವ ಹುಳುಗಳು, ಇಲಿಗಳು, ಅಳಿಲು, ತರಕಾರಿ, ಬೇರುಗಳು ಇವು 
. ಗಳನ್ನು ತಿನ್ನುತ್ತವೆ. ಕರಡಿಗಳಂ ತಮ್ಮಾ ನಾಲ್ಕನೇ ಅಥವಾ ಐದನೇ ವಯಸ್ಸಿನಲ್ಲಿ 
ಮರಿಹಾಕುತ್ತವೆ. ಸಾಧಾರಣವಾಗಿ ಒಂದು ಸಲಕ್ಕೆ ಎರಡು ಮರಿ ಹಾಕುತ್ತವೆ. 
ಮರಿಗಳು ಹಂಟ್ಟುವುದು ಛಳಿಗಾಲದಲ್ಲಿಯೇ. ಕರಡಿಗಳು ಬೇಸಿಗೆಯಲ್ಲಿ ಹೊರಗೆ ಬಂದು, 
ಛಳಿಗಾಲದಲ್ಲಿ ಗವಿಯ ಒಳಕ್ಕೆ ಹೋಗುತ್ತವೆ. ಮರಿಗಳು, ಎರಡು ಛಳಿಗಾಲದವರೆಗೆ 
ವಾತ್ರ ತಾಯಿಯ ಜೊತೆ ಇರುತ್ತವೆ. ಆಷ್ಟರೊಳಗೆ ಮರಿಗಳು, ಶತ್ರುಗಳ ಕೈಯಿಂದ 
ಆತ್ಮರಕ್ಷಣೆ, ಆಹಾರಾನೆ ೇಷಣೆ ಮುಂತಾದುವನ್ನೆಲ್ಲ ಕಲಿಯುತ್ತವೆ. (ಕರಡಿಗಳಿಗೆ 
ಯಾವ ವಿಶ್ವವಿದ್ಯಾಲಯವೂ ಲೈಂಗಿಕ ಶಿಕ್ಷಣವನ್ನು ಕೊಟ್ಟ ದಾಖಲೆ ಇಲ್ಲ.) 

ಕರಡಿಗೆ ಛಳಿಗಾಲ ಬರುವುದು ಮೊದಲೇ ತಿಳಿಯುತ್ತದೆ. ಕೂಡಲೇ ಅದು ತನ್ನ 
ಮೂತಿಯಿಂದಲೇ ನೆಲದಲ್ಲಿ ಗುಂಡಿ ತೋಡಿ ತನಗೂ, ಮರಿಗಳಿಗೂ ಬೆಚ್ಚಗಿನ ಹಾಸಿಗೆ 
ಮಾಡಿಕೊಳ್ಳುತ್ತದೆ. ಆಹಾರಕ್ಕಾಗಿ-ಹಸಿವಾದಾಗ ಮಾತ್ರ-ಅದು ಸ್ವಲ್ಪ ಹೊತ್ತು 
ಹೊರಗೆ ಬಂದು, ಆಹಾರವನ್ನು ಹುಡುಕಿ ತಿಂದು ವಂತ್ತೆ ಹೋಗಿ ಮಂಲಗಿಬಿಡುತ್ತದೆ. 
ಹೀಗೆ ಛಳಿಗಾಲವೆಲ್ಲ (ಸುಮಾರು ಎಂಟಂ ತಿಂಗಳು) ಅದು ಮಲಗಿಯೇ ಇರುತ್ತದೆ. 
ಕರಡಿಯ ಸ್ವಭಾವ ಅಮೆರಿಕದ ವೈದ್ಯಪರಿಶೋಧಕರಿಗೆ ಈಗ ಬಹು ಮುಖ್ಯ ಪ್ರಶ್ನೆ 
ಯಾಗಿದೆಯಂತೆ. ಉದಾಹರಣೆಗೆ ಕರಡಿ ಛಳಿಗಾಲದಲ್ಲಿ ಮಲಗಿರುವಾಗ, ಅದರ 
ಕೊಬ್ಬೆಲ್ಲ ಹೋಗಿ, ಅದು ಹಗಂರಪ್ಪಾಣಿಯಾಗುವುದಂ. ಅದು ಛಳಿಗಾಲದಲ್ಲಿ ತನ್ನ 
ಜೀವವನ್ನು ಉಳಿಸಿಕೊಳ್ಳಲು ಮಾತ್ರ ಆಹಾರ ತಿನ್ನುವುದರಿಂದ, ತನ್ನ ದೇಹದ ಕೊಬ್ಬಿ 
ನಿಂದಲೇ ಜೀವಿಸುತ್ತದೆ. ಆದುದರಿಂದ ಸಿಹಿಮೂತ್ರ ಅಥವಾ ಸಕ್ಕರೆ ಕಾಯಿಲೆ ರೋಗಿ 
ಗಳನ್ನು ಗುಣಪಡಿಸಲು ಈ ಅಂಶ ಸಹಾಯಕವಾಗುವುದಂತೆ. ಅಲ್ಲದೆ ಕರಡಿ ಛಳಿ 
ಗಾಲದ ತನ್ನ ದೀರ್ಥನಿದ್ರೆಯ ಕಾಲದಲ್ಲಿ ಮೂತ್ರವಿಸರ್ಜನೆಯನ್ನು ಮಾಡುವುದಿಲ್ಲ 
ವಂತೆ. ಆದರೂ ಅವುಗಳಿಗೆ ಮೂತ್ರತಡೆಯ ವಿಷದ ತೊಂದರೆಯಣಾಗುವುದಿಲ್ಲವಂತೆ, 
ಈ ಅಂಶದ ಕಾರಣ ಅರ್ಥವಾದರೆ, ಮೂತ್ರಕೋಶದ ರೋಗಗಳನ್ನು ಗುಣಪಡಿಸುವುದ 
ರಲ್ಲಿ ಸಹಾಯಕವಾಗಬಹುದು. ಅದುದರಿಂದ ಕರಡಿಗಳ ಪೀಳಿಗೆ ನಾಶವಾಗದಂತೆ ಅಮೆ 
ರಿಕದವರು ಬಹಳ ಎಚ್ಚರಿಕೆ ವಹಿಸುತ್ತಿದ್ದಾರೆ. ಕರಡಿಯ ಆಯಸ್ಸು ಮೂವತ್ತು ವರ್ಷ 
ವೆಂದು ಗೊತ್ತಾಗಿದೆ. ಹೀಗೆ ಪ್ರಕೃತಿನಿರ್ಮಿತವಾದ ಕಾಡುಗಳಲ್ಲಿ ವನ್ಯ ವೂಗಗಳಂ 
ಜನಿಸಿ ಬದುಕಿ ಅಭಿವೃದ್ಧಿಯಾಗಬಲ್ಲವೇ ಹೊರತು, ಬೋನಿನಲ್ಲಿಟ್ಟು ಬೆಳೆಸುವ ನಗರ 
ಪ್ರದೇಶಗಳ ಮೃಗಾಲಯಗಳಿಂದಲ್ಲ. ಅಮೆರಿಕದಲ್ಲಿ ಪ್ರತಿಯೊಬ್ಬ ಮಗುವೂ ಸಹ 
ಕರಡಿಯನ್ನು ತನ್ನ ವಿಂಶ್ರನೆಂದು ಭಾವಿಸುತ್ತದೆ. ಎಲ್ಲ ಮನೆಗಳಲ್ಲಿಯೂ ಕರಡಿ ಬೊಂಬೆ 
ಗಳು, (ಟೆಡ್ಡಿಬೇರ್‌) ಚಿತ್ರಗಳು ತಪ್ಪದೆ ಇರುತ್ತವೆ, 

ನ್ಯಾಷನಲ್‌ ಪಾರ್ಕ್‌ನಲ್ಲಿ ಸಂಧ್ಯಾಕಾಲದವರೆಗೆ ಇರಬೇಕಾಗುತ್ತದೆ. ಎಂದು 


ರಾಕೀ ಪರ್ವತಗಳು-ಗ್ಲೇಸಿಯರ್‌- ನ್ಯಾಶನಲ್‌ ಪಾರ್ಕ್‌ ೧೧೯ 


ಗೊತ್ತಾಗಿದ್ದದರಿಂದ, ನನ್ನ ಹೆಂಡತಿ ಮಕ್ಕಳು ಬ್ಯಾನಫ್‌ನ ನಮ್ಮ ಕೊಠಡಿಯಲ್ಲಿ 
ಹುಳಿಯನ್ನ, ಮೊಸರನ್ನ, ಈರುಳ್ಳಿ ಆಲುಗಡ್ಡೆ ಪಲ್ಯ ಎಲ್ಲ ಮಾಡಿಕೊಂಡಿದ್ದರು. 
(ಅಮೆರೀದ ಅಂಗಡಿಗಳಲ್ಲಿ ಜು ಎಲ್ಲ As ಸಿಕ್ಕುತ್ತವೆ. ಅಕ್ಕಿ ಬೇಳೆ 
ಎಲ್ಲವನ್ನೂ ಮಾಡಿಸಿ ಕೇರಿಸಿ ಸ್ವಚ್ಛವಾಗಿ ಕರಾರುವಾಕ್‌ ತೂಕದಲ್ಲಿ ಹಾಕಿ ಪೊಟ್ಟಣಗಳಲ್ಲಿ 
ಟ್ವಿರುತ್ತಾ ಕ ಜಿಂಗಡಿಯಣಿದೆ. We ಒಲೆಯ ಮೇಲೆ ಇಡಬಹುದು.) ನಾವು ಕ್ಕಾಂಪಿ 
ನಲ್ಲಿ ಒಂದೆಡೆ ಕುಳಿತು ಆದನ್ನು ತಿಂದೆವು. ಹುಳಿಯನ್ನ, ನಿಜವಾಗಿ ತುಂಬ ಚೆನ್ನಾ 
ಗಿತ್ತು. ರಾಕೀರಾಮಂನನ್ನೂ ಕೂಡ ಹುಳಿಯನ್ನಕ್ಕಾಗಿ ನಾವು ಆಹ್ವಾನಿಸಿದ್ದೆ ವು. ಅದಂ 
ಅಮೆರಿಕದಲ್ಲಿ ಒಂದು ವರ್ಷ ನಿಲ್ಲಬೇಕೆಂದು ನನ್ನ ಹೆಂಡತಿ ವಿಶೇಷಶ್ರಮದಿಂದ ಸ್ವಲ್ಪವೂ 
ನೀರಿನ ಅಂಶ ನಿಲ್ಲದಂತೆ, ಲೇಹ್ಯದ ಹಾಗೆ-ಮಾಡಿದ್ದ ಹುಳಿಯನ್ನದಗೊಜ್ಜು. “ಭಾರತ 
ದಿಂದ ಹದಿನೈದಂ ಸಾವಿರ ಮೈಲಿ ದೂರದಲ್ಲಿ, ಅರ್ಧ ಪ್ರಪಂಚವನ್ನೇ ದಾಟಿಬಂದು, 
ಇಲ್ಲಿ ಈ ಹುಳಿಯನ್ನ ತಿನ್ನು ತ್ತಿರುವುದು ಎಂತಹ ಅನಿರೀಕ್ಷಿತ ಸಂಗತಿ!'' ಎಂದು ಮಾತ 
ನಾಡುತ್ತ ನಾವುಊಟ ಮುಂಗಿಸಿದೆವು. “ಭಾರತದ ಸಂಭಾರ ಪದಾರ್ಥ ಖಾರದವಸ್ತು 
ತನಗೆ ತುಂಬ ಪ್ರಿಯವೆಂದು'' ಹೇಳಿ, ರಾಕೇರಾಮನೂ ಊಟ ಮುಗಿಸಿ ತನ್ನ ಕೆಲಸಕ್ಕೆ 


ಹೋದ. ನಾವು ಇನ್ನೂ ಅಷ್ಟು ಹೊತ್ತು ಪಾರ್ಕಿನಲ್ಲಿ ಸುತ್ತಾಡಿ, ಕಾರಿನಲ್ಲಿ ಕಾಳಿತು 
ನವ್ಮು ಉಪವನ ಕುಟೀರಕ್ಕೆ ಹಿಂದಿರುಗಿದೆವು. 

ರಾತ್ರಿ ಒಂದೂವರೆ ಎರಡಂಗಂಟೆ ಹೊತ್ತಿನಲ್ಲಿ, ನಮ್ಮ ಕುಟೀರದೊಳಗಿನ 
ಎಲೆಕ್ಟಿಕ್‌ಬೆಲ್‌ ಸದ್ದಾಗುವುದರ ಜೊತೆ, ಹೊರಗಡೆ ಬಾಗಿಲನ್ನೂ ಯಾರೋ ಬಡಿದ 
ಶಬ್ದವಾಯಿತಂ. ನಾನು ಎದ್ದು ಬಾಗಿಲನ್ನು ತೆರೆಯಬೇಕೆಂದಿರುವುದರೊಳಗೆ, ನನ್ನ 
ಮಗ “ಬಾಗಿಲು ತೆಗೆಯಬೇಡಿ. ಈ ಅವೇಳೆಯಲ್ಲಿ ಯಾರೊ ? ಕಿಂಡಿಯಲ್ಲಿ 
ನೋಡೋಣ'' ಎಂದು ಬಾಗಿಲ ಸಮೀಪದ ಕಿಂಡಿಯ ಹಲಗೆಯನ್ನು ಸರಿಸಿ ನೋಡಿದನಂ. 
ಸರಕ್ಕನೆ ತಲೆ ಹಿಂದಕ್ಕೆ ಎಳೆದುಕೊಂಡು "ನೋಡಿ ಎಂದ. ಆಶ್ಚರ್ಯ ! ಒಂದು 
ಬೂದುಬಣ್ಣದ ಬೃಹತ್‌ ಕರಡಿ. (ಎಂಟು ಅಡಿಯಾದರೂ ಇರಬೇಕು) ಮನುಷ್ಯರು 
ನಿಲ್ಲುವಂತೆ x ಕಾಲುಗಳ ಮೇಲೆ ನಿಂತು, ಬಾಗಿಲಿಗೆ ಎರಡು ಕಾಲುಗಳನ್ನು 
ಆನಿಸಿ ನಿಂತಿಡ್ದಿತು. ನನ್ನ ಹೆಂಡತಿ, ಮಗ, ಮಗಳು ಎಲ್ಲ ಕಿಂಡಿಯಲ್ಲಿ ನೋಡಿದೆವು. 
ಅದಂ ಪ ಕೃತಿಯ ಒಂದಂ ದೊಡ್ಡ ವೆ ಚಿತ್ರ್ಯವಾಗಿ ನಮಗೆ ತೋರಿತು. ಭಯವೂ 
ಆಯಿತು. ಕರಡಿ ಮತ್ತೊಂದು ಸಲ ಬಾಗಿಲನ್ನು ತನ್ನ ಬೃಹತ್‌ ಪಂಜದಿಂದ 
ಬಡಿಯಿತು. ಅದು ಬಡಿದಾಗ ಹೊಡೆತದ ದೊಡ್ಡ ಸದ್ದಿನ ಜೊತೆಗೆ, ಅದು ಬಡಿದ 
ಸ್ಮಳ, ಬಾಗಿಲಿಗೂ ನಿಲುವಿಗೂ ಸೇರಿದ ಸ್ಥಳವಾದುದರಿಂದ, ನಿಲುವಿನ ಎಲೆಕ್ಟ್ರಿಕ್‌ 
ಸ್ವಿಚ್‌ಗೆ ಏಟು ತಗಲಿ ಒಳಗಿನ ಗಂಟೆ ಸದ್ದಾಗುತ್ತಿ ದ್ವಿತು. ಎರಡಂ ಸಲವೂ ಬೆಲ್‌ 
ಸದ್ದಾಗಿತ್ತು. ನಾನು "ಸರ್ಕಸ್‌ ಕರಡಿಯಂತೆ ಕರಡಿ “ಬೆಲ್‌' ಮಾಡುವುದನ್ನು 
ಕಲಿತಿದೆಯೇನೋ'' ಎಂದುಕೊಂಡೆ, ನನ್ನ ಅಳಿಯ, ಮಗ ಗೋಡೆಯ ಕಿಂಡಿಯಲ್ಲಿ 


೧೨೦ ಅಮೆರಿಕದಲ್ಲಿ ಗೊರೂರು 


ನೋಡಿ. "ಡಿ ಒಡಿಯವಾಗ ಆದರ ಕೈ ಬೆಲ್‌ಗೆ ತಗಲುತ್ತೆ'' ಎಂದರು. ನಾವು 
ಮತ್ತೋದು ಸಲ ಒಳಗಡೆಯೇದ, ಬಾಗಿಲಿನ ಆಗಣಿಗಳು ಸರಿಯಕಾಗಿವೆ ಎಂದು 
ಖಾತರಿವಕಾಡಿಕೊಂಡು, ಅನಂತರ ಪಾರ್ಕ್‌ ಅಧಿಕಾರಿ ರಾಕೀರಾಮ್‌ಗೆ ಫೋನು 
ವಣಡಿದೆವು. ರಾಮ್‌ "“ಗಾಬರಿ ಪಡಬೇಡಿ. ಬಾಗಿಲು ತೆಗೆಯಬೇಡಿ. ಅನೇಕ 
ಪ್ರವಾಸಿಗಳು, ಕರಡಿಗಳಿಗೆ ಆಹಾರ ಹಣ್ಣು ಮಾಂಸದ ಚೂರು ಕೊಟ್ಟು ಅಭ್ಯಾಸ 
ವಾಡಿರುತ್ತಾರೆ. ಕರಡಿಯ ಮೂಗು ಬಲು ಸೂಕ್ಷ್ಮ. ನೀವು ಆಹಾರ ತಿಂದ ಜಾಗ 
ದಲ್ಲಿ ಚೂರು ಗೀರು ಅಥವಾ ಕಟ್ಟಿದ ಬಟ್ಟೆ ಟಿನ್‌ ಏನಾದರೂ, ತಿಳಿಯದೆ ಬಿಟ್ಟು 
ಬಂದಿರಬಹುದು. ಆ ವಾಸನೆ ಮೇಲೆ-ಅಂತೂ ಹೇಗೋ ಕರಡಿ ಬಂದಿದೆ. ಅನೇಕ ದಿನ 
ಹೀಗೆಯೇ ಬರಂತ್ತೆ. ಮತ್ತೆ ತನ್ನ ಕಾಡಗೆ ಹೊರಟುಹೋಗುತ್ತೆ. ದೀಪ ಕಂಡರೆ ಅದು 
ಹೆದರಿ ಹೋಗುವುದು ಪದ್ಮತಿ. ಆದರೆ ಒಂದೊಂದು ವೇಳೆ ದೀಪನೋಡಿ ರೊಚ್ಚಿ 
ಗೇಳುವುದೂ ಉಂಟಂ. ಆದುದರಿಂದ ದೀಪ ಅಳಿಸಿ, ನಿಮ್ಮ ಪಾಡಿಗೆ ನೀವು ಮಲಗಿ 
ಕೊಳ್ಳಿ. ಅದರ ಪಾಡಿಗೆ ಅದು ಹೋಗುತ್ತೆ'' ಎಂದ. ನಾವು ಹಾಗೇ ಮಾಡಿ ಮಲಗಿದೆವು" 
ಕರಡಿ ಮತ್ತೂ ಒಂದು ಸಲ ಬೆಲ್‌ವಾಡಿತು. ನಮಗೂ ನಿದ್ರೆ ಬಂದುಬಿಟ್ಟಿತು. 

ಬೆಳಗಾದ ಮೇಲೆ ಇತರ ಅಮೆರಿಕನ್‌ ಪ್ರವಾಸಿಗಳಿಗೆ ಈ ವಿಷಯ ತಿಳಿದಾಗ 
ಅವರೆಲ್ಲ “ನೀವೇ ಅದೃಷ್ಟಶಾಲಿಗಳು'” ಎಂದು ಹೇಳಿ ತಮ್ಮ ಸಂತೋಷವನ್ನು ವ್ಯಕ್ತ 
ಪಡಿಸಲು ನನ್ನ ಮೊಮ್ಮಗಳಿಗೆ ಬಿಸ್ಕತ್‌ ಚಾಕೊಲೇಟ್‌ ಪ್ಯಾಕೆಟ್‌ಗಳನ್ನು ಕೊಟ್ಟರಂ- 
ಅದೃಷ್ಟಶಾಲಿಗಳು ಎಂದಂ ಅವರು ಹೇಳಿದ್ದು, ಕರಡಿಯ ಕೈಯಿಂದ ತಪ್ಪಿಸಿಕೊಂಡಿರಿ 
ಎಂದಲ್ಲ. ಕರಡಿಯನ್ನು ನೋಡಿದಿರೆಲ್ಲ ಎಂದು. ನಾನು ಅವರಿಗೆ ರಾವರಾಯಣದಲ್ಲಿ 
ಜಾಂಬುವಂತನ ಪಾತ್ರವನ್ನು ಹೇಳಿ "ಪ್ರಾಣಿಗಳೂ ಕೂಡ, ಮನುಷ್ಯನೊಂದಿಗೆ ಸಹ 
ಕರಿಸಿದವು. ಒಬ್ಬ ಮನುಷ್ಯನ ಹೆಂಡತಿಯನ್ನು ಕದ್ದ ರಾಕ್ಷಸನನ್ನು ಕೊಲ್ಲಲು, ಪ್ರಾಣಿ 
ಗಳೆಲ್ಲ ಮನುಷ್ಯನಿಗೆ ಬೆಂಬಲಕೊಟ್ಟವು'' ಎಂದು ವಿವರಿಸಿದೆ. ಅವರು “ಕರಡಿ, 
ಅದೊಂದಂ ಮಹಾನ್‌ ಪ್ರಾಣಿ'' ಎಂದರು. "ಭಾರತದವರಾದ ನಾವು ಇಷ್ಟು ದೂರ 
ಇಲ್ಲಿಗೆ ಬಂದುದಕ್ಕೆ ಕರಡಿ ಬಂದು ನಮಗೆ ಮರ್ಯಾದೆ ಮಾಡಿದೆ'' ಎಂದೆ. ಅವರೂ 
ನಗುತ್ತ "`ನಮ್ಮ ಪ್ರಾಣಿಗಳಿಗೆ ಬುದ್ದಿ ಇದೆ" ಎಂದರು. ಕರಡಿಗಳು ಹಾಗೆ ಬರುವುದು 
ಅಪರೂಪವೆಂದೂ, ಮನುಷ್ಯರ ಆಹಾರದ ಪರಿಚಯವಿರುವುವು ಮಾತ್ರ ಬರುತ್ತವೆಂದೂ, 
ಕರಡಿಗಳು ಸಾಧಾರಣವಾಗಿ ಮನುಷ್ಯರಿಂದ ವಿಮುಖವಾಗಿರುತ್ತವೆಂದೂ ನಮಗೆ ಅನಂತರ 
ತಿಳಿಯಿತು. 

ಅಮೆರಿಕದಲ್ಲಿ ಎಲ್ಲರೂ ದಶಲಕ್ಷ ಡಾಲರ್‌ ಅಧಿಪತಿಗಳೇ ಎಂದು ನಾವು ಭಾವಿಸ 
ಬಾರದು. ನ್ಯಾಷನಲ್‌ ಪಾರ್ಕ್‌ನಲ್ಲಿ ಒಂದು ಫಲಕ ಹೀಗಿದೆ. "ನಿಮ್ಮ ಸಾಮಾನುಗಳನ್ನು 
ಕಳೆದುಕೊಳ್ಳಬೇಡಿ. ನ್ಯಾಷನಲ್‌ ಪಾರ್ಕ್‌ಗೆ ಎಲ್ಲರೂ ಪ್ರಕೃತಿಸೌಂದರ್ಕವನ್ನು ನೋಡು 
ವೃದಕ್ಕಾಗಿಯೇ ಬರುವುದಿಲ್ಲ, ಕೆಲವರಿಗೆ ನಿಮ್ಮ ವಸ್ತುಗಳ ಮೇಳೆ ಕಣ್ಣಿರಬಹುದು'', 


ಠಾಕೀ ಪರ್ವತಗಳು- ಗ್ಲೇಸಿಯರ್‌-ನ್ಯಾಶನಲ್‌ ಪಾರ್ಕ್‌ ೧೨೧ 
ಹಂಗ್ರಿ_- ಹಾರ್ಸ್‌ ಅಣೆಕಟ್ಟು 


ಪ್ರತಿ ವರ್ಷವೂ ವಿದ್ಯುತ್‌ ಖೋತ, ನೀರಿನ ಖೋತಗಳನ್ನೂ-ಉತ್ತರೆ ದೇಶದಲ್ಲಿ 
ಪ್ರವಾಹದ ಅನಾಹುತಗಳನ್ನೂ-ಎದುರಿಸುತ್ತಿರುವ ನಮಗೆ, ನಾವು ಅಮೆರಿಕದಲ್ಲಿ 
ನೋಡಿದ ಒಂದಂ ಅಣೆಕಟ್ಟು, ಅದರ ರಚನೆ, ವ್ಯಾಪ್ತಿ, ಕಾರ್ಯ ಉಪಯಂಕ್ತವಾಗಬಹಂದಂ. 
ಭಾಕ್ಮನಂಗಲ್‌ ಅಣೆಕಟ ನ್ನು ಕಟ್ಟಿರುವ ನಮ್ಮ ಇಂಜನಿಯರುಗಳಿಗೆ, ಯಾವುದೂ 
ಅಸಾಧ್ಯವಲ್ಲ. ಅಮೆರಿಕ ಗ್ಲೇಸಿಯರ್‌, ನ್ಯಾಷನಲ್‌ ಪಾರ್ಕ್‌. ಸೇಂಟ್‌ ಮೇರಿ ಸರೋವರ, 
ಈ ಪ್ರದೇಶಗಳಲ್ಲಿರುವ ಮತ್ತೊಂದು ದೊಡ್ಡ ಅಣೆಕಟ್ಟು ಹಂಗ್ರಿ ಹಾರ್ಸ್‌ ಅಣೆಕಟ್ಟು 
ಎಂಬುದು. ೧೯೦೧ ನೆ ಇಸವಿಯಲ್ಲಿ, ಎರಡು ಕುದುರೆಗಳು ಛಳಿಗಾಲದಲ್ಲಿ ಈ ಪ್ರಾಂತದ 
ಕಾಡಿನಲ್ಲಿ ಮೇಯುತ್ತಿರುವಾಗ, ಅನೇಕ ಅಡಿ ಮಂಜಿನಲ್ಲಿ ಸಿಕ್ಕಿ, ನೀರು ಮೇವು ಇಲ್ಲದೆ 
ಸಾಯುವಂತಾದುವು. ಕೊನೆಯಲ್ಲಿ ಯಾರ ಕಣ್ಣಿಗೋ ಬಿದ್ದು, ಅವುಗಳನ್ನು ಹೊಡೆದು 
ಕೊಂಡು ಬಂದು. ತಿಂಗಳುಗಟ್ಟೆ ಆರೆ ತೆ ಮಾಡಿದಮೇಲೆ, ಅವು ಗುಣವಂಖವಾದಂವು. 
ಈಚೆಗೆ ಆ ಪ್ರದೇಶದಲ್ಲಿ ಈ ಅಣೆಕಟ್ಟು ನಿರ್ಮಿತವಾಗಿರಂವುದರಿಂದ, ಈ ಕಟ್ಟೆಗೆ ಹಸಿದ 
ಕುದುರೆ ಅಣೆಕಟ್ಟು (Hungry Horse Dam) ಎಂಬ ಹೆಸರು ಬಂದಿದೆ. 


ಈ ಅಣೆಕಟ್ಟಿನಲ್ಲಿ, ಕೆಲವು ವಿಶಿಷ್ಟವಾದ ಅಂಶಗಳಿವೆ. ಕೊಲಂಬಿಯ ಪ್ರಾಂತದ 
ನದಿಗಳು ಪ್ರವಾಹ ಕಾಲದಲ್ಲಿ. ಮಿತಿಮೀರಿ ಹರಿದು ದೇಶದಲ್ಲಿ ಹಾವಳಿ ಮಾಡು 
ತ್ತಿದ್ದವು. ಆ ನೀರನ್ನು ಹತೋಟಿಯಲ್ಲಿಡುವುದಕ್ಕಾಗಿಯೂ. ಮತ್ತು ಅದರಿಂದ 
ವಿದ್ಯುತ್‌ ಕೊರತೆಯನ್ನು ಪೂರೈಸಿಕೊಳ್ಳುವುದಕ್ಕಾಗಿಯೂ ಈ ಕಟ್ಟೆ ಕಟ್ಟಿದರು. 
ಈ ಕಟ್ಟೆಯ ಉದ್ದ ೨೧೧೫ ಆಡಿ. ಎತ್ತರ ೫೬೪ ಆಡಿ. ಆಗಲ ೩೩೦ ಅಡಿ, 
ಕಟ್ಟೆಯ ಮೇಲಿನ ರಸ್ತೆಯ ಅಗಲ ೪೦ ಅಡಿ. ಈ ಕಟ್ಟೆಯ ನೀರಿನ ಆಳ ೫೦೦ ಅಡಿ. 
ಈ ಅಣೆಕಟ್ಟು ತಡೆಯುವ ನೀರು ೩೪ ಮೈಲಿ ಉದ್ದ ಮತ್ತು ಮೂರುವರೆ ಮೈಲಿ 
ಅಗಲವಾಗಿದೆ. ಈ ಸರೋವರದ ಒಂದು ಸುತ್ತು ಬಂದರೆ, ೧೧೫ ಮೈಲಿ ಆಗುತ್ತದೆ, 
ಈ ಕಟ್ಟೆಯು ಮಳೆಗಾಲದಲ್ಲಿ ನೀರನ್ನು ಕೂಡಿಟ್ಟುಕೊಂಡು, ವರುಷವೆಲ್ಲ-ನದಿಯಲ್ಲಿ 
ನೀರು ಕಡಿಮೆಯಾದರೂ -ಜೆನರೇಟರುಗಳು ಸದಾಕಾಲವೂ ಟರ್‌ಬೈನ್‌ಗೆ ನೀರನ್ನು 
ಒದಗಿಸುತ್ತವೆ. ಈ ಅಣೆಕಟ್ಟಿನ ಮತ್ತೊಂದು ವಿಶೇಷವೇನೆಂದರೆ,-ಈ ಅಣೆ 
೫೦೦ ಅಡಿ ಎತ್ತರದಲ್ಲಿದೆಯಷೆ ಇದರಿಂದ ಮುಂದೆ ೪೦೦, ೩೦೦, ೨೦೦ ಅಡಿ 
ಎತ್ತರಗಳಲ್ಲಿ ಅಣೆಕಟ್ಟುಗಳನ್ನು ನಿರ್ಮಿಸಿ ಅವುಗಳಿಂದೆಲ್ಲ ವಿದ್ಯುತ್‌ನ್ನು ಉತ್ಪಾದಿಸಿ. 
ಕೊನೆಯಲ್ಲಿ ವ್ಯವಸಾಯಕ್ಕೆ ನೀರನ್ನು ಉಪಯೋಗಿಸಿ ಪೆಸಿಫಿಕ್‌ ಸಮುದ್ರಕ್ಕೆ ನದಿ 
ಯನ್ನು ಬಿಡುತ್ತಾರೆ. ಒಂದೊಂದು ಟರ್ಬೈನ್‌ಗೂ ಸೆಕೆಂಡಿಗೆ ೮೦ ಟನ್‌ ನೀರು 
ಹರಿಯುವ ವ್ಯವಸ್ಥೆ ಮಾಡಿದ್ದಾರೆ. ಕೃತಕವಾಗಿ, ೫೦೦ ಅಡಿ ಆಳ ೩೫ ಮೈಲಿ 
ಉದ 3; ಮೈಲಿ ಅಗಳದ ಸರೋವರವನ್ನು ನಿರ್ಮಿಸಿರುವುದು ನನಗೆ ಅದ್ಭುತ 


೧೨೨ ಅಮೆರಿಕದಲ್ಲಿ ಗೊರೂರು 


ಸಾಧನೆಯಕಾಗಿ ತೋರಿತು. ಕಟ್ಟೆಯ ಎದುರಿಗೆ ನಿಂತು ನೋಡಿದರೆ, ಅದೊಂದಂ 
ಅಂತರಿಕ್ಷವನ್ನು ಮುಟ್ಟುತ್ತಿರವ ಅಗಾಧ ಸೀಮೆಂಟ್‌ ಗೋಡೆಯಂತೆ ತೋರುತ್ತದೆ. 
ಮೇಲಿಂದ ಕೆಳಕ್ಕೆ ಕಟ್ಟೆ ತುದಿಯಿಂದ ನೀರಿನ ಮಟ್ಟಕ್ಕೆ ವಿದ್ಯುತ್‌ ಇಲವೇಟರು 
ಗಳನ್ನು ನಿರ್ಮಿಸಿದ್ದಾರೆ. ಐದುನೂರು. ಅಡಿ ಕೆಳಕ್ಕೆ ಇಳಿಯುವುದು ಒಂದು 
ರೋವಕಾಂಚಕಾರಿ ಅನುಭವವ ಆ ಲಿಫ್ಟ್‌ ತುಂಬ ವಿಶಾಲವಾಗಿದೆ. ೧೫-೨೦ ಜನ 
ಹಿಡಿಯ:ತ್ತೆ. ಅಷ್ಟು ದೊಡ್ಡ ಲಿಫ್ಟ್‌ನ್ನ್ನ ನಾನಂ ಆವರೆಗೆ ನೋಡಿರಲಿಲ್ಲ. ಅದರ 
ನೆಲದ ಮೇಲೆ ಸೊಗಸಾದ ಕೆಂಪು ಬಣ್ಣದ ರತ್ನಗಂಬಳಿ ಹಾಸಿತ್ತಿ. ಅನಂತರ 
ಆಫೀಸಿನಲ್ಲಿ ವಿಚಾರಿಸಿದಾಗ ಅದು ಭಾರತದಲ್ಲಿ ತಯಾರಾದುದೆಂದಂ ಹೇಳಿದರಂ. 
ಲಿಫ್ಟ್‌ನಲ್ಲಿ ನಿಂತುಕೊಳ್ಳುವುದು ಸಾವಕಾನ್ಯವಾಗಿ ಪದ್ಧತಿಯಾದರೂ, ನಾನು ಅದರಲ್ಲಿ 
ಪದ್ಮಾಸನ ಹಾಕಿ ಕುಳಿತುಕೊಳ್ಳ ಬೇಕೆನಿಸಿತು. ನಾನು ಕುಳಿತೇಬಿಟ್ಟಿ. ಮೂರು 
ವರುಷದ ನನ್ನ ಮೊಮ್ಮಗಳೂ ಕುಳಿತಳು. (ಅಲ್ಲಿಂದ ಮುಂದೆ ಯಾವ ಲಿಫ್ಟ್‌ಗೆ 
ಹೋದರೂ ಅವಳು ಅದರಲ್ಲಿ ಕುಳಿತುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಳು. 
ಲಿಫ್ಟ್‌ನ್ನು ನಾವೇ ನಡೆಸಿಕೊಳ್ಳಬೇಕೆಂದು ಹಿಂದೆಯೇ ತಿಳಿಸಿದ್ದೇನೆ) ಈ ಎಲ್ಲ 
ಕಾರಣಗಳಿಂದ, ಹಂಗ್ರಿ ಹಾರ್ಸ್‌ ಅಣೆಕಟ್ಟು, ಯಾವಾಗಲೂ ನನ್ನ ನೆನಪಿನಲ್ಲಿ 
ಉಳಿಯುತ್ತದೆ. 

ನಾವು ಅಣೆಕಟ್ಟಿನ ಆಫೀಸಿಗೆ ಹೋದಾಗ, ಅಲ್ಲಿದ್ದ ಒಬ್ಬ ವೃದ್ಧ ಸೆಕ್ಕೂರಿಟಿ 
ಅಧಿಕಾರಿ (ಅವನಿಗೆ ವಯಸ್ಸು ೭೫ಕ್ಕೆ ಮೀರಿದೆ. ಇನ್ನೂ ್ಹನಿವೃತ್ತನಾಗಿಲ್ಲ. 
ಅಮೆರಿಕದಲ್ಲಿ ಕಡ್ಡಾಯ ನಿವೃತ್ತಿಯನ್ನು ಈಗ ತೆಗೆದು ಹಾಕಿದ್ದಾರೆ. ಇನ್ನು ಕೆಲಸ 
ಮಾಡಲು ತನಗೆ ಆಗುವುದಿಲ್ಲ ಎಂದು ಅನ್ನಿಸಿದರೆ, ಅಧಿಕಾರಿ ತಾನೇ ನಿವೃತ್ತ 
ನಾಗಂತ್ತಾನೆ) ನಾವು ಭಾರತೀಯರೆಂಬುದನ್ನು ತಿಳಿದು ““ನಿಮ್ಮ ಚೀಫ್‌ ಇಂಜನಿಯರ್‌ 
ವಿಶ್ವೇಶ್ವರ ಇನ್ನೂ ಇದ್ದಾರೆಯೇ" ಎಂದು ಕೇಳಿದ. ನಾನು “ಇಲ್ಲ ಈಚೆಗೆ ತಮ್ಮ 
೧೦೨ನೆ ವಯಸ್ಸಿನಲ್ಲಿ ಅವರು ತೀರಿಕೊಂಡರು'' ಎಂದೆ. ಅವನು “ಗ್ರಾಂಡ್‌ 
ಓಲ್ಲ್‌ ವಾನ್‌ ; ಇಂಜನಿಯರಿಂಗ್‌ ಜಯಂಟ್‌. ಇಲ್ಲಿಗೆ ಬಂದಿದ್ದರು. ಆಗ 
ಅವೆಂರಿಕದ ಚೀಫ್‌ ಇಂಜನಿಯರುಗಳೆಲ್ಲ ಇಲ್ಲಿ ಸೇರಿದ್ದರು. ಅವರು ಅನೇಕ 
ಗಂಟೆಗಳಕಾಲ-ಎಲ್ಲ ವಿಷಯಗಳನ್ನೂ ಪರಿಶೀಲಿಸಿ ಅತ್ಯುತ್ತಮ ಸಲಹೆಗಳನ್ನು 
ಕೊಟ್ಟರು” ಎಂದು ಹೇಳಿದರು. 

ಕೆನಡದಿಂದ ರಾಕಿ ಪರ್ವತ, ಗ್ಲೇಸಿಯರ್‌ ಪಾರ್ಕ್‌ ವಂಂತಾದಂವುಗಳಿಗೆ 
ಹೋಗಬೇಕಾದರೆ, ಒಂದು ಕಡೆ ಅಮೆರಿಕದ ಗಡಿಯನ್ನು ದಾಟಿ ಹೋಗಬೇಕು. 
ಅಲ್ಲಿ ಅಮೆರಿಕ ಇವಿಂಗ್ರೇಶನ್‌ ಅಧಿಕಾರಿಗಳು, ಅಮೆರಿಕಕ್ಕೆ ಮತ್ತೆ ಪ್ರವೇಶಿಸಲು 
ನಮಗೆ ಅಸಂಮತಿ ನೀಡುತ್ತಾರೆ. ಅದೇ ರೀತಿ ರಾಕಿ ಪರ್ವತದಿಂದ ಹಿಂತಿರುಗುವಾಗ, 
ಕೆನಡ ಗಡಿಯಲ್ಲಿ ನವಃಗೆ ಮತ್ತೆ ಕೆನಡಕ್ಕೆ ಬರಲು ಅನುಮತಿ ನೀಡುತ್ತಾರೆ, ನಾವು 


ರಾಕೀ ಪರ್ವತಗಳು-ಗ್ಲೇಸಿಯರ್‌-ನ್ಯಾಶನಲ್‌ ಪಾರ್ಕ್‌ ೧೨೩ 


ನಯಕಾಗರ ಜಲಪಾತಕ್ಕೆ ಹೋಗುವಾಗ, ಟೊರಾಂಟೋದಲ್ಲಿ ನಮಗೆ ಕೆನಡದಲ್ಲಿರಲಂ 
ಅನಂವತಿ ನೀಡಿದ್ದರು. ಅಮೆರಿಕ ಹೇಗೂ ದೊಡ್ಡ ರಾಷ್ಟ್ರ, ಉದಾರ ಬುದ್ಧಿ, 
ಅದು ನಮಗೆ ಒಂದೇ ಸಲಕ್ಕೆ ೬ ತಿಂಗಳು ಅಲ್ಲಿರಲಂ ಪರವಾನಗಿ ಕೊಟ್ಟಿತ್ತು. ನಮ್ಮ 
ವಿಮಾನ ಟಕೆಟ್ಟಿಗೆ ಇದ್ದ ವಾಯಿದೆ ನಾಲ್ಕು ತಿಂಗಳು ವಕಾತ್ರ. ಟಿಕೆಟ್ಟಿಗೂ, ನಾವು 
ಅಲ್ಲಿರಂವ ಕಾಲವಿಂತಿಗೂ ಸಂಬಂಧವಿಲ್ಲ. ಆದರೆ ಕೆನಡ ನಮ್ಮ ಕೆನಡ ವಾಸವನ್ನು 
ಟಿಕೆಟ್ಟಿಗೇ ಮಿತಗೊಳಿಸಿತಂ, ನಾವು ಕೆನಡದಲ್ಲಿ ಇನ್ನೂ ಹೆಚ್ಚುಕಾಲ ಇರಬೇಕಾದರೆ 
ಟಿಕೆಟ್ಟಿನ ವಾಯಿಂದೆಯನ್ನೂ ಹೆಚ್ಚಿಸಿಕೊಳ ಬೇಕೆಂದಿತು ನಾವು ಎರಡನೆಯ ಸಲ, 
ರಾಕಿ ಪರ್ವತದಿಂದ ಹಿಂದಿರುಗಿದಾಗ, ಮೊದಲೇ ನಮಗೆ ಟಿಕೆಟ್ಟಿನ ಮಿತಿಗನಂಗುಣ 
ವಾಗಿ ಅನುಮತಿ ದೊರಕಿದ್ದರೂ ಮತ್ತೆ ಇಮಿಗ್ರೇಶನ್‌ ಆಫೀಸಿನಲ್ಲಿ “ಚೆಕ್ಕು”. 
“ಚೆಕಾಪೋಸ್ಟ್‌''ಗೆ ನಾವು ಬಂದಾಗ, ಇಮಿಗ್ರೇಶನ್‌ ಅಧಿಕಾರಿಯ ಬಳಿಗೆ ನನ್ನ 
ವಂಗ, ಅಳಿಯ ಹೋಗಿ, ನಮ್ಮ ಪಾಸ್‌ಪೋರ್ಟ್‌ ತೋರಿಸಿದರು. ಆ ಅಧಿಕಾರಿಗಳು 
ನಮ್ಮಾನ್ನು (ನಾನೂ ನನ್ನ ಹೆಂಡತಿ) ನೋಡಬೇಕೆಂದು ಹೇಳಿ ಕಳುಹಿಸಿದರು. 

(ನಾವು ನನ್ನ ಅಳಿಯನ ಕಾರಿನಲ್ಲಿಯೇ ಕುಳಿತಿದ್ದೆವು) ಇನ್ನೂ ಒಂದು ವಾರದ 
ಕೆಳಗೆ ಇಮಿಗ್ರೇಷನ್‌ ಮುಂದೆ ಹಾಜರಾಗಿ ಕೆನಡದಲ್ಲಿರಲು ಅನುಮತಿ ಪಡೆದಿದ್ದೆವು. 
ನನಗೆ ಇವಿಂಗ್ರೇಷನ್‌ ಆಫೀಸರು ಹೇಳಿ ಕಳುಹಿಸಿದಾಗ ನಾನಂ “ಬರುವುದಿಲ್ಲ. ನಿಮ್ಮ ಈ 
ಕೆಟ್ಟ ದೇಶವನ್ನು ನೋಡಲು ನನಗೆ ಇಷ್ಟವೇ ಇಲ್ಲ. ಅಮೆರಿಕಕ್ಕೆ ಹಿಂದಿರುಗಂತ್ತೇವೆ' 
ಎಂದು ಹೇಳಿ ಕಳುಹಿಸಿದೆ. ನನ್ನ ಮಗ '"ನಾನೊಬ್ಬ ಲೇಖಕ'' ಎಂದೂ ಹೇಳಿದ. 
ಲೇಖಕ ಎಂದರೆ ಗೌರವ. ಕೂಡಲೇ ಆ ಅಧಿಕಾರಿಯೇ (ವಯಸ್ಸಾದವನು) ನಮ್ಮ 
ಕಾರಿನ ಬಳಿ ಬಂದನ. ನಮ್ಮನ್ನು ಸವಕಾಧಾನ ಮಾಡಿ, ಕಾರಿನಿಂದ ಇಳಿಸಿ, ಆಫೀಸಿಗೆ 
ಕರೆದುಕೊಂಡು ಹೋಗಿ ಕೂರಿಸಿ “ನಮ್ಮದು ನಿಜವಾಗಿ ಬಹಳ ಕಠಿಣವಾಡ ಕೆಲಸ, 
ಇಮಿಗ್ರೇಷನ್‌ ಕಾನೂನಂ ಬಹಳ ಬಿಗಿ ಮಾಡಿದ್ದಾರೆ. ವಲಸೆಗಾರನಂತೆ ಅಳುತ್ತಿದ್ದಾನೆ 
ಎಂಬ ಗಾದೆಯೇ ಉಂಟು. ಆದರೂ ಸಹ ಅರಣ್ಯ ನದಿಗಳ ಮೂಲಕ, ವಲಸೆಗಾರರು 
ದೇಶಿದೊಳಗೆ ನುಗ್ಗಿ, ಮರೆಯಕಾಗುತ್ತಿದ್ದಾರೆ. ಕನಡಿಯನ್‌ ಆರ್‌ ಎಂ ಪಿ (ಮೌಂಟೆಂಡ್‌ 
ಪೋಲೀಸ್‌) ಎಷ್ಟೆ ನಿಗವಾಗಿದ್ದರೂ, ಕಾಡುಗಳಲ್ಲಿ ನುಗ್ಗುವ ವಲಸೆಗಾರರನ್ನು 
ಹೆಲಿಕಾಪ್ಟರ್‌ ಕಂಡಂಹಿಡಿಯುತ್ತಿದ್ದರೂ ಈ ಪಿಡಂಗು ನಮಗೆ ತಪ್ಪಿದ್ದಲ್ಲ. ನಮ್ಮಿಂದ 
ನಿಮಗೆ ತೊಂದರೆ ಇಲ್ಲ” ಎಂದು ಹೇಳಿ, ನನಗೂ ನನ್ನ ಹೆಂಡತಿಗೂ ಹಸ್ತಲಾಘವ 
ಕೊಟ್ಟನಂ. ನನ್ನ ಹೆಂಡತಿ "ಈ ವರೆಗೆ ಯಾರೂ ನನಗೆ ಶೇಕ್‌ ಹ್ಯಾಂಡ್‌ ಕೊಟ್ಟಿ ರಲಿಲ್ಲ.'' 
ಎನ್ನುತ್ತಾಳೆ. ಅವಳಿಗೆ ಅದೂ ಒಂದು ಆಶ್ಚರ್ಯ. 


ಬೇಸಿಗೆ ಕಾಲದಲ್ಲಿ ಅಮೆರಿಕಕ್ಕೆ ಹೋದವರು, ಅಲ್ಲಿಯ ಬಹು ಪಾಲು ಚಟುವಟಿಕೆ 
ಗಳನ್ನು ಸವಿಯಲಂ, ಆಹ್ವಾನಿತರಾದಂತೆ. ಸಾಧಾರಣವಾಗಿ ಅಮೆರಿಕವನ್ನು ನೋಡಂ 
ವವರಿಗೆ ಅಲ್ಲಿ ಕಾರು, ಟ್ರಕ್‌ ಎಂಜಿನ್‌ಗಳ ಹೊರತು ಮತ್ತೆ » ಇರುವಂತೆಯೇ 
ತೋರುವುದಿಲ್ಲ. ಆದರೆ ಕುದುರೆ ಜೂಜಿನ ಮೈದಾನಕ್ಕೆ ಹೋದರೆ, ಎಂತೆಂತಹ 
ಕುದುರೆಗಳನ್ನು ಅವರು ಸಾಕಿದ್ದಾರೆ ಎಂಬುದು ಗೊತ್ತಾಗುತ್ತದೆ. ಹತ್ತಿಯ ತಂಪ್ಸಳ 
ದಂತೆ ಸ್ವಚ್ಛ ಬಿಳುಪಿನ ಉಚ್ಚೆ ಶ್ರವಸ್ಸಿನಂತಹ ಶ್ವೇತಾಶ್ವ ; ಕಾರ್ಮೋಡವನ್ನು 
ಮೀರಿಸಿ ಬಿಸಿಲಿನಲ್ಲಿ ಥಳಥಳನೆ ಹೊಳೆಯುತ್ತಿರುವ ಅಚ್ಚ ಕಪ್ಪಿನ ಬೆಟ್ಟದಂತಹ ಕಂದಂರೆ, 
ಕಂದಂಬಣ್ಣದ ಕುದುರೆ ; ಯಾವ ನಿರ್ದಿಷ್ಟ ಬಣ್ಣಕ್ಕೂ ಸೇರದ ಕುದುರೆಗಳು. ಜೂಜಿಗೆ 
ಆಯ್ಕೆಯಾಗಿದ್ದ ಕುದುರೆಗಳು ಕೆಲವೇ ಆಗಿದ್ದರೂ, ಹಿಂದುಗಡೆ ಲಾಯದಲ್ಲಿ ಅದರ 
ಹತ್ತರಷ್ಟು ಕುದುರೆಗಳು. ನಾವು ನೋಡಿದ ದಿನ ಜೂಜಿನಲ್ಲಿ ಗೆದ್ದದ್ದು, ಇರುಳು 
ಹೆಪ್ಪಿಟ್ಟಂತೆ ಕಪ್ಪಿಟ್ಟ ಕರಿ ಕಂದುರೆ. ""ಕರಿಯ ಕಂದುರೆ ; ಗೆದ್ದಿತು!” ಎಂಬ ಕೂಗಂ. 
ನಮಗೆ ಮನೆಯಲ್ಲಿ ಸಳ ಕೊಟ್ಟು, ಅಡಿಗೆ ಕೋಣೆಯನ್ನು ನಮ್ಮ ವಶಕ್ಕೆ 
ವಹಿಸಿ, ಭಾರತದ ಸಸ್ಕಾಹಾರ ಖಾರಗಳನ್ನು ತಿನ್ನುತ್ತಿದ್ದ, ನನ್ನ ಜೊತೆ ಇದ್ದ 
ಮಿತ್ರರು, ವಿನೋದವಾಗಿ ನನ್ನನ್ನೇ ನೋಡಂತ್ತ "ಕರಿ ಕುದುರೆ ಗೆದ್ದಿತು. ಅದು 
ಗೆಲ್ಲುವ ಕಾಲ ಈಗ ಸಮೀಪಿಸಿದೆ'' ಎಂದರು. ವಾನಂ “ಇದುವರೆಗೆ ಬಿಳಿಯ 
ಕುದುರೆಯೇ ಗೆದ್ದಿದೆ. ಇನ್ನಾದರೂ ಕರಿಯವುಗಳ ಇನ್ನಿಂಗ್ಸ್‌ ಬರಬೇಕು'” ಎಂದೆ. 
ಅಂದಂ ಗೆದ್ದ ಜಾಕಿ ಹೆಸರು ಜಾಕ್‌ಸನ್‌ ಎಂದೂ, ಅವನು ಅಮೆರಿಕದ ಅತ್ಯುತ್ತಮ 
ಜಾಕಿಗಳಲ್ಲಿ ಒಬ್ಬನೆಂದೂ, ಅವನು ಈ ವರುಷ ಜಾಕಿಯಾಗಿಯೇ ಐದು ಮಿಲಿಯಂನ್‌ 
ಡಾಲರ್‌ ಸಂಪಾದಿಸಿರಂವನೆಂದೂ ನನಗೆ ತಿಳಿಯಿತು. 

ಅಮೆರಿಕದವರು ಕ್ರೀಡೆಗಳಿಗೆ ತುಂಬ ಪ್ರಾಮುಖ್ಯತೆ ಕೊಡುತ್ತಾರೆ. ಅದೂ 
ಒಂದು ಹುಚ್ಚು ಎಂಬ ಮಟ್ಟಕ್ಕೆ ಕೆಲವು ವೇಳೆ ಹೋಗುತ್ತದೆ. ಕ್ರೀಡೆಗಳ ಪ್ರೋತ್ಸಾಹ 
ಕರು ನಾನಾ ವರ್ಗದವರಿದ್ದಾರೆ. ಖಾಸಗಿ ಕೋಟ್ಕಾಧೀಶ್ವರರು, ದೊಡ್ಡ ದೊಡ್ಡ 
ತಯಾರಿಕಾ ಸಂಸ್ಥೆಗಳು ವ್ಯಾಪಾರಿ ಸಂಸ್ಥೆಗಳು, ಇತರ ಕ್ರೀಡಾಭಿಮಾನಿಗಳು, 
ತಮ್ಮ ತಮ್ಮದೇ ಆದ ಒಂದೊಂದು ತಂಡವನ್ನು ಪ್ರೋತ್ಸಾಹಿಸಿ, ಅವುಗಳಿಗೆ ಎಲ್ಲ 
ಸೌಕರ್ಯವನ್ನೂ, ಹಣವನ್ನೂ, ತರಬೇತಿ ಪಟುಗಳನ್ನೂ ಒದಗಿಸುತ್ತಾರೆ. ಪೋಷಕ 
ರಾಗಿ ಕ್ರೀಡಾ ಸಂಸ್ಥೆಗಳನ್ನು ಪ್ರೋತ್ಸಾಹಿಸುತ್ತಾರೆ. ಒಂದು ಸಂಘ ವಾಹನಗಳನ್ನು 
ಎಳೆಯುವ ಒಂದು ಸ್ಪರ್ಧೆಯನ್ನು ಏರ್ಪಡಿಸುತ್ತದೆ, ಭಾಗವಹಿಸುವ ಪಟುಗಳು, 


ಕ್ರೀಡೆಗಳು-ಕುಸ್ತಿ ೧೨೫ 


ಎಂಟು ಹತ್ತು ಟನ್‌ಗಳ ವಾಹನಗಳನ್ನು ಎಳೆಯುತ್ತಾರೆ. ಯಕಾರಂ ಹೆಚ್ಚುದೂರ 
ಎಳೆಯುತ್ತಾರೊ ಅವರು ಗೆದ್ದಂತೆ. ಇದನ್ನು ಎಳೆಯುವುದು ಹೇಗೆ, ನೊಗಯಾವುದು, 
ಹಗ್ಗ ಎಲ್ಲಿ ? ಹಗ್ಗವನ್ನೂ ಕೈಯಲ್ಲಿ ಹಿಡಿಯುತ್ತಾರೆಯೆ ? ಎಂದೆಲ್ಲ ನನಗೆ ಕುತೂಹಲ 
ವಾದಂದರಿಂದ, ನಾನೂ ಒಂದು ಪಂದ್ಯವನ್ನು ನೋಡಲು ಹೋದೆ. ಅದು ವಿಜಯ 
ಗಳನ್ನೂ ನಿರ್ಣಯಿಸುವ ಅಂತ್ಮಪಂದ್ಯವಾಗಿತ್ತು. ಅದಕ್ಕೆ ಸ್ಪರ್ಧಿಗಳಂ ಹತ್ತುಜನ 
ಮಾತ್ರವಿದ್ದರಂ. ವಾಹನದ ಎರಡೂ ಕಡೆ ಬಲವಾದ ನೂಲಿನ ಹಗ್ಗಗಳನ್ನು ಕಟ್ಟಿ, 
ತಮ್ಮ ಎದೆಯ ನೇರಕ್ಕೆ ಆ ಹಗ್ಗ ಬರುವಂತೆ ಕಟ್ಟಿಕೊಂಡು ಎಳೆಯುತ್ತಿದ್ದರು. 
ಅದೊಂದು ಅದ್ಭುತವಾದ ಸಾಹಸವೇ ಸರಿ. ಎಂಟು ಅಡಿ ಹತ್ತು ಅಡಿ ಎಳೆಯುವವರು 
ಗೆದ್ದವರೆಂದು ನಿರ್ಣಯವಾಗುತ್ತಿತ್ತು. ನಾನು ನೋಡಿದ ಪಂದ್ಯದಲ್ಲಿ ಮೂರು ಜನ 
ಆ ದೂರಕ್ಕಿಂತ ಹೆಚ್ಚುದೂರ ಎಳೆದರು. 

ಟೆಲಿವಿಶನ್‌ನವರೂ ಸಹ, ಕ್ರೀಡೆಗಳ ಪ್ರದರ್ಶನ ಮಾಡುವ ಹಕ್ಕಿಗಾಗಿ, ದೊಡ್ಡ 
ಸಂಖ್ಯೆಯ ಮೊತ್ತಗಳನ್ನು ಕೊಡುತ್ತಾರೆ. ಅಮೆರಿಕದ ಭೂಗತ ಚಟುವಟಿಕೆದಾರರು, 
(ವಠಾಪಿಯ) ಯಾವ ಸರ್ಕಾರಕ್ಕೂ ಹೆದರದೆ, ತಮ್ಮದೇ ವ್ಯವಸ್ಥಿತ ಕ್ರಮಗಳಿಂದ- 
ಹಿಂಸಾಕೃತ್ಯಗಳಿಂದ-ಹಣ ಕೂಡಿಸಿ, ವೆಚ್ಚಮಾಡಿ, ಸಮಾಜವನ್ನು ತಮ್ಮ ಇಷ್ಟದಂತೆ 
ನಡೆಸುವವರು, ಎಲ್ಲರೂ ಕ್ರೀಡಾಪಟುಗಳ ಪ್ರೋತ್ಸಾಹಕರು. ಸರ್ಕಾರ ಕ್ರೀಡೆಗಾಗಿ 
ಹೆಚ್ಚು ಖರ್ಚುಮಾಡುವುದಿಲ್ಲ. 

ನಮ್ಮಾ ಅಮೆರಿಕನ್‌ ಮಿತ್ರರ ಔದಾರ್ಯದಿಂದ, ನಮಗೆ ಎಲ್ಲ ಕ್ರೀಡೆಗಳನ್ನೂ 
ನೋಡುವ ಅವಕಾಶ ಸಿಕ್ಕಿತು. ಪುರಂಷರ ಸಿಂಗಲ್ಸ್‌ ಮತ್ತು ಡಬಲ್ಸ್‌ ಟೆನ್ನಿಸ್‌, 
ವರ್ಲ್ಡ್‌ ಛಾಂಪಿಯನ್‌ಪಿಪ್‌, ಅದೇ ರೀತಿ ಸ್ತ್ರೀಯರ ಸಿಂಗಲ್ಸ್‌ ಮತ್ತು ಡಬ್ಬಲ್ಸ್‌ 
ಛಾಂಪಿಯನ್‌ಷಿಪ್‌. ಆ ಸ್ಟೇಡಿಯಂಗಳಲ್ಲಿ ಹತ್ತು ಹದಿನೈದು ಸಾವಿರ ಜನ ಕೂರುವ 
ಅವಕಾಶವಿರಂತ್ತದೆ. ಶುಲ್ಕವೂ ಅಧಿಕ, ಅಷ್ಟು ಜನರಿದ್ದರೂ ಕ್ರೀಡಾಂಗಣದಲ್ಲಿ ಹೆಚ್ಚು 
ಗದ್ದಲವಿರುವುದಿಲ್ಲ. ಆಟಗಾರ ಅತ್ಯಂತ ಚೆನ್ನಾಗಿ ಆಡಿದಾಗ ಮಾತ್ರ ಪ್ರೇಕ್ಷಕರು ಎದ್ದು 
ನಿಂತು ಜಯಕಾರ ಮಾಡುತ್ತಾರೆ. ಈ ಸಲ (೧೯೭೭) ವರ್ಲ್ಡ್‌ ಟೆನ್ನಿಸ್‌ನಲ್ಲಿ ಗೆದ್ದವರಿಗೆ 
೬ ಲಕ್ಷ ಡಾಲರ್‌, ಸೋತವರಿಗೆ ೪ ಲಕ್ಷ ಡಾಲರ್‌ ಹೀಗೆ ಸಿಕ್ಕಿತು. ಅವರೆಲ್ಲ ಮೂರು 
ನಾಲ್ಕು ವರ್ಷಗಳಿಂದ ಗೆದ್ದು, ಇಪ್ಪತ್ತು ಲಕ್ಷ ಮುವತ್ತು ಲಕ್ಷ ಡಾಲರ್‌ ಸಂಪಾದಿಸಿ 
ದ್ಹಾರೆಂದಂ ತಿಳಿಯಿತಂ. 

ಅಮೆರಿಕಕ್ಕೆ ಹೋದಮೇಲೆ ನಾನೂ ಸಹ ಒಳ್ಳೆ ಕ್ರೀಡಾಪಟುವೆ ಆಗಿಬಿಟ್ಟೆ, 
(ವ್ಯಾಖ್ಯಾನಿಸುವುದರಲ್ಲಿ) ಟೆನ್ನಿಸ್‌ ಆಟಗಾರರು ಯಾರು ಯಾರು ? ಅವರ ಹೆಸರು 
ಗಳೇನು? ಆವರು ಯಾವ ದೇಶದವರು ? ಅವರು ಗೆದ್ದುದು ಎಷ್ಟು ಸ್ಕೋರುಗಳಿಂದ, 
ಸಂಪಾದಿಸಿದ ಹಣ, ಅವರ ಕೋಚ್‌ಗಳು ಎಲ್ಲ ನನಗೂ ಗೊತ್ತು. ಈ ಸಲ ಟೆನ್ನಿಸ್‌ 
ಮೆನ್ಸ್‌ ಫೈನಲ್‌ನಲ್ಲಿ ಆಡಿದವನು ಆಲ್ಜೀರಿಯದವನೆಂದೂ, ಅವನನ್ನು ಅವರ ದೇಶದ 


೧೨೬ ಅಮೆರಿಕದಲ್ಲಿ ಗೊರೂರು 


ಜನ ಪ್ರಥಮ ಪ್ರಜೆಯಾಗಿ ಪರಿಗಣಿಸಿದ್ದಾರೆಂದೂ, ಅವನು ಅಮೆರಿಕದಲ್ಲಿ ನೆಲೆಸ 
ಬೇಕೆಂದು ಬಯಸಿದರೂ, ಅವನ ದೇಶದವರು ಅವನು ತಮ್ಮ ದೇಶ ಬಿಟ್ಟ ಹೋಗ 
ಕೂಡದೆಂದು ಅವನಿಗೆ ಎಲ್ಲ ಸೌಕರ್ಯಗಳನ್ನೂ ಒದಗಿಸಿದ್ದಾರೆಂದೂ ಕೇಳಿದೆ. 

ಅಮೆರಿಕದಲ್ಲಿ ಫುಟ್‌ಬಾಲ್‌, ಬೇಸ್‌ಬಾಲ್‌, ಬ್ಯಾಸೈಟ್‌ಬಾಲ್‌ ಇವುಗಳೆ 
ಪ್ರಾಬಲ್ಕವೂ ಬಹಳ. ಪ್ರಸಿದ್ಧ ತಂಡಗಳ ಬೇಸ್‌ಬಾಲ್‌, ಫುಟ್‌ಬಾಲ್‌ ಮ್ಯಾಚ್‌ 
ಒಂದು ಸಣ್ಣ ಊರಿನಲ್ಲಿ ನಡೆದರೂ, ಅಲ್ಲಿಗೆ ವಿಶೇಷ ರೈಲಂಗಳನ್ನು ಓಡಿಸುತ್ತಾರೆ. 
ಬೇಸ್‌ಬಾಲ್‌ ಫುಟ್‌ಬಾಲ್‌" ಆಟಗಾರರಿಗೆ ಪ್ರತಿ ಪಂದ್ಯಕ್ಕೂ ೨೮ ಸಾವಿರ ಅಥವಾ ೩೨ 
ಸಾವಿರ ಡಾಲರ್‌ ದೊರೆಯುತ್ತದೆ. ಅಮೆರಿಕಕ್ಕೆ ಹೋಗುವವರೆಗೆ ನಾನಂ ಪ್ರತ್ಯಕ್ಷ 
ವಾಗಿ ಬಾಕ್ಸಿಂಗ್‌ (ಮಂಷ್ಕಿ ಕಾಳಗ) ನೋಡಿರಲಿಲ್ಲ. ಅಮೆರಿಕದಲ್ಲಿ ಪ್ರತ್ಯಕ್ಷವಾಗಿಯೇ 
ಅದನ್ನು ನೋಡುವಂತಾಯಿತು. ನಾವು ನೋಡಿದ ಮೊದಲನೇ ಬಾಕ್ಸಿಂಗ್‌ 
ಮಹಮ್ಮದಾಲಿಯದು. ಅವನಿಗೂ ಅರ್ನೆ ಶೇವರ್ಸ್‌ ಎಂಬುವವನಿಗೂ, ಪ್ರಪಂಚ 
ಬಾಕ್ಸಿಂಗ್‌ ಚಾಂಪಿಯನ್‌ಷಿಪ್‌ಗಾಗಿ ಕಾಳಗವಾಯಿತು. 

ಮಹಮ್ಮಾದಾಲಿ ಬಹಳ ಜೋರಾದ ಆಸಾಮಿ. ಒರಟ. ಅವನಂ ಕುಸ್ತಿಯ 
ಕಣಕ್ಕೆ ಬರುವಾಗ-ಹಳೇ ಕಾಲದ ರಾಜರ ವಂದಿಮಾಗಧರಂತೆ-ಅವನ ಅನುಯಾಯಿ 
ಗಳು ಅವನನ್ನು ಹೊಗಳಿಕೊಂಡು ಬರುತ್ತಾರೆ... ಮಹಮ್ಮದಾಲಿ ಸಹ ಎದುರಾಳಿ 
ಯನ್ನು "ನಿನ್ನೆ ಮುಖ ತೋರಿಸು, ನನ್ನನ್ನು ನೋಡಲೂ ನಿನಗೆ ಧೈರ್ಯವಿಲ್ಲ. ಈಗ 
ನೋಡದಿದ್ದರೂ ಏಟು ತಿನ್ನುವಾಗಲಾದರೂ ನೋಡುವೆ'' ಎನ್ನುತ್ತಾನೆ. ಪಂದ್ಯ 
ಮುಖಾ-ಮುಖಿಯಾಗಿ ಮುಷ್ಟಾಮಂಷ್ಟಿಯಾಗಿ ನಡೆಯುತ್ತಿರುವಾಗ ಸಹ ಮಹಮ್ಮ 
ದಾಲಿ, ಎದುರಾಳಿಯನ್ನು ಹೀಯಾಳಿಸಿ, ತೆಗಳಿ, ತೇಜೋಭಂಗ ವಾಕಾಡುತ್ತಾನೆ. 
ಅವನ ಪ್ರಶಸ್ತಿಯನ್ನು ಯಾರು ಪ್ರಶ್ನಿಸಿದರೂ, ಛಾಂಪಿಯನ್‌ ಅವನ ವಿರುದ್ಧವಾಗಿ 
ಹೋರಾಡಲೇಬೇಕು. ಇಲ್ಲದಿದ್ದರೆ ಅವನ "“ಟೈಟಲ''' ಹೋಗಂತ್ತೆ. 

ಶೇವರ್ಸ್‌, ಮಹಮ್ಮದಾಲಿಯ ಪ್ರಶಸ್ತಿಯನ್ನು ಪ್ರಶ್ನಿಸಿದ್ದ. ನನಗೇನೋ 
ಆ ಕಾಳಗ ಸಪ್ಪೆಯಾಗಿ ತೋರಿತು, ನಮ್ಮ ನಾಟಕ, ಸಿನಿಮಾಗಳಲ್ಲಿ ತೋರಿಸುವ 
ಭೀಮ-ದುರ್ಯೋಧನ, ಭೀಮ-ಕೀಚಕ ಇವರುಗಳ ಗದಾ ಕಾಳಗವೇ ಬಾಕ್ಸಿಂಗ್‌ಗಿಂತ 
ನನಗೆ ಹೆಚ್ಚು ರೋವಣಾಂಚಕಾರಕವಾಗಿ ಕಂಡಿತು. ಆ ಬಾಕ್ಸಿಂಗ್‌ನಲ್ಲಿ ಗೆಲುವು-ಸೋಲು 
ಗಳನ್ನು ಯಾವ ರೀತಿ ನಿರ್ಣಯಿಸುತ್ತಾರೆ ಎಂಬುದೂ ನನಗೆ ಅರ್ಥವಾಗಲಿಲ್ಲ. 
ಕಾಳಗ ಹದಿನೈದು ಸುತ್ತು ನಡೆಯಿತು. (ಒಟ್ಟು ೪೫ ನಿವಿಷ) ಎರಡು ಹೋರಿಗಳು 
ಅಥವಾ ಬೃಹದಾಕಾರದ ಟಗರುಗಳು ಒಂದನ್ನೊಂದು ಮಂಕ್ಕಾಲುಗಂಟೆ ಸೆಣಸಿ, 
ತಿವಿದು, ಗುದ್ದಿ, ತಿಂಟಿ, ತೀಡಿ, ಹಣ್ಣುಗಾಯಿ-ನೀರುಗಾಯಿ ಮಾಡುವಂತೆ 
ತೋರಿತ, ಇದನ್ನು ನೋಡಲು ಅಗಾಧವಾದ ಕ್ರೀಡಾಂಗಣದಲ್ಲಿ ಹದಿನೈದು 
ಸಾವಿರಕ್ಕೂ ಹೆಚ್ಚಿಗೆ ಹೆಣ್ಣು-ಗಂಡು ಪ್ರೇಕ್ಷಕರು, ಅಸಂಖ್ಯುತ ಚಿತ್ರಗ್ರುಹಕರಂ 


ಕ್ರೀಡೆಗಳು-ಕುಸ್ತಿ ೧೨೭ 


(ಪರವಾನಗಿ ಇದ್ದವರು), ಪತ್ರಿಕಾ ವರದಿಗಾರರು ಸೇರಿದ್ದರು. ಕೊನೆಯಲ್ಲಿ ಅರ್ನೆ 
ಶೇವರ್ಸ್‌ ಅದೆಷ್ಟೋ ಸುತ್ತುಗಳಿಂದ ವಂಹಮ್ಮದಾಲಿಗೆ ಸೋತನೆಂದು ತೀರ್ಮಾನ 
ವಾಯಿತು. ಈ ಪಂದ್ಯಕ್ಕೆ ಮಹಮ್ಮದಾಲಿಗೆ ಮೂರು ಮಿಲಿಯನ್‌ ಡಾಲರು, 
ಶೇವರ್ಸ್‌ಗೆ ಅದೆಷ್ಟೋ (ನಾನು ಸರಿಯಾಗಿ ವಿಚಾರಿಸಲಿಲ) ಡಾಲರು ದೊರಕಿತಂ. 
ಆ ಗುದ್ದಿ ಗುದ್ದಿ ಹಣ್ಣು ಮಾಡುವುದನ್ನು ಮತ್ತೆ ನೋಡಲು ನನಗೆ ಮನಸ್ಸೇ ಬರ 
ಲಿಲ್ಲ. ಆದರೆ ಇದಾದ ೩೦-೪೦ ದಿನಗಳೊಳಗೆ ನನ್ನ ಸ್ನೇಹಿತರು ಮತ್ತೆ ಬಂದು 
“ಮತ್ತೆ ಮಹಮ್ಮದಾಲಿಯ ಟೈಟಲ್‌ಗೆ ಅಪಾಯ ಬಂದಿದೆ. ನಾಳೆ ಕಿಂ ನಾರ್ಟನ್‌ಗೂ, 
ಜಿಮ್ಮಿಗೂ, ವರ್ಲ್ಡ್‌ ಸರದಿಯಲ್ಲಿ ಬಾಕ್ಸಿಂಗ್‌. ಇದರಲ್ಲಿ ಯಾರು ಗೆಲ್ಲುತ್ತುರೋ 
ಅವರು ಮತ್ತೆ ಮಹಮ್ಮದಾಲಿಯ ಪ್ರಶಸ್ತಿಯನ್ನು ಪ್ರಶ್ನಿಸುತ್ತಾರೆ. ಇದಂ ತುಂಬ 
ಕುತೂಹಲಕಾರಿಯಾದ ಪಂದ್ಕ, ಪ್ರಪಂಚದ ಸುದ್ದಿ ಬನ್ನಿ. ನೀವು ನೋಡಲೇ 
ಬೇಕ, ಇಂಡಿಯಾದಲ್ಲಿ ನೂರು ಡಾಲರು ಕೊಟ್ಟರೂ ಇದನ್ನು ನೋಡಲಾರಿರಿ” 
ಎಂದರು. ನಾನು “ಒಬ್ಬರನ್ನೊಬ್ಬರು ಅರೆಯುವುದನ್ನು ನೋಡಿದರೆ ನನಗೆ ವಾಂತಿ 
ಯಾಗುತ್ತೆ'' ಎಂದೆ. ಅವರು "ಅಷ್ಟು ಅನುದಾರಿಗಳಾಗಬೇಡಿ... ಇದು ನಿರ್ಣಯಿ 
ಸುವ ಪಂದ್ಯ'' ಎಂದು ನನ್ನನ್ನು ಎಳೆದುಕೊಂಡೇ ಹೋದರು. 

ಬೇಸ್‌ಬಾಲ್‌, ಫುಟ್‌ಬಾಲ್‌ ಪಂದ್ಕಗಳನ್ನು ನೋಡಲು ಬರುವಷ್ಟು ಜನ 
ಸಾಧಾರಣವಾಗಿ ಮುಷ್ಟಿ ಕಾಳಗಕ್ಕೆ ಬರುವುದಿಲ್ಲ. ಇದಕ್ಕೆ ಬರುವವರು ಆರಿಸಿದವರು. 
ಪ್ರವೇಶಧನವೂ ಹೆಚ್ಚು. ಆದರೂ ನಾರ್ಟನ್‌ ಮತ್ತು ಜಿಮ್ಮಿಯವರ ಕಾಳಗಕ್ಕೆ ಜನ 
ಜವಕಾಯಿಸಿದ್ದರು. ಈ ಪಂದ್ಯ ಮಹಮ್ಮದಾಲಿಯ ಅದೃಷ್ಟದ ಮೇಲೆಯೂ 
ಪರಿಣಾಮ ಬೀರುವುದಾಗಿದ್ದಿತು. ಜಿವ್ಮಿ ಗೆದ್ದರೆ, ಮಹಮ್ಮದಾಲಿ ಅವನೊಂದಿಗೆ 
ಕಾದಬೇಕಾಗಿತ್ತು. ಆದರೆ ಜಿಮ್ಮಿ ಗೆದ್ದರೆ ಮಹಮ್ಮದಾಲಿಗೆ ಅಷ್ಟು ಭಯವಿರಲಿಲ್ಲ. 
ಜಿಮ್ಮಿಯನ್ನು ತುನು ವಿಚಾರಿಸಿಕೊಳ ಬಲ್ಲೆ ಎಂಬ ಧೈರ್ಯ ಅವನಿಗೆ ಇತ್ತು, 
ಆದರೆ ನಾರ್ಟನ್‌ ವಿಷಯ ಹಾಗೆ ಹೇಳುವ ಹಾಗಿರಲಿಲ್ಲ. ನಾರ್ಟನ್‌ನ ಎಡಗೈ 
ಹೊಡೆತ ಯಾರನ್ನೂ ಚೂರು ಮಾಡುವುದೆಂದು ಪ್ರತೀತಿ. ಈ ಪಂದ್ಯಕ್ಕೆ ಪ್ರೇಕ್ಷಕ 
ನಾಗಿ ಮಹಮ್ಮದಾಲಿಯೂ ಬಂದು ಮೊದಲ ಪಂಕ್ತಿಯಲ್ಲಿ ಕುಳಿತಿದ್ದನು. ಬರು 
ವಾಗಲೇ ಅವನು “ಜಿಮ್ಮಿಗೆ ಜಯವಾಗಲಿ, ನಾರ್ಟನ್‌ನನ್ನು ಬಡಿದುಹಾಕು. 
ಅವನು ಮೂರು ಸಂತ್ತಿಗಿಂತ ಹೆಚ್ಚಾಗಿ ನಿಲ್ಲಲಾರ'' ಎಂದು ಕೂಗುತ್ತ ಬಂದನು” 
ಪಂದ್ಯ ನಡೆಯುತ್ತಿರುವಾಗಲೂ ಅವನು ಮಧ್ಯೆ ಮಧ್ಯೆ ಕೂಗಿ ಕೂಗಿ, ಜಿಮ್ಮಿಗೆ 
ಪ್ರೋತ್ಸಾಹ ಕೊಡುತ್ತಿದ್ದನಂ. ಆದರೊ ಕೊನೆಗೆ ನಾರ್ಟನ್‌ನೇ ಗೆದ್ದನು. ಅವನಂ 
ವಂದೆ ಮಹಮ್ಮದಾಲಿಯ ಪ್ರಶಸ್ತಿಯನ್ನು ಪೃಶ್ನಿಸುವನೆಂಬುದು ಎಲ್ಲರಿಗೂ ಖಾತರಿ 
ಯಾದ ವಿಷಯವಾಗಿತ್ತು. ಈಚೆಗೆ ಮಸಮ್ಮದುಲಿ ತನಗಿಂತ ಚಿಕ್ಕವ ಸುಸ್ಸಿನ 
ಲಿಯಾನ್‌ ಸ್ಟಿಂಕ್‌ ಎಂಬ ಜಟ್ಟಿಗೆ ಲುಸ್‌ವೆ'ಗುಸ್‌ ಕುಳಗದನ್ನಿ ಸೋತನೆವು ಪ್ರಗಟ 


೧೨೦ ಅಮೆರಿಕದಲ್ಲಿ ಗೊರೂರು 


ವಾಗಿದೆ. ಅವನು ಪಂದ್ಯಗಳಲ್ಲಿ ೭೦-೮೦ ಲಕ್ಷ ಡಾಲರು ಸಂಪಾದಿಸಿದ್ದಾನೆಂದು 
ಅಂದಾಜು ವಣಡುತ್ತಾರೆ. ಅದಾದ ಈಚೆಗೆ ಮಹಮ್ಮದಾಲಿ ಮತ್ತೆ ತನ್ನ ಪ್ರಶಸ್ತಿ 
ಯನ್ನು ಗೆದ್ದುಕೊಂಡಿದ್ದಾನೆ. 

ಅಮೆರಿಕದವರು ಮಂಜು, ಚಳಿಗಾಲದಲ್ಲಿ ಸಹ ಮುಸುಕು ಹಾಕಿಕೊಂಡಂ 
ಕೂರುವುದಿಲ್ಲ. ಹಾಗೆ ನೋಡಿದರೆ ಅವರಿಗೆ ಚಳಿಗಾಲವೇ ವರ್ಷದಲ್ಲಿ ಹೆಚ್ಚು. 
ಎಲ್ಲೆಲ್ಲೂ ಇರುವ ನೀರು, ಕಾರಿನಲ್ಲಿರುವ ನೀರು ಸಹ ಗಟ್ಟಿಯಾಗಿ ಬಿಡುತ್ತದೆ. ರಸ್ತೆ 
ಗಳಲ್ಲಿ ೩, ೪, ೫ ಅಡಿ ಮಂಜು ಬೀಳುತ್ತದೆ. ಮಂಜು ಬಿದ್ದಾಗಲೆಲ್ಲ ತತ್‌ಕ್ಷಣ 
ಅದಕ್ಕಾಗಿ ಅಳವಡಿಸಿರುವ ಯಂತ್ರಗಳನ್ನು ತಂದು, ಮಂಜಿನಲ್ಲಿ ದಾರಿ ಬಿಡಿಸಿ, ಕಾರು 
ಹೋಗಲು ಸ್ಥಳಮಾಡುತ್ತಾರೆ. ಸರ್ಕಾರಗಳೂ, ಪುರಸಭೆಗಳೂ, ಮಂಜು ಬಿಡಿಸು 
ವುದಕ್ಕಾಗಿಯೇ ವಿಶಿಷ್ಟವಾದ ಮೊತ್ತವನ್ನು ಪ್ರತಿವರ್ಷವೂ ಮಂಜೂರು ಮಾಡುತ್ತವೆ. 
ಮಂಜು ಬಿದ್ದರೂ ಜನಜೀವನ ಸ್ವಲ್ಪವೂ ಅಸ್ತವ್ಯಸ್ತವಾಗುವುದಿಲ್ಲ ಜನ ಉಣ್ಣೆ 
ಬಟ್ಟೆ, ಚರ್ಮದ ಬಟ್ಟೆ, ಒಳಗಡೆ ಹತ್ತಿಮೆತ್ತೆ ಇರಂವ ವಂಂಡಿವರೆಗಿನ ಚರ್ಮದ ಕಾಲು 
ಚೀಲ, ಬೂಟ್ಸಿನ ಮೇಲೆ ಬೂಡ್ಸು, ನಿಲುವಂಗಿ ಎಲ್ಲವನ್ನೂ ಧರಿಸಿ ಹೆಣ್ಣು, ಗಂಡು, 
ವಿದ್ಯಾರ್ಥಿಗಳು ತಮ್ಮ ಕೆಲಸಕ್ಕೆ ಹೋಗುತ್ತಾರೆ. ಚಳಿಗಾಲದಲ್ಲಿ ಸಹ ಬೇಸರಿಕೆಯಾಗ 
ದಂತೆ, ಅನೇಕ ಕ್ರೀಡೆಗಳನ್ನು ನಡೆಸುತ್ತಾರೆ. ಸ್ಕೇಟಿಂಗ್‌ ಸ್ಕೀಯಿಂಗ್‌ (ಮಂಜಿನ 
ಮೇಲೆ ಅಥವಾ ನೆಲದಮೇಲೆ ಚಕ್ರದ ಬೂಟ್ಟು ಅಥವಾ ಹಾವುಗೆ ಧರಿಸಿ ಸ್ತ್ರೀ-- 
ಪುರುಷರು ಕ್ರೀಡೆಯಾಡುವುದು) ಇದರಲ್ಲಿ ಸಹ ನಾನಾ ಪಂದ್ಯಗಳು, ಪ್ರಶಸ್ತಿ, 
ಛಾಂಪಿಯನ್‌ಷಿಪ್‌ ಎಲ್ಲ ಉಂಟಂ. ಅಮೆರಿಕದಲ್ಲಿ ಮುವತ್ತು ಸಾವಿರ, ಅರವತ್ತು 
ಸಾವಿರ ಪ್ರೇಕ್ಷಕರು ಹಿಡಿಸುವ ಸ್ಟೇಡಿಯಂಗಳು ಇವೆ. ಯಾಂಕಿ ಸ್ಟೇಡಿಯಂ ಎಂಬುದು 
ಅಮೆರಿಕದಲ್ಲೆಲ್ಲ ಅತ್ಯಂತ ದೊಡ್ಡದು. ಇದು ಅರವತ್ತು ಸಾವಿರ ಪ್ರೇಕ್ಷಕರನ್ನು 
ಹಿಡಿಯುತ್ತದೆ. ಇದರ ಕಟ್ಟಡನಿರ್ಮಾಣ ಸೌಂದರ್ಯವೇ ಅದ್ಭುತವಾದುದು. ಇದಕ್ಕೆ 
ಸೂರು, ವಾಯುನನಿಯಂತ್ರಣ, ಅಗ್ನಿಶಾಮಕದಳ ಎಲ್ಲ ವ್ಯವಸ್ಥೆಗಳೂ ಇವೆ. ಚಳಿಗಾಲದ 
ಮಂಜಿನ ಮೇಲಿನ ಸ್ಕೇಟಿಂಗ್‌ ಅತ್ಯಂತ ಜನಪ್ರಿಯ ಆಕರ್ಷಣೀಯ ಕ್ರೀಡೆ. ಹೆಣ್ಣು- 
ಗಂಡುಗಳು ಇದರಲ್ಲಿ ತೋರಿಸುವ ಚಮತ್ಕಾರ, ಯಾರನ್ನೂ ಬೆರಗುಗೊಳಿಸುತ್ತದೆ. 
ಪ್ರಪಂಚದ ಸ್ಕೇಟಿಂಗ್‌ ಚಾಂಪಿಯನ್‌ಗಳೆಲ್ಲ ಅಮೆರಿಕದಲ್ಲಿ ಸೇರುತ್ತಾರೆ. 


ಮಾಸೊ 8 ಸರ್ಕಸ್‌ 


ಜಗತ್ತಿನ ಎಲ್ಲ ಪ್ರಸಿದ್ಧರಿಗೂ ಅಮೆರಿಕದಲ್ಲಿ ಬಂದಂ “ಸೈ'' ಎನಿಸಿಕೊಳ್ಳಬೇಕಂ 
ಎಂಬ ಹಂಬಲ, ಅಮೆರಿಕದ ಜನತೆ ಯಾವುದಕ್ಕೂ ಪ್ರೋತ್ಸಾಹ ಕೊಡುತ್ತದೆ. ಈ 
ವರ್ಷ ಅಲ್ಲಿಗೆ ವಾಸ್ಕೊ ಸರ್ಕಸ್‌ ಬಂತು. ಕೆನಡಕ್ಕೂ ಬಂತು. ಆಗ ನಾವು ಎಡ್ಮಂಟನ್‌ 
ನಗರದಲ್ಲಿದ್ದೆವು. ಮಾಸ್ಕೊ ಸರ್ಕಸ್‌ ಅತ್ಯಂತ ಆಕರ್ಷಣಿಯ ಪ್ರದರ್ಶನ. ಇದು 


ಕ್ರೀಡೆಗಳು-ಕುಸ್ತಿ ೧೨೯ 


ನಡೆಯುವುದು ಮೂರು ಗಂಟಿ ಹೊತ್ತು. ಅದರೆ ವೈವಿಧ್ಯ ಸೊಬಗು ರೋಮಾಂಚಕಾರಿ 
ಪರಿಣಾಮ, ಅಂತರಿಕ್ಷದಲ್ಲಿ ನಡೆಯುವ ಕ್ರೀಡಾಪಟುಗಳ ನಂಬಂವುದಕ್ಕೇ ಸಾಧ್ಯವಲ್ಲದ 
ಚುರುಕಿನ ವ್ಯಾಯಾಮ ಸಾಧನೆಗಳು ; ಇವುಗಳನ್ನು ಮಾತಿನಿಂದ ವರ್ಣಿಸಂವುದಂ 
ಸಾಧ್ಯವಿಲ್ಲ. ಇದು ನಡೆದುದು ಎಡ್ಮಂಟನ್‌ ಕ್ರೀಡಾಂಗಣದಲ್ಲಿ, ಮಧ್ಯದಲ್ಲಿ ಸರ್ಕಸ್‌ 
ಪ್ರಾಣಿಗಳು, ಪ್ರದರ್ಶನಗಳ ಅಂಗಳ, ಸುತ್ತ ಒಂದರ ಮೇಲೆ ಒಂದರಂತೆ ಮೂರು 
ಗ್ಯಾಲರಿಗಳು. ಮೇಲೆ ಸೂರು ; ಕಟ್ಟಡದ ಎತ್ತರವೇ ನೂರಾರು ಅಡಿಗಳಿವೆ. ಯಾವ 
ಮೂಲೆಯಲ್ಲಿ ಕುಳಿತು ನೋಡಿದರೂ ಪ್ರದರ್ಶನದ ಎಲ್ಲ ಭಾಗಗಳೂ ಕಾಣಂತ್ತವೆ. | 

ಒಂದು ತಿಂಗಳ ಕಾಲ, ಅಮೆರಿಕ ಕೆನಡಗಳಲ್ಲಿ ಎಲ್ಲಿ ನೋಡಿದರೂ ಮಾಸ್ಕೊ 
ಸರ್ಕಸ್ಸಿನ ಮಾತೇ. ನಾವು ಆಟಗಾರರ ಸಮೀಪದ ಅತಿ ಮೊದಲ ಸ್ಥಳದಲ್ಲಿಯೇ 
ಕುಳಿತೆವು. ಗ್ಯಾಲರಿಗಳಲ್ಲಿ ಕುಳಿತಿದ್ದ ಅಸಂಖ್ಯಾತ ಜನಸ್ತೋಮ. ಭೂಮಿಯಿಂದ 
ಆಕಾಶದವರೆಗೆ ಜನಗಳೇ ಇದ್ದಂತೆ ತೋರಿತು ಎಲ್ಲರದೂ ಏನೋ ಒಂದು ವಿಧವಾದ 
ಸಂಭ್ರಮ. ರಷ್ಯದವರು ಏನು ಮಾಡಿದರೂ ತುಂಬ ಚೆನ್ನಾಗಿ ಮಾಡುತ್ತಾರೆ. 
ಕಮ್ಯುನಿಸ್ಟರು ಯಾವುದನ್ನೂ ಅಮೆರಿಕದವರಿಗಿಂತ (ಬಂಡವಾಳ ಖಾಸಗಿ ಉದ್ಯಮಗಳಿ 
ಗಿಂತ) ಚೆನ್ನಾಗಿ ಮಾಡಬಲ್ಲರೆಂಬುದನ್ನು ಸಿದ್ಧಿಸುವುದು ಅವರ ಗುರಿ. ಸರ್ವಾಧಿಕಾರಿ 
ಕಮ್ಯುನಿಸ್ಟ್‌ ರಾಷ್ಟ್ರಗಳಿಗಿಂತ, ಸ್ವತಂತ್ರ ಅಮೆರಿಕ ಏನೂ ಕಡಿಮೆ ಸಾಧಿಸಿಲ್ಲ. ಜನ, 
ಸ ೈತೆಂತ್ರರಾಗಿಯೂ, ಸರ್ವಸುಖವನ್ನೂ ಸಾಧಿಸಬಲ್ಲರೆಂಬುದನ್ನು, ತೋರಿಸುವುದು 
ಅಮೆರಿಕದ ಗುರಿ. 

ಸರ್ಕಸ್ಸಿನ ಪ್ರಾರಂಭ ಹೇಗಾಗುತ್ತೆ ಎಂಬುದನ್ನು ಊಹಿಸುವುದಕ್ಕೆ ಮುಂಚೆಯೇ- 
ದೀಪಗಳನ್ನು ಅಳಿಸಿ ಗಾಢಾಂಧಕಾರದಲ್ಲಿ ಕುದುರೆಯ ಮೇಲೆ ಒಂದು ಹೆಣ್ಣು ಕುಳಿತು, 
ನಾಗಾಲೋಟದಲ್ಲಿ ರಂಗವನ್ನು ಪ್ರವೇಶಿಸಿದಳು. ಎಲ್ಲೆಲ್ಲಿಯೂ ಅಂಧಕಾರವಿದ್ದು, 
ಅವಳ ಮೇಲೆ ಮಾತ್ರ ಅವಳ ಚಲನೆಗೆ ಅನುಗುಣವಾಗಿ, ದೀಪ ಪ್ರಕಾಶ ಬೀಳುತ್ತಿತ್ತು; 
ಅವಳು ಆ ವೇಗದಲ್ಲಿ ರಂಗಸ್ಥಳಕ್ಕೆ ಬರುವುದಕ್ಕೂ ಮೇಲಿನಿಂದ ಒಂದು ಹಗ್ಗ ಕೆಳಕ್ಕೆ 
ಬರುವುದಕ್ಕೂ ಸರಿಯಾಯಿತು. ಅವಳು ಬಂದವಳೇ ಆ ಹಗ್ಗವನ್ನು ಹಿಡಿದುಕೊಂಡಾಗ 
ಕುದುರೆ ಮುಂದೆ ಹೊರಟು ಹೋಯಿತು. ಹಗ್ಗವನ್ನು ಮೇಲಕ್ಕೆ ಎಳೆದಾಗ, 
ಅಂತರಿಕ್ಷದ ಅಂಧಕಾರವನ್ನು ಭೇದಿಸಿ, ಒಬ್ಬಳು ಅಪ್ಸರ ಕನ್ಯೆ, ಗಗನದಿಂದ ಇಳಿಬಿದ್ದಿದ್ದ 
ನೂಲೇಣಿ ತುದಿಯ ಕಂಬಿಯನ್ನು ಹಿಡಿದುಕೊಂಡು ಸಾಧನೆಗಳನ್ನು ಮಾಡುತ್ತಿದ್ದಳು. 
ಕಣ್ಣು ಮಂಚ್ಚೆ ತೆರೆಯುವುದರೊಳಗಾಗಿ ಇಷ್ಟೆಲ್ಲ ಅದ್ಭುತ ನಡೆದುಹೋಯಿತು. ಬೆಳಕು, 
ಬೀಳುತ್ತಿದ್ದುದಂ ಅವಳೊಬ್ಬಳೆ ಮೇಲೆಯೇ. ದೀಪಗಳ ಸಂವಿಧಾನ, ಎಷ್ಟು ಅದ್ಭುತ 
ವಾಗಿದ್ದಿ ತೆಂದರೆ. ನಾನು ಕ್ರೀಡಾಂಗಣದಲ್ಲಿ ಕುಳಿತಿರುವುದೇ ಮರೆತುಹೋಗಿ, ಮೇಲೆ 
ಅಂತವೇ ಇಲ್ಲದ ವಿಶಾಲವಾದ ಕರಿಯ ಆಕಾಶ, ಅದರ ಮಧ್ಯದಲ್ಲಿ ಆಡುತ್ತಿರುವ 
ಏಕೈಕ ಜ್ಯೋತಿ ಆ ಹೆಣ್ಣು! ಎಲ್ಲರ ದೃಷ್ಟಿಯೂ ಅಂತರಿಕ್ಷದಲ್ಲಿ ಹಿಂದಕ್ಕೆ ಮುಂದಕ್ಕೆ 

9 


ಹ 


೧೩೦ ಅಮೆರಿಕದಲ್ಲಿ ಗೊರೂರು 


ಮಂವತ್ತು ಅಡಿ ತಿರುಗುತ್ತಿರುವ ಆ ಕಬ್ಬಿಣದ ಕಂಬಿಯ ಮೇಲೆಯೇ. ಆ 
ಆಟಗಾತಿ,  ಮೇಘದಂತಹ ನೀಲಿ ತೆಳು ದಂಕೂಲವನ್ನು ಧರಿಸಿದ್ದವಳು, ಒಮ್ಮೆ 
ದಂಕೂಲದ ಕೈ ಬಿಟ್ಟುಬಿಟ್ಟಳು. ಅದು ಹದಿನೈದು ಇಪ್ಪತ್ತು ಅಡಿ ಉದ್ದ 
ವಾಗಿದ್ದುದು, ನಿಧಾನವಾಗಿ ಹಾರಾಡುತ್ತ ಕೆಳಕ್ಕೆ ಬಿತ್ತು. ಆಟಗಾತಿ ಗಾಳಿಗಿಂತಲೂ 
ಹಗುರವಾಗಿದ್ದಾಳೆಯೋ ಎಂಬಷ್ಟು ವೇಗದಲ್ಲಿ ಕಂಬಿಯ ಮೇಲೆ ರೋವರಾಂಚಕಾರಕ 
ಅದ್ಭುತ ಸಾಧನೆಗಳನ್ನು--ಅವಳ ಸಾಧನೆಗಳಷ್ಟನ್ನೇ ಪ್ರದರ್ಶಿಸಂವ ಜ್ಯೋತಿರಾಶಿಯಲ್ಲಿ 
ಸರೋವರದಲ್ಲಿ ಬಿಳಿಯ ಹಂಸದಂತೆ-- ಊಹನಾತೀತವಾದ ಸಾಹಸಗಳನ್ನೆಲ್ಲ 
ಮಾಡಿಬಿಟ್ಟಳು. ಒಂದಂ ವೈಜ್ಞಾನಿಕ ಕೌಶಲಮಾಯಾಜಾಲವೆಂದರೆ, ದೀಪಗಳ ಆಟದ 
ನೈಪುಣ್ಯ. ಮತ್ತೇನೂ ಕಾಣದ--ನೂಲಿನ ಹಗ್ಗ ಕಂಬಿ ಸಹ--ಅಂತರಿಕ್ಷದಲ್ಲಿ, 
ನಿರಾಳದಲ್ಲಿ ಒಂದು ಜ್ಯೋತಿರ್ಮಯ ಯಕ್ಚಣಿಯ ಲೀಲೆ, ಅಲ್ಲಿಂದ ಮುಂದೆ ಒಂದೂವರೆ 
ಗಂಟೆಗಳ ಕಾಲ, ಬೆಳಿ ಯ ಅಲಗಿನುತಹ ಹುಡುಗಿಯರೂ, ಜಟ್ಟಿಗಳೂ, ನಾನಾವಿಧ 
ಗಳಾದ ಅಂಗಸಾಧನೆಗಳನ್ನು ಮಾಡಿ ತೋರಿಸಿದರು. ಆಟಗಳ ವೇಗ, ಸರಸರನೆ 
ನೋಡುವವರಿಗೆ ಸಹ ಉಸಿರು ಕಟ್ಟಿಸುವ ರೀತಿಯಲ್ಲಿ ನಡೆಯಿತು. 

ರಷ್ಯನ್‌ ಸರ್ಕಸ್‌ನವರು ಮಾಡಿದ ಪ್ರತಿಯೊಂದು ಸುಧನೆಯೂ ಅಪೂರ್ವವಾದ 
ಅವರ ಎಲ್ಲ ಸರ್ಕಸ್ಸುಗಳನ್ನೂ ಮೀರಿಸಿದ ಈಚಿನ ಸಿದ್ಧಿಗಳು. ಸೀಸೆಗಳನ್ನು 
ಮೇಲಕ್ಕೆ ಎಸೆದು ಆಟವಾಡುವುದರಲ್ಲಿ, ನಾವು ಈವರೆಗೆ ಕೈಯಲ್ಲಿ ಎರಡು ಸೀಸೆ, 
ಅಂತರಿಕ್ಷದಲ್ಲಿ ಮೂರಂ ಸೀಸೆ, ಹೀಗೆ ನೋಡಿದ್ದೆವು. ಆದರೆ ರಷ್ಯನ್‌ ಆಟಗಾರ, ಏಕ 
ಕುಲದಲ್ಲಿ ಅಂತರಿಕ್ಷದಲ್ಲಿ ನಾಲ್ಕು, ಕೈಗಳಲ್ಲಿ ಎರಡು ಹೀಗೆ, ಆರು ಸೀಸೆಗಳನ್ನು 
ಆಡುತ್ತಿದ್ದ.  ರಷ್ಯನ್‌ರಂ ತೋರಿಸಿದ ಎಲ್ಲ ಆಟಗಳೂ ಸರ್ಕಸ್‌ನಲ್ಲಿ ಅತ್ಯಂತ 
ಇತ್ತೀಚಿನ ಮತ್ತಾರೂ ಮಾಡದ ನವೀನ ಸಾಧನೆಗಳು, ಒಂದು ಸಾಧನೆಯನ್ನು 
ನೋಡಿ ನಮ್ಮ ಉಸಿರೇ ಕಟ್ಟಿಹೋಯಿತು. ಸರ್ಕಸ್ಲಿನಲ್ಲಿ ಸುಧಾರಣವಾಗಿ ನೆಗೆಯಂವ 
ಹಲಗೆಯ ಮೇಲೆ (ಸ್ಟ್ರಿಂಗ್‌ ಬೋರ್ಡ್‌) ನಿಂತು ಹಾರಿ, ಅನೇಕ ಸಾಹಸಗಳನಲ್ನ 
ವಕಾಡುತ್ತಾರೆ. ಮನುಷ್ಯರು ಸ್ಟ್ರಿಂಗ್‌ ಬೋರ್ಡ್‌ನಿಂದ ಹಾರಿ, ಮಧ್ಯದಲ್ಲಿ ಅಂತರುಳ 
ದಲ್ಲಿ ಒಂದು ಲಾಗ ಹಾಕಿ, ನೆಲದ ಮೇಲೆ ನಿಲ್ಲುವುದಂ ಒಂದು ಸಾಹಸ, ಆದರೆ ಒಬ್ಬ 
ವಂನಂಷ್ಯ, ಆರಡಿ ಮರಗಾಲುಗಳನ್ನು ಎರಡು ಕಾಲುಗಳಿಗೂ ಕಟ್ಟಿಕೊಂಡು, ಸ್ಟ್ರಿಂಗ್‌ 
ಬೋರ್ಡ್‌ನಿಂದ ತಲೆ ಕೆಳಗಾಗಿ ಹಾರಿ ಮತ್ತೆ ನೆಟ್ಟಗೆ ನಿಲ್ಲುವುದೆಂದರೆ-ಅದಂ 
ಮಾಡುವವನಿಗೆ ಇರಲಿ ನೋಡುವವರಿಗೆ ಸಹ--ಹೃದಯ ಕೆ ಗೆ ಬರುವ ಅನಂಭವ. 
ಈ ಸಾಹಸವನ್ನು ಆಟಗಾರ ಮಾಡಿದಾಗ, ಪ್ರೇಕ್ಷಕರು ಆಶ್ಚರ್ಯ ಭಯಂಗಳಿಂದ ದಂಗಂ 
ಬಡಿದು ಹೋದರು. ಇಂತಹ ಸಾಹಸವನ್ನು ನನ್ನ ಜೀವಮಾನದಲ್ಲಿ ಮತ್ತೆ ನೋಡು 
ತ್ತೇನೆಂದು ನಾನು ನಂಬಿಲ್ಲ. ಅವನು ತಲೆಕೆಳಗಾಗಿ ಹುರಿ ತಿರುಗಿ ಮರಗಾಲಿನ ಮೇಲೆ 
ನಿಂತಾಗ್ಯ ಬಲಗಾಲು ಸ್ವಲ್ಪ ಓಸರೆ ಬುತು. ಆದರೆ ಕೂಡಲೇ ಅವನು ಅದನ್ನು ಸರಿ 


ಕ್ರೀಡೆಗಳು-ಕುಸ್ತಿ 6೩೧ 


ಮಾಡಿಕೊಂಡು ನಿಂತನು. ವಿರಾಮದ ವೇಳೆಗೆ ಒಂದೂವರೆ ಗಂಟೆ, ಒಂದೂವರೆ ನಿಮಿಷ 
ದಂತೆ ಕಳೆದು ಹೋಯಿತು. ಆಟಗಾರರ ಸಾಹಸ, ವ್ಯವಸ್ಥೆಗಳ ಚುರಂಕು ಎಲ್ಲಕ್ಕಿಂತ 
ಹೆಚ್ಚಾಗಿ ತಾಂತ್ರಿಕ ನೈಪುಣ್ಯ, ಬೆಳಕುಗಳ ಹೊಂದಾಣಿಕೆಯ ವೈವಿಧ್ಯ, ಇವೆಲ್ಲ ಎಂದೂ 
ಮರೆಯದ ನೋಟಗಳು. ವಿರಾಮದ ನಂತರ ಪ್ರಾಣಿಗಳ ಸಾಹಸದ ಪ್ರದರ್ಶನವಿತ್ತು . 

ವಿರಾಮದ ಗಂಟೆ ಹೊಡೆದ ನಂತರ, ಎಲ್ಲರೂ ಬಾತ್‌ರೂಮ್‌, ಬಾರ್‌ರೂಮ್‌ಗೆ 
ಹೋಗಿ ಬಂದಮೇಲೆ-ಜನಜಂಗುಳಿ ಅಲ್ಲಿ ಕಡಿಮೆಯಾದ ನಂತರ-ನಾನಃು ಬಾತ್‌ರೂಂಗೆ 
ಹೋದೆ. ಅದು ರಂಗಮಂದಿರದಿಂದ ಐವತ್ತು ಅಡಿ ಆಚೆ ಬಯಲಿನಲ್ಲಿ ಇತ್ತು. 
ಅಮರಿಕ ಕೆನಡಗಳ ಬಾತ್‌ರೂಮ್‌ ಸ್ವಚ್ಛತೆ, ಸದಾ ಪ್ರವಹಿಸುತ್ತಿರುವ ಬಿಸಿನೀರು 
ತಣ್ಣೀರಿನ ಪ್ರವಾಹ, ನನಗೆ ಯಾವಾಗಲೂ ಪ್ರಿಯ. [ಈಚೆಗೆ ನಮ್ಮ ದೇಶದ 
ಸಾರ್ವಜನಿಕ ಕಟ್ಟಡಗಳು, ಆಫೀಸುಗಳು, ಬಸ್‌ನಿಲ್ದಾಣಗಳ ಶೌಚಗೃಹಗಳು ಪೌರಸಭಾ 
ಕಛೇರಿ, ಕೋರ್ಟ್‌ ಅವರಣ ಎಲ್ಲವೂ ಸಹ, ಕೊಳಕು ಕೂಪಗಳಾಗುತ್ತಿರುವುದು ವಿಷಾದ 
ಸಂಗತಿ] ಬಾತ್‌ರೂಮಿನ ಬಾಗಿಲುಗಳು ಖಡಾಖೋಡಾದ ಕಬ್ಬಿಣದ ಬಾಗಿಲುಗಳು, 
ಸ್ವಚ್ಛವಾದ ಬಿಳಿಯ ಬಣ್ಣ ಬಳಿದವು. ನಾವು ಒಳಕ್ಕೆ ಹೋದ ಮೇಲೆ ತಾನೇ 
ತಾನಾಗಿ ನಿಶ್ಯಬ್ದವಾಗಿ ಹಾಕಿಕೊಳ್ಳುತ್ತವೆ. ನನಗೆ ಆ ಬಗೆಯ ಬಾಗಿಲುಗಳನ್ನು ಕಂಡರೆ 
ಯಾವಾಗಲೂ ಭಯ. ಬಾಗಿಲು ಮುಚ್ಚಿದ ಮೇಲೆ ಪೆಟ್ಟಿಗೆಯಂತೆ ಭದ್ರವಾಗಿ 
ಬಿಡುತ್ತದೆ. ನಾನು ಯಾರೂ ಬಂದು ನನ್ನನ್ನು ಅವಸರಿಸಬಾರದೆಂದು ಮಗ್ಗುಲಲ್ಲಿದ್ದ 
ಮತ್ತೊಂದು ಹಿಡಿಯನ್ನೂ ತಿರುಗಿಸಿದೆ. ನಾನು ನಿಧಾನವಾಗಿ ಮುಗಿಸಿ, ಬೇಗ 
ಸರ್ಕಸ್‌ ನಿರೀಕ್ಷಣೆ ಮುಂದುವರಿಸಲು ಯಾವ ಬಾಗಿಲಿನಿಂದ ಒಳಕ್ಕೆ ಬಂದಿದ್ದೆನೆಂದು 
ತಿಳಿದಿದ್ದೆ ನೋ ಅದೇ ಬಾಗಿಲನ್ನು ತೆಗೆದೆ. ಬಾಗಿಲು ತೆರೆದುಕೊಳ್ಳಲಿಲ್ಲ. ಮತ್ತೆ 
ಮತ್ತೆ ಜಾಡಿಸಿ ಎಳೆಯುತ್ತೇನೆ. ಏನಾದರೂ ಅಲಂಗಾಡುವುದಿಲ್ಲ. ಇದೇನು 
ಹೀಗಾಯಿತು ಎಂದು ಮಗ್ಗುಲಲ್ಲಿರುವ ಮತ್ತೊಂದು ಬಾಗಿಲನ್ನು ತೆಗೆಯಹೋದರೆಃ 
ಅದು ಅದರ ಎದುರಿಗಿರುವ ಬಾಗಿಲಿನ ಕನ್ನಡಿಯ ಪ್ರತಿಬಿಂಬ. ನಾನಂ ಸ್ವಲ್ಪ ನಿಧಾನ 
ವಾಗಿ ಯೋಚಿಸಿದ್ದರೆ, ನನಗೆ ಅಷ್ಟೊಂದು ಗಾಬರಿಯಾಗುತ್ತಿರಲಿಲ್ಲವೇನೊ. ಇನ್ನೊಂದು 
ಬಾಗಿಲು ಇದ್ದು ದನ್ನೂ, ನಾನು ಎಳೆದು ನೋಡಿದೆ ಎಂದುಕೊಂಡೆ, ಹೀಗಾಗಿ 
ಒಂದೆರಡು ನಿವಿಷಗಳೊಳೆಗಾಗಿ ನಾನು, ಎಲ್ಲ ಬಾಗಿಲುಗಳೂ ಮುಚ್ಚಿಕೊಂಡಿವೆ ಎಂಬ 
ತೀರ್ಮಾನಕ್ಕೆ ಬಂದೆ. 

ಯಾವುದೋ ಒಂದು ಬಾಗಿಲಿನ ಮೂಲಕವೇ ನಾನು ಒಳಕ್ಕೆ ಬಂದುದು ಎಂದು 
ತಿಳಿದು, ಅದನ್ನೆ ನಾಲ್ಕಾರು ಸಲ ರುೂಡಿಸಿ ಎಳೆದೆ. ಅದು ಒಂದು ಕೂದಲಿನಷ್ಟೂ 
ಅಲ್ಲಾಡಲಿಲ್ಲ. ನಾಲ್ಕು ಸಲ ಬಾಗಿಲನ್ನೇ ಕುಟ್ಟಿದೆ. ಬರಿಯ ಕೈಯಲ್ಲಿ ಲೋಹದ 
ಬಾಗಿಲನ್ನು ಎಷ್ಟುತಾನೆ ಕುಟ್ಟಬಹುದು ? ಚಿಲಕ್ಕ ಅಗಣಿ ಬೋಲ್ಸ್‌ಗಳೆನ್ನು ಹಾಕುವ 
ನಮಗೆ ಇಂಥ ಬಾಗಿಲುಗಳು ಯಾವಾಗಲೂ ವಿರೋಧ. ಗುಬರಿಪಡಬಾರದು ಎಂದು 


೧೩೨ ಅಮೆರಿಕದಲ್ಲಿ ಗೊರೂರು 


ನಿಧಾನವಾಗಿ ಯೋಚಿಸಿದರೂ ಸಹ ನನಗೆ ಏನೂ ತೋರಲಿಲ್ಲ. ಕನ್ನಡಿಯಲ್ಲಿ ನೋಡಿದ 
ಬಾಗಿಲಿನ ಪ್ರತಿಬಿಂಬ ಒಂದು ಆಗಿದ್ದರೂ, ಇನ್ನೊಂದು ಬಾಗಿಲು ಇರಂವುದನ್ನು-ಅದೂ 
ಪ್ರತಿಬಿಂಬವೇ ಎಂದು-ಪ್ರಯತ್ನಿಸದೆ ಬಿಟ್ಟುದು, ನನ್ನ ಗಮನಕ್ಕೆ ಬರಲಿಲ್ಲ. ಒಂದು 
ಕಡೆ ಸರ್ಕಸ್ಸು ಮುಂದುವರಿಯುವುದನ್ನು ನೋಡಬೇಕೆನ್ನುವ ಬಯಕೆ, ಮತ್ತೊಂದು 
ಕಡೆ ಈಗ ಯಾರೂ ಇನ್ನು ಬಾತ್‌ರೂವಿಂಗೆ ಬರಂವವರಿಲ್ಲ. ನಾನು ಬಾಗಿಲು 
ಬಡಿದರೂ ಕೇಳುವುದಿಲ್ಲ. ಇದು ರಂಗಮಂದಿರವಾದುದರಿಂದ, ಇನ್ನೊಂದಂ 
ಪ್ರದರ್ಶನದ ದಿನದವರೆಗೆ ಇದರ ಬಾಗಿಲು ತೆರೆಯುವುದಿಲ್ಲ. ನಾನಂ ಬರುವಾಗಲೂ ನನ್ನ 
ಹೆಂಡತಿಗೆ ಮಕ್ಕಳಿಗೆ ""ಬಾತ್‌ರೂಮಿಗೆ ಹೋಗುತ್ತೇನೆ'',ಎಂದೆಂ ಹೇಳದೆ "ಇಲ್ಲ ಬಂದೇ'' 
ಎಂದು ಹೇಳಿಬಂದಿದ್ದೆ. ಹೀಗಾಗಿ ನಾನು ಅಲ್ಲಿ ಸಿಕ್ಕಿಕೊಂಡಿರುವದೇ ಯಾರಿಗೂ 
ತಿಳಿದಿಲ್ಲವೆಂಬ ಭಯವೂ ಉಂಟಾಯಿತಂ. ಆ ಸ್ಥಳದಲ್ಲಿ ಮತ್ತಾವ ವಸ್ತುವೂ ನನ್ನ 
ಕಣ್ಣಿಗೆ ಬೀಳಲಿಲ್ಲ. ಕೆಲವು ಎಲೆಕ್ಕಿ ಕ್‌ ಸ್ಹಿಚ್‌ಗಳು ವಕಾತ್ರ ಕಂಡವು. (ಗಂಂಡಿ) ನಾನು 
ಅವುಗಳನ್ನೆಲ್ಲ ಒಂದೊಂದಾಗಿ ಅಮುಕಿದೆ. ಅವುಗಳು ಯಠಾಶಕ್ಕೆ ? ಎಂಬುದು ನನಗೆ 
ತಿಳಿಯಲಿಲ್ಲ. ಒಂದೊಂದು ಸ್ವಿಚ್‌ನ್ನೂ ಹೀಗೆ ಎರಡು ಮೂರು ಸಲ ಅಮುಕಿ-ಅದರಿಂದ. 
ಏನು ಪರಿಣಾಮವೂ ಆಗುವುದಿಲ್ಲವೆಂದು ತಿಳಿದು-ಸುಮ್ಮನಾದೆ. 

ಐದು ಆರು ನಿಮಿಷಗಳೊಳಗೆ ಬಾಗಿಲನ್ನು ತೆರೆದುಕೊಂಡು, ಒಬ್ಬ ಅಮೆರಿಕನ್‌ 
ಒಳಕ್ಕೆ ಬಂದ. ನಾನು ಯಾವ ಬಾಗಿಲನ್ನು ಜಗ್ಗಿಸಿ, ಜಗ್ಗಿಸಿ ಸೋತಿದ್ದೆನೋ ಅದೇ 
ಬಾಗಿಲು ಅದು. ಅವನನ್ನು ನೋಡಿ ನನಗೆ ಎಲ್ಲಿಲ್ಲದ ಆನಂದವುಂಟಾಯಿತು. ಆದರೆ 
ಅವನ ಮುಖದಲ್ಲಿ ಗಾಬರಿ ತೋರಿತ. ಅಮೆರಿಕನ್ನರಂ ಗಟ್ಟಿಯಾಗಿ ಮಾತನಾಡುವುದೇ 
ಇಲ್ಲ. ಆತ ಬಂದವನೇ ಕಟ್ಟಡವನ್ನು ಸುತ್ತಾ ಮೇಲೆ ನೋಡಿ, ಸ್ವಲ್ಪ ಎತ್ತರಿಸಿದ 
ಧ್ವನಿಯಲ್ಲಿ “ಏನಾಯಿತು ? ಫೈರ್‌ ಅಲಾರಂ ಬೆಲ್‌ ಮಾಡಿದವರಾರು ?'' ಎಂದು 
ಕೇಳಿದ. ನನ್ನ ಗಡ್ಡ ಜಂಟ್ಟು, ಪಂಚೆಗಳ ರೂಪ ಅವನಿಗೆ ಸ್ವಲ್ಪ ವಿಚಿತ್ರಮಾಗಿ ಕಂಡಿತು. 
ನಾನಂ “ಬೆಲ್‌ ಅಮುಕಿದವನು ನಾನೇ?” ಎಂದೆ. ಆ ಮನಂಷ್ಯ ಕಟ್ಟಡವನ್ನೆಲ್ಲ 
ಮತ್ತೆ ನೋಡಿ, "ಯಾಕೆ ಹಾಗೆ ಮಾಡಿದಿರಿ? ಅನ್ಯಾಯವಾಗಿ ಸರ್ಕಸ್‌ ಷೋ 
ಹಾಳುಮಾಡಿಬಿಡುತ್ತಿದ್ದಿರೆಲ್ಲ? ಯಾಕೆ ಯಾಕೆ ?'' ಎಂದ. ನಾನು "ಅದು ಫೈರ್‌ 
ಅಲಾರಂ ಎಂದು ನನಗೆ ಗೊತ್ತಿರಲಿಲ್ಲ” ಎಂದೆ, ಅವನು . “ಗೊತ್ತಿಲ್ಲದಿದ್ದರೆ ಸರಿ; 
ಅದರೂ ಅದನ್ನು ಯಾಕೆ ಅಮುಕಿದಿರಿ ?'' ಎಂದ. ನಾನು ನನಗೆ ಬಂದ ಕಷ್ಟವನ್ನು 
ಹೇಳಿದೆ. ಅವನು ಸ ಲ್ಪ ವಿನೋದದಿಂದ “ನೀವು ಒಳಕ್ಕೆ ಬಂದ ಮೇಲೆ ಮತ್ತೊಂದು 
ಬೋಲ್ಟ್‌ ಹಾಕಿದಿರಿ. ಅದನ್ನು ಹಾಕಿದರೆ ಹೊರಗಿನಿಂದಲೇ ತೆಗೆಯಬೇಕು ಹೇಗಾದರೂ 
ಆಗಲಿ. ನಿಮ್ಮನ್ನು ಇಲ್ಲಿ ನೋಡಿ ಸಂತೋಷವೇ ಆಯಿತು, ಸರ್ಕಸ್‌ ಕಂಟ್ರಾಕ್ಟ್‌ 
ಹಿಡಿದಿರುವವನ ಆಪ್ತ ಕಾರ್ಯದರ್ಶಿ ನಾನು. ಬೇರೆ ಕಂಟ್ರಾಕ್ಟರುಗಳಿಗಿಂತ ಹೆಚ್ಚು 
ಬಿಡ್‌ಮಾಡಿಿ, ಈ ಒಂದು ತಿಂಗಳ ಪ್ರದರ್ಶನಗಳನ್ನು ಗುತ್ತಿಗೆ ಹಿಡಿದಿನ್ದೇವೆ. ಇದರಿಂದ 


ಕ್ರೀಡೆಗಳು-ಕುಸ್ತಿ ೧೩೨, 


ನಮಗೆ ಇತರ ಕಂಟ್ರಾಕ್ಟರಂಗಳು ಕೆಲವರು ಶತ್ರುಗಳೂ ಆಗಿದ್ದಾರೆ. ಅವರಲ್ಲಿ ಒಬ್ಬಿಬ್ಬರು 
ಯಾವುದಕ್ಕೂ ಹೇಸಂವವರಲ್ಲಃ ಜೊತೆಗೆ ಇದು ಮಾಸ್ಕೊ ಸರ್ಕಸ್‌ ಆದದರಿಂದ, 
ಕಮ್ಯೂನಿಸ್ಟ್‌ ವಿರೋಧಿ ಬಟುವಟಿಕೆಯ ಸಂಭವವೂ ಉಂಟು. ನಿಜವಾಗಿ, ಬೆಂಕಿಯ 
ಅಪಾಯ, ಎಲೆಕ್ಟ್ರಿಸಿಟಿ ಶಾರ್ಟ್‌ ಸರ್ಕ್ಯೂಟ್‌ ವಗೈರೆ, ವಿಧ್ವಂಸ ಚಟುವಟಿಕೆ ಇವುಗಳನ್ನೆಲ್ಲ 
ನಾವು ಇಲ್ಲಿ ನಿರೀಕ್ಷಿಸಬೇಕು. ನಾವು ಕಟ್ಟಡಕ್ಕೆ ಅನೇಕ ಕಾವಲುಗಾರರನ್ನು ನಿಯವಿೀಸಿ 
ದ್ದೇವೆ. ಅವರು ಕಣ್ಣಿನಲ್ಲಿ ಎಣ್ಣೆ ಬಿಟ್ಟುಕೊಂಡು ಎಲ್ಲೆಲ್ಲಿಯೂ ಕಾಯುತ್ತಿದ್ದಾರೆ. ಜೊತೆಗೆ 
ಸುಳ್ಳುಗಾಬರಿ ಅಲಾರಂ ಹೊಡೆಸುವವರೂ ಉಂಟು. ಆದುದರಿಂದ ಬೆಂಕಿ ಎಚ್ಚರಿಕೆ 
ಯನ್ನು ಈ ಕಟ್ಟಡಕ್ಕೆ ವರ್ಗಾಯಿಸಿದ್ದೇವೆ. ರಂಗಮಂಟಪದಲ್ಲಿ ಇಟ್ಟಿಲ್ಲ. ಯಾರಾದರೂ 
ಸುಳ್ಳು ಅಲಾರಂ ಹೊರಡಿಸಿಯಾರು ಎಂದಂ. ಆದುದರಿಂದ ನಿಜವಾಗಿ ಏನಾದರೂ 
ವಿಧ್ವಂಸಕ ಕೃತ್ಯ ಬೆಂಕಿ ಸಂಭವಿಸಿದರೆ ಇಲ್ಲಿಂದ ನಮ್ಮಾ ಗೂಢಚಾರರಿಂದ ಅಲಾರಂ 
ರಂಗಮಂದಿರಕ್ಕೆ ತಲಪುತ್ತದೆ, ಅದು ಗಂಟೆ ಬಾರಿಸಂವುದಿಲ್ಲ. ನಿಯತವಾದ ಸ್ಥಳದಲ್ಲಿ 
ಒಂದು ಕೆಂಪು ಗುರುತಿನಿಂದ ಸೂಚಿತವಾಗುತ್ತದೆ. ಅಪಾಯ ನಿಜವಾದರೆ, ಆಗ ನಾವು, 
ರಂಗಮಂಟಪದ ಗಂಟೆ ಬಾರಿಸಂತ್ರೇವೆ, ನಿಮ್ಮ ಸಿಗ್ನಲ್‌ ಬಂದಾಗ, ನಾನಂ ಕಟ್ಟಡಕ್ಕೆ 
ಬೆಂಕಿ ತಗುಲಿದೆ ಎಂದು ಹೆದರಿದೆ, ಹೀಗಾದರೆ ಗತಿ ಏನಂ ? ಮೂರು ಅಂತಸ್ತುಗಳ 
ಗ್ಯಾಲರಿಗಳಿಂದ ೧೮ ಸಾವಿರ ಜನ ಧಾವಿಸ ತೊಡಗಿದರೆ, ನೂಕುನುಗ್ಗಲಲ್ಲಿ ಸಾಯಂಪವ 
ರೆಷ್ಟು ? ಸರ್ಕಸ್‌ ಗತಿ ಏನು ? ಶತ್ರುಗಳ ಕುತಂತ್ರವೇ ಎಂದು ಇಲ್ಲಿಗೆ ದೌಡಾಯಿಸಿದೆ. 
ನಾನು ಅಲ್ಲಿಂದಲೇ ಅಲಾರಂ ಕೊಡದೆ ನೋಡೋಣ ಎಂದು ಇಲ್ಲಿಗೆ ಬಂದುದು ಒಳೆ ಯಂ. 
ದಾಯಿತಂ. ಯೋಚಿಸಿದರೂ ನಡುಕ ಬರುತ್ತೆ" ಎಂದ. ನಿವ್ಮೂ ಈ ಅಚಾತುರ್ಯದಿಂದ 
ನನ್ನ ಮಾನಸಿಕ ಸಮತೆ ಅಲ್ಲೋಲ ಕಲ್ಲೋಲವಾಗಿದೆ. ನಿಮ್ಮ್‌ ಮೇಲೆ ನಾನು ನಷ್ಟಕ್ಕೆ 
ಮೊಕದ್ದಮೆ ಹೂಡುತ್ತೇನೆ'' ಎಂದ. ನನಗೂ ಸಂಭವಿಸಬಹುದಾಗಿದ್ದ ಅಪಾಯವನ್ನು 
ನೆನೆದು ಮನಸ್ಸಿನ ವಂನಸ್ಸಿನೊಳಗೆ ಸಹ ನಡುಕ ಹುಟ್ಟಿತು. ಪರದೇಶದಲ್ಲಿ ಒಂದು 
ಮೊಖದ್ದವೆಂಗೆ ಸಿಕ್ಕಿದರೆ ಅದೂ ಒಂದು ಕಷ್ಟವೇ. ಇಲ್ಲಿ ನನ್ನನ್ನು ಬಚಾಯಿಸಲು 
ಆಥವ ಫೀಸು ಇಲ್ಲದೆ ವಾದಿಸಲಂ ನಿಟ್ಟೂರ್‌ರಾಗಲಿ, ಹಾರ್ನ್‌ಹಳ್ಳಿ ಯವರಾಗಲಿ ಇಲ್ಲ. 
ವೀಸಾನೂ ರದ್ದುಪಡಿಸಿ ಹಿಂದಕ್ಕೆ ಓಡಿಸಬಹುದು. ಎಂದು ಹೆದರಿದೆ. ಒಂದು 
ಛಾನ್ಸ್‌ ನೋಡೋಣ ಎಂದು ಹೇಳಿದೆ "ನಮ್ಮಲ್ಲಿ ಒಂದು ಗಾದೆಯುಂಟಂ, ಕೆರೆ 
ಒಡೆದವನ ಹತ್ತಿರ ಗೊಮಟೆ ಕಿತ್ತಿಕೊಂಡರು'' ಒಂದು. ಅದರ ಅರ್ಥ ವಿವರಿಸಿದ 
ನಂತರ, ಅವನಿಗೆ ಅದರ ಸ್ವಾರಸ್ಯ ಗೊತ್ತಾಯಿತು. ಅವನು “ನಿಮ್ಮ: ಹಾಸ್ಯ 
ಸ್ವಭಾವವನ್ನು ಮೆಚ್ಚುತ್ತೇನೆ. ದೇವರಂ ನಿಮ್ಮನ್ನೂ ನನ್ನನ್ನೂ ಪಾರು ಮಾಡಿದ" 
ಎಂದು ನನ್ನನ್ನೂ ಕರೆದುಕೊಂಡಂ, ಸರ್ಕಸ್ಸಿನೊಳಗೆ ಮತ್ತೆ ಪ್ರವೇಶಿಸಿದನು. 
(ಗೊವಂಟೆ. ಎಂದರೆ ಮಳೆಯಿಂದ ರಕ್ಷಿಸಿಕೊಳ್ಳಲು ತಲೆಯ ಮೇಲೆ ಹಾಕಿಕೊಳ್ಳುವ 
ಒಂದು ಗೋಣೀಚೀಲ). 


೧೩೪ ಅಮೆರಿಕದಲ್ಲಿ ಗೊರೊರು 


ನಮಗೆ ಆಧುನಿಕ ವಿಜ್ಞಾನದ ಎಲ್ಲ ಸೌಕರ್ಯಗಳು, ಶ್ರಮವನ್ನು ತಪ್ಪಿಸಲು 
ಉಪಕರಣಗಳು ಬೇಕು. ವಿಜ್ಞಾನ, ಬ್ರಹ್ಮರಾಕ್ಷಸನಂತೆ, ಅದನ್ನು ಆಳಲಂ ತಿಳಿದಿರ 
ಬೇಕು. ಇಲ್ಲದಿದ್ದರೆ ಆದು ನಮ್ಮನ್ನು ನಾಶಮಾಡುವುದು, 

ನನ್ನ ಸೆರೆ, ಆದರಿಂದ ಬಿಡುಗಡೆ, ನಾನು ಉಂಟು ವಕಾಡಬಹಂದಾಗಿದ್ದ ಅಪಾಯ. 
ಈ ಎಲ್ಲ ಕಾತರದಲ್ಲಿ ನಾನು ಸರ್ಕಸ್ಸಿನ ನೆನಪನ್ನೇ ಮರೆತಿದ್ದೆ. ಕೂಡಲೇ ಸರ್ಕಸ್ಸಿನೊಳಗೆ 
ಹೋದೆ, ಕಃದಂರೆಗಳಂ, ಕರಡಿಗಳು, ನಾಯಿ ಕಪಿ, ಈ ಪ್ರಾಣಿಗಳು ವಾಡುತ್ತಿದ್ದ 
ಚಮತ್ಕಾರಗಳು ಅದ್ಭುತವಾಗಿದ್ದವು. ಕರಡಿಗಳು ಮನಂಷ್ಯರಂತೆ ಎರಡೇ ಕಾಲುಗಳ 
ಮೇಲೆ ನಡೆಯಂವುದು, ಕಪಿ ಕುದುರೆಯನ್ನು ಸವಾರಿ ವಾಡುವುದು, ನಾಯಿ, ಪಾ ಣಿ 
ಗಳಿಗೆಲ್ಲ ಶಾಲೆ ನಡೆಸುವುದು ಕರಡಿಗಳು “ಗೋಲ್‌'” ಇಟ್ಟುಕೊಂಡು, ಫುಟ್‌ಬಾಲ್‌ 
ಆಡುವುದು, ಕಂದಂರೆ ನಾಗಾಲೋಟದಲ್ಲಿ ಓಡಂತ್ತಿರಂವಾಗ, ಹೆಣ್ಣು ಗಂಡುಗಳು ಅದರ 
ಬೆನ್ನಿನ ಮೇಲೆ, ನಾನಾ ಸಾಹಸಗಳನ್ನು ಮಾಡುವದು ಎಲ್ಲಕ್ಕಿಂತ ಅದ್ಭುತವಾದಂದೆಂದರೆ, 
ಕುದುರೆ, ಗ್ಯಾಲರಿ ಮೆಟ್ಟಲುಗಳ ಮೇಲೆ, ಜನ ಕುಳಿತಿರುವಾಗ, ನಾಗಾಲೋಟದಲ್ಲಿ 
ಯಾರನ್ನೂ ತುಳಿಯದೆ ಓಡುವುದು. ಕರಡಿಗಳು ಪಳಗಿದ ಪ್ರಾಣಿಗಳಾದರೂ, ಸಿಟ್ಟು 
ಬಂದಾಗ ಭಯಂಕರವಾಗಿ ರೇಗುವುವು. ಪ್ರಾಣಿಗಳನ್ನೆಲ್ಲ ಪಳಗಿಸಿ “ರಿಂಗ್‌ ವಕಾಸ್ಟರ್‌”' 
ಆಗಿದ್ದವಳಂ ಒಬ್ಬ ರಷ್ಯನ್‌ ತರುಣಿ. ಅವಳ ಲಾವಣ್ಯ ದೇಹಸೌಷ್ಠವ, ವಣಟವಾದ 
ಅಂಗಾಂಗಗಳು, ಚುರುಕು, ಲವಲವಿಕೆ, ನಿರ್ಭಯ, ಆತ್ಮಪ್ರತ್ನ್ಮಯ ಇವು ಎಂಥವರ 
ಮೆಚ್ಚುಕೆಯನ್ನೂ ಗಳಿಸಂತ್ತಿದ್ದವು. ಆಕೆಯ ಹೆಸರೇ ರಷ್ಯನ್‌ ಭಾಷೆಯಲ್ಲಿ “`ಅತ್ಯಂತ 
ಸಂಂದರಿ'' ಎಂಬ ಅರ್ಥ ಬರುವ ಹೆಸರೆಂದು ಸರ್ಕಸ್ಸಿನ ನಿರ್ದೇಶಕ ಹೇಳಿದ. ಪ್ರಾಣಿ 
ಗಳೂ ಸಹ ಸೌಂದರ್ಯದ ಪೂಜಾರಿಗಳೇನೊ ? ಆದುದರಿಂದಲೇ ಅವು, ಅಷ್ಟು 
ಸರಾಗವಾಗಿ ಅವಳ ಅಧೀನಕ್ಕೆ ಒಳಗಾಗಿದ್ದವು. ಕೆನಡದಲ್ಲಿಯೂ ಒಂದು ಸರ್ಕಸ್‌ 
ಕಂಪನಿ ಇದೆ, ಅವರೂ ಸಹ, ಮಾಸ್ಕೊ ಸರ್ಕಸ್‌ನವರಿಗೆ ಒಂದು ಪಾರಿತೋಷಕವನ್ನು 
ಕೊಟ್ಟು ಗೌರವಿಸಿದರು. ಕ್ರೀಡಾಪಟುಗಳು ಜಗತ್ತಿನಲ್ಲಿ ಎಲ್ಲಿಯೂ ಸಹೋದರರಷ್ಟೆ 

ಕೆನಡ ಸರ್ಕಸ್‌ ಗಂಂಪಿನವರು, ರಷ್ಯನ್‌ ಸರ್ಕಸ್ಸಿನವರಿಗೆ ಪಾರಿತೋಷಕವನ್ನು 
ಕೊಟ್ಟದಂ, ಕೊನೆಯ ದೃಶ್ಯಕ್ಕೆ ಮುಂಚೆ. ನನ್ನ ಅಳಿಯ. ಹತ್ತಿರದಿಂದಲೇ ನೋಡಲಂ 
ಅವಕಾಶವಾಗಲಿ ಎಂದು ನಮ್ಮನ್ನು, ಸರ್ಕಸ್‌ವೃತ್ತದ ಮೊದಲನೆ ಸಾಲಿನಲ್ಲಿಯೇ 
ಕೂರಿಸಿದ್ದನು. ನನ್ನ ಮಗ್ಗಲು ಆಸನದಲ್ಲಿ ತಲೆಕೆದರಿಕೊಂಡಿದ್ದ ಒಬ್ಬಳ 
ಎತ್ತರವಾದ ತೆಳ್ಳಗಿನ ಕೆನಡ ಹುಡುಗಿ. ಅಷ್ಟೇನೂ ಸ್ಫರದ್ರೂಪಿಯಲ್ಲದವಳು. 
ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸಿನವಳಿದ್ದಿರಬಹುದು. ಪ್ರೇಕ್ಷಕಳಾಗಿ ಕುಳಿತಿದ್ದ, 
ನಾವು ಸರ್ಕಸ್‌ ಸಾಧನೆಗಳನ್ನು ನೋಡಿ ಅದ್ಭುತ ಅತ್ಯುತೃಷ್ಠ ಕ್ರ ಊಹನಾತೀತ 
ಎಂದಂ ಹೇಳಂವಾಗಲೆಲ್ಲ ಅವಳು “ಹೌದು'" ಎಂದು ಒಂದು ಅಥವ ಎರಡು ವಕಾತು 
ಗಳಲ್ಲಿ ಸೂಚಿಸುತ್ತಿದ್ದಳು. ನಾನಂ ಬಾತೀ್‌ರೂಂನೀದ ಸ್ಪಲ್ಪ ತಡವಾಗಿ ಬಂದಾಗ 


ಕ್ರೀಡೆಗಳು- ಕುಸ್ತಿ ೧೩೫ 


ಅವಳು "ನೀವು ಕೆಲವು ಒಳೆ ಯ ಸಾಧನೆಗಳನ್ನು ನೋಡುವುದನ್ನು ಕಳೆದುಕೋಡಿರಿ'' 
ಎಂದಳು. ನಾನಂ ""ಹೌದು ಅದು ನನ್ನ ದಂರದೃಷ್ಟ'' ಎಂದೆ. ಆ ಎರಡು ಗಂಟೆಗಳಲ್ಲಿ 
ಅವಳು ನನ್ನೊಂದಿಗೆ ಒಟ್ಟಾಗಿ. ನಾಲ್ಕು ಐದು ಮಾತು ಆಡಿದುದು ಅದೊಂದೇ ಸಲ. 

ಕೆನಡ ಸರ್ಕಸ್‌ ಪಟಂಗಳು ರಷ್ಕಾದವರನ್ನು ಅಭಿನಂದಿಸುತ್ತಾರೆಂದು, ವ್ಯವ 
ಸ್ಥಾಪಕರು ಘೋಷಿಸಿದ ಕೂಡಲೇ ವರ್ತಲದ ಸುತ್ತ, ಅಲ್ಲಲ್ಲಿ ಕುಳಿತಿದ್ದ ಕೆನಡ 
ಸರ್ಕಸ್ಸಿನವರೆಲ್ಲ ಎದ್ದು ವೇದಿಕೆಗೆ ಹೋದರ. ನನ್ನ ಮಗ್ಗ ಲಲ್ಲಿ ಕುಳಿತಿದ್ದ ಮಹಿಳೆಯೂ 
'ಎದ್ದು ವೇದಿಕೆ ಮೇಲೆ ಹೋದಳು. ಇವಳೂ ಸರೃಸ್ಸಿಗೆ ಸೇರಿದ ಮಹಿಳೆ ಎಂಬುದು 
ನನಗೆ ಆಗ ಗೊತ್ತುಯಿತಂ. ವ್ಯವಸ್ಥಾಪಕರು, ಆ ಮಹಿಳೆಯನ್ನು ಹೆಸರು ಹೇಳಿ: 
ಪರಿಚಯ ವಣಾಡಿಸಿ "ಇವಳು ಅಮೆರಿಕದ ಅತ್ಯುತ್ತಮ,.""ಸಿಂಹ ತರಪೇತುಗಾರ್ತಿ'' 
ಎಂದು ಘೋಷಿಸಿದಾಗ, ಸಭೆಯಲ್ಲಿ ಪ್ರಚಂಡ ಕರತಾಡನ, ಹುರ್ರಾ ಹುರ್ರೈಶಬ್ದ 
ಗಳಾದವು. ಆ ಕೆದರು ತಲೆಯ-ಅದಂವರೆಗೆ ನನ್ನ ಮಗ್ಗುಲಲ್ಲಿ ಏನೂ ತಿಳಿಯದವಳಂತೆ 
ಕುಳಿತಿದ್ದ ತೆಳ್ಳನೆಯ ಹಂಡುಗಿ (ದೇಹದಿಂದ ಕೂಡ, ಅಷ್ಟು ಬಲಿಷ್ಮಳಲ್ಲದವಳು) 
ಸಿಂಹಗಳ ತರಬೇತುಗಾರ್ತಿಯೆಂದಂ ಕೇಳಿ, ನನಗೆ ಅತೀವ ಆಶ್ಚರ್ಯವಾಯಿತು. 
ಅವಳಲ್ಲಿ ಗೌರವವೂ ಉಂಟಾಯಿತು. ಅವಳು ನನ್ನ ಮಗ್ಗುಲಿನ ತನ್ನ ಅಸನಕ್ಕೆ 
ಬಂದಾಗ, ನಾನು ಅವಳಿಗೆ ಬೆಚ್ಚು ಮರ್ಯಾದೆ ತೋರಿಸಿ ""ನೀನೊಬ್ಬಳು ಅಸಾಧಾರಣ 
ಹಂಡಂಗಿ'' ಎಂದೆ. ಅವಳು "ಹೌದು ನಾನೂ ಹಾಗೇ ಭಾವಿಸುತ್ತೇನೆ'' ಎಂದಳು. ಒಂದಂ 
ಗಳಿಗೆ ಬಿಟ್ಟ ನಾನು ಆಕೆಯನ್ನು "ಸಿಂಹಗಳನ್ನು ತರಪೇತು ಮಾಡುವ ಇಚ್ಛೆ, ಶಕ್ತಿ 
ನಿನಗೆ ಹೇಗೆ ಉಂಟಾಯಿತು ? ಎಂದಂ ಕೇಳಿದೆ. 

ಒಂದು ನಿಮಿಷ ಚಿಂತಿಸಿ ಅವಳು "ನನಗೆ ಬಾಲ್ಯದಿಂದಲೂ, ಹೇಗೋ ನಾನು 
ಯಾರನ್ನೂ ಯಾವುದನ್ನೂ ಪಳಗಿಸಬಲ್ಲೆನೆಂಬ ಒಂದು ನಂಬಿಕೆ. ನಮ್ಮಾ ತಂದೆ, 
ಜೂಜಿನ ಕುದುರೆ ತರಪೇತಿ ಕ್ಷೇತ್ರವನ್ನಿಟ್ಟಿದ್ದಾರೆ. ಅಲ್ಲಿಗೆ ಅಸಾಧ್ಯವಾದ ಅನೇಕ : 
ತುಂಟ ಕುದಂರೆಗಳು ಬರುತ್ತವೆ. ಒಂದು ದಿನ ಒಂದು ಒಳ್ಳೆ ಜಾತಿಯ ಕುದುರೆ ಮರಿ 
ಬಂತಂ. : ಅದು ತುಂಬ ಪ್ರಸಿದ್ಧ ವಂಶಕ್ಕೆ ಸೇರಿದ್ದು. ಅದು ಯಾರನ್ನೂ ಬೆನ್ನ ಮೇಲೆ 
ಹತ್ತಿಸಿಕೊಳ್ಳುತ್ತಿರಲಿಲ್ಲ. ಒಂದೇ ನಿಮಿಷದಲ್ಲಿ ಕೆಳಕ್ಕೆ ಎತ್ತಿಹಾಕಿಬಿಡುತ್ತಿತ್ತು. ಒಬ್ಬಿಬ್ಬರು 
ಒಳ್ಳೆ ಜಾಕಿಗಳಂ ಸಹ ಬಿದ್ದು ಕೈಮುರಿದುಕೊಂಡರು. ಕುದುರೆ ಎಲ್ಲಿ ಕೈಕಾಲು ಮುರಿದು 
ಕೊಂಡು ಜಾತಿಕುದುರೆ ನಷ್ಟವಾಗಿ ಹೋಗಂತ್ತೋ ಎಂಬ ಭಯ. ಒಂದು ದಿನ ನಾನು, 
ನಮ್ಮ್‌ ತಂದೆ ಬೇಡವೆಂದರೂ ಕೇಳದ ಕುದುರೆ ಏರಿ ಕುಳಿತೆ. ಅದು ನನ್ನನ್ನು ಕೆಡವಲು 
ಬಹಳ ಪ್ರಯತ್ನ ಮಾಡಿತು. ನಾನು ಹೇಗೂ ಬಿಡಲಿಲ್ಲ ; ಬೀಳಲೂ ಇಲ್ಲ. ಕೊನೆಗೆ 
ಕಂದುರೆ ಹುಚ್ಚುಹತ್ತಿದಂತೆ, ಅತಿವೇಗದಲ್ಲಿ ದೌಡಾಯಿಸಲು ಪ್ರಾರಂಭಿಸಿತು. ನಾನು 
ಕಡಿವಾಣವನ್ನೇ ಸಡಿಲಬಿಟ್ಟೆ.. ವರ, ಗೋಡೆ, ಕಲ್ಲುಗುಡ್ಡ ಹಳ್ಳ ಯಾವುದೂ 
ಲೆಕ್ಕವಿಲ್ಲ. ಹಾಗೆ ದೌಡಾಯಿಸಿತಂ. ನನ್ನನ್ನೂ ಕೊಂದು, ತಾನೂ ಸಾಯಂವುದೆಂದಂ 


೧೩೬ ಅಮೆರಿಕದಲ್ಲಿ ಗೊರೂರು 


ಹೆದರಿದೆ. ಹೀಗೆ ನಾಲ್ಕು ಐದಂ ಗಂಟೆಗಳ ಕಾಲ ಕಂದಂರೆ ಒಂದೇ ಉಸಿರಿಗೆ ಓಡಿ, 
ಕೊನೆಗೆ ಸೋತು ತನ್ನ ಪಾಡಿಗೆ ತಾನೇ ನಿಂತಿತಂ. ನನ್ನ ಅಂಗಾಂಗಳೂ ಜಡವಾಗಿ 
ನಾನೂ ಐದು ನಿವಿಂಷ ಬಿಟ್ಟು, ನಿಧಾನವಾಗಿ ಕಂದಂರೆಯಿಂದ ಇಳಿದೆ. ಮುಂದೆ ಅದು 
ಅತ್ಯುತ್ತಮ ಕಂದಂರೆಯಾಗಿ ಅನೇಕ ಪಂದ್ಯಗಳಲ್ಲಿ ಗೆದ್ದಿದೆ. ಮತ್ತೊಂದು ಸಂದರ್ಭದಲ್ಲಿ 
ತರಪೇತಿಗಾಡಿ ಬಂದ ಒಂದು ಕಃದುರೆ, ಒಬ್ಬ ನೌಕರನ ತೋಳಿಗೆ ಬಾಯಿ ಹಾಕಿ, ಹಿಡಿದು 
ಕೊಂಡಂಬಿಟ್ಟಿತು. ಏನೂ ವರಾಡಿದರೂ ತೋಳನ್ನು ಬಿಡುವುದಿಲ್ಲ. ಹೊಡೆದರೂ 
ಬಡಿದರೂ ಯಾವುದಕ್ಕೂ ಬಗ್ಗು ವುದಿಲ್ಲ. ಅದರ ಬಾಯಿನ ಹಿಡಿತ ವಜ್ರಕ್ಕಿಂತ ಗಟ್ಟಿ. 
ಮನುಷ್ಯನೂ ಬಹಳ ಬಳಲಿದ. ಕೊನೆಗೆ ಕುದುರೆಯನ್ನು ಕೊಲ್ಲಂವುದೆಂದು ನಿರ್ಣಯಿಸಿ 
ದರಂ, ನನಗೆ ತಂಂಬ ಸಂಕಟವಾಯಿತಂ. ನಾನು ಕುದುರೆ ಬಳಿ ಹೋಗಿ ನಿಂತಂ, 
ಮನಂಷ್ಯನೊಂದಿಗೆ ವಾತನಾಡುವಂತೆಯೇ, ಅದರೊಂದಿಗೂ ಮಾತನಾಡುತ್ತ, ಅದರ 
ಮೈಕೈಕಾಲುಗಳನ್ನೆಲ್ಲ ವರಾಲೀಸ್‌ವರಾಡಿ ಕುತ್ತಿಗೆಯನ್ನು ಸವರಿ ನೆತ್ತಿಗೆ ಮುತ್ತು ಕೊಟ್ಟು 
ನಾಲ್ಕಾರು ಸಲ, ಮುಖ ಸವರುವುದರೊಳಗೆ, ಅದು ಹಿಡಿದುಕೊಂಡಿದ್ದ ಮನಂಷ್ಯನ 
ತೋಳನ್ನು ಬಿಟ್ಟೇಬಿಟ್ಟಿತು. 

“ಇದಾದನಂತರ ಕಾಡುಪ್ರಾಣಿಗಳನ್ನು ಪಳಗಿಸಬೇಕೆಂಬ ಆಸೆ, ನನಗೆ ದುರ್ದಮ್ಯ 
ವಾಯಿತಂ. ನಮ್ಮ್‌. ನಗರಕ್ಕೆ ಬರಂವ ಸರ್ಕಸ್ಸುಗಳನ್ನೆಲ್ಲ ನಾನಂ ನೋಡಲು 
ಹೋಗುತ್ತಿದ್ದೆ. ಒಂದು ಸರ್ಕಸ್ಸ ವನ್ಮೂರಿಗೆ ಬಂದಾಗ, ನಾನು ನನ್ನ ತಂದೆಯ 
ಇಚ್ಚೆಗೆ ವಿರೋಧವಾಗಿ ಸರ್ಕಸ್‌ ಯಜಮಾನನಲ್ಲಿ ಹೋಗಿ, ನನಗೆ ಒಂದು ಪಾರ್ಟ 
ಕೊಡು ಎಂದು ಕೇಳಿದೆ. ಅವನು “ನಿನಗೆ ದಿನಕ್ಕೆ ಆರು ಡಾಲರು ಕೂಲಿ. ಇವತ್ತು 
ನೀನಂ ಸಿಂಹ. ಹಿಂದುಗಡೆ ಕೊಠಡಿಯಲ್ಲಿ ಸಿಂಹದ ಚರ್ಮ ಇದೆ, ಅದನ್ನು ಸಿಕ್ಕಿಸಿ 
ಕೊಂಡು ಬಿದ್ದಿರು, ನಾನು ಬಂದು ಹೇಳುತ್ತೇನೆ” ಎಂದ. ನನಗೆ ಏನೂ ಅರ್ಥ 
ವಾಗದೆ ಕೊಠಡಿಯೊಳಗೆ ಹೋಗಿ ಸಂಮ್ಮನೆ ಕುಳಿತೆ. ಸ್ವಲ್ಪ ಹೊತ್ತಾದನಂತರ 
ಯಜಮಾನ ಒಳಕ್ಕೆ ಬಂದು, ಯಾಕೆ ಇನ್ನೂ ಸಿಂಹದ ಚರ್ಮ ಹಾಕಿಕೊಳ್ಳಲಿಲ್ಲ 
ಎಂದಂ ನನಗೆ ತೊಡಿಸಿದ. ಅನಂತರ ಹಿಂದುಗಡೆ ನಿರ್ಮಿಸಿದ್ದ ಒಂದು ವಿಶಾಲವಾದ 
ಬೋನಿಗೆ ನನ್ನನ್ನು ತಳ್ಳಿ "ಎರಡು ಗಂಟೆ ಕಳೆಯುವುದರೊಳಗಾಗಿ ನಿನ್ನ ಆಹಾರ 
ನಿನಗೆ ಬರುತ್ತೆ'' ಎಂದು ಹೇಳಿ ಹೊರಟು ಹೋದ. ನಾನು ನಿಧಾನವಾಗಿ ಬೋನನ್ನು 
ನೋಡಿದಾಗ, ಬೋನಿನ ಮತ್ತೊಂದು ಕೊನೆಯಲ್ಲಿ ಮಲಗಿದ್ದ ಸಿಂಹ, ನನ್ನ ಕಡೆಯೇ 
ಪಿಳಪಿಳನೆ ಕಣ್ಣ ಬಿಟ್ಟುಕೊಂಡು ನೋಡುತ್ತಿರುವುದು ಕಂಡಿತ. ತತ್‌ಕ್ಷಣದಲ್ಲಿ ನನಗೆ 
ತಂಂಬ ಭಯವಾಯಿತು. ಕಿರಿಚಿಕೊಳ್ಳ ಬೇಕೆನಿಸಿತು. ಹೊರಕ್ಕೆ ಹೊರಟು ಹೋಗೋಣ 
ವೆಂದು. ನಾನಂ ಬೋನಿನ ಬಾಗಿಲಿಗೆ ಧಾವಿಸಿದಾಗ ಆ ಮತ್ತೊಂದು ಸಿಂಹ "ಓಡಬೇಡ. 
ನಾನೂ ನಿನ್ನ ಹಾಗೆ ಮನುಷ್ಯನೇ. ಉದ್ಯೋಗ ದೊರಕದುದರಿಂದ ಆರು ಡಾಲರಿಗಾಗಿ 
ಬಂದು ಕುಳಿತಿದ್ದೇನೆ'' ಎಂದಿತು, 


ಕ್ರೀಡೆಗಳು-ಕುಸ್ತಿ ೧೩೭ 


"ಇದ್ದಕ್ಕಿದ್ದಂತೆ ನಾನೂ ಗೊಳ್ಳನೆ ನಕ್ಕೆ. ಅದೂ ನಕ್ಕಿತಂ. ಸರ್ಕಸ್ಸಿನಲ್ಲಿ ಸಿಂಹಗಳ 
ಇರಬೇಕು ಎನ್ನುವುದಕ್ಕಾಗಿ ನಾವು ಸಿಂಹಗಳಾಗಿದ್ದೆವು. ನಮಗೆ ತೊಡಿಸಿದ್ದ ಚರ್ಮ, 
ಸೊಗಸಾದ ಪುಷ್ಪವಾದ ಆಫ್ರಿಕದ ನೀಳವಾದ ಸಿಂಹದ್ದು. ಕೇಸರವೂ ದಟ್ಟವಾಗಿತ್ತು. 
ಚರ್ಮದ ನಾಲ್ಕು ಕಾಲಂಗಳು, ಬಾಲ ಎಲ್ಲವೂ ನಮ್ಮ ದೇಹಕ್ಕೆ ಸರಿಯಾಗಿರುವಂತೆ 
ಅಳವಡಿಸಲ್ಪಟ್ಟಿತ್ತು. ಪ್ರದರ್ಶನವಿಲ್ಲದ ಕಾಲದಲ್ಲಿ ಬೋನಿನಲ್ಲಿ ನಮ್ಮನ್ನು (ಸಿಂಹ 
ಗಳನ್ನಲ್ನ) ನೋಡಲಂ ಪೇಕ್ಷಕರಂ ಬರುತ್ತಿದ್ದರೂ ಅದಂ ಪ್ರಚಾರದ ಅಂಗ, ಆಗ ನಾವು 
ಬೋನಿನಲ್ಲಿ ನಾಲ್ಕೂ ಕಾಲುಗಳ ಮೇಲೆ ಮಲಗಿರುವಂತೆ ಮಲಗಿರುತ್ತಿದ್ದೆವು. ಸರ್ಕಸ್‌ 
ವರ್ತುಲಕ್ಕೆ ಬೋನಿನಿಂದ ಇಳಿದು ಹೋಗುವಾಗ ಮರಾತ್ರ ನಾವು ನಾಲ್ಕು ಕಾಲುಗಳ 
ಮೇಲೆ ಹೋಗುತ್ತಿದ್ದೆವು. ನಿಜವಾದ ಸಿಂಹದ ಘರ್ಜನೆಯನ್ನು ಟೇಪರಿಕಾರ್ಡ್‌ಮಾಡಿ 
ಧ್ವನಿವರ್ಧಕದಲ್ಲಿ ಕೂಗಿಸಿದಾಗ, ನಾವು ಗರ್ಜಿಸಂವಂತೆ ವಖವನ್ನು ತಿರಂಗಿಸುತ್ತಿದ್ದೆ ವು. 
ಸರ್ಕಸ್‌ ರಿಂಗ್‌ನಲ್ಲಿರುವಾಗ ನಮಗೆ ನಾಲ್ಕು ಕಾಲುಗಳ ಮೇಲೆ ಇದ್ದರೆ, ಹೆಚ್ಚು ಆಯಾಸ 
ವಾಗಂತ್ತಿದ್ದುದರಿಂದ, ರಿಂಗ್‌ಮಾಸ್ಟರ್‌ ಪದೆ ಪದೆ ನಮ್ಮನ್ನು ಎರಡು ಕಾಲಿನ ಮೇಲೆ 
ನಿಲಿಸುತ್ತಿದ್ದನ್ನು ಅದೂ ಕೂಡ ಸಿಂಹದ ಸರ್ಕಸ್‌ವರಿಸೆ ಎಂದೇ ಜನ ಭ್ರವಿಂತರಾಗಿ ಚಪ್ಪಾಳೆ 
ತಟ್ಟೂತ್ತಿದ್ದರಂ. ಸ್ವಲ್ಪ ಕಾಲದೊಳಗೆ ನನಗೆ ಈ ನರಸಿಂಹ (1080-1108) ಆಟ ಬೇಸರಿಕೆ 
ಯಾಯಿತಂ.'' ಈ ಮಾತನ್ನು ಆಕೆ ಹೇಳಿದಾಗ, ನಾನು “ನಮ್ಮಲ್ಲಿ Man Lion ಎಂಬ 
ದೇವರ ಅವತಾರವೇ ಇದೆ'” ಎಂದು ನರೆಸಿಂಹವತಾರದ ಕಥೆ ಹೇಳಿದೆ. ಅವಳು ನಗುತ್ತ 
"ಆ ನರಸಿಂಹ ಒಬ್ಬ ರಾಕ್ಷಸನನ್ನು ಕೊಲ್ಲುವುದಿತ್ತು. ನನಗೇನೂ ಅಂಥ ಹೊಣೆಗಾರಿಕೆ 
ಯಿರಲಿಲ್ಲ'' ಎಂದು ತನ್ನ ಕಥೆಯನ್ನು ಮಂಂದಂವರಿಸಿದಳು. 

“ಒಂದಂ ದಿನ, ನಾನು ನನ್ನ ಸರ್ಕಸ್‌ ಯಜಮಾನನ್ನು "““ನೀನಂ ಯಾಕೆ ಸಿಂಹ 
ಗಳನ್ನಿಟ್ಟಿಲ್ಲ?'' ಎಂದು ಕೇಳಿದೆ. ಅವನು "ನಿಜ ಹೇಳಬೇಕಾದರೆ ನನಗೆ ಧೈರ್ಯವಿಲ್ಲ. 
ನಾನಂ ಅವನ್ನು ಪಳಗಿಸಲಾರೆ. ಕರಡಿ ನನಗೆ ಒಗ್ಗಿದೆ. ಅದಕ್ಕೇ ಕರಡಿಗಳ ಸಾಧನೆಯೇ 
ನನ್ನ ಸರ್ಕಸ್ಸಿನಲ್ಲಿ ಹೆಚ್ಚು' ಎಂದ. ನಾನು ಅವನಿಗೆ “ನೀನು ಸಿಂಹವನ್ನು ತೆಗೆದು 
ಕೊಂಡು ಬಾ. ನಾನಂ ಪಳಗಿಸುತ್ತೇನೆ'' ಅಂದೆ. ಕೊನೆಗೆ ನಾನೂ ಅವನೂ ಇಬ್ಬರೂ 
ಹೋಗಿ, ಎಂದು ಮೃಗಾಲಯದಿಂದ ಒಂದು ಸಿಂಹವನ್ನು ಕೊಂಡು ತಂದೆವು. ಮೂರೇ 
ತಿಂಗಳಿನೊಳಗೆ ನಾನು ಅದನ್ನು ಪಳಗಿಸಿ, ಅದೇ ಸರ್ಕಸ್ಸಿನಲ್ಲಿ ಅದರ ಪ್ರದರ್ಶನಮಾಡಿದೆ. 
ಅನಂತರ ಮತ್ತೊಂದು ಸಿಂಹವನ್ನೂ ತಂದು ಪಳಗಿಸಿದೆವು. ಈಚೆಗೆ ನಾನು ಇನ್ನೂ 
ಕೆಲವು ಸಿಂಹಗಳನ್ನೂ, ಹುಲಿಗಳನ್ನೂ ಪಳಗಿಸಿದ್ದೇನೆ'' ಎಂದಳು. ಅನಂತರ "ಈಗ 
ನಾನಂ ಒಬ್ಬ ಪ್ರಸಿದ್ಧೆ. ನಾನು ನಿಮ್ಮೊಂದಿಗೆ ಇಷ್ಟು ಮಾತನಾಡುವುದನ್ನು ಕಂಡರೆ, 
ಪ್ರತಿಕೆಯವರ ನಾಳೆ ಬೆಳಿಗ್ಗೆ ಚಿತ್ರಗಳನ್ನು ಪ್ರಕಟಿಸುತ್ತಾರೆ. ಆದರೆ ಸರ್ಮಸ್‌ನವರಂ 
ಇಲ್ಲಿ ಫೊಟೋಗ್ರಫಿ ನಿಷೇಧಿಸಿರುವುದರಿಂದ ನೀವು ಬಚಾವಾದಿರಿ'' ಎಂದಳು. ಆ 
ಜೋಲುಬಿದ್ದ ಬಿಳಿಕೂದಲ ನೀಳದೇಹದ ತೆಳ್ಳನೆಯ ಹುಡಂಗಿಯ ಸಾಹಸವನ್ನು ಕಂಡು 
ನಾನಂ ನಿಬ್ಬೆ ರಗಾದೆ, 


ಕ್ರಿಸ್ತರ ದೀಪಾವಳಿ 


ನಾವು ಎಡ್ಮಂಟನ್‌ನಲ್ಲಿ ಇರುವಾಗ ಹಾಲೋವಿನ್‌ (Holloween) ಎಂಬ 
ಕ್ರಿಸ್ತರ ಒಂದು ಹಬ್ಬ ನಡೆಯಿತು. ಇದು ಒಂದಂ ರೀತಿಯಲ್ಲಿ ಮಕ್ಕಳ ಹಬ್ಬ. 
ಜೀವನದಿಂದ ಕೆಟ್ಟಭೂತಗಳನ್ನು ಓಡಿಸಬೇಕೆಂಬಂದು ಈ ಹಬ್ಬದ ಗುರಿ. ಒಂದು ರೀತಿ 
ಯಲ್ಲಿ ನಮ್ಮ್‌ ಕಾವನ ಹಬ್ಬದ ರೀತಿ. ಮಕ್ಕಳು ಮನೆ ಮನೆಗೂ ಹೋಗುತ್ತಾರೆ. 
ನಮ್ಮ ದೇಶದಲ್ಲಿ ನವರಾತ್ರಿ ಹಬ್ಬದಲ್ಲಿ-ಗೊಂಬೆಗಳನ್ನು ಇಟ್ಟಿರಂವುದನ್ನು ನೋಡಲು 
ಹೋಗುವಂತೆ. ಒಬ್ಬಿಬ್ಬರು ಹಂಡುಗಿಯರು ಹಾಲೋವಿನ್‌ ಕ್ವೀನ್‌ಗಳಂತೆ ತಲೆಯ 
ಮೇಲೆ ತ್ರಿಕೋಣಕಾರವಾಗಿ ಉದ್ದವಾಗಿರುವ, ಸರ್ಕಸ್‌ ಬಫೂನಿನಂಥವನ ಟೋಪಿ ; 
ಕೆನ್ನೆಮೇಲೆ ಬಣ್ಣದ ಚಿತ್ರ, ದೆವ್ವ-ಆ805 ನ ಮುಖವಾಡ ಇವುಗಳನ್ನು ಧರಿಸಿ, 
ಕಿರೀಟದಿಂದ ಮುಖದ ಪೂರ್ತ ತೆಳ ಗಿರುವ ಬುರ್ಕಿಸಹ ಹಾಕಿಕೊಂಡು ಹೋಗುತ್ತಾರೆ. 
ಹುಡುಗರಿಗೆ, ಮಕ್ಕಳಿಗೆ ಇದು ಒಂದೆರಡು ವಾರಗಳಿಂದ ಆಸೆಯಿಂದ ನಿರೀಕ್ಷಿಸುವ 
ಹಬ್ಬ. ಮಕ್ಕಳು, ನಮ್ಮ ಕಾಮನ ಹಬ್ಬದಲ್ಲಿ ಬಳಿದುಕೊಳ್ಳುವಂತೆ ಕೆ ೈ ಕಾಲುಗಳಿಗೆ 
ಬಣ್ಣ ಬಳಿದುಕೊಳ್ಳುತ್ತಾರೆ. ಟೆಲಿವಿಷನ್‌ನಲ್ಲಿ ಸಹ ಒಂದೆರಡು ವಾರಗಳಿಂದ 
ಹಾಲೋವಿನ್‌ ಕಥೆ ಹಾಡುಗಳು ಒಂದೆರಡು ದೃಶ್ಯಗಳು ಇವುಗಳೆಲ್ಲ ನಡೆದಿರುತ್ತವೆ. 
ಆ ದಿವಸ ಅವೆಂರಿಕನ್‌ ಮಹಿಳೆಯರೆಲ್ಲ ಮನೆಗಳಲ್ಲಿ ಕುಂಬಳಕಾಯಿ ಬೀಜಗಳನ್ನು 
ಹುರಿದಂ ಅವುಗಳಿಗೆ ಖಾರ ಹಾಕಿ, ಮನೆಗೆ ಬರುವ ಮಕ್ಕಳಿಗೆ ಕೊಡುತ್ತಾರೆ, ಟಿ.ವಿ. ಯಲ್ಲಿ 
ಎಲ್ಲವನ್ನು ನೋಡಿ ನನ್ನ ಮೊಮ್ಮಗಳೂ ಸಹ (ಮೂರು ವರ್ಷ) ಹಾಲೋವಿನ್‌ಗೆ 
ಸಿದ್ಧಳಾಗಿ ಕುಂಬಳದ ಬೀಜ, ಚಾಕೊಲೆಟ್‌ ಇವುಗಳನ್ನೆಲ್ಲ ಸಿದ್ಧ ಮಾಡಿಟ್ಟುಕೊಂಡಿದ್ದಳು. 
ಅಮೆರಿಕನ್‌ ಜೀವನ ಪ್ರವಾಹದಲ್ಲಿ ತಾವೂ ಹೊಂದಿಕೊಂಡು ಹೋಗಬೇಕಾದರೆ, ಅವರ 
ಕ್ರಮಗಳನ್ನೂ ಅನಂಸರಿಸಬೇಕಷ್ಟೆ. ಮಗು ಬೇರೆ ಇದೆಯಲ್ಲ, ಮಕ್ಕಳು ಹಾಲೋವಿನ್‌ 
ಹಾಡುತ್ತ ಕೂಗುತ್ತ ಮನೆಗೆ ಬರುತ್ತಾರೆ. ಅವರೆಲ್ಲರಿಗೂ ಕುಂಬಳದ ಬೀಜ, ಚಾಕಲೆಟ್‌ 
ಕೊಡಬೇಕು. ಇದು ಸುವಕಾರು ಅರ್ಧ ರಾಶ್ರಿಯವರೆಗೆ-ನಮ್ಮಲ್ಲಿ ದೀಪಾವಳಿಯಲ್ಲಿ 
ದೀಪನೀಡಲು ಬರಂವಂತೆ-ನಡೆಯಂತ್ತೆ. ಕಾಲವೀರಿ ಬರುವವರು ಅರ್ಧರಾತ್ರಿಯಲ್ಲಿ 
ಸಹ ಬಂದು ಹಾಲೋವಿನ್‌ ಮೃದು ಧ ಎನಿಯಲ್ಲಿ ಹಾಡು ಹಾಡಿ, ಮಲಗಿದ್ದವರನ್ನು 
ಎಬ್ಬಿಸಿ ಕುಂಬಳ ಬೀಜ ತೆಗೆದುಕೊಂಡು ಹೋಗುತ್ತಾರೆ. ಅದನ್ನು ನೋಡಿದಾಗ ನನಗೆ 
ಭಾರತದಲ್ಲಿರುವಂತೆಯೇ ಭಾಸವಾಯಿತು. 

ನಾವು ಎಡ್ಮಂಟನ್‌ನಲ್ಲಿರುವಾಗಲೇ ಕಾಮನ್‌ವೆಲ್ತ್‌ ದೇಶಗಳ ಕ್ರೀಡೆಗಳ ಸಿದ್ಧತೆ- 
ಕ್ರೀಡಾಂಗಣ, ಭವನಗಳು ವಿಶಾಲವಾದ ಪ್ರೇಕ್ಷಕಾಂಗಣ- ಮನರಂಜನೆ-ಎಲ್ಲ ಸಿದ್ಧವಾಗು 


ಕ್ರಿಸ್ತರ ದೀಪಾವಳಿ ೧೩೯ 


ತ್ತಿದ್ದವು, ಅನೇಕ ದಶಲಕ್ಷ ಡಾಲರುಗಳ ವೆಚ್ಚ, ಜನ, ಹಗಲು ರಾತ್ರಿ ಕೆಲಸ 
ವಾಡುತ್ತಿದ್ದರು. 

ಈಗಾಗಲೇ ಕ್ರೀಡೆಗಳು ಪ್ರಾರಂಭವಾಗಿ ಭಾರತದ ಕ್ರೀಡಾ ನಿಪುಣರು ಸುವರ್ಣ 
ಪದಕ ಗೆದ್ದಿದ್ದಾರೆ. 


ವಂದನಾರ್ಪಣೆ ದಿನ 


ಈ ವರುಷ ನಾವು ಕೆನಡ, ಅಮೆರಿಕಗಳಲ್ಲಿರಂವಾಗ ವಂದನಾರ್ಪಣೆಯ ದಿನ 
ಎಂಬುದು ಬಂದಿತು. ದೇವರು ತಮಗೆ ಉಂಟುಮಾಡಿರುವ ಎಲ್ಲ ಸೌಭಾಗ್ಯ 
ಕೊಟ್ಟಿರುವ ಸಂಪತ್ತು ಇವೆಲ್ಲಕ್ಕಾಗಿ ಅಮೆರಿಕನ್‌ರು ಆತನಿಗೆ ಸಾರ್ವಜನಿಕವಾಗಿ 
ವಂದಿಸುವ ದಿನ ಅದು. ಆ ದಿನ ಎಲ್ಲ ಕಾರ್ಯಗಳಿಗೂ ರಜ. ಯಾವುದನ್ನೂ ಅಮೆರಿಕ 
ದವರು ಶಿಷ್ಟಾಚಾರಕ್ಕನುಗುಣವಾಗಿ ಶಿಸ್ತಿನಿಂದ ವ್ಯವಹಾರ ಕುಶಲತೆಯಿಂದ ನಡೆಸು 
ತ್ತಾರೆ, ಆ ದಿನ ಚರ್ಚಿನಲ್ಲಿ ವಿಶೇಷ ಪೂಜೆ (ಸರ್ವಿಸ್‌) ಉಪದೇಶ ನೀಡಲು ಬೇರೆ 
ಕಡೆಯಿಂದ ಪ್ರಬಲ ವಾಗ್ಮಿಗಳನ್ನೂ, ಪ್ರಚಾರಕರನ್ನೂ ಕರೆಸುತ್ತಾರೆ. ನಾವು 
ಹೋಗಿದ್ದ ಚರ್ಚಿನಲ್ಲಿ, ಆ ದಿನ ವಿಶೇಷ ಪ್ರತಿಭಾವಂತರಾದ ಪಾದ್ರಿಗಳು ಬಂದಿದ್ದರ. 
ಎಲ್ಲವೂ ಚಕ್ರವರ್ತಿಯ ಆಸ್ಥಾನದಲ್ಲಿ ನಡೆಯುವ ವೈಭವದಿಂದ ನಡೆದವು. ಪಾದ್ರಿಗಳು 
ಎತ್ತರವಾದ ನಿಲಂವಿನ ಧೀರಗಂಭೀರ ಸ್ವಭಾವದ ದೃಢಕಾಯ ವ್ಯಕ್ತಿಗಳಾಗಿದ್ದರೆಂ. 
ಅವರು ಧರಿಸಿದ್ದ ಕೆಂಪು ಕಿಂಕಾಪಿನ ಪ್ರಕಾಶಮಾನವಾದ ಕೋಟು- ಅದಕ್ಕೆ ಲಗತ್ತಿಸಿದ್ದ 
ಜರಿಯ ಲಾಂಛನಗಳು ಕತ್ತಿನಲ್ಲಿದ್ದ ಕ್ರಾಸ್‌-ಚಕ್ರವರ್ತಿಯ ಆಸ್ಥಾನದ ವೈಭವದಂತೆ 
ಪೂಜೆ ನಡೆಯಿಂತು. ಅನಂತರ ಪಾದ್ರಿಗಳು ಒಳ್ಳೆ ವಾಗ್ದರಿಯಿಂದ ದೇವರಿಗೆ ವಂದಿಸಂವ 
ಭಾಷಣ ವಠಾಡಿದರು. "ಕ್ರಿಸ್ತ ಜನಾಂಗಕ್ಕೆ ಈ ವೈಭವ, ಈ ಸಾರ್ವಭೌಮಂತ್ತ, 
ಇವುಗಳನ್ನೆಲ್ಲ  ಕರುಣಿಸಿರುವುದಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ.'””' ಪ್ರವಚನ 
ಮುಕ್ಕಾಲು ಗಂಟೆ ನಡೆದರೂ ಬೇಸರಿಕೆಯಾಗಲಿಲ್ಲ. ಭಾಷಣವು ಪ್ರಭಾವಯುತ 
ವಾಗಿದ್ದು, ನಾಸ್ತಿಕನನ್ನೂ ಸಹ ಆಸ್ತಿಕನನ್ನಾಗಿಸುವಷ್ಟು ಮನವೊಲಿಸುವುದಾಗಿದ್ದಿತು, 
ಅವರು ಪ್ರವಚನದಲ್ಲಿ “ಏಸಂಕ್ರಿಸ್ತನಂ ಇನ್ನಿ ಮುವತ್ತು ವರ್ಷಗಳಲ್ಲಿ ತನ್ನ ವಾಗ್ದಾನ 
ದಂತೆ ಮತ್ತೆ ಭೂವಿಂಯಲ್ಲಿ ಬರಂತ್ತಾನೆ. ನಮ್ಮಲ್ಲಿ ಅನೇಕರು ಅವನನ್ನು ನೋಡಂ 
ತ್ತೇವೆ” ಎಂದು ಖಚಿತವಾಗಿ ಹೇಳಿದರು. ಅವರು ಕೊನೆಯಲ್ಲಿ ಹೇಳಿದ ಒಂದಂ 
ಮಾತು, ನನ್ನ ಮನಸ್ಸಿಗೆ ಬಹಳ ಹಿಡಿಸಿತು. '"ಏಸುವು ನಮ್ಮನ್ನೆಲ್ಲ ಕಾಪಾಡಲಿ. ನಮ್ಮ 
ಶತ್ರುಗಳನ್ನೂ ಕಾಪಾಡಲಿ". 

ಆನಂತರ ಸಾಮೂಹಿಕ ಪ್ರಾರ್ಥನಾ ಗೀತವನ್ನು ಹಾಡಿದ ಮೇಲೆ ಪಾದ್ರಿಗಳಂ 
ಒಂದು ದೊಡ್ಡ ಬಟ್ಟಲಿನ ತಂಂಬ ದ್ರಾಕ್ಷಾರಸ (ವೈನ್‌) ವನ್ನು ತುಂಬಿ ಅದನ್ನು 
ಏಸುವಿನ ಮುಂದೆ ಹಿಡಿದುಕೊಂಡು ನಮ್ಮಲ್ಲಿ ದೇವರಿಗೆ ನಿವೇದನೆ ಮಾಡಂವಂತೆ.... 


೧೪೦ ಅಮೆರಿಕದಲ್ಲಿ ಗೊರೂರು 


""ಏಸಂ ನಮಗಾಗಿ ಪ್ರಾಣಕೊಟ್ಟನು. ನಮ್ಮನ್ನು ಉಳಿಸಿದ ಏಸುವಿನ ರಕ್ತವನ್ನು-ಈ 
ದ್ರಾಕ್ಷಾರಸವನ್ನು--ಪಾನವಕಾಡಂತ್ತೇನೆ'' ಎಂದು ಗಟಗಟನೆ ಕಂಡಿದರಂ. ಅವರು 
ಸಾರ್ವಜನಿಕವಾಗಿ ಕುಡಿದ ದ್ರಾಕ್ಷಾರಸ ಸ್ವಲ್ಪ ಹೆಚ್ಚೇ ಆಯಿತೆಂದು. ತೋರಿತಂ. 


ಪಾದ್ರಿಗಳ ಪ್ರವಚನದ ನಂತರ ಆಗಂತಂಕನಾದ ನನ್ನ ಕಡೆ ಆಕರ್ಷಿತರಾದ 
ಕೆಲವರು ನನ್ನ ಸಂತ್ತ ಸೇರಿದರು. ನಮ್ಮಾ ಆತಿಥೇಯರಾದ ಜಾನ್‌ರವರು ಅವರಿಗೆ 
ನನ್ನ ಪರಿಚಯ ಮಾಡಿಸಿದರು. ನಾನು ಅವರಿಗೆ ""ಈ ಪೂಜಾವಿಧಾನ ಸಾಧಾರಣವಾಗಿ 
ನಮ್ಮಲ್ಲಿಯ ಪೂಜೆಯಂತೆಯೇ ಇದೆ. ನಮ್ಮೂರ ಹತ್ತಿರದ ಶೆಟ್ಟಿಯಲ್ಲಿ ಹಳೆಯಕಾಲದ 
ಪ್ರಾಚೀನ ಅವಶೇಷಗಳ ರಕ್ಷಣೆಗೆ ಸೇರಿದ-ಸೊಗಸಾದ ಚರ್ಚ್‌ ಇದೆ. (ಕ್ಯಾಥೊಲಿಕ್‌) 
ಅಲ್ಲಿ ಪೂಜೆಗಳನ್ನು ನಾನು ಅನೇಕಬಾರಿ ನೋಡಿದ್ದೆ. ನಿಮ್ಮಲ್ಲಿ ವೈನ್‌ ಕುಡಿಯುವುದೂ 
ಸಹ ಒಂದು ಧಾರ್ಮಿಕ ಕಾರ್ಯವಾಗಿರಬಹುದಂು, ಆದರೆ ನಮ್ಮಲ್ಲಿ ಅದಂ ಇಲ್ಲ'' ಎಂದೆ. 
ಒಬ್ಬ ಗೃಹಸ್ಥರು "ಇಲ್ಲ ಇಲ್ಲ. ಹಾಗೊಂದು ನಂಬಿಕೆ ಇದೆ. ಅದು ಸರಿಯಲ್ಲ, 
ಕ್ರಿಸ್ತರಲ್ಲಿಯೇ ಮರ್ಮನ್‌ ಪಂಗಡ ಎಂಬುದಿದೆ. ಅವರು ನಿತ್ಯಜೀವನದಲ್ಲಿ ಸಹ 
ಮಾಂಸಾಹಾರ ಮಂಟ್ಟುವುದಿಲ್ಲ, ವೈನ್‌ ಮುಟ್ಟುವುದಿಲ್ಲ. ಕೆಲವರು ಕೋಕೊ ಕೋಲಾ 
ಸಹ ಮಂಟು ವುದಿಲ್ಲ, ಅದರಲ್ಲಿ ಆಲ್‌ಕೋಹಾಲ್‌ ಇದೆಯೆಂದು. ಭಾರತದ ಅತಿಪರಿ 
ಶುದ್ಧ ಬ್ರಾಹ್ಮಣರಂತೆ ಅವರ ಚರ್ಚಿಗೆ ಟೆಂಪಲ್‌ ಎಂದೇ ಹೆಸರಿಟ್ಟಿದ್ದಾರೆ. ಅವರೂ 
ಕ್ವೇಕರ್‌ಗಳಂತೆ. ಅವರ ಟೆಂಪಲ್‌ ನ್ಯೂಯಾರ್ಕ್‌ನಲ್ಲಿ, ವಾಪಿಂಗ್‌ಟನ್‌ನಲ್ಲಿ, ಸಾಲ್ಟ್‌ಲೇಕ್‌ 
ಸಿಟಿಯಲ್ಲಿ ಇನ್ನೂ ಇತರ ಕಡೆಗಳಲ್ಲಿಯೂ ಇವೆ. ಕ್ರಿಸ್ತರಲ್ಲಿ ಅವರ ಸಂಖ್ಯೆ ನಾಲ್ಕು 
ಅಥವಾ ಐದಂ ಮಿಲಿಯನ್‌ ವರಾತ್ರ ಇರಬಹಂದಂ”' ಎಂದರ... ಈ ವಿಷಯಗಳನ್ನು 
ಕೇಳಿ ನನಗೂ ಆಶ್ಚರ್ಯವಾಯಿತು. ನನ್ನ ಅಭಿಪ್ರಾಯಗಳನ್ನು ನಾನಂ ತಿದ್ದಿಕೊಂಡೆ. 
ಗಾಂಧೀಜಿ ಅವರ ಅಹಿಂಸೆ ಇವುಗಳ ಮೇಲೆ ಪ್ರಶ್ನೆಗಳಾದವು. ಅನಂತರ ನಾನು ನನಗೆ 
ತೋರಿದಂತೆ ಉತ್ತರಿಸಿದೆ. ನಲವತ್ತು-ನಲವತ್ತೈದು ವರ್ಷದ ಗೃಹಸ್ಥರೊಬ್ಬರು 
“ಗಾಂಧೀಜಿಯ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವವನ್ನು ಬೀರಿದ್ದ ಗ್ರಂಥವೆಂದರೆ ಬೈಬಲ್‌ 
ಎಂದು ನಾ ಕೇಳಿದ್ದೇನೆ” ಎಂದರು. ಈ ವಿಷಯ ಹಿಂದೆ ಭಾರತದಲ್ಲಿಯೇ ಅನೇಕ ವೇಳೆ 
ಚರ್ಚೆಯಾಗಿತ್ತು. ಒಂದು ಸಲ, ದೀನಬಂಧು ಸಿ, ಎಫ್‌. ಆಂಡ್ರೂಸರವರೇ ಗಾಂಧೀಜಿಗೆ 
"ನಿಮ್ಮ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಿದ ಗ್ರಂಥ ಯಾವುದು? ಬೈಬಲ್‌ ಎಂದು 
ಹೇಳುತ್ತಾರಲ್ಲ ನಿಜವೆ ?” ಎಂದು ಪ್ರಶ್ನೆಹಾಕಿದರು. ಗಾಂಧೀಜಿ "ನನ್ನ ಮೇಲೆ 
ಅತ್ಯಂತ ಪ್ರಭಾವ ಬೀರಿದ ಗ್ರಂಥ ಭಗವದ್ಗೀತೆ. ಅದನ್ನು ನಾನು ತಾಯಿಯಂತೆ 
ಭಾವಿಸಿದ್ದೇನೆ. ನನಗೆ ಸಂಶಯ ಬಂದಾಗಲೆಲ್ಲ ಅದು ನನಗೆ ಮಾರ್ಗದರ್ಶನ ಮಾಡಿದೆ. 
ಅದು ಯಾವಾಗಲೂ ನನ್ನನ್ನು ಕೈಬಿಟ್ಟಿಲ್ಲ... ನಾನು ಬೈಬಲನ್ನೂ ಅನೇಕ ಸಲ 
ಓದಿದ್ದೇನೆ, ಅದನ್ನು ತಾನು ತುಂಬ ಪ್ರೀತಿಸುತ್ತೇನೆ ಎಂದು ಉತ್ತರ ಕೊಟ್ಟಿದ್ದರು 


ಕ್ರಿಸ್ತರ ದೀಪಾವಳಿ ೧೪೧ 


ನನ್ನ ಸುತ್ತ ಸೇರಿದ್ದ ಮಿತ್ರರಿಗೆ ನಾನು ಈ ಸಂಗತಿ ತಿಳಿಸಿದೆ. ಅವರಲ್ಲೊಬ್ಬರೆ “ನನಗೆ 
ಈ ವಣತನ್ನು ಶ್ರೀ ಸ್ಪೇನ್ಲಿ ಜೋನ್ಸ್‌ರು ಹೇಳಿದ್ದರು'' ಎಂದರು. 

ಸ್ಟೇನ್ಲಿಜೋನ್ಸ್‌ರ ಹೆಸರನ್ನು ಕೇಳಿದಕೂಡಲೇ ನನ್ನ ಕಿವಿ ನೆಟ್ಟಗಾಯಿತು. 
ಸ್ಟೇನ್ಲಿಜೋನ್ಸ್‌ರು ೧೯೩೦-೪೦ರ ಮಧ್ಯದಲ್ಲಿ ಭಾರತಕ್ಕೆ ಬಂದಿದ್ದರು. ಅವರೂ ಒಬ್ಬ 
ಒಳ್ಳೆ ಸಾತ್ವಿಕ ಕ್ರಿಸ್ತಪಾದ್ರಿಗಳು. ಅವರೂ ಪದ್ಧತಿಯಂತೆ, ಗಾಂಧೀಜಿಯೊಂದಿಗೆ ಆನೇಕ 
ಗಂಟೆಗಳ ಕಾಲ ಕ್ರಿಸ್ತಮತ, ಹಿಂದೂಮತಗಳ ಗುಣದೋಷಗಳನ್ನು ಚರ್ಚಿಸಿದ್ದರು. 
ಗಾಂಧೀಜಿಯ ಆತ್ಮಶಕ್ತಿ, ಸೇವಾಬುದ್ಧಿ, ಪಾರಿಶುದೃತೆ, ಅಹಿಂಸೆ, ವ್ರತಜೀವನವನ್ನು 
ಮೆಚ್ಚಿದವರಲ್ಲಿ ಅವರೂ ಒಬ್ಬರು... ಅವರಿಗೂ ನನಗೂ ಗಾಂಧೀಜಿಯವರ ಕಾರಣ 
ದಿಂದಲೇ ನನ್ನ ಸ್ವವಿಷಯದಿಂದಲೂ ಈಗ ೪೦ ವರ್ಷಗಳ ಕೆಳಗೆ ಭಾರತದಲ್ಲಿ ಪರಿಚಯ 
ವಾಗಿತ್ತು. ಆಗ ಅವರು ಭಾರತದಲ್ಲಿ " Christ at the round table” ದುಂಡು 
ಮೇಜಿನಲ್ಲಿ ಕ್ರಿಸ್ತ ಎಂಬ ಹೆಸರಿನ ಪುಸ್ತಕವನ್ನು ಬರೆದರು. ಅದು ಅಮೆರಿಕದಲ್ಲಿ 
ಪ್ರಕಟವಾಗಿ, ಅದರ ಪ್ರತಿಗಳು ಭಾರತಕ್ಕೆ ಬಂದವು. ಅದರಲ್ಲಿ ಜೋನ್ಸರು ಗಾಂಧೀಜಿ 
ಯನ್ನು ಕುರಿತು ಓಂದು ಅಧ್ಯಾಯವನ್ನು ಬರೆದಂ, ಗಾಂಧೀಜಿಯ ಚಾರಿತ್ತ್ಯ, 
ಕ್ರಿಸ್ತಧರ್ಮೀಯರಿಗೆಲ್ಲ ಆದರ್ಶವಾಗಬಲ್ಲಂದೆಂದು ಹೇಳಿದ್ದರು. ಆ ಅಧ್ಯಾಯವನ್ನು 
ಭಾರತದ ಭಾಷೆಗಳಲ್ಲೆಲ್ಲ ಪ್ರಕಟಿಸಬೇಕೆಂಬುದು _ ಜೋನ್ಸರ ಉದ್ದೇಶವಾಗಿತ್ತು. 
ತುಮಕೂರಿನ ಕ್ರಿಶ್ಚಿಯನ್‌ ಸೆಮಿನರಿಯವರಿಗೆ ನನ್ನ ಪರಿಚಯವಿದ್ದುದರಿಂದಲೂ, ನಾನ? 
ಗಾಂಧೀಸಾಹಿತ್ಯದಲ್ಲಿ ಆ ವೇಳೆಗೆ ಸ್ವಲ್ಪ ಕೆಲಸಮಾಡಿದ್ದುದರಿಂದಲೂ ವಿಂ॥ ಸ್ಟೇನ್ಲಿ 
ಜೋನ್ಸ್‌ರಿಗೂ ನನಗೂ ಭೇಟಿಯಾಗಿ ನಾನು ಆ ಅಧ್ಯಾಯವನ್ನು ಕನ್ನಡಿಸಿದೆ. 
ಬೆಂಗಳೂರು ಕಂಟೋನ್ಮೆಂಟಿನ ಕ್ರಿಶ್ಚಿಯನ್‌ ಮಾಸಪತ್ರಿಕೆಯಲ್ಲಿ ನನ್ನ ಲೇಖನ 
ಪ್ರಕಟವಾಯಿಂತು. ಅದು ನಲವತ್ತು ವರ್ಪಗಳಿಗೆ ಹಿಂದೆ ಭಾರತದಲ್ಲಿ! ಇಲ್ಲಿ ಈಗ 
ಹದಿಮೂರು ಸಾವಿರ ಮೈಲಿ ದೂರದಲ್ಲಿ ಜೋನ್ಸರ ಹೆಸರನ್ನು ಇವರು ನನಗೆ ಹೇಳಂ 
ತ್ತಾರೆ. ಪ್ರಪಂಚ ನಿಜವಾಗಿಯೂ ಅಷ್ಟೇನೂ ದೊಡ್ಡದಲ್ಲ ಎಂದುಕೊಂಡೆ. ನನಗೆ 
ಅವರ ಮೇಲೆ ನಿಜವಾಗಿ ಹಳೆಯ ಮಿತ್ರತ ದ ಆದರವುಂಟಾಯಿತಂ. “ನೀವು ಜೋನ್ಸರಿಗೆ 
ಏನಾಗಬೇಕು ?” ಎಂದು ಕೇಳಿದೆ. “ನನಗೆ ಜೋನ್ಸರಂ ತಂದೆಯ ಕಡೆ ಬಂಧು'' ಎಂದಂ 
ಆತ ಹೇಳಿದ. ಅನಂತರ ನಾನು ಅವರ ಮನೆಗೆ ""ಟೀ''ಗೆ ಸಹ ಹೋಗಿದ್ದೆ, 

ಜೇ ಶೇ ಸೇ 

ಅಲ್ಲಿ ನನಗೆ ಮತ್ತೊಬ್ಬರ ಪರಿಚಯವಾಯಿತು. ಹೆಸರು ಮರೆತಿದ್ದೇನೆ. ಅವರೆ 
ಒಂದು ಸೈನಿಕ ಕಾಲೇಜಿನ ಪ್ರಿನ್ಸಿಪಾಲರಂ. ಪಾಶ್ಚಿಮಾತ್ಮರಲ್ಲಿ ಗಾಂಧೀಜಿಯ ಪ್ರಭಾವ 
ವನ್ನು ಕುರಿತು ಮಾತನಾಡುತ್ತ ಅವರು ಹೀಗೆ ಹೇಳಿದರು. "ವಿಯಟ್ನಾಂ ಯಣದ್ಧದೆ 
ಕಾಲದಲ್ಲಿ ನಾವು ಸೈನಿಕರಿಗೆ ತರಪೇತಿ ಕೊಡುತ್ತಿದ್ದೆ ವಷ್ಟೆ. ಆರುನೂರು ಉಮೇದಂವಾ 
ರರ ಪೈಕಿ, ಒಬ್ಬ ಎಲ್ಲರಿಗಿಂತ ಬುದ್ಧಿವಂತ ; ಬಲಿಷ್ಮ. ಎದ್ದುಕಾಣುವ ದೈಹಿಕ ಲಕ್ಷಣ. 


೧೪೨ ಅಮೆರಿಕದಲ್ಲಿ ಗೊರೂರು 


ಕಾಲೇಜಿಗೇ ಮೊದಲನೆಯವನಾಗಿ ತೇರ್ಗಡೆ ಹೊಂದಿದ. ಅವನೇ ಎಲ್ಲಿ ಹೋದರೂ 
ಜಯಿಸಂತ್ತಾನೆ, ಸೈನ್ಯದಲ್ಲಿ ಪ್ರಥಮ ಸ್ಥಾನಕೆ  ಏರಂತ್ತಾನೆ ಎಂದೆಲ್ಲ ನಾವು ನಂಬಿದ್ದೆವು. 
ಕಾಲೇಜನ್ನು ಬಿಡುವ ದಿನ ನಾವೆಲ್ಲರೂ ಅವನಿಗೆ ದೊಡ್ಡ ಸವಕಾರಂಭವನ್ನೇ ಏರ್ಪಡಿ 
ಸಿದೆವು. ನಮ್ಮ ಪ್ರಶಂಸೆಗಳಿಗೆಲ್ಲ ಅವನು ಪ್ರತ್ಮೂತ್ತರವಾಗಿ "“ನಾನಂ ಯುದ್ಧಕ್ಕೆ 
ಹೋಗುವುದಿಲ್ಲ. ನಾನು ಗಾಂಧಿಯಿಂದ ಪ್ರಭಾವಿತನಾಗಿದ್ದೇನೆ. ಅಸ್ತ್ರವನ್ನು ಹಿಡಿಯುವು 
ದಿಲ್ಲ. ಹಿಂಸೆಯಲ್ಲಿಯೂ ಯುದ್ಧದಲ್ಲಿಯೂ ನನಗೆ ನಂಬಿಕೆಯಿಲ್ಲ'' ಎಂದು ಹೇಳಿಬಿಟ್ಟ. 
ಅನಂತರ ಅವನು ತನ್ನ ಮನಸ್ಸಾಕ್ಷಿಗಾಗಿ ಕೆಲವು ಕಾಲ ಸೆರೆವಾಸವನ್ನೂ ಅನುಭವಿಸಿದ'' 
ಎಂದು ಹೇಳಿದರು. ನನ್ನ ಮಟ್ಟಿಗೆ ಹೇಳುವುದಾದರೆ, ಆತ ನನಗಿಂತ ಹೆಚ್ಚು ಸ 
ಪ್ರಾಮಾಣಿಕ ಗಾಂಧೀ ಭಕ್ತ. 


ವಂದನಾರ್ಪಣೆಯ ದಿನದ ವಂಖ್ಯ ಕಾರ್ಯವೆಂದರೆ ದಶಲಕ್ಷ ಸಂಖ್ಯೆಯ 
ಟರ್ಕಿ-ಕೋಳಿಗಳನ್ನು ತಿಂದುಹಾಕುವುದು-ನಮ್ಮ ದೇಶದ ಬಂಡಿಹಬ್ಬ ಆಥವಾ 
ಹಸಿರು ಬಂಡಿ ಹಬ್ಬಗಳಲ್ಲಿ ವರಾಹಗಳನ್ನು ಮಾಗಿಸಿಬಿಡುವುತೆ. ನಾನು ನೋಡಿದ 
ಕೋಳಿಸಾಕಣೆ ಫಾರಂನ ಯಜಮಾನ, ತಾನು ವರಂಷಕ್ಕೆ ಅನೇಕ ಮಿಲಿಯನ್‌ ಕೋಳಿ 
ಮರಿಗಳನ್ನು ಬೆಳೆಸಿ ಮಾರುವುದಾಗಿ ಹೇಳಿದ. ಎಷ್ಟು ಕೋಳಿಮರಿ ಟರ್ಕಿಗಳಿದ್ದರೂ, 
ವಂದನಾರ್ಪಣೆಯ ದಿನದ ವೇಳಗೆ ಸಾಕಾಗದೆ ಬರಂವುದೆಂದೂ ಹೇಳಿದ. ಒಂದು ವರ್ಷ 
ಏನಾದರೂ ವಂದನಾರ್ಪಣೆ ನಿಂತುಹೋದರೆ, ಆ ಕುಕ್ಕುಟ ಟರ್ಕಿಗಳ ಗತಿಯೇನು 
ಎಂದು. ನಾನು ಯೋಚಿಸಿದೆ. ಟರ್ಕಿಗಳ ಈ ಮಾರಣ ಹೋವಂದಂದು ನನಗೆ 
ಅಮೆರಿಕನ್‌ ಲೇಖಕನೇ ಒಬ್ಬ ಬರೆದಿದ್ದ ಕಥೆ ನೆನಪಿಗೆ ಬಂತು. ಒಬ್ಬ ಒಂದು ಟರ್ಕಿ 
ಯನ್ನು ಅತಿ ಲಕ್ಷ್ಯದಿಂದ ಪ್ರೀತಿಸಿ ಬೆಳಸಿ ಕೊಬ್ಬಿಸಿದ. ತಿಂದು ತಿಂದಂ ಅದು ತುಂಬ 
ಕೊಬ್ಬಿ, ಎಲ್ಲರ ದೃಷ್ಟಿಯನ್ನೂ ಎಳೆಯುವ ಹೃಷ್ಟ-ಪುಷ್ಪ ಪ್ರಾಣಿಯಾಗಿತ್ತು ; ಅದರ 
ಮೇಲೆ ಎಲ್ಲರಿಗೂ ಆಸೆ. ಯಾವಾಗ ಅದನ್ನು ಕಂಯ್ಯುತ್ತಾನೊ ಎಂದು ಎಲ್ಲರೂ 
ಕಾತರದಿಂದ ಕಾಯುತ್ತಿದ್ದರು. ವಂದಾರ್ಪಣೆಯ ದಿನ ಯಜಮಾನ ಟರ್ಕಿಯನ್ನು 
ಕೊಲ್ಲುವುದೆಂದು ನಿರ್ಣಯಿಸಿದ. ತನ್ನ ಎಲ್ಲ ಸ್ನೇಹಿತರನ್ನೂ ಉಪಾಹಾರಕೂಟಕ್ಕೆ 
ಆಹ್ವಾನಿಸಿದ. ಎಲ್ಲರೂ ಬಂದು ಸೇರಿದರಂ. ಯಾರ ಬಾಯಲ್ಲಿ ನೋಡಿದರೂ ಟರ್ಕಿಯ 
ಮಾತು ಪ್ರಶಂಸೆ, ಎಲ್ಲರೂ ಊಟಕ್ಕೆ ಕುಳಿತನಂತರ ಯಜವರಾನ ಅವರಿಗೆಲ್ಲ--ಹಸಿವು 
ಹೆಚ್ಚಾಗಲು-ಮಸಾಲೆ ಸಾರು, ಅನಂತರ ಬ್ರೆಡ್‌ ಟೋಸ್ಟ್‌ ಎಲ್ಲವನ್ನೂ ನೀಡಿದ 
ಮೇಲೆ "ಈಗ ಟರ್ಕಿ ಬರುತ್ತೆ, ಅದಕ್ಕಾಗಿಯೇ ಒಂದು ಸರದಿ. ಟರ್ಕಿಯನ್ನು 
ಎಷ್ಟು ಲಕ್ಷದಿಂದ ಬೆಳೆಸಿದ್ದೇವೆಯೋ, ಅಷ್ಟೇ ಲಕ್ಷದಿಂದ ನನ್ನ ಹೆಂಡತಿಯೇ ಇಂದ? 
ಆದನ್ನು ಅಡಿಗೆ ಮಾಡಿದ್ದಾಳೆ. ಅಡಿಗೆ ಬರದವರ ಕೈಲಿ ಟರ್ಕಿಯನ್ನು ಕೊಟ್ಟು 
ಹಾಳುಮಾಡುವುದು ನನಗೆ ಇಷ್ಟವಿಲ್ಲ. ಅದನ್ನು ಎಷ್ಟು ತಿಂದರೂ ನಿಮಗೆ ತೃಪ್ತಿ 


ಕ್ರಿಸ್ತರ ದೀಪಾವಳಿ ೧೪೩ 


ಯಾಗುವುದಿಲ್ಲ'' ಎಂದು ಹೇಳಿ ದರ್ಪದ ಧ್ವನಿಯಲ್ಲಿ ಹೆಂಡತಿಯನ್ನು ಕರೆದಂ""ಟರ್ಕಿ 
ಸಿದ್ಧವಾಗಿದಿಯೆ ?'' ಎಂದು ಕೇಳಿದ. 
ಅವನ ಹೆಂಡತಿ ಹೆಮ್ಮೆಯ ಧ ನಿಯಲ್ಲಿ “ಸಿದ್ಧವಾಗಿದೆ. ಆದರೆ ಅದನ್ನು ವಿಶಾಲ 
ವಾದ ಹಲಗೆಯ ಮೇಲೆ ಇಟ್ಟಿದೆ. ಹೊರಲು ಇಬ್ಬರು ಬೇಕು'' ಎಂದಳು. ಯಜಮಾನ 
“ನಾನೇ ಬರುತ್ತೇನೆ. ಇಬ್ಬರೂ ಹೊತ್ತುಕೊಂಡು ಬರೋಣ'' ಎಂದು ಹೊರಟ, ಒಬ್ಬ 
“ಅತಿಥಿ ವಿಂಸೆಸ್‌ಗೆ ಯಾಕೆ ತೊಂದರೆ. ನಾನಂ ಒಂದು ಕೈ ಕೊಡುತ್ತೇನೆ'' ಎಂದಂ 
ಹೊರಟ. ಎರಡು ಹೆಜ್ಜೆ ಮುಂದುವರಿದಾಗ ಯಜಮಾನನು ಹೆಂಡತಿಗೆ ""ಒಳಗಿನದನ್ನು 
ತೆಗೆದು ತಾನೇ ಅಡಿಗೆ ಮಾಡಿದೆ” ಎಂದು ಕೇಳಿದ. ಅವಳು “ಇಲ್ಲ ಹಾಗೆಯೇ 
ಮಾಡಿಬಿಟ್ಟೆ” ಎಂದಳು. ಅದನ್ನು ಕೇಳಿದಕೂಡಲೇ ಯಜವಕಾನನು "“ಡ್ಯಾಮ್‌ಯು, 
ಯು ನಿನಗೆ ಮಾಡುತ್ತೇನೆ, ನಿನ್ನ ಮೂಳೆ ಮುರಿಯುತ್ತೇನೆ. ಗಂಡನನ್ನು ವಿರೋಧಿ 
ಸುವುದರ ಫಲವನ್ನು ನಿನಗೆ ಕಲಿಸುತ್ತೇನೆ" ಎಂದುಕೊಂಡು ಅಲ್ಲೇ ಇದ್ದ ಟೆನ್ನಿಸ್‌ 
ಬ್ಯಾಟನ್ನು ಎತ್ತಿಕೊಂಡು ಅವಳನ್ನು ಅಟ್ಟಿಸಿಕೊಂಡು ಹೊರಟ. ಅವಳು ಮುಂದೆ, ಇವನಂ 
ಹಿಂದೆ ಹೀಗೆ ದೌಡಾಯಿಸುತ್ತಾ-ಅವಳಂ ಮಹಡಿ ಇಳಿದು ನೆಲಮಾಳಿಗೆ ಅಂತಸ್ತಿಗೆ 
ಓಡಲು ತಾನೂ ಹಿಂಬಾಲಿಸಿದ. ಅತಿಥಿಗಳೆಲ್ಲ ಕಕ್ಕಾಬಿಕ್ಕಿಯಾದರು. ನೆಲಮಾಳಿಗೆ 
ಯಿಂದ ಕೂಗಾಟದ ಸದ್ದು, ಏಟು ಹೊಡೆಯುವ ಸದ್ದು, ಗಂಡ ಹೆಂಡಿರಿಬ್ಬರ ವಾಗ್ವಾದ- 
ಮಧ್ಯೆ ವಂಧ್ಯೆ ಏಟಿನ ಶಬ್ದ, ಅತಿಥಿಗಳಿಗೆ "ಟರ್ಕಿ ತಪ್ಪಿತಲ್ಲ'' ಎಂಬ ಜಿಗಂಪ್ಸೆ, 
ಒಂದೆರಡು ಗಳಿಗೆ ನೆಲಮಾಳಿಗೆಯಲ್ಲಿ ಸದ್ದು ಸ್ವಲ್ಪ ಕಡಿಮೆಯಾದಾಗ, ಆತಿಥಿಗಳೆಲ್ಲ 
“ನೋಡೋಣ” ಎಂದು ನೆಲಮಾಳಿಗೆಯ ಬಾಗಿಲಿಗೆ ಮೆಟ್ಟಂಗಾಲಿನಲ್ಲಿ ನಡೆಯುತ್ತ ಬಂದಂ 
ನಿಂತರು, ಕೆಳಗಡೆ ಏನು ನಡೆಯುತ್ತಿದೆ ಎಂಬುದು ಅವರಿಗೆ ಗೊತ್ತಾಗಲಿಲ್ಲ. ಮತ್ತೆ 
ಕೆಳಗೆ ಇದ್ದಕ್ಕಿದ್ದಂತೆ ಗಂಡ ಹೆಂಡಿರ ವಾಗ್ವಾದ, ಏಟಿನ ಸದ್ದು-ಒಂದೇ ಏಟಿಗೆ ಎಂಟು 
ಹತ್ತ ಏಟಿನ ಸದ್ದು ಕೇಳಿಸಿತು. ಮಿಸೆಸ್‌ನ ಕೂಗಾಟ, ಗಂಡನ ದೊಡ್ಡದನಿಯಂ 
ಕೂಗಾಟ, ಹೋಗಿ ಬಿಡಿಸೋಣವೆ ? ಎಂದು ಅತಿಥಿಗಳು ಯೋಚಿಸಂತ್ತಿರುವಲ್ಲಿ, 
ಅದುವರೆಗಿನ ಏಟುಗಳ ಶಬ್ದವನ್ನೆಲ್ಲ ಮೀರಿಸಿದ ಮತ್ತೊಂದು ದೊಡ್ಡ ಏಟಿನ ಶಬ್ದ 
ವಾಗಿ ಅದರ ಜೊತೆ ಒಂದು ದೇಹ ನೆಲಕ್ಕೆ ಬಿದ್ದ ಶಬ್ದವಾಗಿ, ಅನಂತರ ಎಲ್ಲವೂ ನಿಶ್ಶಬ್ದ 
ವಾಯಿತು. ಅತಿಥಿಗಳು ಒಬ್ಬರ ಮುಖವನ್ನೊಬ್ಬರು ನೋಡುತ್ತ "ಮಿಸೆಸ್‌ ಕೆಳಕ್ಕೆ 
ಬಿದ್ದು ಹೋದಳು, ಇನ್ನು ಯಾಕೆ ನಮಗೆ ಉಸಾಬರಿ, ಟರ್ಕಿಯನ್ನು ನಮಗೆ ಕೊಟ್ಟು 
ಅವರು ಹೊಡೆದಾಡಬಹುದಾಗಿತ್ತು' ಎಂದುಕೊಂಡು ತಮ್ಮ ಮನೆಗಳಿಗೆ ಹೋದರು. 
ಇದಾದ ಎರಡು ತಿಂಗಳುಗಳ ಕಾಲ, ಗಂಡ ಹೊರಕ್ಕೆ ಹೊರಡಲೇ ಇಲ್ಲ, 
ಅವನು ಸತ್ತುಹೋಗಿದ್ದರೂ ಇರಬಹುದೆಂದು ಅವನ ಮಿತ್ರರು ಭಾವಿಸಿದರು. ಇದರ 
ವಿಷಯವನ್ನು ಪರೀಕ್ಷಿಸೋಣ ಎಂದು ಮಿತ್ರನೊಬ್ಬನು ಅವರ ಮನೆಗೆ ಬುದನು, 
ಮನೆಯ ಯಜಮಾನ ತೆಪ್ಪಗೆ ಕುರ್ಚಿಯ ಮೇಲೆ ಕುಳಿತಿದ್ದ. ಅವನ ದೇಹ ಸ್ವಲ್ಪವೂ 


೧೪೪ ಅಮೆರಿಕದಲ್ಲಿ ಗೊರೂರು 


ಕುಗ್ಗಿರಲಿಲ್ಲ. ಆದರೆ ಅವನಿಗೆ ಉತ್ಸಾಹವೇ ಇರಲಿಲ್ಲ. ಧ್ವನಿಯೂ ತಗ್ಗಿ ಹೋಗಿತ್ತು. 
ಅವನ ಪೌರುಷವೂ ಆತ್ಮಪ್ರತ್ಯಯವೂ ಸೊನ್ನೆಯಾಗಿತ್ತು. ಸ್ನೇಹಿತನಿಗೆ ಗೊತ್ತಾ 
ಯಂತು. ಇವನಿಗೆ ಹೆಂಡತಿಯಿಂದ ಒದೆತ ಬಿದ್ದಿದೆಯೆಂದಂ. ಅವನು ಮನಸ್ಸಿನಲ್ಲಿಯೇ 
ನಗಂತ್ತ ಎರಡು ತಿಂಗಳ ಹಿಂದೆ ಗಂಡ, ಹೆಂಡತಿಯನ್ನು ಹೊಡೆಯೆಂತ್ತ ಓಡಿಸಿಕೊಂಡಂ 
ಹೋದ ಸನ್ನಿವೇಶವನ್ನು ಜ್ಞಾಪಿಸಿಕೊಂಡ. ಕೊನೆಯಲ್ಲಿ ಬಲವಾಗಿ ಏಟುಬಿದ್ದು 
ದೊಪ್ಸೆಂದು ಕೆಳಕ್ಕೆ ಬಿದ್ದುದು ಗಂಡನೇ ಎಂದು ಅವನಿಗೆ ಖಾತರಿಯಾಯಿಂತು. ಎಷ್ಟು 
ತಡೆದರೂ ತಡೆಯದೆ ಗಟ್ಟಿಯಾಗಿ ನಗು ಬಂದುಬಿಟ್ಟಿತು. ಗಂಡನೂ ನಕ್ಕನಂ. 
ವಂದನಾರ್ಪಣೆಯ ದಿನ ಅನೇಕರು ವಿಂತಿಮೀರಿ ಕುಡಿಯುವುದರಿಂದ ಅನೇಕ ಕಾರು 
ಅನಾಹುತಗಳೂ, ಸಾವೂ ಸಂಭವಿಸುತ್ತವೆ. ಆಮೆರಿಕ ಕೆನಡ ಎರಡರ ಸಂಸ್ಕೃತಿಯೂ 
ಒಂದೇ ಆದರೂ, ಕೆನಡದಲ್ಲಿ ಒಂದು ದಿನ ವಂದನಾರ್ಪಣೆಯ ದಿನ. ಅಮೆರಿಕದಲ್ಲಿ 
ಮತ್ತೊಂದು ದಿನ ಹೀಗೆ ಆಚರಿಸುತ್ತಾರೆ. ಅಂತು ಆ ದಿನವೂ ಶುಕ್ರವಾರೆದ ರಜ 
ದಿನವಾಗಿ ಶನಿವಾರ-ಭಾನಂವಾರಕ್ಕೆ ಸೇರಿಕೊಳ್ಳುವುದಾಗಿರುತ್ತದೆ. ಈ ವರ್ಷ ಆ ದಿನ 
ಕೆನಡದಲ್ಲಿ ಅಕ್ಟೋಬರ್‌ನಲ್ಲಿಯೂ, ಅಮೆರಿಕದಲ್ಲಿ ನವಂಬರ್‌ನಲ್ಲಿಯೂ ನಡೆಯಿತು. 
ನ್ಯೂಯಾರ್ಕಿನಲ್ಲಿ ಈ ದಿನವನ್ನು ತುಂಬ ವೈಭವದಿಂದ ಆಚರಿಸಂತ್ತಾರೆ. ವಿಚಿತ್ರ 
ಶೋಭೆಯ ದೀಪಾಲಂಕಾರಗಳು, ನಾನಾ ಅಲಂಕಾರಗಳ ವಾಹನಗಳು, ಬಯಲು 
ರಂಗಮಂಟಪದಲ್ಲಿ ನರ್ತನಕೂಟ ಪಾನಕೂಟ, ಅಮೆರಿಕ ಇತಿಹಾಸಗಳ ನಿಶ್ಚಲಚಿತ್ರ 
ಗಳ ಪ್ರದರ್ಶನ, ರಾತ್ರಿಯಲ್ಲಿ ವಿನೋದಕೂಟ ನಡೆಯುತ್ತದೆ. ವಂದನಾರ್ಪಣೆಯ ದಿನ 
ಶುಕ್ರವಾರವೇ ಆಗುವುದರಿಂದ ಶನಿವಾರ ಭಾನಂವಾರ ಸೇರಿ, ಹೆಣ್ಣು ಗಂಡು ವೃದ್ಧ 
ರಾದಿಯಾಗಿ ಕ್ರೀಡಾಲೋಲರೂ ಪಾನಲೋಲರೂ ಆಗಿ ಮರಖಾ ಮಾಡಿಬಿಡುತ್ತಾರೆ. 
ಆದರೆ ಸೋಮವಾರ ಬೆಳಗ್ಗೆ ಅದೆಲ್ಲವನ್ನೂ ಮರೆತು ತಮ್ಮ ಕರ್ತವ್ಯಗಳಿಗೆ 
ಹಾಜರಾಗುತ್ತಾರೆ... ಇನ್ನು ಐದುದಿನ ಕತ್ತೆಗಳಂತೆ ದುಡಿಯಲು ಈ ವರುಷ. 
ಅಮೆರಿಕ ಕೆನಡ ಎರಡು ದೇಶಗಳಲ್ಲಿಯೂ, ಮುಂದಲಿಂದ ಒಂದೇ ದಿನ ವಂದನಾರ್ಪಣೆಯ 
ದಿನವನ್ನು ಆಚರಿಸಬೇಕೆಂಬ ಚರ್ಚೆಯಾಗಿ ಆ ವಿಷಯದಲ್ಲಿ ಒಮ್ಮತ ದೊರೆಯದೆ 
ಈಗಿರುವಂತೆಯೇ ಮುಂದುವರಿಯಬೇಕೆಂದು ತೀರ್ಮಾನವಾಯಿತು. 


ಹರೇಕ ಷ್ಣ 


ನಾನು ಎಡ್ಮಂಟನ್‌ನಲ್ಲಿ, ಒಂದು ಬೆಳಗಿನ ಜಾವ ಮಲಗಿರುವಾಗ, ಕಿಟಕಿಯ 
ಬಾಗಿಲು ತೆರೆದಿದ್ದುದರಿಂದ-ಗಾಳಿಯಲ್ಲಿ ಒಂದು ವಿಧವಾದ ವಾದ್ಯಸಂಗೀತ, ತಂಬೂರಿ. 
ತಾಳ, ಮೃದಂಗ, ಜೊತೆಯಲ್ಲಿ ಮನುಷ್ಯರ ಗಾನ, ಕೇಳಿಸಿದಂತಾಯಿತು. ಪ್ರಾತಃ 
ಕಾಲದ ಹವ ತುಂಬ ಹಿತವಾಗಿತ್ತು. ನನ್ನ ಅಳಿಯ ಸಂಗೀತಪ್ರಿಯನಾಗಿದ್ದುದ 
ರಿಂದ, ಭಾರತೀಯ ಸಂಗೀತಗಾರರ-ಅದರಲ್ಲಿಯೂ ಕರ್ನಾಟಕ ಸಂಗೀತಗಾರರ 


ಕ್ರಿಸ್ತರ ದೀಪಾವಳಿ ೧೪೫ 


ಹಾಡುಗಾರಿಕೆ, ವಾದ್ಯಗಳು ಇವುಗಳೆಲ್ಲದರ ರಿಕಾರ್ಡುಗಳನ್ನು ತುಂಬ ಇಟ್ಟಿದ್ದಾನೆ, 
ಆಫೀಸಿನಿಂದ ಹಿಂದಿರುಗಿದ ಕೂಡಲೇ ನಿತ್ಯ ಒಂದು ಸಲ, ಆರೈಕುಡಿ, ಸಂಬ್ಬಲಕ್ಷಿ , 
ವಸಂತಕುವರಾರಿ, ಚಂಬೈ, ಚೌಡಯ್ಯ, ಶಂಬಂಗುಡಿ, ದೊರೆಸ್ವುಮಯ್ಕಂಗಾರ್‌, 
ಸಂಬ್ರಹ್ಮಣ್ಯಪಿಳ್ಳೆ, ಜಯರಾಮನ್‌, ಗೋಪಾಲಕೃಷ್ಣ (ಪಿಟೀಲು), ಕೆಲವಾದರೂ 
ಕನ್ನಡ ರಿಕಾರ್ಡು (ಲೀಲಾವತಿಯವರ ಭಜನೆ, ಪಿ. ಬಿ. ಶ್ರೀನಿವಾಸ್‌ ಭಜನೆ) 
ಇವುಗಳನ್ನು ಅರ್ಧಮುಕ್ಕಾಲು ಘಂಟೆ ಕೇಳಿದ ಹೊರತು, ಆಯಾಸ ಪರಿಹಾರವಾದಂತೆ 
ಅವನು ಭಾವಿಸುವುದಿಲ್ಲ. ಈ ದಿನವೂ ಹಾಗೆಯೇ ಅವನು ಯಾವುದೋ ರಿಕಾರ್ಡನ್ನು 
' ಹಾಕಿರಬಹುದೆಂದು ನಾನು ಭಾವಿಸಿದೆ. ಆಗಲೇ ನನ್ನ ಮಗಳು ಎದ್ದು, ಕಾಫಿ 
ಮಾಡಲು ಓಡಾಡುತ್ತಿರುವ ಸದ್ದು ಕೇಳಿಸುತ್ತಿತ್ತು. ಚಳಿ ಸ್ವಲ್ಪ ಇದ್ದುದರಿಂದ 
ಇನ್ನೂ ಒಂದು ಕಿರುನಿದ್ರೆ ತೆಗೆಯೋಣವೆಂದಂ ನನ್ನ ಇಚ್ಛೆ. ಆದರೆ ಒಂದು ಆಶ್ಚರ್ಯ. 
ಕೇಳುತ್ತಿದ್ದ ವಾದ್ಯ ಮತ್ತು ಮಾನವ ಕಂಠದ ಧ್ವನಿ-ಮುಖ್ಯವಾಗಿ ಕಂಚಿನ ತಾಳದ 
ಧ್ವನಿ ಹತ್ತಿರ ಹತ್ತಿರವಾಗುತ್ತಿರುವಂತೆ ಕೇಳಿಸಿತು, ತೂಕಡಿಸುತ್ತಿದ್ದ ಕಣ್ಣುಗಳನ್ನು 
ನಿಶೆಯ ಸೆರಗಿನಿಂದ ಬಿಡಿಸಿಕೊಂಡು ಎದ್ದು ಕುಳಿತೆ. ಆ ವೇಳೆಗೆ ನನ್ನ ಮಗಳು 
ಕೊಠಡಿಗೆ ಬಂದು, "ರಾಧಾಕೃಷ್ಣ ಗುಂಪು ಬರುತ್ತಿದೆ, ಬುದು ನೋಡಿ'' ಎಂದಳು. 

ಆತುರ ಅತುರವಾಗಿ ಮಹಡಿ ಮೆಟ್ಟಲು ಇಳಿದು ಬೀದಿಯ ಬಾಗಿಲಿಗೆ ಬಂದು 
ನಿಂತೆ. ಇಪ್ಪತ್ತು ಇಪ್ಪತ್ತೆರಡು ಜನ, ಭಜಕರ ಗುಂಪು. ಎಲ್ಲರೂ-ಬಹುಮಟ್ಟಿಗೆ 
ಕಚ್ಚೆ ಪಂಚೆಯನ್ನೇ ಉಟ್ಟಿದ್ದರು. ಹಣೆಗೆ ನಿಜವಾದ ಶ್ರೀವೈಷ್ಣವರ ಬಿಳುಪು 
ಕೆಂಪು ನಾಮ. ಕೆಲವರು ತೋಳಿಗೆ ಎದೆಗೆ ಸಹ ನಾಮ ಇಕಿ ದ್ದರು. ಕೆಲವರು ಕೆಂಪು 
ಬಿಳುಪು ನಾಮಗಳ ಬದಲು ಹಳದಿ ಕೆಂಪು ನಾಮಗಳನ್ನು ಧರಿಸಿದ್ದರು. ನಾವಂ 
ಗಳಲ್ಲಿಯೂ ವೈವಿಧ್ಯವಿಶ್ತು. ಕೆಲವರದು ವಡಹಲೆ ಅಂದರೆ ಶುದ್ಧ U ಮಾರ್ಕ್‌, ಇನ್ನು 
ಕೆಲವರದು ತೆಂಕಲೆ ಎಂದರೆ ೦ ಕೆಳಗೆ ಅದಕ್ಕೆ ಆಸನವಾಗಿ ಒಂದು ಸಣ್ಣ ಗೂಟ, ಇನ್ನು 
ಕೆಲವರು ಅದರಲ್ಲಿಯೂ ಒಂದು ಮಧ್ಯಸ್ತಿಕೆ. ತೆಂಕಲೆಯೂ ಅಲ್ಲ, ವಡಹಲೆಯೂ ಅಲ್ಲ. 
U ನ ಎರಡು ತುದಿಯೂ ಹುಬ್ಬಿನ ನಡುವೆ ಬಂದು ಸೇರುವಲ್ಲಿ, ಅದನ್ನು ಅಲ್ಲಿ ಸೇರಿಸದೆ 
ಸಣ್ಣ ಆಕಾರದಲ್ಲಿ ಮೂಗಿನ ತುದಿಗೆ ತಂದು ಅಲ್ಲಿ ಅದನ್ನು ಸೆ:ರಿಕುವುದು, ಅದು 
ಮೂಗಿನ ಆಕುರವನ್ನೇ ಮರೆಸಿ, ಪೂರ್ತ ಮುಖವೇ ನಾಮದ ಆಕಾರವನ್ನು ಧರಿಸಿದಂತೆ 
ತೋರುತ್ತದೆ. ಹೀಗೆ 'ದೇವರು ಒಬ್ಬ ನುಮ ಹಲವು' ಎಂಬುತೆ ಮುಖ ಒಂದು, 
ನಾಮ ಹಲವು. 

ಒಬ್ಬನಾಗಲೀ ಷರಟ) ಅಥವ ಬನೀನನ್ನು ಹುಕದಿದ್ದುದು ಒಂದು ವೈಶಿಷ್ಟ, 
ಕೆಲವರು ನಮ್ಮ ಲುಂಗಿ ಸುತ್ತಿದ್ದರು. ಆದರೆ ಯಾನ ಬಟ್ಟೆಯೂ ಬಿಳಿಯ ಬಣ್ಣ 
ದ್ಹಾಗಿರಲಿನ್ಲ (ಅರಸಿನ, ಕಾವಿ, ಕೇಸರಿ-ಒಬ್ಬಿಬ್ಬರು ಹಳುರು ಬಸ್ಣ ಸಹ). ಬಹಂ 
ಮಂದಿ ತಲೆಯನ್ನು ಪೂರ್ತ ಕ್ಷೌತ ಮಾಡಿಕೊಂಡಿದ್ದರು. ಒಬ್ಬನ ಕೈಯಲ್ಲಿ ಶ್ರುತಿ 

10 


೧೪೬ ಅಮೆರಿಕದಲ್ಲಿ ಗೊರೂರು 


ಪೆಟ್ಟಿಗೆ, ಇಬ್ಬರಲ್ಲಿ ತಾಳ, ಒಬ್ಬ ಮೃದಂಗ (ಕತ್ತಿಗೆ ಬಟ್ಟೆ ಹಗ್ಗ ದಿಂದಲೇ ನೇತಂ 
ಬಿಟು ) ಕೊಂಡಿದ್ದನಂ.) ಇಬ್ಬರ ಕೆ ಯಲ್ಲಿ ಜಪಸರಗಳನ್ನೂ ಹಿಡಿದುಕೊಂಡಿದ್ದರು. 
ಒಬ್ಬರು ಒಂದಂ ಹಸಿರು ಹಾರವನ್ನು ಕತ್ತಿನಲ್ಲಿ ಹಾಕಿದ್ದರು. ಅವರೆಲ್ಲ ಉಚ್ಛೆಕಂಠ 
ದಲ್ಲಿ "ಹರೆ ರಾಮ ಹರೆ ರಾಮ ರಾಮ ರಾಮ ಹರೆ ಹರೆ । ಹರೆ ಕೃಷ್ಣ ಹರೆ ಕೃಷ್ಣ 
ಕೃಷ್ಣ ಕೃಷ್ಣ ಹರೆ ಹರೆ' ಎಂದು ತಾಳಲಯಬದ್ಧವಾಗಿ, ಸೊಗಸಾಗಿ, ಸ್ಪಷ್ಟವಾಗಿ 
ಹಾಡುತ್ತಿದ್ದರು. ನನಗಂತೂ ಅವರು ಯಾವ ರೀತಿಯಲ್ಲಿಯೂ ನಮ್ಮ ವೈದಿಕರಿ 
ಗಿಂತ ಭಿನ್ನವಾಗಿ-ವೇಷ ಭೂಷಣಗಳಲ್ಲಿ ತೋರಲಿಲ್ಲ. ಅವರಂ ನಡುರಸ್ತೆಯನ್ನು 
ಬಿಟ್ಟು ಪ್ರತಿ ಮನೆಯ ಮುಂಬೆಯೂ ಕಾಲುದಾರಿಯಲ್ಲಿ ಮುಂದುವರಿಯುತ್ತಿದ್ದರು. 
ಆ ವೇಳೆಯಲ್ಲಿ ಇನ್ನೂ ಹಾಸಿಗೆಯಿದಲೇ ಏಳದಿದ್ದ ಹೆಣ್ಣು ಗಂಡುಗಳೂ ಸಹ, ಎದ್ದು 
ಬಂದು ಕಣ್ಣು ಹೊಸಕಿಕೊಳ್ಳುತ್ತ ಬಾಗಿಲಲ್ಲಿ ನಿಂತು, ಸ್ವಲ್ಪ ದೂರದವರೆಗೆ ಭಜಕರನ್ನು 
ನೋಡುತ್ತಿದ್ದು ಮನೆ ಒಳಗೆ ಹೋದರು. ಭಜಕರ ಪೈಕಿ ಒಬ್ಬ, ಪ್ರತಿ ಮನೆ 
ಯವರಿಗೂ ಒಂದು ಟೈಪ್‌ ಮಾಡಿದ್ದ ಚೀಟಿ ಕೊಡುತ್ತಿದ್ದ. ಬಾಗಿಲು ತೆರೆಯ 
ದಿದ್ದವರ ಮನೆ ಗೊಟ್ಟದಲ್ಲಿ ಹಾಕಿ ಹೋಗುತ್ತಿದ್ದ. "ಸಂಜೆ 6 ಗಂಟೆಗೆ ಸಾಮೂಹಿಕ' 
ಗೀತಾಪಠನ ಮತ್ತು ಗೀತೆಯ ಮೇಲೆ ಭಾಷಣ' ನಾನು ಅವರೊಡನೆ ಮಾತನಾಡಬೇಕು 
ಎನ್ನುತ್ತಿರಂವಷ್ಟರಲ್ಲಿ, ಮುಂದಲ ಸಾಲಿನಲ್ಲಿ ಬರುತ್ತಿದ್ದ "ಸ್ವಾಮಿ'ಯೆ ನನ್ನನ್ನು 
ಮಾತನಾಡಿಸಿದ. “ನೀವು ಭಾರತದವರೆದು ತಿಳಿದರೆ ತಪ್ಪುಗುವುದಿಐ್ಲ, ಅಲ್ಲವೆ? 
ನಾನು "ಹೌದು ನಾನು ಭಾರತದವನಂ ಸರಿ. ನಿಮ್ಮನ್ನು ಕಂಡು ತುಂಬ ಸಂತೋಷ 
ವಾಯಿತು' ಎಂದೆ. ಆತ "ನಾವು ಭಜನೆ ಮಾಡುತ್ತಿರುವ ಕ್ರಮ ಸರಿಯೆ, ಈ 
ಅನುವಕಾನ ನಮಗೆ ಯಾವಾಗಲೂ ಇದ್ದೇ ಇದೆ' ಎಂದ. ನಾನು "ಭಜನೆ ಸರಿ 
ಯಾಗಿದೆ, ನಿಮ್ಮ ಶ್ರದ್ಧೆ ನನಗೆ ತುಂಬ ಮೆಚ್ಚಿಕೆ' ಎಂದೆ. ಆವರು “ನಾವು ಹೀಗೆ 
ಭಜನೆ ಮಾಡುತ್ತ ಎರಡು ತಿಂಗಳಿನಿಂದಲೂ ಮಾಂಟ್ರೀಲ್‌ ಕಡೆಯಿಂದ ಬರುತ್ತಿದ್ದೇವೆ, 
ಈ ರಾತ್ರಿ ಇಲ್ಲಿ ತಂಗುತ್ತೇವೆ. ಸಿಟಿ ಕೌನ್ಸಿಲ್‌ ಹಾಲ್‌ ಮೈದಾನದಲ್ಲಿ ರಾತ್ರಿ ನಮ್ಮ 
ಕಾರ್ಯಕ್ರಮವಿದೆ, ನೀವು ತಪ್ಪದೆ ಬರಬೇಕು' ಎಂದರು. ನಾನು ಖಂಡಿತ ಬರು 
ತ್ತೇನೆಂದು ಹೇಳಿ ಕಳುಹಿಸಿದೆ. ನಾನೂ ಅವರ ಜೊತೆ ಭಜನೆ ಹೋದರೆ ಒಳ್ಳೆಯ 
ದಲ್ಲವೆ ಎನಿಸಿತು ನನಗೆ, ಆದರೆ ನನಗೆ ಸ್ನುನವಾಗಿಲ್ಲ, ಅವರೆಲ್ಲ ನುಮ ಬೇರೆ ಇಕ್ಕಿ 
ದ್ದಾರೆ ಎಂದು ಹಿಂದೆಗೆದೆ. ಬಾಗಿಲು ಹಾಕಿ, ಹರೆ ರಾಮ ಹರೆ ಕೃಷ್ಣರ ಪ್ರಭಾವ 
ವನ್ನು ನೆನೆಯಂತ್ತ ಕುಳಿತಿದ್ದೆ. ಸುಮಾರು ಇಪ್ಪತ್ತು ನಿಮಿಷಗಳ ನಂತರ, ಬಾಗಿಲಿನ 
ಗಂಟೆ ಸದ್ದಾಯಿತಂ, ನಾನು ಬಾಗಿಲು ತೆಗೆದಾಗ ಅದೇ ಸ್ವಾಮಿಗಳೇ ಎದುರಿಗೆ. 
ಮತ್ತೆ ನಿಂತಿದ್ದರು. ನಾನು ಒಳಕ್ಕೆ ಆಹ್ವಾನಿಸಿ ಕುರ್ಚಿಯ ಮೇಲೆ ಕೂರಿಸಿದೆ. 
ಸ್ವಾಮಿಯು "ನೀವು ಯಾರೆಂಬುದಂ ನನಗೆ ತಿಳಿಯಲಿಲ್ಲ. ಫಾದರ್‌ (ಪಾದ್ರಿ) ನನ್ನ 
ಪರಿಚಿತರು, ಅವರು ನೀವು ಇಂಡಿಸುನ್‌ ಕಲ್ವರ್‌, ಇಂಡಿಯನ್‌ ಸಿವಿಲಿಸೇಷನ್‌ 


ಕ್ರಿಸ್ತರ ದೀಪೌವಳಿ ೧೪೭ 


ಮೇಲೆ ತುಂಬ. ತಿಳಿದವರೆಂದು ಹೇಳಿದರು. ನೀವು ಗಾಂಧೀಜಿಯವರ ನಿಷ್ಠ ಅನಂ 
ಯಕಾಯಿಗಳಂತೆ. ನೀವು ಸಂಜೆ ಖಂಡಿತ ನಮ್ಮ ಭಜನೆಗೆ ಬರಬೇಕು, ಜನರಿಗೆ ನಾಲ್ಕೂ 
ಉಪದೇಶ ಹೇಳಬೇಕು' ಎಂದರು. ನಾನು "ಹೇಗೂ ಬರುತ್ತೇನೆ, ಉಪದೇಶದ ವಾತ 
ಅಲ್ಲಿ ಬಂದನಂತರ ನೋಡೋಣ' ಎಂದೆ. ಅವರು `ಆಗಲೇಬೇಕು' ಎಂದು ಹೇಳಿ, ಕಾಫಿ 
ಕುಡಿದ ಹೊರಟರಂ. ಅವರು "ಉಪದೇಶ ಆಗಬೇಕು” ಎಂದಾಗ ನನಗೆ ಹಿರಿಯರ 
ಮಾಸ್ತಿಯವರ ನೆನಪು ಬಂತು. ಮಾಸ್ತಿ ಒಂದು ಸಲ "ಉಪದೇಶ ಆಗಬೇಕಂ, 
ಮಾಡುವುದಲ್ಲ' ಎಂದು ಹೇಳಿದ್ದರು. ಈ ಸಂಗತಿ ನಾನು ಸ್ವಾಮಿಗಳಿಗೆ ಹೇಳಿದೆ. 
ನನ್ನ ಇಂಗ್ಲಿಷ್‌ ಜ್ಞಾನದ ಕೊರತೆಯಿಂದಾಗಿ ನಾನು ಆಗಬೇಕು ಎಂಬ ಮಾತನ್ನು 
ವಿವಸುರಿವುದು ಕಷ್ಟವಾಯಿತು. "We must imbile the message, we 
cannot be taught the message’ ಎಂದೆ, ನಾನಂ ಪಾದ್ರಿಗಳ ಜೊತೆ ನಾಲ್ಕಾರಂ 
ಗಳಿಗೆ ನನ್ನ ಪ್ರತಿಷ್ಠೆ ತೋರಿಸಲು ಮಾತನಾಡಿ, "when 1 survey the wonderous 
0£೦೩5'-ನಾನು ಅದ್ಭುತವಾದ ಶಿಲುಬೆಯನ್ನು ನೋಡಿದಾಗ-ಎಂಬ ಗೀತೆ ಗಾಂಧೀಜಿಗೆ 
ಪ್ರಿಯವಾಗಿತ್ತೆಂದೂ ಅವರು ಕ್ರಿಶ್ಚಿಯನ್‌ರಿಗಿಂತ ಹೆಚ್ಚು ಕ್ರಿಶ್ಚಿಯನ್‌ರೆಂದೂ 
ಹೇಳಿದುದು, ನನ್ನನ್ನ ಈ ಅಪಾಯದಲ್ಲಿ ಕೆಡವಿತ್ತು. 

ಆ ಸಂಜೆ ನಾನಂ ಸಕಾಲದಲ್ಲಿ ಸಭಾಸ್ಮಳಕ್ಕೆ ಹೋದೆ. ಸಾಧುಗಳು ತಕ್ಕಮಟ್ಟಿಗೆ 
ಜನರನ್ನು (ಸುಮಾರು 60 ಸ್ತ್ರೀಪುರುಷರು) ಸೇರಿಸಿದ್ದರು. ಹೆಚ್ಚು ಮಂದಿ ನಲವತ್ತು 
ವಯಸ್ಸಿಗೆ ಮೇಲ್ಬಟ್ಟವರು. ಇಪ್ಪತ್ತೈದು ವಯಸ್ಸಿನವರೂ ಸಹ ಹತ್ತು ಹನ್ನೆರಡು 
ಜನರಿದ್ದರು. ಹರೆ ರಾಮ ಹರೆ ಕೃಷ್ಣ ಭಜನೆಯಾದ ಕೂಡಲೆ 'ಪಾರ್ಥಾಯ ಪ್ರತಿ 
ಬೋಧಿತಾಂ' ಹೇಳಿ ಸ್ಥಿತಪ್ರಜ್ಞಲಕ್ಷಣವನ್ನು ಪಾರಾಯಣ ಮಾಡಿದರು. ಉಚ್ಛಾರಣೆ 
ಯಲ್ಲಿ ಸ್ವಲ್ಪ ದೋಷಗಳಿದ್ದರೂ ತಪ್ಪು ಇರಲಿಲ್ಲ. ಅನಂತರ ನನ್ನನ್ನು ಸಂಧಿಸಿದ್ದ 
ಸ್ವಾಮಿಗಳು, "ಗೀತೆ, ಜಗತ್ತನ್ನು ಉದ್ಧಾರಮಾಡುವ ಗ್ರಂಥ. ತೊಳಲಿದ ಯಾಂತ್ರಿಕ 
ನಾಗರಿಕತೆಗೆ ಇದು ದಿವ್ಯೌಷಧ. ಪೌರ್ವಾತ್ಮರ ಸಮಸ್ತ ಚಿಂತೆ, ಅನುಭವ ಜ್ಞಾನದ 
ಗಟ್ಟಿ ಇದು. ಈ ವಿಷಯದ ಮೇಲೆ ಮಾತನುಡಲು ನಮಗೆ ಇಂದು ಇಲ್ಲಿ ನಿಜವಾಗಿ 
ಅರ್ಹರಾದ ಒಬ್ಬ ಅನಂಭವಿ ಭಾರತೀಯರು ಸಿಕ್ಕಿದ್ದಾರೆ' ಎಂದು ಹೇಳಿದರು. ನಾನು 
ಒಳ್ಳೆ ಕಷ್ಟಕ್ಕೆ ಸಿಕ್ಕಿಕೊಂಡೆ. ಬಾಯಿ ಮುಚ್ಚಿಕೊಂಡು ಜ್ಞಾನಿ ಎಂದು ನಟಿಸುತ್ತಿದ್ದ 
ನನಗೆ, ಹೀಗೊಂದು ಸಂದರ್ಭ ಬಂದು ಪರೀಕ್ಷೆಯಾದೀತೆಂದು ಹೊಳೆದಿರಲಿಲ್ಲ. ಆದರೂ 
ಒಂದು ಸಣ್ಣ ಭಾಷಣ ಮಾಡಿದೆ. ಗೀತೆ, ಬರಿಯ ವೇದಾಂತ ಗ್ರಂಥವಲ್ಲ; ಶಾಸ್ತ್ರ 
ಗ್ರಂಥವೂ ಅಲ್ಲ, ಇದೊಂದು ಜೀವನ ಧರ್ಮ ಶಾಸ್ತ್ರ. ದಿನ ದಿನದ ಸಮಸ್ಯೆಗಳನ್ನೂ 
ಕೂಡ ಇದು ಪರಿಹರಿಸುತ್ತದೆ. ಭರತ ಖಂಡವನ್ನು ಅನೇಕ ಶತಮಾನಗಳಿಂದ ಕೈ 
ಹಿಡಿದು ನಡೆಸಿದೆ. ಇದು ಸ್ವಧರ್ಮವನ್ನೂ ಸ್ವಕರ್ತವ್ಯವನ್ನೂ ಬೋಧಿಸುವ ಶಾಸ್ತ್ರ. 
ಮಹಾತ್ಮ ಗುಂಧೀ ಇದನ್ನು ತುಯಿ ಎಂದು ಕರೆನಶ. ಬ್ರಿಟಿಷ” ಸರ್ಕಾರದೊಂದಿಗೆ 


೧೪೮ ಅಮೆರಿಕದಲ್ಲಿ ಗೊರೊರೆ 


ಇಪ್ಪತ್ತೈದು) ವರುಷಗಳ ಧರ್ಮಯುದ್ಧವನ್ನ-ಅಹಿಂಸೆ ಸತ್ಯದ ಆಧಾರೆದ ಮೇಲೆ- 
ಹೂಡಿ ಗೆದ್ದ ಗಾಂಧೀಜಿ, ರಾಜಕೀಯದಲ್ಲಿ ಪ್ರಥಮ ಬಾರಿಗೆ ೩೫ ಕೋಟಿ ಜನತೆಯನ್ನು 
ಧರ್ಮುಯಂದ್ಧದಲ್ಲಿ ಪ್ರವೇಶಗೊಳಿಸಿದ ಗಾಂಧೀಜಿ,-ಈ ಇಪ್ಪತ್ತನೆ ಶತವಕಾನದಲ್ಲಿ 
ಸಹ- "ಸಂಶಯ ಬಂದಾಗಲೆಲ್ಲ ನಾನು ಭಗವದ್ಗೀತೆಯನ್ನು ಮರೆಹೊಕ್ಕಿದ್ದೇನೆ. ಅದಂ 
ಯಾವಾಗಲೂ ನನ್ನ ಕೈ ಬಿಟ್ಟಿಲ್ಲ' ಎಂದಂ ಹೇಳಿದ್ದಾರೆ. ಹೀಗೆ ಗೀತೆ, ಆಧುನಿಕ ಜಗತ್ತು 
ಅತ್ಯಂತ ದೊಡ್ಡ ವ್ಯಕ್ತಿ ಮಹಾತ್ಮ ಎಂದು ಪರಿಗಣಿಸಿದ ಒಬ್ಬ ವಕಾನವ ಪ್ರೇಮಿಗೆ ಕೈ 
ದೀವಿಗೆಯಾಯಿತು'. 
ಅನಂತರ ಸ್ವಾಮಿಗಳು "ಸ್ಥಿತಪ್ಪಜ್ಞಲಕ್ಷಣದ ಮೇಲೆ ಸ್ವಲ್ಪ ವ್ಯಾಖ್ಯಾನಿಸಿ' 
ಎಂದರು. ನಾನು ಪ್ರತಿಯೊಂದು ಶ್ಲೋಕವನ್ನೂ ಬಾಯಲ್ಲಿಯೇ ಹೇಳಿ ಅರ್ಥವನ್ನು 
ಸ್ಪಷ್ಟಪಡಿಸಿದೆ. “ಒಂದು ಶ್ಲೋಕಕ್ಕೆ, ಒಂದು ಶ್ಲೋಕಕ್ಕೆ ಸಂಬಂಧ ಹೇಗೆ. ಶ್ಲೋಕ 
ಗಳನ್ನು ಹೀಗೆಯೇ ಯಕಾಕೆ ಬರೆಯಬೇಕು. ಶ್ಲೋಕಗಳ ಶಂಖ್ಯೆಯನ್ನು ಹೆಚ್ಚು ಕಡಿವೆಂ 
ಮಾಡಿದರೆ ಯಕಾಕಾಗದು ?' ಎಂದಂ ಕೇಳಿದರು. ಅದು ಸ್ವಲ್ಪ ತೊಡಕಿನ ಪ್ರಶ್ನೆಯೇ. 
ಹಿಂದು ಮುಂದಾದರೆ ತಪ್ಪಾಗುತ್ತೆ ಎನ್ನಲು ಅದು ಒಂದು ಸಂಗತಿಯ ನಂತರ ಒಂದು 
ಸಂಗತಿ ಬರುವುದಿಲ್ಲ. ಒಂದರ ಭಾವನೆಯಿಂದ ಮುಂದಲ ಭಾವನೆ ಸಕಾರಣವಾಗಿ 
ಬರುತ್ತೆ ಎಂದು ತೋರಿಸಬೇಕು. ನನಗೆ ತಿಳಿದುದನ್ನು ನಾನು ಹೇಳಿದೆ, ಒಬ್ಬರು 
“ಯಾ ನಿಶಾ ಸರ್ವಭೂತಾನಾಂ' ಶ್ಲೋಕಕ್ಕೆ ಅರ್ಥವನ್ನು ಕೇಳಿದರು. ಕೇಳಿದವರಂ 
ಗೀತೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದರೆ ಎಂಬುದಂತೂ ಅರ್ಥವಾಯಿತು. 
“ಎಲ್ಲರಿಗೂ ರಾತ್ರಿಯಾಗಿರುವಾಗ, ಯೋಗಿಗೆ ಹಗಲು ; ಎಲ್ಲರಿಗೂ ಎಚ್ಚರವಾಗಿರುವಾಗ 
ಯೋಗಿಗೆ ರಾತ್ರಿ. ಅಂದರೆ ಪ್ರಾಪಂಚಿಕ ವಸ್ತುಗಳಲ್ಲಿ ಎಲ್ಲರಿಗೂ ಎಚ್ಚರವಾಗಿರುವಾಗ, 
ಯೋಗಿಗೆ ಅದು ರಾತ್ರಿ. ಆಧ್ಯಾತ್ಮ ವಿಷಯಗಳಲ್ಲಿ ಪ್ರಾಪಂಚಿಕರು ನಿದ್ರಿಳುತ್ತಿದ್ದರೂ 
ಅದು ಯೋಗಿಗೆ ಹಗಲಂ' ಎಂದಂ ಹೇಳಿದೆ. 
ಪ್ರಶ್ನೋತ್ತರಗಳ ವೇಳೆ, ಸ್ವುಭಾವಿಕವಾಗಿ ಪ್ರಾರ್ಥನೆ, ಗಾಂಧೀಜಿಯ ಪ್ರಾರ್ಥನೆ 
ಕಡೆಗೆ ವಿಷಯ ಹರಿಯಿತು. ಗಾಂಧೀಜಿ, ಪ್ರುರ್ಥನೆಗೆ ಕೊಟ್ಟ ಸ್ಥಾನ, ಅದರ 
ಸಾಮೂಹಿಕ ಸ್ವರೂಪ, ಗಾಂಧೀ ಪ್ರಾರ್ಥನೆಯಲ್ಲಿ-ಆಶ್ರಮ ಮತ್ತು ಸಾರ್ವಜನಿಕ 
ಪ್ರಾರ್ಥನೆಯಲ್ಲಿ. ಗಾಂಧೀಜಿ, ಹಿಂದೂ, ಮುಸ್ಲಿಂ, ಕ್ರಿಸ್ತ, ಜೈನ, ಬೌದ್ಧ ಎಲ್ಲ ಮತ 
ಗಳಿಗೂ ಪ್ರಾಧಾನ್ಯತೆ ಕೊಟ್ಟುದು ಇವುಗಳನ್ನು ಹೇಳಿದೆ. ಒಬ್ಬರು ಗಾಂಧೀಜಿಯ 
ಪ್ರಾರ್ಥನೆಯಲ್ಲಿ ರಾಮನಾಮಕ್ಕೆ ಕೆಲವು ಮುಸಲ್ಮಾನರು ಆಕ್ಷೇಪಿಸಿದರಲ್ಲವೆ ?' ಎಂದು 
ಕೇಳಿದರು. ನಾನು ವಿನೋದವಾಗಿ "ನಿಮಗೆ ಹೇಗೆ ತಿಳಿಯಿತು ?' ಎಂದು ಕೇಳಿದೆ. 
ಅವರು, "ಗ್ರಂಥಗಳಲ್ಲಿ ಓದಿದ್ದೇನೆ" ಎಂದರು, ನಾನು "ಕೆಲವು ಮುಸಲ್ಮಾನರಂ 
ಎರೋಧಿಸಿದುದುಂಟು. ಮುಸಲ್ಮಾನರಲ್ಲದವರು ಕುರಾನನ್ನು ಮುಟ್ಟಲೇ ಕೂಡದು ; 
ವ್ಯಾಸಂಗ ವಾಡಬಾರದಂ' ಎಂದು ಸಹ ಹೇಳುತ್ತಾರೆ. ಆದರೆ, ಇಂಗ್ಲೆಂಡು, ಅಮೆರಿಕ, 


1 


ಕ್ರಿಸ್ತರ ದೀಪಾವಳಿ ೧೪೯ 


ಜರ್ಮನಿ ಮಂತಾದ ದೇಶಗಳಲ್ಲೆಲ್ಲ ಕ:ರಾನು ಇಸ್ಲಾಂಗಳನ್ನು ಕುರಿತು ಬೇಕಾದಂತೆ 
ಗ್ರಂಥಗಳಿವೆ. (ಅದನ್ನು ಮುಸಲ್ಮಾನರು ಆಕ್ಷೇಪಿಸುವುದಿಲ್ಲ. ಭಾರತದಲ್ಲಿ ಏನಾದರೂ 
ಬರೆದರೆ ವರಾತ್ರ ಆಕ್ಷೇಪಿಸುತ್ತಾರೆ.) ವಂಸಲ್ಮಾನರು ರಾಮನಾಮಕ್ಕೆ ಆಕ್ಷೇಪಿಸಿದಂದಂ 
"ರಾಮನು ಒಬ್ಬ ಮನಂಷ್ಯ, ರಾಜನ ವಂಗ ಅವನಿಗ್ಯಾಕೆ ಇಷ್ಟು ಪ್ರಾರ್ಥನೆ?' ಎಂದಂ. 
ಅದಕ್ಕೆ ಗಾಂಧೀಜಿ ಹೀಗೆ ಸಮಾಧಾನ ಹೇಳಿದರು. "ರಾಮ ಒಬ್ಬ ) ರಾಜಕುಮಾರ ಹೌದಂ. 
ಆದರೆ, ನನ್ನ ಭಾವನೆಯ ರಾಮ, ಬರಿಯ ರಾಜಕುಮಾರ ರಾಮನಲ್ಲ. ನನ್ನ ಭಾವನೆಯ 
ರಾಮ, ಸಕಲ ಸದ್ಗುಣ ಸಂಪನ್ನನಾದ-ನಿರ್ಗುಣನೂ ಆದ, ಜಗತ್‌ ಸೃಷ್ಟಿ ಸ್ಥಿತಿ ಲಯಗಳಿಗೆ 
ಕಾರಣನಾದ, ಅಣುವಿನಲ್ಲಿ ಅಣಂವೂ ವಂಹತ್ತಾದುದರಲ್ಲಿ ಮಹತ್ತೂ ಆದ ಸರ್ವಾಂತ 
ರ್ಕಾಮಿ. "ರಾಮ. ರಹೀಮ ತೇರೆ ನಾಮ್‌' ಎಂದು ಹೇಳಿದೆ. ಅವರ ಸಂಶಯೆ 
ಗಳನ್ನೆಲ್ಲ ನಾನಂ ಪರಿಹರಿಸಿದೆನೆಂದು ಹೇಳಲಾರೆ. ಆದರೆ, ಅವರ ಶ್ರದ್ಧೆ, ಹಿಡಿದ ಕೆಲಸ 
ವನ್ನು ಕೊನೆ ಮುಟ್ಟಿಸುವ ದೃಢ ನಿಶ್ಚಯ, ಒಂದು ಗುರಿಗಾಗಿ ಸಮಸ್ತವನ್ನೂ ತ್ಕಾಗ 
ವರಾಡಿಬಿಡುವ ಅವರ ಅನಾಸಕ್ತಿ, ನನ್ನನ್ನು ಆಕರ್ಷಿಸಿದವು. ಅವರ ಕೈಚೀಲಗಳಲ್ಲಿ 
ಅವರು ಭಗವದ್ಗೀತೆ, ನಾಮ (ಬಿಳಿ, ಕೆಂಪು, ಅರಸಿನ) ತಮ್ಮ ತಾಳ, ಜಪಸರ ಎಲ್ಲವನ್ನೂ 
ತುಂಬ ಅಚ್ಚುಕಟ್ಟಾಗಿ ಇಟ್ಟುಕೊಂಡಿದ್ದರು. ಒಬ್ಬರು ನುಣ್ಣಗೆ ಬೋಳಿಸಿದ್ದ ತಲೆಯ 
ವೇಲೆ ಸಹ-ನವ್ಮೂ ವೈದಿಕರಂತೆ-ಒಂದು ಬಿಳಿ ಕೆಂಪು ನಾಮ ಹಾಕಿದ್ದರು. ಅಕ್ಷತೆ, 
ವಿಭೂತಿ ಮುದ್ರೆಗಳನ್ನು ಧರಿಸಿರುವ ಹರೆ ಕೃಷ್ಣ ಪಂಗಡ ಇದ್ದರೂ ಇರಬಹುದು. 
ಆದರೆ ನಾನು ನೋಡಿದುದು ನಾಮವೇ ಪ್ರಬಲವಾಗಿದ್ದ ಪಂಗಡ. ಅದರಲ್ಲಿಯೂ 
ಒಬ್ಬಿಬ್ಬರಂ ಮಾಧ ರಂತೆ ಅಥವಾ ಉತ್ತರ ದೇಶದವರಂತೆ ಚಂದನ ಅಥವಾ ಅರಿಶಿನದ 
ಕಡ್ಡಿನಾಮಗಳನ್ನು ಸಹ ಹಾಕಿದ್ದರು. 

ನಾನು ನಾವಂದ ಮೇಲೆ ಒಂದು ಚಿಕ್ಕ ಪ್ರಬಂಧವನ್ನೇ ಬಿಗಿದೆ. ಶ್ರೋತ್ಸಗಳಂ 
ಚಿಕಿತ್ಸಕ ಬುದ್ಧಿಯ ಕುತೂಹಲಿಗಳು. ನಾಮದ ಸಂಕೇತವೇನು? ಎಂದು ಒಬ್ಬರು 
ಕೇಳಿದರು. ನಾನಂ “ಅದು ಎಂದು ಸಂಕೇತ, ಲಾಂಛನ, ಜೀವನ ವಿಧಾನ ; ಒಂದು 
ಪಂಥದವರ ಗುರುತು. ಪರವಣಾತ್ಮನ ಪಾದಂಕೆ ಎಂದು ನವ್ಮಲ್ಲಿ ನಂಬಿಕೆ. ಆದುದ 
ರಿಂದ ಅದನ್ನು ಧರಿಸಿದವರಿಗೆ ದೈವಭಕ್ತಿಯಂಂಟಾಗುತ್ತದೆ ಎಂದೆ. ಆಗ ಶ್ರೋತೃಗಳ 
ನಡಂವಿನ ಧ್ವನಿಯೊಂದು “'ನಾನಂ ಕೆಲವು ವರ್ಷಗಳ ಹಿಂದೆ ಭಾರತಕ್ಕೆ ಹೋಗಿದ್ದಾಗ 
ಜಾತಿಲಾಂಛನ, ಸಂಕೇತಗಳ ಬಗ್ಗೆ ತಕ್ಕಮಟ್ಟಿನ ಅಧ್ಯಯನ ನಡೆಸಿದೆ. ತಿರುಚಿಯಲ್ಲಿ 
ಒಂದು ಭವ್ಯವಾದ ವಿಗ್ರಹವಿದೆ. ಆ ವಿಗ್ರಹದ ಹಣೆಯ ಮೇಲೆ ಪ್ರಕಾಶಮಾನವಾದ 
ದೊಡ್ಡ ನಾಮ ಹಾಕಿದ್ದಾರೆ. ದೇವರ ಪಾದುಕೆ ದೇವರ ಷಣೆಯ ಮೇಲೆ ಬರ 
ಬಹುದೆ ?'' ಎಂದನು. ಶ್ರೋತೃಗಳು ಕೆಲವರು ಕಿರುದನಿಯಲ್ಲಿ ನಕ್ಕದ್ದೂ ನನ್ನ 


ಕಿವಿಗೆ ಬಿದ್ದಿತು. ನಾನಂ "ಈ ಮಾತನ್ನು ನೀವು ಮಾತ್ರ ಹೇಳುವ ಬುದ್ಧಿವಂತ 


ರೆಂದು ಭಾವಿಸಬೇಡಿ, ನಮ್ಮಲ್ಲಿಯೂ ಇದ್ದಾರೆ, ಧಾವಿ೯ಕ ಸಂಕೇತಗಳನ್ನು 


೧೫೦ ಅಮೆರಿಕದಲ್ಲಿ ಗೊರೂರು 


ನಾವು ಹಾಗೆ ಅರ್ಥ ವಾಡಬಾರದು. ಅದೊಂದು ವಿವರಣೆ ಅಷ್ಟೆ: ಕ್ರಿಸ್ತರು ಶಿಲಂಬೆ 
ಯನ್ನು ಪೂಜಿಸುತ್ತಾರೆ. ಶಿಲುಬೆ ಏಸಂವಿಗೆ ಮರಣವನ್ನು ತಂದಿತು. ಮರಣವನ್ನು 
ತರುವ ಸಂಕೇತವನ್ನು ನೀವು ಪೂಜಿಸಬೇಕೆ ?'' ಎಂದೆ. 

ನಾವುದ ಮೇಲೆ ವ್ಯಾಸಂಗ ವಕಾಡಿದವನು. ಅಲ್ಲೊಬ್ಬನಿದ್ದುದರಿಂದ, 
ನಾಮಗಳ ಸಂಖ್ಯೆ ಆಕಾರ, ದೇಹದ ಮೇಲಿನ ಯಾವ ಯಾವ ಭಾಗದಲ್ಲಿ ಅವು 
ಇರಬೇಕು, ಇವುಗಳನ್ನು ಕುರಿತ, ವಿನೋದದ ಚರ್ಚೆಯೇ ನಡೆದುಹೋಯಿತು. 
ಬೋಳು ತಲೆ ಬರಂಡೆಯ ಮೇಲೆ ನಾಮಂವಿಕ್ಕಿದ್ದ ಒಬ್ಬನ ನಾಮವನ್ನು ತೋರಿಸಿ, 
ಇನ್ನೊಬ್ಬರು “ಅದು ಸ್ವರ್ಗಕ್ಕೆ ನೇರಸೇತಂವೆ'' ಎಂದರು. ಒಂದು ಗಳಿಗೆ ಅದು 
ನನಗೆ ಅಮೆರಿಕ ಎಂಬದೇ ವಂೆತು ಹೋಗಿ ದಕ್ಷಿಣ ದೇಶದ ಯಾವುದೋ ಹಳ್ಳಿಯ 
ವೆ ೃದಿಕರ ಸಭೆ ಇರಬಹುದೆ? ಎನಿಸಿತಂ. ರಾವಾಾನುಜಾಚಾರ್ಕ ಗುರುಗಳು ಅಂದು 
-ಗೋವಕಾಂಸ ಭಕ್ಷಕ ಅಮೆರಿಕದವರು, ಸಾವಿರಾರು ವರ್ಷಗಳ ನಂತರ ತಮ್ಮ 
ಲಾಂಛನವನ್ನು ಇಂತಹ ಪರೀಕ್ಷೆಗೆ ಗುರಿಪಡಿಸಬಹುದೆಂದಾಗಲೀ, ಅಥವಾ ನಮ್ಮ 
ವಂಶಕ್ಕೆ ಸೇರಿದವರೆಂದು ನಾನು ಭಾವಿಸುವ ಅರಶಾಣಪಾಳಿ ವೆಂಕ್ಟ್ಚಾಚಾರ್ಯ್ಕರು 
“ಹೊಣಾಃ ಕರಣಾಹೀನಾಃ ತೃಣವಂಪಿ ಬ್ರಾಹ್ಮಣ ಗಣಂ ನ ಗಣಯಂತಿ'' ಎಂಬುದನ್ನು 
ಬರೆದಾಗಲಾಗಲೀ, ಈ ಭವಿಷ್ಯವನ್ನು ಕನಸಿನಲ್ಲಿಯೂ ಯೋಚಿಸಲಾರರು. ನಾವಂ 
ಗಳ ಸಂಖ್ಯೆಯ ವಿಮರ್ಶೆ ಬಂದಾಗ ನಾನಂ "ಹನ್ನೆರಡಂ ನಾವುಗಳೆಂದು ಸಂಪ್ರದಾಯ 
ವಿದೆ ಎಂದೆ, ಒಬ್ಬ ಕುಹಕಿ “ಹದಿನೈದು ಯಾಕೆ ಆಗಬಾರದು. ಹದಿನೆಂಟು ಇನ್ನೂ 
ಉತ್ತಮ. ಎಷ್ಟು ಹೆಚ್ಚಾದರೆ ಅಷ್ಟು ಖುಷಿ” ಎಂದ. ಸಭೆ ನಿಜವಾಗಿ ತುಂಬಾ 
ವಿನೋದದ ಮನೋಭಾವಕ್ಕೆ ತಿರುಗಿದಂತೆ ನನಗೆ ತೋರಿತು. ನಾನು, ನಮ್ಮಲ್ಲಿ 
ಒಂದು ಗಾದೆಯುಂಟು, “ಮೂರೆ ನಾಮದವನು ಸ್ವರ್ಗಕ್ಕೆ ಹೋದರೆ ಹನ್ನೆರಡು 
ನಾಮದವನು ಎಲ್ಲಿಗೆ ಹೋಗುತ್ತಾನೆ ಎಂದು'' ಎಂದೆ. ಅದನ್ನು ಇಂಗ್ಲಿಷಿಗೆ 
ಅನುವಾದಿಸಿದಾಗ ಸಭೆಯಲ್ಲಿ ದೊಡ್ಡ ನಗುವಿನ ಹುಯಿಲೆ ಎದ್ದಿತು. ಭಾರತದಲ್ಲಿದ್ದು 
ಇಂಗ್ಲಿಷಿನಲ್ಲಿ ಕವಿತೆಗಳನ್ನು ಬರೆದಿರುವ, ಜೇಮ್ಸ್‌ ಹೆಚ್‌ ಕಸಿನ್ಸ್‌ರಂ ಒಂದೆಡೆ ಚಂದ್ರ 
ನಿಗೆ. The cast mark of the heaven ಎಂದು ಹೇಳಿರುವುದನ್ನು ನಾನು ಅವರ 
ಲಕ್ಷ್ಯಕ್ಕೆ ತಂದೆ. 

ಆಗ ನಾನು "ಈ ವಿಷಯದಲ್ಲಿ ನೀವೇ ಬಹಳ ವಿನೋದಗಾರರೆಂದಂ ತಿಳಿಯ 
ಬೇಡಿ. ನವ್ಮನ್ನಿ ನೋಡಿಕೊಂಡು ನಾವೂ ನಗುತ್ತೇವೆ. ನಾನೇ ಈ ವಿಷಯದಲ್ಲಿ 
“ಅಯ್ಯಂಗಾರ್ಯರ ಮೊಹರಂ” ಎಂಬ ಕಥೆಯನ್ನು ಬರೆದಿದ್ದೇನೆ” ಎಂದು ಆ ಕಥೆಯನ್ನು 
ಇಂಗ್ಲಿಷ್‌ನಲ್ಲಿ ಅವರಿಗೆ ತಿಳಿಸಿದೆ. ನಾಮವನ್ನು ಅವರೂ ಇಕ್ಕಿದವರಾದುದರಿಂದ, 
ಅದರ ಸ್ವಾರಸ್ಯ ಅವರಿಗೆ ಚೆನ್ನಾಗಿ ಗೊತ್ತಾಯಿತಂ. ನನ್ನ ಕಥೆಯಲ್ಲಿ ಒಬ್ಬ 
ಅಯ್ಯಂಗಾರ್ಕರೆಂ ಬಂದಂ ನಮ್ಮ ವಸ್ತ್ರಗಳನ್ನೆಲ್ಲ ಹಾರಿಸಿಕೊಂಡು ಹೋಗುವ ಅಂಶ 


ಕ್ರಿಸ್ತರ ದೀಪಾವಳಿ ೧೫೧ 


ಬಂದಾಗ, ಒಬ್ಬರು "ಅದು ಕೃಷ್ಣ ಕಲ್ಫ್‌' ಎಂದರು, ನಾನು ಕೋಪದಿಂದ ಅವರಿಗೆ 
ಒಂದು ಪ್ರತಿಭಾಷಣ ಸಿದ್ಧಪಡಿಸುವಷ್ಟರಲ್ಲಿಯೆ ಮುಖಂಡರಾಗಿದ್ದ ಹಿರಿಯ ಸ್ವಾಮಿ 
“ಅದು ಕೃಷ್ಣನ ಬಾಲಲೀಲೆ ವಕಾತ್ರ ; ನಿಜವಾದ ಕೃಷ್ಣ ಕಲ್ಟ್‌, ನಾವು ನಡೆಸುತ್ತಿರಂ 
ವುದು; ರಾಧಾಕೃಷ್ಣ ಕಲ್‌ `ಭಗವದ್ಗೀತೆ ಕಲ್ಪ್‌'' ಎಂದರು. 
ಪ್ರವಚನವು, ಯಂತ್ರಯೋಗೇಶ್ವರಃ ಕೃಷ್ಣೋ ಶ್ಲೋಕದೊಂದಿಗೆ, ಶಾಂತಿಮಂತ್ರ 
ದೊಂದಿಗೆ ಮುಕ್ತಾಯವಾಯಿತಂ. ಮುಖ್ಯವಾಗಿ ಸ್ವಾಮಿಗಳು ಮತ್ತು ಎಲ್ಲ 
ಸದಸ್ಕರೂ ಸಹ-ತಮ್ಮ ಜತೆ ನಾವು ಇನ್ನೂ ಎರಡು-ಮೂರು ದಿನವಾದರೂ ಇದ್ದು 
ಇನ್ನೂ ಎರಡು ಊರುಗಳಲ್ಲಿ ಸಭೆಯಲ್ಲಿ ಇರಬೇಕೆಂದು ಬಯಸಿದರು. ನಾನು 
ವಯಸ್ಸಿನ ಕಾರಣದಿಂದ ನಿರಾಕರಿಸಿ “ಭಾರತದ ಪರವಾಗಿಯೂ ನಿಮಗೆ ಕೃತಜ್ಞತೆ 
ಅರ್ಪಿಸುತ್ತೇನೆ. ಚಳುವಳಿಯನ್ನು ಶುದ್ಧ ಅಧ್ಯಾತ್ಮ ಮಟ್ಟದಲ್ಲಿಯೇ ಇರಿಸಿ, ಸಂಖ್ಯೆ 
ಮುಖ್ಯವಲ್ಲ. ಗಂಣ ಮುಖ್ಯ'' ಎಂದೆ. ಅವರು "ಹಿರಿಯ ರಾಷ್ಟ್ರವಾದ ಭಾರತದಿಂದ, 
ಗೀತೆ ಜಗತ್ತಿಗೆ ಒಂದ: ಅಮೌಲ್ಯ ಕೊಡುಗೆ. ಅದರ ಸಂದೇಶವನ್ನು ಸರಿಯಾಗಿ 
ತಿಳಿಯಲು ಪ್ರಯತ್ನ ಪಡುತ್ತೇವೆ” ಎಂದರು. ಕಾರ್ಯಕ್ರಮಗಳನ್ನೆಲ್ಲ ಧ್ವನಿಮಂದ್ರಿ 
ಸಿದ್ದಾರೆ. ಪದೇ ಪದೇ ನಿಮ್ಮ ಬೋಧನೆಯ ಲಾಭ, ನಮಗೆ ದೊರೆಯುವುದೆಂದರು. 
ಅವರಿಂದ ಬೀಳ್ಕೊಳ್ಳುವಾಗ-ಅವರು ದೂರದ ಅಮೆರಿಕದವರಾದರೂ-ನನಗೆ ಭಾರತದ 
ಹಳೆವಿಂತ್ರರನ್ನು ಬೀಳ್ಕೊಡುವಷ್ಟೇ ಬೇಸರಿಕೆಯ ಮತ್ತು ಒಂಟಿತನದ ಅನುಭವ 
ವುಂಟಾಯಿತು. ಅವರು ಹೊರಡುವಾಗ ಭಾರತದ ರೀತಿಯಲ್ಲಿ ಕೈಮುಗಿದರು. 
ಅಮೆರಿಕದಲ್ಲಿ ಭಾರತ ದರ್ಶನಗಳು, ಉಪನಿಷತ್‌ಗಳು ಇವುಗಳ ಮೇಲೆಲ್ಲ ಪಿಎಚ್‌.ಡಿ. 
ಪ್ರಬಂಧವನ್ನು ಬರೆದಿರುವ ಜ್ಞಾನದಾಹಿಗಳು ಇದ್ದಾರೆ. ರಾವಕಾನಂಜರನ್ನು 
ಕುರಿತು ಪಿಎಚ್‌.ಡಿ. ಪ್ರಬಂಧವನ್ನು ಬರೆದು ಪ್ರಕಟಿಸಿರುವ ಒಬ್ಬ ಅಮೆರಿಕನ್‌ 
ವಿದ್ವಾಂಸರನ್ನೂ ನಾನು ಭೇಟಿಯರಾಗಿದ್ದೆ. 
ಇದಾದನಂತರ ಮೂರು ನಾಲ್ಕು ದಿನಗಳವರೆಗೆ ನನಗೆ ನಮ್ಮ ಸುತ್ತಮುತ್ತಲ 
ಕೆನಡಿಯನ್‌ ವಿಂತ್ರರೊಡನೆ ರಾಧಾಕ ಷ್ಟ ಪಂಥದ ಚರ್ಚೆಯೇ ನಡೆಯುತ್ತಿತ್ತು, 
ಅವರು ಅಮೆರಿಕದ ಕೃಷ್ಣ ಕಲ್ಫ್‌, ಅದರ ಚಳುವಳಿ, ಪ್ರಚಾರ, ಚಲನಚಿತ್ರ ಪುಟ 
ಗಳಂತಹ ಅದರ ಆಕರ್ಷಣೀಯ ಜಾಹಿರಾತು ಇವುಗಳನ್ನೆಲ್ಲ ಸ್ವಲ್ಪ ವಿನೋದದಿಂದ 
ನೋಡುತ್ತಾರೆ. ಇವೆಲ್ಲ ಒಂದು ವೇಷ, ಒಂದು ಸಂಪಾದನೆಯ ಮಾರ್ಗ ಎನ್ನುವವರೂ 
ಉಂಟಂ. ಆದರೆ ಈ ಚಳುವಳಿಯ ಪ್ರವರ್ತಕ ಸ್ವಾಮಿ ಪ್ರಭುಪಾದರಲ್ಲಿ, ಎಲ್ಲರಿಗೂ 
ಗೌರವವೂ ಪೂಜ್ಯಭಾವವೂ ಇದೆ. ನಾನು ನೋಡಿದ ಗುಂಪಿನವರು ಅಧಿಕೃತವಾಗಿ 
ಪ್ರಭುಪಾದರ ಸಂಸ್ಥೆಗೆ ಸೇರಿದವರೋ ಅಲ್ಲವೋ ನನಗೆ ತಿಳಿಯದು, 


ಆಲ್ಬರ್ಟ್‌ ನಿಧಾನ ಸಭೆ 


ಎಡ್ಮಂಟನ್‌ನಲ್ಲಿ ನನಗೆ ಆಲ್ಬರ್ಟ್‌ ಪ್ರಾಂತದ ವಿಧಾನ ಸಭೆಯ ವಿರೋಧ ಪಕ್ಷದ 
ನಾಯಕ ಬಾಬ್‌ ಕ್ಲಾರ್ಕ್‌ರ ಪರಿಚಯವಾಯಿತು, ನಾನು ಒಂದು ಕಾಲದಲ್ಲಿ ನಮ್ಮ 
ವಿಧಾನ ಸಭೆಯ ಸದಸ್ಮನೂ, ವೈಸ್‌ಛೇರ್ಮೆನ್‌ನೂ ಆಗಿದ್ದೆ ಎಂಬಂದು ತಿಳಿದಾಗ, ನನ್ನಲ್ಲಿ 
ಅವರಿಗೆ ಸಹೋದ್ಯೋಗಿ ಎಂಬ ಗೌರವವುಂಟಾಯಿತು. ಆಲ್ಬರ್ಟ್‌ ಕೆನಡದಲ್ಲಿ ಒಂದಂ 
ಪ್ರಾತ. ಪೂರ್ತ ಕೆನಡದ ಜನಸಂಖ್ಯೆಯೇ ಎರಡುವರೆ ಕೋಟಿ ಒಳಗೆ ಇದೆ, ಅದರ 
ಒಂದು ಪ್ರಾಂತವೆಂದರೆ ಬಹು ಸಣ್ಣ ಭಾಗ ಎಂಬುದು ನಿಶ್ಚಯ, ಆದರೆ ಅವರು 
ಖರ್ಚು ಮಾಡುವ ಹಣ, ಅವರ ಗಾತ್ತಕ್ಕೆ ತಂಂಬ ಅಧಿಕವಾಗಿರುತ್ತದೆ. ವಿಧಾನ ಸಭೆಗೆ 
ಭವ್ಯವಾದ ಕಟ್ಟಡ, ಸದಸ್ಯರಿಗೆ ಕಟ್ಟಡಗಳು, ಕ್ಯಾಂಟಿನ್‌ ಎಲ್ಲ ಜರ್ಬಾಗಿವೆ. 
ನಾನು ಅವರ ವಿಧಾನಸಭೆ (ಅಧಿವೇಶನ ಕಾಲದಲ್ಲಿರುವಾಗ) ನೋಡಬೇಕೆಂಬ ಇಚ್ಛೆ 
ವ್ಯಕ್ತಪಡಿಸಿದೆ. ಅದು ಸಭೆ ನಡೆಯುತ್ತಿರುವ ಕಾಲವೇ ಆಗಿತ್ತು. ಅವರು ನನಗೆ 
ತಮ್ಮ ಸಹಿಯಿದ್ದ ಪರವಾನಗಿಯ ಚೀಟಿಕೊಟ್ಟು, ಮರುದಿನ ಹನ್ನೆರಡು ಗಂಟೆಗೆ 
ಸಭಾಭವನಕ್ಕೆ ಬರಬೇಕೆಂದು ಹೇಳಿ ಹೋದರು. ನಾನು ಮರುದಿನ ಆ ವೇಳೆಗೆ 
ಹೋದಾಗ ಆಗಲೇ ಸಭಾಕಾರ್ಯ ಪ್ರಾರಂಭವಾಗಿತ್ತು, ಸ್ಪೀಕರ್‌ ಅಧ್ಯಕ್ಷತೆ ವಹಿಸಿದ್ದರು, 
ನಾನು ಕಾವಲುಗಾರರಿಗೆ ಚೀಟಿ ತೋರಿಸಿ, ಹೋಗಿ ಮಹಡಿಮೇಲೆ ಪ್ರೇಕ್ಷಕರ ಗ್ಯಾಲರಿ 
ಯಲ್ಲಿ ಕುಳಿತೆ. 

ವಿರೋಧ ಪಕ್ಷದ ನಾಯಕ ಬಾಬ್‌ರವರೇ ವರಾತನಾಡಂತ್ತಿದ್ದರೆ. ವಿಷಯ 
ಅಂತಹ ಪ್ರಾಮುಖ್ಯವಾದದ್ದೇನೂ ಆಗಿರಲಿಲ್ಲ. ಆಲ್ಬರ್ಟ್‌ ಪ್ರಾಂತದ ಎರಡನೇ 
ದೊಡ್ಡ ಊರು ಆದ ಕ್ಯಾಲ್ಗರಿಯಲ್ಲಿ, ಖಾಸಗಿ ವ್ಯಕ್ತಿಯೊಬ್ಬನಿಗೆ ಸೇರಿದ್ದ ಹಿಂದಲ 
ಕಾಲದಲ್ಲಿ ಕಟ್ಟಿ, ಈಗ ಪಾಳುಬಿದ್ದಿರುವ ಅಗಾಧವಾದ ದುರ್ಗ ಮತ್ತೂ ಅದಕ್ಕೆ 
ಸೇರಿದಂತೆ ಸಾವಿರಾರು ಎಕರೆ ಭೂಮಿ, ಈ ಆಸ್ತಿಯನ್ನು ಕೊಂಡು, ಅದನ್ನು ಹೊಸ 
ದಾಗಿ ಪ್ರವಾಸ ಮಂದಿರ, ಹೊಟೇಲು, ಸರ್ಕಾರದ ಕಟ್ಟಡಗಳು, ಸಭಾಭವನ 
ಇವುಗಳನ್ನೆಲ್ಲ ನಿರ್ಮಿಸುವುದು; ಅದಕ್ಕಾಗಿ ೪೦ ವಿಂಲಿಯನ್‌ ಡಾಲರುಗಳ ವೆಚ್ಚ. 
ಸರ್ಕಾರದ ಈ ಕೃಮಕ್ಕೆ ಸಭೆಯ ಅನುಮೋದನೆ ಕೇಳುವುದು. ಬಾಬ್‌ರವರು "““ಇದಂ 
ಸರ್ಕಾರಿ ಅಧಿಕಾರಿಗಳು ಮತ್ತು ಮೇಲುವರ್ಗದವರ ಸೌಕರ್ಯಕ್ಕೆ ವಾತ್ರ ಆಗುತ್ತೆ. ಆ 
ಹಳೆ ದುರ್ಗಕ್ಕೂ ಆ ಭೂಮಿಗೂ ನಾವು ಯಾಕೆ ಹಣ ತೆರಬೇಕು ; ನಾವೇ ಸರ್ಕಾರಿ 
ಭೂಮಿಯನ್ನು ಇಪ್ಪತ್ತು ಡಾಲರಿಗೆ ಎಕರೆಯಂತೆ ಹಂಚುತ್ತಿದ್ದೇವೆ. ಹೀಗಿರಂವಾಗ 
ಆ ಖಾಸಗಿ ಭೂಮಿಗೆ ಸಾವಿರಾರು ಡಾಲರು ಯಾಕೆ ಕೊಡಬೇಕು. ಇದಕ್ಕಿಂತ ಬಡವರಿಗೆ 


ಆಲ್ಬರ್ಟ್‌ ವಿಧಾನ ಸಭೆ ೧೫೩ 


ಆವಶ್ಯಕವಾದ ಯಕಾವುದಾದರೂ ಕಾರ್ಕ್‌ ಮಾಡೋಣ'' ಎಂದು ವಾದಿಸಿದರಂ, 
ಸರ್ಕಾರದ ವಂಃಂಶ್ರಿಗಳು “ನಾವು ಈಗ, ಬೇರೆ ಪಾಳಂ ಬಿದ್ದಿರಂವ ಸರ್ಕಾರಿ ಭೂವಿಂಯಲ್ಲಿ 
ಈ ವ್ಯವಸ್ಥೆ ವಕಾಡಿದರೆ, ಅದಂಊರಿನಿಂದ ಹೊರಕ್ಕೆ ದೂರ ಅಗಿಬಿಡುತ್ತದೆ. ಈಗ 
ಎಡ್ಮಂಟನ್‌ನಿಂದ ಕ್ಯಾಲ್‌ಗರಿಗೆ ಅರ್ಧಫಘಂಟಿಗೊಂದರಂತೆ ಏರ್‌ಬಸ್‌ ಓಡುತ್ತಿದೆ, 
ತಿರುಗಾಟ ಬಹಳ ಜಾಸ್ತಿ. ಸಣ್ಣ ವಿಮಾನ ನಿಲ್ದಾಣವನ್ನೂ ಕಟ್ಟಬೇಕು'” ಎಂದರು, 
ವಿರೋಧ ಪಕ್ಷದ ಸದಸ್ಯರೆಲ್ಲ ಬಾಬ್‌ರ ಭಾಷಣಕ್ಕೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದರು. 
ಆದರೆ ಸರ್ಕಾರಿ ಮಸೂದೆ ಅಂಗೀಕಾರವಾಯಿತು. ಸಭೆಯಲ್ಲಿ ಅಂತಹ ಗೊಂದಲ, 
ಗದ್ದಲ, ಉದ್ರೇಕದ ಮಾತು ಯಾವುದೂ ಇರಲಿಲ್ಲ. ವಿಷಯಗಳೆಲ್ಲ ಶಾಂತವಾಗಿ, 
ಗಂಭೀರವಾಗಿ, ಜವಾಬ್ದಾರಿಯಿಂದ-ಯಾರೊಬ್ಬರೂ ಲಘಂವಾಗಿ ಅಥವಾ ತಿರಸ್ಕಾರ 
ದಿಂದ ಮಾತನಾಡದೆ ತೀರ್ಮಾನವಾದಂವು. | 

ಬಾಬ್‌ರಂ ಭಾಷಣ ಮಾಡುತ್ತಿರುವಾಗ ವಂಹಡಿಯಕಡೆ ದೃಷ್ಟಿಹರಿಸಿ, ಅಲ್ಲಿ 
ಕುಳಿತಿದ್ದ ನನ್ನನ್ನು ಕಂಡರು. ಭಾಷಣ ಮುಗಿದ ಮೇಲೆ "ಸ್ಪೀಕರ್‌ ಗ್ಯಾಲರಿಗೆ ಬನ್ನಿ” 
ಎಂದು ಚೀಟಿ ಬರೆದು ಕಳುಹಿಸಿದರಂ. ಸ್ಪೀಕರ್‌ ಗ್ಯಾಲರಿಯಲ್ಲಿಯೂ ಪ್ರೇಕ್ಷಕರಂ 
ತುಂಬಿದ್ದರು. ನಾನೂ ಹೋಗಿ ಒಂದು ಕುರ್ಚಿಯ ಮೇಲೆ ಕುಳಿತೆ. ಹತ್ತು ಹದಿನೈದು 
ನಿವಿಂಷಗಳೊಳಗಾಗಿ ಸ್ಪೀಕ೦್‌ನ ಹೆಸರಿನಲ್ಲಿ ಪ್ರಿಂಟ್‌ ಅಗಿದ್ದ ಚೀಟಿ "ವಿರಾಮದ ವೇಳೆ 
ಟೀಗೆ ಸ್ಪೀಕರ್‌ ಜೊತೆ ಇರಬೇಕೆಂದಾ'' ಬಂತು. ಎರಡು ಗಂಟೆಯ ವಿರಾಮದಲ್ಲಿ 
ಸಭಾಕಾರ್ಯ ಸದ್ಯಕ್ಕೆ ಮುಗಿದು, ಟೀಗೆ ಹೋಗುವುದಕ್ಕೆ ವಂಂಂಚೆ ಕಾರ್ಯದರ್ಶಿ ಅಲ್ಲಿ 
ಬಂದಿದ್ದ ಅತಿಥಿಗಳ ಹೆಸರನ್ನು ಕೂಗಿ ಸಭೆಗೆ ಪರಿಚಯವಣಾಡಿಸಂವುದಂ ; ಆಗ ಅತಿಥಿ 
ಎದ್ದು ನಿಲ್ಲಂವುದಂ ; ಸದಸ್ಯರೆಲ್ಲ ಚಪ್ಪಾಳೆಯಿಂದ ತಮ್ಮಾ ಸಂತೋಷವನ್ನು ವ್ಯಕ್ತಪಡಿಸು 
ವುದು-ಈ ಸಂಪ್ರದಾಯ ನವಂಗೂ ನಡೆಯಿತು. ನಮ್ಮ ದೇಶದಲ್ಲಿ ನಾನೂ ವಿಧಾನ 
ಸಭೆಯ ಸದಸ್ಯನಾಗಿದ್ದೆ, ಸ್ವಾತಂತ್ರ್ಯ ಹೋರಾಟಗಾರನಾಗಿದ್ದೆ. ಗ್ಯಾಂಡಿ (ಗಾಂಧಿ)ಯಂ 
ಶಿಷ್ಯ ಎಂದಾಗ ಇದ್ದೂ ಹೆಚ್ಚು ಪ್ರಶಂಸಾ ಘೋಷಣೆ ನನಗೆ ದೊರಕಿತು. ಗಾಂಧಿಜಿ 
ಯಂನ್ನ್ನ ಯಾರ್ಯಾರು ಎಷ್ಟೆಷ್ಟು ಕೊಳ್ಳೆ ಹೊಡೆದಿರುವರೊ ? ನಾನೂ ಒಬ್ಬ. ಆ 
ದಿವಸ, ಒಬ್ಬ ಭಾರಿ ಮೋಟಾರ್‌ ತಯಕಾರಕರು ಮತ್ತೊಬ್ಬ ಪ್ರಸಿದ್ಧ ಪಾದ್ರಿ, ಒಬ್ಬ 
ಮಂನಶ್ಶಾಸ್ತ್ರಜ್ಞ, ಒಬ್ಬ ಪ್ರಸಿದ್ಧ ದ್ರಾಕ್ಷಾರಸ ತಯಾರಕ ಎಲ್ಲರನ್ನೂ ಸಭೆಗೆ ಪರಿಚಯ 
ಮಾಡಿಕೊಡಲಾಯಿತಂ. | 

ಟೀ ಎಂಬುದು ಒಂದು ಭಯಂಕರವಾದ ಭೋಜನ ಕೂಟವೇ ಆಗಿತ್ತು. 
ಮೇಜಂಗಳು ನಾನಾಬಗೆಯ ವಕಾಂಸಾಹಾರ, ವೀನು, ಮೊಟ್ಟೆ, ಬ್ರೆಡ್‌, ಹಣ್ಣಿನ 
ರಸಗಳು, ವೈನ್‌ಗಳ ಭಾರದಲ್ಲಿ ಜಗ್ಗಿದ್ದವು. ಊಟದ ಮೇಜಿನ ಮಂಂದೆಯೂ ಅವರು 
ನನಗೆ ಕೊಟ್ಟ ಪ್ರಮುಖ ಸ್ಥಾನವನ್ನು ನೋಡಿ ಇಂಡಿಯಾ ಮತ್ತು ಗಾಂಧಿ ಹೆಸರಿನ 
ಪ್ರಭಾವ ಅವರ ಮೇಲೆ ಅಗಿದೆಯೆಂದು ನಂಬಿದೆ, ಅವರೆಲ್ಲ ಸ್ವಾಭಾವಿಕವಾಗಿಯೇ 


೧೫೪ ಅಮೆರಿಕದಲ್ಲಿ ಗೊರೂರು 


ಒಳ್ಳೆಯ ಊಟಗಾರರಾಗಿದ್ದುದರಿಂದ, ವಕಾತಿನ ಹೆಚ್ಚು ಭಾಗ ನನ್ನ ಮೇಲೆಯೇ ಬಿತ್ತು. 
ನಮ್ಮ ಪ್ರಜಾಪ್ರಭಂತ್ವ, ಚುನಾವಣಾಕ್ರಮು, ಮತದಾರರ ಸಂಖ್ಯೆ, ಮತಕಟ್ಟೆಗಳಂ, 
ನಿಯವಿಂತವಾಗಂವ ಅಧಿಕಾರಿಗಳ ಸಂಖ್ಯೆ ಇವನ್ನೆಲ್ಲ ಕೇಳಿ ಅವರು ಆಶ್ಚರ್ಯಗೊಂಡರು. 
ಭಾರತದ ಜನಸಂಖ್ಯೆಯ ಪ್ರಶ್ನೆಯೂ ಸ್ವಾಭಾವಿಕವಾಗಿ ತಲೆಯೆತ್ತಿತು. ನಮ್ಮಲ್ಲಿಯೂ 
ಕುಟುಂಬ ಯೋಜನೆಯ ಕಾರ್ಯ ಶ್ರದ್ಧೆಯಿಂದಲೂ, ಚುರುಕಿನಿಂದಲೂ ನಡೆಯಂತ್ರಿದೆ 
ಯೆಂದು ಹೇಳಿದೆ. "ನಾನು ಗಾಂಧೀಜಿಯ ಜೊತೆ ಇದ್ದೆ. ಗಾಂಧೀಜಿಯೊಂದಿಗೆ 
ತಿರುಗಾಡಿದೆ. ಅವರ ಜೊತೆ ಮಾತನಾಡಿದೆ” ಎಂದ ಕೂಡಲೆ ಪ್ರತಿಯೊಬ್ಬರೂ ನನಗೆ 
ಹಸ್ತಲಾಘವವನ್ನು ` ಕೊಟ್ಟು "“ನಮ್ಮ ಮುಂದಲ ಪೀಳಿಗೆ ಗಾಂಧೀಜಿಯ ಜೊತೆ 
ಇದ್ದವರೊಬ್ಬರೊಂದಿಗೆ ಹಸ್ತಲಾಘವ ನಮ್ಮಾ ಹಿರಿಯರಿಗೆ ಲಭಿಸಿತು ಎಂದು ಸಂತೋಷ 
ಪಡುತ್ತಾರೆ'' ಎಂದರು, ಚಿಕ್ಕವಯಸ್ಸಿನವರು ""ನನ್ನ ಹಸ್ತಾಕ್ಷರವನ್ನು ಬೇಡಿ, 
ಗಾಂಧೀಜಿಯ ಒಂದು ವಾಕ್ಕ ಬರೆದು ಕೊಡಿ'' ಎಂದರು. ನಾನು ""ಅಣಂಬಾಂಬನ್ನು 
ಅಹಿಂಸೆ ಸೋಲಿಸುತ್ತದೆ'' ಎಂದು ಬರೆದಂಕೊಟ್ಟೆ. ಮತ್ತೊಬ್ಬರಿಗೆ ""ಸತ್ಯವೇದೇವರು'' 
ಎಂದು ಬರೆದುಕೊಟ್ಟೆ. ಗಾಂಧೀಮಠದ ಪೂಜಾರಿಗಳಿಗೆ ಜಗತ್ತಿನ ಎಲ್ಲೆಡೆಯೂ 
ಮನ್ನಣೆ ದೊರೆಯುವುದು. 

ಆಲ್ಬರ್ಟ್‌ ವಿಧಾನ ಸಭೆಯ ಕಾರ್ಯಕಲಾಪಗಳು ನನಗೆ ಬಹಳ ಸೌಮ್ಯವಾಗಿ, 
ಸ ಶೈಲ್ಪವಂಟ್ಟಿ ಗೆ ಸಪ್ಪೆಯಾಗಿ ಸಹ ತೋರಿತು. ಮರುದಿವಸ, ವಿರೋಧ ಪಕ್ಷದ 
ನಾಯಕರು, ಸರ್ಕಾರಿ ವಾಸೂದೆಯ ಮೇಲೆ ಪ್ರಭಾವಶಾಲಿಯಾದ ಭಾಷಣ ಮಾಡುವವ 
ರಾಗಿದ್ದುದರಿಂದ, ಬಾಬ್‌ರು ನನ್ನನ್ನು ಸಕಾಲಕ್ಕೆ ಸಭಾಭವನಕ್ಕೆ ಬರುವಂತೆ 
ಆಹ್ವಾನಿಸಿದ್ದರು, ನಾನು ಸಭಾಕಾರ್ಯ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಮುಂಚೆಯೇ 
ಸಭಾಭವನದಲ್ಲಿದ್ದೆ. ಸಭೆ ಒಂದು ಗಂಟೆಗೆ ಪ್ರಾರಂಭವಾಗಂವುದಿತ್ತು. ವಿಧಾನ ಸಭಾ 
ಕಚೇರಿಯ ಕಟ್ಟಡಕ್ಕೆ ಒಬ್ಬ ಮನುಷ್ಯ, ಸುಮಾರು ಹನ್ನೆರಡು ಗಂಟೆಯ ವೇಳೆಯಲ್ಲಿ 
ಹೆಗಲಿನ ಮೇಲೆ ಒಂದು ಬಂದೂಕವಿಟ್ಟುಕೊಂಡು ಪ್ರವೇಶಿಸಿದನು. ಅವನು ಬಂದು 
ದನ್ನು ನಾನೂ ನೋಡಿದೆ, ರಕ್ಷಣಾ ಸಿಬ್ಬಂದಿಯಿರಬಹಂದೆಂದು ಭಾವಿಸಿದೆ. ಅವನು 
ಪ್ರವೇಶಿಸಿ, ಒಬ್ಬ ಮಂತ್ರಿಯ ಆಪ್ತಕಾರ್ಯದರ್ಶಿನಿಯನ್ನು-ಹಾಡು ಹಗಲಿನಲ್ಲಿ ಎಲ್ಲರ 
ಸಮಕ್ಷಮ ಗುಂಡಿಟ್ಟು ಕೊಂದನಂ. ಅವಳು ತನ್ನ ಪ್ರೇವಃಕ್ಕೆ ಮೋಸಮಾಡಿದಳು 
ಎಂಬುದು ಅವನ ಆರೋಪ. ಕಾರ್ಯಾಲಯದಲ್ಲಿ ಗಾಬರಿಯಣಂಟಾಗಿ ಎಲ್ಲರೂ ತಮ್ಮ 
ತಮ್ಮ ಕೊಠಡಿಗಳನ್ನು ಸೇರಿಕೊಂಡು ಒಳಗಿನಿಂದ ಅಗಣಿ ಹಾಕಿಕೊಂಡರು. ನಾನೂ 
ಒಂದು ಕೊಠಡಿಯಲ್ಲಿ ಸೇರಿಕೊಂಡೆ. ವಿಧಾನಭವನದ ದಾ ರಪಾಲಕ ರಕ್ಷಣಾಪಡೆ ಸಹ, 
ಇನ್ನೂ ಬಂದಿರಲಿಲ್ಲ. ಗುಂಡಿನ ಸದ್ದು, ರಕ್ತಪಾತವನ್ನು ನೋಡಿ ಕೊಠಡಿಯಲ್ಲಿದ್ದವರೆಲ್ಲ 
ಒಳಗೇ ಹೆದರುತ್ತಕುಳಿತಿದ್ದರು. ಯಾರೊಬ್ಬರೂ ಗಟ್ಟಿಯಾಗಿ ವಕಾತು ಸಹ ಆಡುತ್ತಿರ 
ಲಿಲ್ಲ. ಸುಮಾರು ಹತ್ತು ನಿಮಿಷಗಳ ನಂತರ ಕೊಲೆಪಾತಕ ಮೆಟ್ಟಲನ್ನು ಇಳಿದು 


ಆಲ್ಬರ್ಟ್‌ ವಿಧಾನ ಸಭೆ ೧೫೫ 


ಕೆಳಕ್ಕೆ ಹೋಗುತ್ತಿರುವುದು ಗೊತ್ತಾಯಿಂತು.  ವಂಂದಲ ಎರೆಡು ನಿವಿಂಷಗಳಲ್ಲಿ ಮತ್ತೆ 
ಬಂದೂಕ ಹಾರಿದ ಸದ್ದು, ಕೊಲೆಪಾತಕ ಕೆಳಗಿನ ಮಹಡಿಗೆ ಬಂದು, ಎದೆಗೆ ಬಂದೂಕ 
ವನ್ನು ಆನಿಸಿಕೊಂಡಂ, ಕಾಲಿನಿಂದ ಕಂದಂರೆಯನ್ನು ಮೀಟಿ, ತನ್ನನ್ನೇ ತಾನು 
ಕೊಂದುಕೊಂಡನು. ಆ ವೇಳೆಗೆ ಭವನದ ರಕ್ಷಣಾಸಿಬ್ಬಂದಿ, ಕೊಲೆಯಾದುದನ್ನು ಅರಿತ 
ಇತರ ಪೋಲೀಸ್‌ ಅಧಿಕಾರಿಗಳು ಕಟ್ಟಡದೊಳಕ್ಕೆ ಮಂತ್ತಿದರಂ. ಪೋಲೀಸರು 
ಸುಮಾರು ಒಂದು ಗಂಟೆಯ ಕಾಲ ಆಫೀಸಿನಲ್ಲಿದ್ದವರೆಲ್ಲರನ್ನೂ ಸಂಧಿಸಿ ವಂಹಜರಂ 
ವಿಚಾರಣೆ ನಡೆಸಿ, ತಮ್ಮ ಕಾಗದ ಪತ್ರಗಳನ್ನು ಸರಿಮಾಡಿಕೊಂಡಂ-ನನ್ನನ್ನೂ ವಿಚಾರಿಸಿ 
' ನನ್ನಲ್ಲಿದ್ದ ವಿಧಾನ ಸಭಾಭವನದ '“ಪಾಸ್‌''ನ್ನ ನೋಡಿ ಹೊರಟುಹೋದರು. ನನ್ನ 
ಜಾತಕಕ್ಕನುಗುಣವಾಗಿ ನಾನಂ ಕೋರ್ಟಿಗೆ ಸಾಕ್ಷಿಯಾಗಿ ಹೋಗಬೇಕಾಗುತ್ತಿತ್ತೇನೊ ? 
ಆದರೆ ಅದರ ಆವಶ್ಯಕತೆ ಬರಲಿಲ್ಲ. 


ಎಡ್ಮಂಟನ್‌ ನಗರ 


ಎಡ್ಮಂಟನ್‌ ನಗರ ನ್ಕೂಯಾರ್ಕಿನಷ್ಟು ದೊಡ್ಡದಲ್ಲ. ಆದರೆ ಇದೂ ಒಂದು 
ಪ್ರಾಂತದ ರಾಜಧಾನಿ, ನಗರ ತುಂಬ ಉದ್ದ ಅಗಲ, ವಿಶಾಲವಾಗಿ ಹರಡಿದೆ, ಇಲ್ಲಿ 
ಎತ್ತರದ ಅಂತಸ್ತುಗಳಕ ಟ್ವಡಗಳು ಹೆಚ್ಚಾಗಿಲ್ಲ. ಮುವ್ವತ್ತೆರಡು ಅಂತಸ್ತಿನ ಟೆಲಿಫೋನ್‌ 
ಟವರ್‌ ಎಂಬುದೇ ಅತಿ ಎತ್ತರದ ಕಟ್ಟಡ, ಟೆಲಿಫೋನ್‌ ಪ್ರಾರಂಭದಿಂದ ಇಂದಿನವರೆಗೆ 
ಹೇಗೆ ಬೆಳೆದು ಬಂದಿದೆ ಎಂಬುದರ ಇತಿಹಾಸ-ಮಾದರಿಗಳೊಂದಿಗೆ-ಇಲ್ಲಿ ಪ್ರದರ್ಶಿತ 
ವಾಗಿದೆ. ಇದೇ ಒಂದು ದೊಡ್ಡ ವೈಜ್ಞಾನಿಕ ಶೈಕ್ಷಣಿಕ ಪ್ರದರ್ಶನದಂತೆ ಇದೆ. 
ಈ ದೇಶದಲ್ಲಿ ಬಹುಪಾಲು ಶಿಕ್ಷಣ ಹೀಗೆ ಪ್ರದರ್ಶನಗಳಿಂದಲೇ ನಡೆಯು 
ತ್ತದೆ, ಪ್ರದರ್ಶನದಲ್ಲಿ ಉಪಾಧ್ಯಾಯರೂ, ವಿದ್ಯಾರ್ಥಿಗಳೂ ಗಂಟೆಗಟ್ಟಲೆ ಕಳೆಯಂ 
ತ್ತಾರೆ. ಇದರಂತೆ ಅಮೆರಿಕ ಜೀವನವನ್ನು ಕರಾರುವಾಕ್ಕಾಗಿ ನಿರೂಪಿಸುವ ಜಿಲ್ಲಾ 
ಪ್ರದರ್ಶನಾಲಯ, ಪ್ರಾಂತ ಪ್ರದರ್ಶನಾಲಯ ಪ್ರತಿ ಪ್ರಾಂತದಲ್ಲಿಯೂ ಇವೆ. ಆದಿ 
ಮಾನವನ ಕಾಲದಿಂದ ಹಿಡಿದು ಇಂದಿನವರೆಗೆ ಅವನು ಹೇಗೆ ಬೆಳೆದ, ಯಾವ ಯಾವ 
ಕಾಲದಲ್ಲಿ ಹೇಗಿದ್ದ, ಯಾವ ಬಗೆಯ ಮನೆ ಕಟ್ಟಿದ, ಏನು ತಿಂದ, ಬೇಸಾಯ ಹೇಗೆ 
ಮಾಡಿದ, ಹೇಗೆ ನಾಗರಿಕನಾದ, ಪ್ರಾಚೀನ ಕಾಲಗಳ ಇತಿಹಾಸ, ಕಾಲಗಳ ಉಡುಪು, 
ಆಯುಧ, ಪಾತ್ರೆ, ಅಲಂಕಾರ ಸಾವಂಗ್ರಿ, ಐತಿಹಾಸಿಕ ಕಾದಂಬರಿಗಳನ್ನು ಬರೆಯಲಂ 
ಬೇಕಾಗುವ ಎಲ್ಲ ದಾಖಲೆಗಳು-ಇಂತಹ ಪ್ರದರ್ಶನಾಲಯಗಳಲ್ಲಿ ಇವೆ, ಇವು ಬರಿಯ 
ಮನೋರಂಜನೆಯ ಸಾಧನೆಗಳಲ್ಲ. ವೈಜ್ಞಾನಿಕ ಜ್ಞಾನಾರ್ಜನೆಗಾರಿಯೂ ಇವನ್ನು 
ಶಿಕ್ಷಕರ: ಬಳಸುತ್ತಾರೆ. 

ಅಮೆಂರಿಕ-ಕೆನಡಗಳಲ್ಲಿ ಪ್ರತಿನಗರದಲ್ಲಿಯೂ ಗ್ರಂಥಾಲಯಗಳಿವೆ. ಅದರಲ್ಲಿ ಮಕ್ಕಳ 
ಗ್ರಂಥಾಲಯದ ಭಾಗವೇ ಬೇರೆ. ಅದರ ವ್ಯವಸ್ಥಾಪಕಿ ಒಬ್ಬ ಮಹಿಳೆ. ಅದೊಂದು 
ಎಶಾಲವಾದ, ಮಕ್ಕಳಿಗಾಗಿ ಸೊಗಸಾದ ಆಸನಗಳುಳ್ಳ ಭಾಗ. ವಿಧ ವಿಧಗಳಾದ ಚಿತ್ರ 
ರಂಜಿತ ಆಕರ್ಷಣೀಯ ಪುಸ್ತಕಗಳು, ಹಿರಿಯರು ಮಕ್ಕಳನ್ನೂ ತಮ್ಮ ಜೊತೆ ಕರೆತಂದು 
ಅವರನ್ನು ಇಲ್ಲಿ ಬಿಟ್ಟು, ತಾವು ಹಿರಿಯರ ವಿಭಾಗದಲ್ಲಿ ತಮ್ಮ ವ್ಯಾಸಂಗ ನಡೆಸುತ್ತಾರೆ. 
ಪ್ರತಿ ಊರಿನಲ್ಲಿಯೂ, ನಗರಗಳಲ್ಲಿಯೂ ಸಣ್ಣ, ದೊಡ್ಡ ಜಾನಪದ ಪ್ರದರ್ಶನಾಲಯ 
ಗಳು ಇವೆ. * ಆದರೆ ಅವು ಆಕಾರದಲ್ಲಾಗಲೀ ವೈವಿಧ್ಯ-ವೈಭವಗಳಲ್ಲಾಗಲೀ ಮೈಸೂರು 
ಮಾನಸಗಂಗೋತ್ರಿಯ ಜಾನಪದ ಪ್ರದರ್ಶನಾಲಯಕ್ಕೆ ಸಮನಾಗಿಲ್ಲ. ಆದರೆ ನಾನು 
ಒಂದು ವಿಷಯ ಗಮನಿಸಿದೆ. ಯಾಂತ್ರಿಕಯುಗಕ್ಕೆ ಮುಂಚಿನ ಜನಜೀವನ ಪದ್ಧತಿ, 
ಉಪಕರಣಗಳು, ಬೇಸಾಯ ಕ್ರಮ, ಅಡಿಗೆವಸ್ತ್ರ ತಯಾರಿಕಾಕ್ರಮ, ಉಡುಪು ಇವುಗಳಲ್ಲಿ 


ತ 


ಎಡ್ಮಂಟನ್‌ ನಗರ ೧೫೭ 


ಅಮೆರಿಕ ಜೀವನಕ್ಕೂ ನಮ್ಮ ಜೀವನಕ್ಕೂ ಬಹಳ ಸಾಮೀಪ್ಯವಿದೆ. ಇಲ್ಲಿಯ ವಸ್ತು 
ಗಳು, ಮಡಿಕೆಗಳು, ಕಬ್ಬಿಣದ ಚೂರುಗಳು, ಮರದ ಉಪಕರಣಗಳು, ಬಿದರಿನ ಉಪ 
ಕರಣಗಳು ಎಲ್ಲ ಅಲ್ಲಿಗೂ ಹೋದಂತೆ ಕಾಣುತ್ತದೆ. ಯಂತ್ರನಾಗರಿಕತೆಗೆ ವಬಂಚೆ 
ಪ್ರಪಂಚದಲ್ಲೆಲ್ಲ ಹೀಗೆಯೇ ಇದ್ದಿರಬಹುದು. 

ಪ್ರತಿ ಮನೆ ಬಾಗಿಲಿನಲ್ಲಿಯೂ ಒಂದು ಟಪ್ಪಾಲು ಗೊಟ್ಟ (ಇಲ್ಲಿಯೂ ಇರಂವಂತೆ, 
ಆದರೆ ಹಳ್ಳಿಗಳಲ್ಲಿ ಸಹ ಇರುತ್ತದೆ). ಟಪಾಲುಕಾರನು ಮಾತೃವಲ್ಲದೆ ಇತರರೂ 
ಸಹ-ವ್ಯಾಪಾರೀ ಜಾಹೀರಾತುದಾರರು-ತಮ್ಮ ಜಾಹೀರಾತಂಗಳನ್ನೆಲ್ಲ ಆ ಗೊಟ್ಟಗಳಲ್ಲಿ 


'ತುರುಕಿ, ಜಾಗ ಸಾಲದಿದ್ದರೆ ನೆಲದ ಮೇಲೆಯೇ ಎಸೆದು ಹೋಗುತ್ತಾರೆ. ಆ 


ಜಾಹಿರಾತುಗಳು ದೊಡ್ಡ ಆಕಾರದ ನೂರಾರು ಪುಟಗಳ ದಪ್ಪ ಹೊಳಪಿನ ಕಾಗದ ; 
ಅದರಲ್ಲಿ ವಿವಿಧ ಬಣ್ಣಗಳಲ್ಲಿ ಅನೇಕ ನಕಾಶೆಗಳೊಂದಿಗೆ ತಮ್ಮ ವಸ್ತುಗಳ ಮಾದರಿ 
ಗಳನ್ನು ಪ್ರಕಾಶಪಡಿಸಿರುತ್ತಾರೆ. ಇಂಥ ಒಳ್ಳೆ ಕಾಗದ ಹೀಗೆ ಹಾಳುಮಾಡುತ್ತಾರೆಲ್ಲ 


' ಎಂದು ನಮಗೆ ದುಃಖವಾಗುತ್ತದೆ. ಪೋಸ್ಟ್‌ ಮನ್‌ ಏನನ್ನೂ ತಂದು ಹಾಕದಿದ್ದರೂ 


ಈ ಪ್ರಕಟನೆಗಳ ಒಂದು ಹೊರೆ ನಿತ್ಯ ಬಾಗಿಲಿನಲ್ಲಿ ಬಿದ್ದಿರುತ್ತದೆ. ಅದರಲ್ಲಿ ದಿನವೂ 
ಒಂದು ಹಂಡೆ ನೀರನ್ನು ಕಾಯಿಸಬಹುದು. ಆದರೆ ಅಲ್ಲಿ ನೀರನ್ನು ಕಾಯಿಸಬೇಕಾದ 
ದ್ವಿಲ್ಲ. ಬಿಸಿನೀರಂ-ತಣ್ಣೀರು ಎಲ್ಲೆಲ್ಲಿಯೂ ಹರಿಯುತ್ತಿರುತ್ತದೆ. ಬಿಸಿನೀರು ಇದ್ದರೂ 
ಸ್ನಾನಮಾಡುವವರು ಇಲ್ಲ. ಓದಲಿ ಬಿಡಲಿ ಜಾಹೀರಾತುದಾರರು, ಜಾಹೀರಾತು 
ಪ್ರಕಟಿಸುತ್ತಾರೆ, ಅವುಗಳನ್ನು ಹತ್ತು ಹನ್ನೆರಡು ವಯಸ್ಸಿನ ಶಾಲಾ ಬಾಲಕ-ಬಾಲಕಿ 
ಯರು ಮನೆ ಬಾಗಿಲಿನಲ್ಲಿ ತಂದು ಹಾಕಿ ಹೋಗುತ್ತಾರೆ. ಆ ಹಂಡುಗರಿಗೆ ಸಾಧಾರಣ 
ವಾಗಿ ಒಂದು ಗಂಟೆಗೆ ಒಂಬತ್ತೂ ಡಾಲರು ಕೂಲಿ ದೊರಕುತ್ತದೆ. 

ಪತ್ರಿಕೆಗಳನ್ನು ಹಂಚಿಕುವುದೂ ಹೀಗೆಯೆ. ಒಂದು ಗಂಟೆಗೆ ಇಷ್ಟು ಮನೆಗೆ 
ಹಂಚಬಹಂದೆಂದು ನಿಗದಿಮಾಡಿರುತ್ತಾರೆ. ಹುಡುಗರು ವರ್ತಮಾನ ಪತ್ರಿಕೆಗಳನ್ನು 
ಹಾಗೆ ಹಂಚುತ್ತಾರೆ. ಪತ್ರಿಕಾ ಕಾರ್ಯಾಲಯದವರಂ ಒಂದೆೊಂದಂ ವಠಾರಕ್ಕೆ ಇಷ್ಟಿಷ್ಟು 
ಪೇಪರು ಎಂದು ನೂರು ನೂರು ಪ್ರತಿ ಪೇಪರುಗಳ ಕಟ್ಟುಗಳನ್ನು ವಾಹನದಲ್ಲಿ ತಂದು, 
ರಸ್ತೆ ಪಕ್ಕದಲ್ಲಿ ಇಟ್ಟು ಹೋಗುತ್ತಾರೆ. ತಮ್ಮ ಪಾಲಿನ ಪತ್ರಿಕೆಗಳನ್ನು ವಿದ್ಯುರ್ಥಿ, 
ವಿದ್ಯಾರ್ಥಿನಿಯರು ತೆಗೆದುಕೊಂಡು ಹೋಗಿ ಗೊತ್ತಾದ ಮನೆಗಳಿಗೆ ಕೊಡುತ್ತಾರೆ. ಈ 
ಕೂಲಿಯನ್ನು ಸಂಪಾದಿಸದೆ ಇರುವ ಶಾಲಾ ವಿದ್ಯುರ್ಥಿಯೇ-ಕೆಲವು ವೇಳೆ ದೊಡ್ಡವರೂ 
ಸಹ-ಅವರಿಗೆ ವಿದ್ಯಾವಂತರಲ್ಲದ ಕೂಲಿಗಳು ಎಂದು ಹೆಸರು-ಇಲ್ಲ. ಹೀಗೆ ಎಲ್ಲ 
ಹುಡುಗ-ಹಂಡುಗಿಯರೂ ಹಣ ಸಂಪಾದಿಸಿ ಮನಬಂದಂತೆ ಖರ್ಚುಮಾಡುವುದರಿಂದ 
ತಂದೆ ತಾಯಿಗಳು "ಹುಡುಗರು ನಮ್ಮ ಹತೋಟಿಯಲ್ಲಿಲ್ಲ, ಕೈಗೆ ದುಡ್ಡು ಸಿಕ್ಕುವುದ 
ರಿಂದ ನಮ್ಮ ವಕಾತನ್ನು ಕೇಳಂವುದಿಲ್ಲ. ಅಮೆರಿಕದ ನಾಗರೀಕತೆ ನಮ್ಮ ಸಂಸಾರಗಳೆನ್ನ್ನ 
ಮುರಿಯುತ್ತಿದೆ'' ಎಂದು ಹೇಳುತ್ತಾರೆ. ಮಕ್ಕಳ ಕೈಗೆ ನಾಲ್ಕು ಕಾಸು ಸಿಕ್ಕಿದ ಮಾತ್ರಕ್ಕೆ 


೧೫೮ ಅಮೆರಿಕದಲ್ಲಿ ಗೊರೂರ: 


ಯಾವ ಸಂಸಾರವೂ ನಾಶವಾಗುವುದಿಲ್ಲ. ಸಂಸಾರದ ವಿಷಯದಲ್ಲಿ ಅಮೆರಿಕದವರಿಗೂ 
ಕಾಳಜಿ ಇದೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ, ಹೀಗೆ ತಂದುಹಾಕುವ ಪಶ್ಚಿಕೆ 
ಗಳಲ್ಲಿ ಓದುವ ಅಂಶಗಳಿರುವುದಕ್ಕಿಂತಲೂ ಜಾಹೀರಾತುಗಳೇ ಹೆಚ್ಚಾಗಿವೆ. ಜಾಹಿರಾತುಗಳ 
ಪ್ರಕಟನೆಗಾಗಿಯೇ ಪತ್ರಿಕೆ ಹೊರಡುತ್ತದೆಯೇನೋ ಎಂದೊ ತೋರುತ್ತದೆ. ಒಂದು 
ದಿನದ ಪತ್ರಿಕೆ ಅರ್ಧ ಕಿಲೊಗಿಂತ ಹೆಚ್ಚು ತೂಕ ಇರುತ್ತದೆ. ಉಳಿದ ಜಾಹಿರಾತುಗಳು- 
ಪಟ್ಟಿಗೆಯಲ್ಲಿ ಅಥವಾ ಬಾಗಿಲುಗಳಲ್ಲಿ ಹಾಕಿರಂವುವು-ಇವೆಲ್ಲ ಸೇರಿ ನಿತ್ಯ ಒಂದು ಕಿಲೋ 
ಕುಗದ ಒಬ್ಬರ ಮನೆಗೆ ಬೀಳುತ್ತದೆ. ಆ ಕಸದ ವಿಲೇವಾರಿ ಮಾಡಲೇಬೇಕು. ಹಳೇ 
ಪೇಪರುಗಳನ್ನು ಯಾರೂ ಕೊಳ್ಳುವುದಿಲ್ಲ. ಬಿಟ್ಟಿಕೊಟ್ಟರೂ ತೆಗೆದುಕೊಳ್ಳುವುದಿಲ್ಲ. 
ವಾರಕ್ಕೆ ಒಂದು ದಿನ (ಸಾಮಾನ್ಯವಾಗಿ ಬುಧವಾರ)-ಈ ಬಗೆಯ ಪೇಪರು, ಉಳಿದ 
ಮನೆಯ ಕಸಕಡ್ಡಿಗಳನ್ನೆಲ್ಲ-ಅದಕ್ಕಾಗಿ ತಯಾರಿಸಿರುವ ಪ್ಲಾಸ್ಟಿಕ್‌ ಚೀಲಗಳಲ್ಲಿ ಹಾಕಿ 
ಕಟ್ಟೆ ಬಾಗಿಲಿನ ಮುಂದೆ ಇಟ್ಟಿದ್ದರೆ, ವಾಹನಗಳನ್ನು ತಂದು ಅವುಗಳನ್ನೆಲ್ಲ ಎತ್ತಿಕೊಂಡು 
ಹೋಗಿ ಒಂದೆಡೆ ಸುಟ್ಟುಹಾಕಿಬಿಡುತ್ತಾರೆ, ಹಾಗೆ ಬೀದಿ ಬಾಗಿಲಿನಲ್ಲಿ ಕಟ್ಟಿ ಶಡದೆ 
ಇದ್ದರೆ ಯಜಮಾನನೇ ಅವುಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಊರ ಹೊರಗಿರುವ 
ಕಸದ ತೊಟ್ಟಿಗೆ ಹಾಕಿ ಬರಬೇಕು. 

ಈ ಕಸದಲ್ಲಿ ಅನೇಕ ವೇಳೆ ಬೆಲೆಯಾದ ಸಾವಕಾನಂಗಳೂ ಇರುತ್ತವೆ. (ಹಳ 
ಸೋಫ, ಒಂದು ಎರಡು ಕಾಲು ಮುರಿದಿರುವ ಕುರ್ಚಿ ಮೇಜು, ಮುರುಕಲು ಬೀರಂ 
ಯಾವುದನ್ನೂ ಮನೆಯಲ್ಲಿ ಇಟ್ಟುಕೊಳ್ಳುವಂತೆಯೂ ಇಲ್ಲ, ಅದಕ್ಕೆ ಉಪಯೋಗವೂ 
ಇಲ್ಲ) ನಾನು ಒಂದು ದೊಡ್ಡ ಕಸದ ಮಾಳವನ್ನು ನೋಡಲು ಒಂದು ದಿನ ಹೋದೆ. 
ಅಲ್ಲಿ ಅನೇಕ ಬೆಲೆಯಾದ ಬಾಳಿಕೆಬರುವ, ಅಲ್ಪ ಸ್ವಲ್ಪ ಮುರಿದ ಫರದೆಗಳ ಮರೆಗಳ 
ಚೌಕಟ್ಟುಗಳು, ಮಂಚಗಳು ಬಿದ್ದಿದ್ದವು. ಒಬ್ಬ ಮಾತ್ರ ಚೌಕಟ್ಟುಗಳನ್ನು ತೆಗೆದಿಟ್ಟು 
ಕೊಂಡಿದ್ದ. ನಮ್ಮನ್ನು ನೋಡಿ ಸ್ವಲ್ಪ ಸರಿಪಡಿಸಿಕೊಂಡರೆ ನನ್ನ ಮನೆಗೆ ಉಪಯೋಗ 
ವಾಗುತ್ತೆ. ನನಗೆ ಮರದ ಕೆಲಸ ಬರುತ್ತೆ, ಇಲ್ಲದಿದ್ದರೆ ಇದನ್ನು ಸರಿಮಾಡಿಸಲು 
ಕೊಡುವ ಕೂಲಿಗೆ ಹೊಸ ಕರ್ಟನ್‌ಸ್ಟ್ಟ್ಯುಂಡ್‌ ತೆಗೆಯಬಹುದು” ಎಂದ. ಒಂದು 
ದೊಡ್ಡ ಮ್ಮಾಗ್ಗೆಟ್‌ (ಲೋಹಾಕರ್ಷಕ) ಕನದಲ್ಲಿರುವ ಲೋಹ ವಸ್ತುಗಳನ್ನು 
ಚೇರ್ಪಡಿಸುತ್ತದೆ. ಉಳಿದುವನ್ನೆಲ್ಲ ಸುಟ್ಟು ಭಸ್ಮಮಾಡಿ ಬಿಡುತ್ತಾರೆ. ಕಾಗದದ 
ದಾರಿದ್ರ್ಯದಿಂದ ನರಳುತ್ತಿರುವ ನಮ್ಮಂಥವರಿಗೆ ಇಂಥ ಸೊಗಸಾದ ಪೇಪರನ್ನು ಸುಟ್ಟು 
ಹಾಕಿಬಿಡುತ್ತುರಲ್ಲ ಎಂದು ಸಂಕಟವುಂಟಾಗಂತ್ತದೆ. ಈಗೀಗ "ಕಾಗದವನ್ನು ಪುನರುಪ 
ಯೋಗಿಸಲು ಕೊಳ್ಳುತ್ತೇವೆ. ಕಿಲೋಗೆ ಹತ್ತು ಸೆಂಟ್‌ ಬೆಲೆ” ಎಂದು ಪ್ರಕಟಿಕುತ್ತಿದ್ದಾರೆ. 
ಅಲ್ಲಿಗೆ ನಾವೇ ತೆಗೆದುಕೊಂಡು ಹೋಗಿ ಕೊಡಬೇಕು. ಕೂಲಿದರ ಹೆಚ್ಚಾ ಗಿರುವುದ 
ರಿಂದ, ಹಳೆಯದನ್ನೆಲ್ಲ ಶೇಖರಿಸುವುದಕ್ಕಿಂತ ಹೊಸದಾಗಿ ಕಾಗದ ತಯಾರಿಸುವುದೇ 
ಅಗ್ಗ ವೆಂಬುದು ಅಲ್ಲಿಯ ಕೈಗಾರಿಕೋದ್ಮಮಿಗಳ ಅಭಿಪ್ರಾಯ, 


ಎಡ್ಮಂಟನ್‌ ನಗರ ೧೫೯ 


ನಿರುಪಯೋಗಿ ವಸ್ತುಗಳನ್ನು ಎಸೆಯದೆ ಮನೆಯಲ್ಲಿ ಇಟ್ಟುಕೊಳ್ಳುವಂತೆಯೂ 
ಇಲ್ಲ. ಮನೆಯನ್ನು ಕಟ್ಟಿಸಿ ಕಂತಿಗೆ ಕೊಟ್ಟಿರುವ ಕಂಪನಿಗಳು ಅಥವಾ ಬ್ಯಾಂಕು 
ಗಳಂ, ವಂನೆಯನ್ನು ಯಕಾರೊಬ್ಬರೂ (ಮನೆ ಮಾಲಿಕರು ಸಹ) ಅರೂಪಗೊಳಿಸದಂತೆ 
ಕುರೂಪಗೊಳಿಸದಂತೆ ನೋಡಿಕೊಳ್ಳುತ್ತಾರೆ. ಒಂದು ವಠಾರದಲ್ಲಿ ಒಂದು ಮನೆ 
ಕೊಳಕಾಗಿದ್ದರೆ--ಅದರ ಮುಂಭಾಗದ ಅಂಗಳದ ಹುಲ್ಲು ದಿಕ್ಕಾಪಾಲಾಗಿ ಬೆಳೆದು 
ಅದನ್ನು ಕತ್ತರಿಸದೆ ಅಸ್ತವ್ಯಸ್ತವಾಗಿ ಬಿಟ್ಟಿದ್ದರೆ-ಆ ಪ್ರದೇಶದಲ್ಲಿ ಮನೆಗಳ ಬೆಲೆ ಕಡಿಮೆ 
ಯಾಗುವುದೆಂದು, ಬಂದು, ಮನೆಮಾಲಿಕರಿಗೆ ಎಚ್ಚರಿಕೆ ಕೊಡುತ್ತಾರೆ. ಮನೆ ಮುಂದಲ 
' ಬಯಲನ್ನು ಸರಿಯಾದ ಮಟ್ಟದಲ್ಲಿ ಕುಯಿದು ಹಸಿರು ರೇಸಿಮೆಯ ಜಮಖಾನದಂತೆ 
ಇಡಬೇಕು. ಮನೆ ಮುಂದಲ ಹುಲ್ಲನ್ನು ಕುಯ್ಕುವುದು, ಯಜಮಾನನ ಮುಖ್ಕ 
ಕೆಲಸ. ಅದು ವಿಂತಿಮೀರಿ ಬೆಳೆದರೆ, ನೆರೆ ಹೊರೆಯ ಮನೆಯವರು ಸಹ ಸುಮ್ಮನೆ 
ಇರಂವುದಿಲ್ಲ.  ಅಮೆರಿಕದವರ ಮನೆಯ ಮುಂದಲ ಈ ಹುಲ್ಲುಗಾವಲುಗಳೇ ಸೊಗಸ್ಕು 
ಕೊಳವೆಯಿಂದ ನೀರು ಬಿಟ್ಟು ಬೆಳೆಸುತ್ತಾರೆ ; ಅನಂತರ ಕುಯ್ಯುತ್ತಾರೆ. ಕುಯ್ಯದೆ 
ಬಿಟ್ಟರೆ ಬೀದಿಯಲ್ಲಿ ಹೋಗುವವರು ಸಹ ಎಚ್ಚರಿಸಂತ್ತಾರೆ. ನನ್ನ ಅಳಿಯನ ಮನೆಯ 
ಮುಂದಲ ಹುಲ್ಲು (ಲಾನ್‌) ಒಂದು ಸಂದರ್ಭದಲ್ಲಿ-ನಾನು ಅಲ್ಲಿಗೆ ಹೋಗಿದ್ದಾಗ, 
ಹೆಚ್ಚಾಗಿ ಬೆಳೆದಿತ್ತು. ಇತರರ ಮನೆಯ ಹುಲ್ಲಿಗೆ ಹೋಲಿಸಿದರೆ ಎದ್ದು ಕಾಣುತ್ತಿತ್ತು. 
ನಾನಂ ಅದನ್ನು ನೋಡುತ್ತ ನಿಂತಿದ್ದೆ. ಆ ದಾರಿಯಲ್ಲಿ ಹತ್ತು ಹನ್ನೆರಡು ವರುಷದ 
ಶಾಲಾ ವಿದ್ಯಾರ್ಥಿಗಳು ಹೋಗುತ್ತಿದ್ದರು, ಒಬ್ಬ ನನ್ನ ಬಳಿ ಬಂದು “ನಿಮ್ಮ 
ಹಾಲ್ಲನ್ನು ನೀವು ಯಾಕೆ ಕುಯ್ಯುವುದಿಲ್ಲ?'' ಎಂದು ಕೇಳಿದ. ಹುಲ್ಲನ್ನು ಕುಯ್ಯುವುದು 
ಮನೆಯ ಯಜಮಾನನ ಮುಖ್ಯ ಕಸಬು. ರಜ ದಿನದಲ್ಲಿ ಅಥವಾ ಆಫೀಸಿನಿಂದ ಬಂದ 
ಮೇಲಾದರೂ ಸರಿಯೆ ಅವನು ಅದನ್ನು ಕುಯ್ಯಲೇಬೇಕು. ಕುಯ್ಯವುದಕ್ಕೆ ಒಂದಂ 
ಯಂತ್ರವಿದೆ. ಅದರಲ್ಲಿಯೇ ವಿದ್ಯುತ್‌ ವ್ಯವಸ್ಥೆ ಇದೆ. ಉರುಳುವ ಗಾಲಿ ಇದೆ, 
ಸ್ವಿಚ್‌ ಹಾಕಿದೊಡನೆ ಚಕ್ಪಗಳಂ ಮುಂದೆ ಚಲಿಸಿ, ಅಲಗುಗಳು ಅಳತೆಗೆ ಸರಿಯಾಗಿ 
ಹಂಲ್ಲನ್ನು ಕುಯಿದು, ಅದಕ್ಕೆ ಲಗತ್ತಿಸಿರುವ ಚೀಲಕ್ಕೆ ತುಂಬುತ್ತವೆ. ವೃದ್ಧರೂ ಸಹ 
ಹುಲ್ಲು ಕುಯುತ್ತಾರೆ, ಈ ಕೆಲಸಕ್ಕೂ ಗಂಟೆಗೆ ಹನ್ನೆರಡು ಡಾಲರು ಕೂಲಿ ಕೊಡ 
ಬೇಕಾಗಿರುವುದರಿಂದ, ಕೂಲಿಕೊಟ್ಟು ಮಾಡಿಸಲು ಮನೆಯ ಹೆಂಡತಿ ಒಪ್ಪುವುದಿಲ್ಲ. 
ಇವೆಲ್ಲ ನಿಮ್ಮ ಕೆಲಸ ನೀವು ಮಾಡಿಕೊಳ್ಳಿ” ಎಂಬ ಪದ್ಧತಿಯಲ್ಲಿ ಬರುತ್ತವೆ. ಅನೇಕರು 
ಮನೆ ಮುಂದೆ ಅಚ್ಚುಕಟ್ಟಾದ, ಸೊಗಸಾದ ಹೂದೋಟ ಮಾಡಿರುತ್ತಾರೆ. ಮನೆಯ 
ಮುಂದೆಯೇ ಅಲಂಕಾರದ ವೃಕ್ಷಗಳನ್ನೂ ಬೆಳೆಸುತ್ತಾರೆ, ಮನೆ ಆವರಣದಲ್ಲಿ ಮರ 
ಗಳಿದ್ದರೆ, ವಂನೆಯ ಮಾರುವ ಬೆಲೆ ಅಧಿಕಗೊಳ್ಳುತ್ತದೆ. 

ಅಮೆರಿಕದ ಮಂನೆಗಳೆಲ್ಲ ಅಗಾಧ, ಅನೇಕ ಅಂತಸ್ತಿನ ಕಬ್ಬಿಣ ಸಿಮೆಂಟು ರುಸಿಯ 
ಸೌಧಗಳು ಎಂಬ ಭಾವನೆ ತಪ್ಪು. ನ್ಯೂಯಾರ್ಕ್‌, ಚಿಕಾಗೊ. ವಾಷಿನಗ್ಮನ' ಇಂತಹ 


೧೬೦ ಅಮೆರಿಕದಲ್ಲಿ ಗೊರೂರೆ 


ಹಲವು ನಗರಗಳ ಕೆಲವು ಭಾಗಗಳಲ್ಲಿ ಮಾತ್ರ ಅಂತಹ ಕಟ್ಟಡಗಳು-ವಂಖ್ಯವಾಗಿ 
ಸರಕಾರಿ ಕಟ್ಟಡಗಳು-ಇವೆ. ಉಳಿದ ಕಡೆಗಳಲ್ಲೆಲ್ಲ ಬಹುತೇಕ ಒಂದು ಅಂತಸ್ತು ಮತ್ತು 
ಎರಡು ಅಂತಸ್ತಿನ ಮನೆಗಳೇ ಹೆಚ್ಚು. ಮನೆ ನಿವೇಶನ ಸಾಧಾರಣವಾಗಿಯೇ ವಿಶಾಲ 
ವಾಗಿರುತ್ತದೆ. (ನೂರು ಅಡಿ ಉದ್ದ, ಐವತ್ತು ಅಡಿ ಅಗಲ). ನ್ಯೂಯಾರ್ಕಿನ ಅನೇಕ 
ಭಾಗಗಳಲ್ಲಿ ವಾಸಮಾಡುವ ಮಂನೆಗಳ ನಿವೇಶನ ಈ ಅಳತೆಗೆ ಕಡಿಮೆ ಇಲ್ಲ. ಬಡಾವಣೆ 
ಗಳಲ್ಲಿ ಅಳತೆ ಇನ್ನೂ ಹೆಚ್ಚಾಗಿರುತ್ತದೆ. ಅಮೆರಿಕ-ಕೆನಡ ಇಲ್ಲಿಯ ವಾಸದ ಮನೆಗಳಲ್ಲಿ 
ತಪ್ಪದೆ ನೆಲಮಾಳಿಗೆಯ ಒಂದು ಅಂತಸ್ತು ಇರಂತ್ತದೆ. ಇದೂ ವಾಸಕ್ಕೆ ಅರ್ಹವಾಗಿ 
ಗಾಳಿ ಬೆಳಕುಳ್ಳದಾಗಿರುತ್ತದೆ. ಯಾವ ಮನೆಗೂ ಮುಂದುಗಡೆ ಕಾಂಪೌಂಡ್‌ ಹಾಕು 
ವುದಿಲ್ಲ. ವಬಂದುಗಡೆ ಮೂವತ್ತು ಮೂವತ್ತೆ ದು ಅಡಿಗಳ ಜಾಗಬಿಟ್ಟು ಹಂಲ್ಲಂ 
ಬೆಳೆಸುತ್ತಾರೆ. (ಆ ಹಂಲ್ಲನ್ನು ಮೇಯಲು ಸಹ ಬೀದಿಗಳಲ್ಲಿ ಹಸುಗಳ ಸಂಚಾರವಿಲ್ಲ.) 
ಮನೆಯ ಹಿಂದಕ್ಕೆ ಮಾತ್ರ ಕಾಂಪೌಂಡು ಹಾಕುತ್ತಾರೆ. ಆದುದರಿಂದ ಮನೆಯ ಮುಂದೆ 
ಯಾವಾಗಲೂ ಹಚ್ಚಹಸಿರು ಕಣ್ಣಿಗೆ ಇಂಪಾಗಿ ಕಾಣುತ್ತಿರುತ್ತದೆ. ರಸ್ತೆಯಲ್ಲಿ 
ನಡೆಯುವುದೇ ನಂದನವನದಲ್ಲಿ ನಡೆದಂತೆ. ಮನೆಯಲ್ಲಿ, ಮನೆ ಆವರಣದಲ್ಲಿ, ಅಫೀಸ್‌ 
ಕಾಂಪೌಂಡಿನಲ್ಲಿ ಎಲ್ಲಿಯೂ ಒಂದು ಚೂರಂ ಕಸ, ಕೊಳೆ, ಹುಳ, ನೊಣ, ಕೆಸರು 
ಯಾವುದೂ ಮೈಲಿ ಗಟ್ಟಲೆ ಹುಡುಕಿದರೂ ಕಣ್ಣಿಗೆ ಬೀಳುವುದಿಲ್ಲ. ನಮ್ಮಲ್ಲಿ ಮೈಲಿ 
ಗಟ್ಟಲೆ ಕಾಂಪೌಂಡು ಗೋಡೆ ಹಾಕಿ ಬಿಡಂತ್ತೇವೆ. ಸರ್ಕಾರಿ ಕಟ್ಟಡಗಳಿಗೆಲ್ಲ ಕಾಂಪೌಂಡಿನ 
ರಕ್ಷಣೆಬೇಕು. ಅರಮನೆಗೆ ಆಕಾಶವೇ ಕಾವಲು ಎಂಬ ನುಡಿಯನ್ನು ನಾವು ಮರೆತಿದ್ದೇವೆ. 
ಈಚೀಚೆಗೆ ಸರ್ಕಾರಗಳಿಗೆ ಆಗಿಂದಾಗ ಕಾಂಪೌಂಡಿನ ಸ್ಫೂರ್ತಿ ; ಮೈಲಿಗಟ್ಲೆ ಇಟ್ಟಿಗೆ 
ಸಿವೆಂಟ್‌ ಸುಣ್ಣದ ರಾಸಿ ಸುರಿದು-ಏನನ್ನೋ-ಭದ್ರಪಡಿಸಂತ್ತೇವೆ. 

ಅಮೆರಿಕದಲ್ಲಿ ಪ್ರತಿಯೊಬ್ಬನೂ ತನ್ನ ಮನೆಯ (ಸಂಸಾರದ) ಕೆಲಸಗಳನ್ನು 
ತಾನೇ ಮಾಡಿಕೊಳ್ಳಬೇಕು. ಮನೆ ಕೆಲಸಗಳಿಗೆ-ಗುಡಿಸುವುದು, ಪಾತ್ರೆ ಬೆಳಗು 
ವುದು, ಬಟ್ಟೆ ಒಗೆಯುವುದು, ಸಾಮಾನು ಹೊರುವುದು ಯಾವುದಕೂ 4 ಆಳು ಸಿಕ್ಕು 
ವುದಿಲ್ಲ. ಮದರಾಸು ಮುಖ್ಯ ಮಂತ್ರಿಗಳಾಗಿದ್ದ ಚಕ್ರವರ್ತಿ ರಾಜಗೋಪಾಲಾಚಾರ್ಕರು, 
ತಮ್ಮ ವಸ್ತ್ರಗಳನ್ನು ತಾವೇ ಒಗೆದುಕೊಳ್ಳುತ್ತಿದ್ದರಂ. ಒಂದು ಸಲ ಕೆಲವು ದೇಶ 
ಭಕ್ತರು “ಮುಖ್ಯ ಮಂತ್ರಿಯ ಕಾಲ ಅತ್ಯಮೌಲ್ಯವಾದುದು. ಇದು ದೇಶಕ್ಕೆ 
ವಿನಿಯೋಗವಾಗಬೇಕು. ಬಟೆ ೈ ಒಗೆಯುವುದಕ್ಕಲ್ಲ. ಅಷ್ಟು ಕಾಲದೊಳಗೆ ಆಡಳಿತದ 
ಎಷ್ಟೋ ಕೆಲಸಗಳನ್ನು ಮಾಡಬಹುದು'' ಎಂದು ಗಾಂಧೀಜಿಗೆ ದೂರು ಕೊಟ್ಟರು. 
ಗಾಂಧೀಜಿ '"ವುಖ್ಯ ಮಂತ್ರಿಯಾಗಲೀ ಯಾರೇ ಆಗಲಿ ತನ್ನ ಕೆಲಸ ತಾನು ಮಾಡಿ 
ಕೊಳ್ಳುವುದರಲ್ಲಿ ತಪ್ಪಿಲ್ಲ'' ಎಂದು ಹೇಳಿದರು. ಕಸ್ತೂರಿಬಾ ಗತಿಸಿದ ನಂತರ, 
ಗಾಂಧೀಜಿಯೇ ತಮ್ಮ ವಸ್ತ್ರಗಳನ್ನು ತಾವೇ ಒಗೆದುಕೊಳು ತ್ತಿದ್ದರು. ಗಾಂಧೀ 
ಭಕ್ತರನೇಕರು ಗಾಂಧೀಜಿಯ ಸೇವೆ ಮಾಡಲು (ಅವರ ವಸ್ತ್ರಗಳನ್ನುದರೂ ಒಗೆದ? 


ಎಡ್ಮಂಟನ್‌ ನಗರ ೧೬೧ 


ಕೊಡಲು) ಅವಕಾಶ ಸಿಕ್ಕೀತೆ ಎಂದು ಹೊಂಚು ಹಾಕಿದುದೂ ಉಂಟು. ಗಾಂಧೀಜಿ 
ಸ್ನಾನ ವಾಡಿ, ಮಡಿಬಟ್ಟೆ ಉಟ್ಟುಕೊಂಡು ಸ್ನಾನದ ಮನೆಯಿಂದ ಹೊರಕ್ಕೆ 
ಬರಂವಾಗಲೇ ತಮ್ಮ ಉಡುವ ಬಟ್ಟೆ, ಹೊದೆಯುವ ಬಟ್ಟೆ ಕೈ, ಒಂದು ಕೆ ೈಜೌಕ ಇವು 
ಗಳನ್ನು ಒಗೆದಂಕೊಂಡೇ ಬಂದುಬಿಡುತ್ತಿದ್ದರು. 

ಅಮೆರಿಕದಲ್ಲಿ ಬಟ್ಟೆ ಒಗೆದುಕೊಳ್ಳಲು ಪ್ರತಿ ವನೆಯಲ್ಲಿಯೂ ಯಂತ್ರಚಾಲಿತ 
ಸೌಕರ್ಯಗಳಿವೆ. ಆ ಯಂತ್ರಗಳನ್ನಿಟ್ಟಿರುವ ಮಡಿವಕಾಡುವ ಮಳಿಗೆಗಳೂ ಇವೆ. 
ಆ ಮಳಿಗೆಗಳಲ್ಲಿ ಹೋಗಿ ಒಂದು ಡಾಲರು ರುಸುಂ ಕೊಟ್ಟರೆ, ಗಿರಾಕಿಯೇ ಎಷ್ಟು ಬಟ್ಟೆ 
` ಗಳನ್ನು ಬೇಕಾದರೂ ಒಗೆದುಕೊಂಡು ಇಸ್ತ್ರಿ ಮಾಡಿಕೊಂಡು ಬರಬಹಂದು. ಅತಿ ಬೆಲೆ 
ಬಾಳುವ ಅತ್ಯಮೌಲ್ಯ ವಸ್ತುಗಳಿಂದ (ಜರಿ, ಮೃಗಚರ್ಮ, ಅಪೂರ್ವರೇಷ್ಮೆ) ಮಾಡಿದ 
ಉಡುಪುಗಳ- ಅಮೆರಿಕದಲ್ಲಿ ಒಂದು ಹೆಣ್ಣಿನ ಕೋಟಿಗೆ ಎರಡು ಸಾವಿರ ಡಾಲರು 
ಬೆಲೆ ಇರುವುದು ಸರ್ವೆ ಸಾಮಾನ್ಮ. ಹತ್ತು ಡಾಲರಿನ ಕೋಟುಗಳೂ ಇವೆ-ಅವುಗಳ 
ಸುರಕ್ಷಿತ ಪರಿಶುದ್ಧತೆಗೆ ತಾಂತ್ರಿಕ ಬುದ್ಧಿ ಮತ್ತು ವಸ್ತುಗಳನ್ನು ಉಪಯೋಗಿಸ 
ಬೇಕಾಗಿರುವುದರಿಂದ, ಅವುಗಳನ್ನು ಶುದ್ಧಮಾಡಿ ಇಸ್ವಿ ಮಾಡಿಕೊಡುವ ಮಳಿಗೆಗಳು 
ಅಲ್ಲಲ್ಲಿ ಇವೆ. ಅಲ್ಲಿ ಬಟ್ಟೆಯ ಗುಣಕ್ಕನುಗುಣವಾಗಿ ಮಡಿ ದರವೂ ಹೆಚ್ಚು. 
ಆದುದರಿಂದ ಅಮೆರಿಕದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಬಹುವ.ಟ್ಟಿಗೆ ಸ್ವಾವಲಂಬಿಯೇ 
ಆಗಿರುತ್ತಾನೆ. ಹೀಗೆ ಅವನು ಮನೆಯಲ್ಲಿಯೂ ಕೆಲಸ ಮಾಡುತ್ತಾನೆ. ತನ್ನ ಆಫೀಸು 
ಕಾರ್ಯಾನೆಗಳಲ್ಲಿಯೂ ಮಾಡುತ್ತಾನೆ. ಹೆಂಡತಿ ಸಹ ಮನೆ ಗುಡಿಸುವುದು, ತೊಳೆಯಂ 
ವುದು, ಪಾತ್ರೆಗಳನ್ನು ಬೆಳಗುವುದು, ಸ್ನಾನದಮನೆ ಆಡಿಗೆಮನೆ ಬಚ್ಚಲುಮನೆ ಇವುಗಳ 
ನೈಲ್ಲ ವಿಷದ್ರಾವಕ ಹಾಕಿ ತೊಳೆದು ಸ್ವಚ್ಛವಾಗಿಡುವುದು-ನಮ್ಮ ದೇಶದಲ್ಲಿ ಹಿಂದಲ 
ಕಾಲದಲ್ಲಿ ನಮ್ಮ ಮಹಿಳೆಯರೆಲ್ಲ ಮಾಡುತ್ತಿದ್ದಂತೆ-ಇಷ್ಟೆಲ್ಲವನ್ನೂ ಹೆಂಗಸು-ಗಂಡಸು 
ಮಾಡಿಮುಗಿಸಿ, ತಮ್ಮ ತಮ್ಮ ಕಾರುಗಳನ್ನು ನಡೆಸಿಕೊಂಡು-ಅಥವಾ ಕಾರ್‌ ಪಾರ್ಕಿಂಗ್‌ಗೆ 
ಸ್ಕಳವಿಲ್ಲದಿದ್ದರೆ ಬಸ್ಸಿನಲ್ಲಿ ಅಥವಾ ಪಾತಾಳ ರೈಲಿನಲ್ಲಿ ತಮ್ಮ ಕೆಲಸಕ್ಕೆ ಹೋಗುತ್ತಾರೆ, 


ಪೌರಸಭಾ ಚುನಾವಣೆ 


ಅಮೆರಿಕದ ಅತಿದೊಡ್ಡ ನಗರಗಳಲ್ಲಿ-ನ್ಕೂಯಾರ್ಕ್‌, ಚಿಕಾಗೊ ವಾಷಿಂಗ್ಟನ್‌... 
ಇಂಥವುಗಳನ್ನು ಬಿಟ್ಟು ಉಳಿದವು ಜನಸಂಖ್ಯೆಯಲ್ಲಿ ಅತಿದೊಡ್ಡವಾಗಿರಲು ಅವಕಾಶ 
ಕೊಡುವುದಿಲ್ಲ. ಪಟ್ಟಣಗಳ ಸಮೀಪದಲ್ಲಿ ಎಲ್ಲ ಕಡೆಗಳಿಗೂ ಸಣ್ಣ ಸಣ್ಣ ಬಡಾವಣೆ 
ಗಳನ್ನು ನಿರ್ಮಿಸುತ್ತಾರೆ. ಆಲ್ಬರ್ಟ ಎಂಬ ಪ್ರಾಂತದ ರಾಜಧಾನಿ ಎಡ್ಮಂಟನ್‌, 
ಇದಂ ದೊಡ್ಡ ನಗರ. ರೈಲ್ವೆ ನಿಲ್ದಾಣ, ಅಂತರರಾಷ್ಟ್ರೀಯ ವಿವಕಾನ ನಿಲ್ದಾಣ ಎಲ್ಲ 
ಇವೆ. ಇಲ್ಲಿಂದ ಜಗತ್ತಿನ ಎಲ್ಲ ಭಾಗಗಳಿಗೂ ವಿವಕಾನಗಳು ನಿತ್ಯ ಹಾರುತ್ತವೆ. 
ಸುತ್ತಮುತ್ತಲ ದೊಡ್ಡ ಊರುಗಳಿಗೆ ನಿತ್ಯ ಅರ್ಧ ಗಂಟೆಗೆ ಒಂದರಂತೆ ಏರ್‌ಬಸ್‌ಗಳಂ 

11 


೧೬೨ ಅಮೆರಿಕದಲ್ಲಿ ಗೊರೂರು 


(ಐವತ್ತು ಜನ ಹಿಡಿಯುವ. ಸಣ್ಣ ವಿಮಾನ) ಹೋಗುತ್ತವೆ. ಅಮೆರಿಕ ನಗರಗಳೆಂ 
ಜನಸಂಖ್ಯೆ ಕಡಿಮೆಯಾದರೂ ತಕ್ಕಷ್ಟು ವಿಶಾಲವಾಗಿ ಬೆಳೆಯುತ್ತವೆ. ಈಗ ಕೆಲವು 
ವರ್ಷಗಳ ಹಿಂದೆ ಎಡ್ಮಂಟನ್‌ಗೆ ಸಂವಕಾರು ಇಪ್ಪತ್ತು ಮೈಲಿ ದೂರದ ಸೊಟ್‌ ಆಲ್ಬರ್ಟ್‌ 
ಸಾಧುವಿನ ಹೆಸರಿನ ಹಳೆ ಚರ್ಚು ಇದ್ದ ಹಳ್ಳಿಯಲ್ಲಿ-ಎಡ್ಮಂಟನ್‌ನಲ್ಲಿ ವಾಸಮಾಡಲು 
ಬಯಸದ ಕೆಲವರು ಮನೆಗಳನ್ನು ಕಟ್ಟಿಕೊಂಡರು. ಯಾವ ಸಣ್ಣ ಹಳ್ಳಿಗೂ ಎಲ್ಲ 
ಸಾಕರ್ಯಗಳು-ಟೆಲಿಗ್ಬಾಫ್‌, ಓವರ್‌ಸೀಸ್‌ ಕಮ್ಯುನಿಕೇಷನ್‌ ವಗೈರೆ ಇರುತ್ತವೆ. ಈ 
ಇಪ್ಪತ್ತ ವರುಷಗಳಲ್ಲಿ ಅದು ಒಂದು ಸುಮಾರು ಚಿಕ್ಕಊರು ಆಗಿ, ನಮ್ಮ ದೇಶದ 
ಹೊಳೆನರಸೀಪುರ, ಟಿ ನರಸೀಪುರ ಅಥವಾ ಬೇಲೂರು-ಹೀಗೆ, ಅಲ್ಲಿಯ ಜನಸಂಖ್ಯೆ 
ಮುವತ್ತು ಸಾವಿರಕ್ಕೆ ಏರಿತು. ಜನಸಂಖ್ಯೆ ಕಡಿಮೆಯಾದರೂ ಊರು ವಿಶಾಲವಾಗಿ 
ಬೆಳೆದಿದೆ. ಸಾಧಾರಣವಾಗಿ ೬೦ ಅಡಿ ಅಗಲ, ೧೨೦ ಅಡಿ ಉದ್ದಕ್ಕೆ ಕಡಿಮೆ ಇಲ್ಲದ 
ನಿವೇಶನಗಳು, ಗಾಳಿ ಬೆಳಕು ರಸ್ತೆ, ಬಿಸಿನೀರು-ತಣ್ಣೀರು ಸೌಕರ್ಯ ; ಆ ಸಣ್ಣ ಊರಿಗೆ, 
ಒಂದು ಪೌರಸಭೆ, ಶಾಲೆಗಳು.  ಎಡ್ಮಂಟನ್‌ನ ವೋಯಂರ್‌ಗಳಾಗಿ ಬರುವವರಿಗೆಲ್ಲ ಈ 
ಹಳ್ಳಿಯನ್ನು ಎಡ್ಮಂಟನ್‌ಗೆ ಸೇರಿಸಿ ನಗರ ಬಡಾವಣೆ ಮಾಡಿ ಎಡ್ಮಂಟನ್‌ನ ಪೌರವರ 
ಮಾನ, ಜನಸಂಖ್ಯೆ ಎಲ್ಲವನ್ನೂ ಹೆಚ್ಚಿಸಿಕೊಳ್ಳಬೇಕೆಂಬ ಆಸೆ. ಸೆಂಟ್‌ ಆಲ್ಬರ್ಟ್‌ನ 
ಪ್ರಜೆಗಳು ಅದಕ್ಕೆ ಅವಕಾಶ ಕೊಡುತ್ತಿಲ್ಲ. “ನಾವು ಪ್ರತ್ಯೇಕವಾಗಿ ಉಳಿಯುತ್ತೇವೆ. 
ಸಣ್ಣದಾಗಿಯೇ ಉಳಿಯಂತ್ತೇವೆ. ದೊಡ್ಡ ನಗರದ ಬಾಲವಾಗುವುದಕ್ಕಿಂತ ಸಣ್ಣ 
ನಗರದ ವಂಖವಾಗಿರಂತ್ತೇವೆ'' ಎಂದು ಹೇಳುತ್ತಾರೆ. 

ಎಡ್ಮಂಟನ್‌ನಲ್ಲಿ ಪೌರಚುನಾವಣೆ ಬಂದಾಗಲೆಲ್ಲ, ಅಲ್ಲಿಯ ಉಮೇದುವಾರರು 
“ಸೆಂಟ್‌ ಆಲ್ಬರ್ಟ್‌ನ್ನು ಎಡ್ಮಂಟನ್ನಿಗೆ ಸೇರಿಸಿ ಬಡಾಯಿಸಿ ನಗರವನ್ನು ವೃದ್ಧಿಗೊಳಿಸು 
ತ್ತೇವೆ” ಎಂದು ತಮ್ಮ ಪ್ರಣಾಳಿಕೆಯಲ್ಲಿ ಹೇಳುವುದನ್ನು ಬಿಡುವುದಿಲ್ಲ ಈಗ ಐದು 
ವರಂಷಗಳ ಕೆಳಗೆ ಪ್ರಶ್ನೆ ತೀವ್ರಗತಿ ಮುಟ್ಟಿದಾಗ, ಸರ್ಕಾರದವರಂ ಮಧ್ಯೆ ಪ್ರವೇಶಿಸಿ, 
ಎಡ್ಮಂಟನ್‌ ಬೆಳವಣಿಗೆಗೆ ಒಂದು ವಿಂತಿಯನ್ನು ಕಲ್ಪಿಸಿ, ಸೇಂಟ್‌ ಆಲ್ಬರ್ಟ್‌ಗೂ 
ಎಡ್ಮಂಟನ್‌ಗೂ ನಡುವೆ. ಎರಡು ಮೈಲಿ ಖಾಲಿ ಜಾಗವನ್ನು ನಿರ್ಮಿಸಿ, ಎರಡು ಕಡೆ 
ಯಂವರೂ ಆ ಜಾಗವನ್ನು ಉಚಾಯಿಸಕೂಡದೆಂದು ನಿಗದಿ ಮಾಡಿದ್ದಾರೆ. ಆದರೂ 
ಈಚಿನ ಪೌರ ಚುನಾವಣೆಯಲ್ಲಿಯೂ-ನಾವು ಅಲ್ಲಿರುವಾಗಲೇ ಅದು ನಡೆಯಿತಂ, 
ಅಕ್ಟೋಬರ"ನಲ್ಲಿ-ಎಡ್ಮಂಟನ್‌ ನಗರವನ್ನು ಆಲ್ಬರ್ಟ್‌ದೊಂದಿಗೆ ಸೇರಿಸಿ, ನಗರವನ್ನು 
ಬಡಾಯಿಸುವ ಆಶ್ವಾಸನೆಯನ್ನು ಎಡ್ಮಂಟನ್‌ನ ಎಲ್ಲ ಉಮೇದುವಾರರೂ ಪ್ರಕಟಿಸಿದರು. 
ಅದೇ ಸಮಯದಲ್ಲಿಯೇ ಸೇಂಟ್‌ ಆಲ್ಬರ್ಟ್‌ ಟೌನ್‌ ಕೌನ್ಸಿಲ್‌ಗೂ ಚುನಾವಣೆ 
ನೆಡೆಯಿತು. ಎರಡೂ ಸಭೆಗಳಿಗೆ ಬೇರೆ ಬೇರೆ ಚುನಾವಣೆಗಳು ನಡೆಯುತ್ತಿರುವಾಗ: 
ಎರಡನ್ನೂ ಒಂದು ಮಾಡುವುದು ಸಾಧ್ಯವೆ ? ಆದರೂ ಚುನಾವಣೆಗೆ ನಿಂತವರು, 
ಗೆಲ್ಲುವುದಕ್ಕಾಗಿ ಯಾವ ವಾಗ್ದಾನವನ್ನೂ-ಅಲ್ಲಿಯೂ ಇಲ್ಲಿಯೂ ವಣಾಡುಂತ್ತಾರೆ, 


ಎಡ್ಮಂಟನ್‌ ನಗರ ೧೬೩ 


ಅಮೆರಿಕದಲ್ಲಿ ಅನೇಕ ಹುದ್ದೆಗಳು ಚುನಾವಣೆಗಳಿಂದಲೇ ತೀರ್ಮಾನವಾಗುತ್ತವೆ. 
ಕೆಲವು ನಗರಗಳ ಜಡ್ಡಿಗಳನ್ನೂ ಸಹ ಚುನಾವಣೆಯಿಂದಲೇ ನಿರ್ಣಯಿಸುತ್ತಾರೆ. 
ಅವುಗಳನ್ನು ನೋಡಿದರೆ ನಮಗೆ ಆಶ್ಚರ್ಯವಾಗುತ್ತದೆ. ಆದರೆ ಅದರಲ್ಲಿ ಒಂದು 
ವಿಶೇಷವಿದೆ. ಬೀದಿಯಲ್ಲಿ ಹೋಗುವವರನ್ನೆಲ್ಲ ಜಡ್ಡಿಗಳಾಗಿ ಚುನಾಯಿಸಲು ಅವಕಾಶ 
ಎಲ್ಲ. ನ್ಯಾಯಾಧಿಪತಿಯಾಗಲು ಅರ್ಹತೆಯುಳ್ಳ, ಕಾನೂನು ಪರೀಕ್ಷೆಯಲ್ಲಿ ತೇರ್ಗಡೆ 
ಯಾಗಿರುವ ಅನುಭವಿ ಕಾನೂನು ಪಂಡಿತರನ್ನು ಮಾತ್ರವೇ ಆಯ್ಕೆಮಾಡಬೇಕು. ನಾವು 
ಅಮೆರಿಕದಲ್ಲಿರುವಾಗ ಒಬ್ಬ ಡಿಸ್ಟ್ರಿಕ್ಟ್‌ ಜಡ್ಜ್‌ ರು, ಒಬ್ಬ ಮಹಿಳೆಯ ಲೈಂಗಿಕ ಅಪರಾಧದ 
ಮೊಕದ್ದಮೆ ತಮ್ಮ ಮುಂದೆ ಬಂದಾಗ, ಆಕೆಯನ್ನು ಖುಲಾಸೆ ಮಾಡಿದಂದಲ್ಲದೆ, ಇಂಥ 
ವಿಷಯಗಳಲ್ಲಿ ಪೋಲೀಸರು ಕಂಡೂ ಕಾಣದಂತೆ ಇರಬೇಕೆಂಬ ರೀತಿ ಅಭಿಪ್ರಾಯ 
ಪಟ್ಟರು, ಜಡ್ಡರ ಔದಾರ್ಯ ಮತ್ತು ಮಾತುಗಳಿಂದ ಮಹಿಳೆಯರೂ ಅನೇಕ 
ಹಳಬರೂ ರೊಚ್ಚಿಗೆದ್ದರು. ಇದರಲ್ಲಿ ಮಹಿಳೆಯರದೇ ಹೆಚ್ಚು ದಪ್ಪ ಧ್ಯ ಓನಿಯಾಯಿತು. 
ಈ ಬಗೆಯ ಜಡ್ಜ್‌ಮೆಂಟ್‌ ಮತ್ತು ಮಾತುಗಳಿಂದ ಸಮಾಜದ ನೀತಿಮಟ್ಟ ತುಂಬ 
ಕಡಿಮೆಯಾಗುವುದೊದೂ, ತಪ್ಪಿಗೆ ತಕ್ಕ ಶಿಕ್ಷೆಯಾಗಬೇಕೆಂದೂ ಮಹಿಳೆಯರು ವಾದಿಸಿ 
ದರು. ಅದೇ ವೇಳೆಗೆ ಸರಿಯಾಗಿ ಆ ಜಡ್ಡರ ಸ್ಥಳಕ್ಕೆ ಚುನಾವಣೆ ನಡೆಯಬೇಕಾದ 
ಕಾಲವೂ ಬಂದಿತು. ಹಳೆಯ ಜಡ್ಡರೂ ಸ್ಪರ್ಧಿಸಿದರು ; ಅವರಿಗೆ ವಿರುದ್ಧವಾಗಿ 
ತಪ್ಪಿತಸ್ಥ ಮಹಿಳೆಗೆ ಶಿಕ್ಷೆ ವಿಧಿಸದೆ ಇದ್ದುದು ತಪ್ಪು ಎಂಬ ಪ್ರಣಾಳಿಕೆಯ ಮೇಲೆ 
ಮೂವತ್ತೆರಡು ವರುಷ ವಯಸ್ಸಿನ ಮಹಿಳೆಯೊಬ್ಬಳು ಸ್ಪರ್ಧಿಸಿದಳು. ಐದು ಸಾವಿರ 
ಮತಗಳ ಹೆಚ್ಚಳದಿಂದ ಮಹಿಳೆಯೇ ಜಯ ಗಳಿಸಿದಳು. 

ಅಮೆರಿಕ, ಕೆನಡಗಳಲ್ಲಿ ಚುನಾವಣೆಗಳು ತುಂಬ ಶಾಂತವಾದ ಪ್ರಮೇಯಗಳು, 
ಅಮೆರಿಕ ಅಧ್ಯಕ್ಷರ ಚುನಾವಣೆಗೆ ಮಾತ್ರವೇ ದೊಡ್ಡ ದೊಡ್ಡ ಸಭೆಗಳು, ಮರವಣಿಗೆ, 
ದೀಪಾಲಂಕಾರ, ಫಲಕಗಳು-ಆದರೆ ಯಾವುದರಲ್ಲಿಯೂ ಹೆಚ್ಚು ಗದ್ದಲ, ಕೂಗಾಟ, 
ಧ್ವನಿವರ್ಧಕಗಳ ಕಿವಿಬೋರೈಸುವ ಗಲಭೆ ಇಲ್ಲ. ಪೌರಸಭೆ ಚುನಾವಣೆಗಳಂತೂ ತೀರ 
ತೀರ ಸಪ್ಪೆ, ಯಾವ ಉಮೇದುವಾರನೂ ಸಾರ್ವಜನಿಕ ಸಭೆಯಲ್ಲಿ ಧ್ವನಿವರ್ಧಕ 
ದೊಂದಿಗೆ ಭಾಷಣ ಮಾಡುವುದಿಲ್ಲ. ಮೋಟಾರು ಅಥವಾ ವಾಹನಗಳ ಮೇಲೆ 
ಗುರುತಿನ ಪೆಟ್ಟಿಗೆಗಳನ್ನಿಟ್ಟುಕೊಂಡು ಉಮೇದುವಾರನ ಹೆಸರನ್ನು ಹಿಡಿದು ಕೂಗುತ್ತ 
ಅವನಿಗೆ ಮತ ಕೊಡಿ ಎಂದು ಭೋರ್ಗರೆವ ಗದ್ದಲ ಇಲ್ಲವೇ ಇಲ್ಲ. ಉಮೇದುವಾರ 
ರೆಲ್ಲ ತಮ್ಮ ತಮ್ಮ ಪ್ರಣಾಳಿಕಾ ಪತ್ರಗಳನ್ನು ಮುದ್ರಿಸಿ, ಪ್ರತಿ ಮನೆಯ ಟಪಾಲು 
ಪೆಟ್ಟಿಗೆಗಳಲ್ಲಿಯೂ ಹಾಕಿಸುತ್ತಾರೆ. ಮನೆ ಮನೆಗೂ ಹೋಗಿ ಮತದಾರರನ್ನು ಭೇಟಿ 
ಯಾಗುತ್ತಾರೆ. ಅನೇಕ ದಿನಗಳಲ್ಲಿ ಅದೂ ಸಾಧ್ಯವಾಗುವುದಿಲ್ಲ. ಮತದಾರರು ತಮ್ಮ 
ತಮ್ಮ ಉದ್ಯೋಗಗಳ ಮೇಲೆ ಹೋಗಿರುವುದರಿಂದ, ಸಂಧಿಸುವುದು ಕಷ್ಟ. ಒಂದೊಂದು 
ಕ್ಷೇತ್ರದ ಉಮೇದುವಾರರೂ ತಮ್ಮ ಮತದಾರರನ್ನು-ಸಾಧಾರಣವಾಗಿ ಸ್ಮಳೀಯ 


೧೬೪ ಅಮೆರಿಕದಲ್ಲಿ ಗೊರೂರು 


ಪಾಠಶಾಲೆಯಲ್ಲಿ-ಸಂಜೆ ಸಂಧಿಸಿ ತಮ್ಮ ಪ್ರಣಾಳಿಕೆಯನ್ನು ಅವರ ವಂಂದೆ ಇಟ್ಟು 
ಚರ್ಚಿಸುತ್ತಾರೆ. ಆಹ್ವಾನ ಪತ್ರಿಕೆಯಲ್ಲಿಯೇ ""ನಮ್ಮ ಸಮಸ್ಯೆಗಳನ್ನು ಒಂದಂ ಲೋಟ 
ಕಾಫಿ ಕುಡಿಯಂತ್ತ ಚರ್ಚಿಸಬಹಂದಂ'' ಎಂದು ಬರೆದಿರುತ್ತಾರೆ. ಒಂದೊಂದಂ ದಿನ 
ಒಬ್ಬೊಬ್ಬ ಉಮೇದುವಾರನಂ ಮಾತ್ರ ಮಾತನಾಡಿ, ಮತದಾರರ ಪ್ರಶ್ನೆಗಳಿಗೆ 
ಉತ್ತರ ಕೊಡುತ್ತಾನೆ. ಹೀಗೆ ಎಷ್ಟು ಜನ ಉಮೇದುವಾರರೋ ಅಷ್ಟು ದಿನ 
ಸಾಧಾರಣವಾಗಿ ಸಭೆ ನಡೆಯುತ್ತದೆ. 

ಉಮೇದುವಾರರು ಸಭೆಯಲ್ಲಿ ಚರ್ಚಿಸಿದ ಅಂಶಗಳನ್ನು ಮನಸ್ಸಿನಲ್ಲಿಟ್ಟು 
ಕೊಂಡು, ಮತ್ತೊಂದು ಪ್ರಣಾಳಿಕೆ ಹೊರಡಿಸಿ ವಂತದಾರರಿಗೆಲ್ಲ-ಶ್ರದ್ಧೆಯಿಂದ 
ಒಬ್ಬರನ್ನೂ ಬಿಡದೆ ಹಂಚುತ್ತಾರೆ. “'ಇನ್ನೂ ಯಾವ ಸಂಶಯವಿದ್ದರೂ ಬಂದು 
ಪರಿಹರಿಸಿಕೊಡುಂತ್ತೇನೆ'' ಎಂದು ಬರೆದಿರುತ್ತಾರೆ. ಪ್ರಚಾರಕಾರ್ಯ, ಸದ್ದು ಗದ್ದಲ 
ಎಲ್ಲದೆ ತುಂಬ ಶ್ರದ್ಧೆಯಿಂದ ಗಂಭೀರವಾಗಿ ನಡೆಯುತ್ತದೆ. ಪ್ರತಿಸ್ಪರ್ಧಿಗಳ ಮೇಲೆ 
ದೋಷಾರೋಪಣೆ ಇರುವುದಿಲ್ಲ ಎಂದಲ್ಲ. ಆದರೆ ಅಮೆರಿಕದಲ್ಲಿ ಮಾನನಷ್ಟದ 
ಮೊಕದ್ದವೆಂಗಳಿಗೆ ನ್ಯಾಯಾಲಯಗಳು ಲಕ್ಷಾಂತರ ಡಾಲರಂ ದಂಡ ವಿಧಿಸುವುದರಿಂದ 
ಸುಳ್ಳು ಆಪಾದನೆಗಳನ್ನು ಮಾಡಲು ಯಾರೂ ಹೆದರುತ್ತಾರೆ. ಉಮೇದುವಾರರೆಲ್ಲ 
ಹೆಚ್ಚಾಗಿ ತಮ್ಮ ಸಾಂಸಾರಿಕ ಇತಿಹಾಸವನ್ನೂ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪಿಸಿರಂತ್ತಾರೆ. 
““ನಾನಂ ಇಂಥ ಸ್ಮಳದವನು, ಇದು ನನ್ನ ವಿದ್ಯಾರ್ಹತೆ, ಸಾರ್ವಜನಿಕ ಸೇವೆಯಲ್ಲಿ 
ಇದಂ ನನ್ನ ಅರ್ಹತೆ ; ನನ್ನ ಹೆಂಡತಿ ಮತ್ತು ಮಕ್ಕಳಂ (ಇಷ್ಟು ಜನ)- ಜೊತೆಯಲ್ಲಿ 
ಯಾರಾದರೂ ಬಂಧುಗಳಿದ್ದರೆ-ಎಲ್ಲ ಒಂದೇ ಸಂಸಾರದಲ್ಲಿ ವಾಸಿಸುತ್ತಿದ್ದೇವೆ. ನಾನು 
ಪ್ರಾಟಸ್ಟೆಂಟ್‌ ಅಥವಾ ಕ್ಯಾಥೊಲಿಕ್‌ ; ನನಗೆ ಮದುವೆಯಣಾಗಿ ಇಷ್ಟು ವರ್ಷ 
ವಾಯಿತು, ಸನ್ನ ಕಸುಬು ಇದಂ.'' ಹೀಗೆ ಎಲ್ಲ ವಿವರಗಳನ್ನೂ ಸ್ಪಷ್ಟವಾಗಿ ಬರೆದಿರುತ್ತಾರೆ. 
ತನ್ನ ಸಂಸಾರದ ವಿವರಗಳನ್ನು ಆದಷ್ಟು ಹೆಚ್ಚಾಗಿ ಮತ್ತು ಸ್ಪಷ್ಟವಾಗಿ ಕೊಡುವುದು 
ಆವಶ್ಯಕವೆಂದು ಅಮೆರಿಕನ್ನರು ಭಾವಿಸುತ್ತಾರೆ. ಯಕಾಕೆಂದರೆ ಸರಿಯಾದ ನ್ಯಾಯವಾದ 
ಸಂಸಾರಿಯಾದರೆ, ಅವನು ಸಾರ್ವಜನಿಕ ಕಾರ್ಯಗಳನ್ನು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ 
ಜವಾಬ್ದಾರಿಯಿಂದ ನಿರ್ವಹಿಸುತ್ತಾನೆಂದು ಅವರಂ ನಂಬುತ್ತಾರೆ. ಉಮೇದಂವಾರನಂ 
ಕೈಗಾರಿಕೆ ವಂಂತಾದಂವನ್ನು ನಡೆಸಿ, ಲಕ್ಷಾಂತರ ಡಾಲರು ಸಂಪಾದಿಸಿದ್ದರೆ, ಅದೊಂದು 
“ಯೋಗ್ಯತೆ”,  ಅಯೋಗ್ಯತೆಯಲ್ಲ ಎಂದು ಮತದಾರರು ಭಾವಿಸುತ್ತಾರೆ, ಹೀಗೆ 
ಅವರು ಮಾಡುವುದರಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುದು ಉವೇೋದುವಾರರಿಗೂ, 
ಮತದಾರರಿಗೂ ಸಾಮಾನ್ಯವಾಗಿ ಗೊತ್ತಾಗುತ್ತದೆ. ಅವರ ಊಹನೆ ಬಹಂವಂಟ್ಟಿಗೆ 
ನಿಜವಾಗುತ್ತದೆ. 

ಈಚೆಗೆ ಅಮೆರಿಕದ ಸಮಾಜದ ಸಮಸ್ಯೆಗಳ ಜೊತೆಗೆ ಸಲಿಂಗರತಿ (110೫0- 
5610815) ಯವರ ಪ್ರಶ್ನೆಯೂ ಮುಖ್ಯವಾಗುತ್ತಿದೆ. ಸರ್ಕಾರಗಳು, ಸ್ಥಳೀಯ 


ಎಡ್ಮಂಟನ್‌ ನಗರ ೧೬೫ 


ಸಂಸ್ಥೆಗಳು, ಶಾಲಾ-ಕಾಲೇಜಂ ಅಧಿಕಾರಿಗಳು, ಸಮಾಜ ಕಾರ್ಯಕರ್ತರು, ಧಾರ್ಮಿಕ 
ಪುರುಷರು, ಚರ್ಚುಗಳು ಎಲ್ಲ ಈ ಪ್ರಶ್ನೆಯನ್ನು ಚರ್ಚಿಸುತ್ತಿದ್ದಾರೆ, ಇದು ಈಗ 
ಎಲ್ಲ ಸಾರ್ವಜನಿಕ ಕಾರ್ಯಕರ್ತರ ಬತ್ತಳಿಕೆಯ ಒಂದು ಬಾಣವಾಗಿದೆ. ಈಚೆಗೆ ಪ್ರತಿ 
ಪೌರಸಭೆಯೂ ಈ ಪ್ರಶ್ನೆಗೆ ತನ್ನ ಲಕ್ಷವನ್ನು ಕೊಡುತ್ತಿದೆ. ಇದಕ್ಕಾಗಿ ಅನಂಸರಿಸುವ 
ಮಾರ್ಗ, ವಕಾಡುವ ಕಾರ್ಯವಿಧಾನ, ವೆಚ್ಚಮಾಡುವ ಹಣ ಇವುಗಳನ್ನೆಲ್ಲ ಚರ್ಚಿಸಿ 
ನಿರ್ಣಯಿಸುತ್ತವೆ. ಉಮೇದುವಾರರು ಈ ವಿಷಯದಲ್ಲಿ ತಮ್ಮ ಸಲಹೆಗಳನ್ನು 
ಬಹಿರಂಗವಾಗಿಯೇ ಚರ್ಚಿಸಂತ್ತಾರೆ. ಸ್ಫೊಕ್ಕಾನ್‌ ಎಂಬ ನಗರದ ಪೌರಸಭೆ, ತನ್ನ 
ಈ ಅವಧಿಯಲ್ಲಿ ಇದು ತನ್ನ ಒಂದು ಮುಖ್ಯ ಕಾರ್ಯವೆಂದು ಪ್ರಕಟಿಸಿತು. ಎಡ್ಮಂಟನ್‌ 
ಪೌರಸಭೆಯವರೂ ತಮ್ಮ ಪ್ರಣಾಳಿಕೆಯಲ್ಲಿ ಈ ಅಂಶಕ್ಕೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. 

ನನಗೆ ಅಲ್ಲಿ ಬೇರೆ ಕೆಲಸವಿಲ್ಲದಿದ್ದುದರಿಂದಲೂ, ಉಮೇದುವಾರರ ಪ್ರಚಾರ 
ಸಭೆಗಳೆಲ್ಲ ನಡೆಯುತ್ತಿದ್ದುದು ನಮ್ಮ ಮನೆಯ ಎದುರಿನ ಸ್ಕೂಲಿನಲ್ಲಿಯೇ ಆಗಿದ್ದುದ 
ರಿಂದಲೂ ನಾನು ಎಲ್ಲ ಸಭೆಗಳಿಗೂ ತಪ್ಪದೆ ಹೋಗುತ್ತಿದ್ದೆ. (ನನ್ನ ಅಳಿಯ ಅಲ್ಲಿ ಸ್ವಂತ 
ಮನೆ ಹೊಂದಿರುವುದರಿಂದ ಅವನೂ ಒಬ್ಬ ಮತದಾರ). ನಮ್ಮ ನಗರದ ಭಾಗಕ್ಕೆ 
ಉಮೇದುವಾರರಾಗಿದ್ದವರು ಇಬ್ಬರು ಮಹಿಳೆಯರು ಮತ್ತು ಮೂರು ನಾಲ್ಕು 
ಪುರುಷರು. ಉಮೇದುವಾರರು ಅನಂಸರಿಸುತ್ತಿದ್ದ ಮನವೊಲಿಸುವ ಪ್ರಯತ್ನ, ಅವರ 
ಸಂಯಮಪೂರಿತವಾದ ಸ ೈಶಕ್ತಿವರ್ಣನೆ ಎಲ್ಲವನ್ನೂ ತೂಗಿನೋಡಿ ನಾನು ಒಬ್ಬ 
ಮಹಿಳೆಗೆ “ನೀವು ಜಯಗಳಿಸುವಿರಿ ನನಗೆ ಇದು ಖಾತರಿ”, ನಿಮ್ಮ ಪ್ರಚಾರ 
ಪ್ರಾಮಾಣಿಕ'' ಎಂದು ಹೇಳಿದೆ. ಮೂರು ದಿನಗಳನಂತರ ಮತಗಟ್ಟೆ ಸ್ಕೂಲಿನಲ್ಲಿಯೇ 
ಸ್ಥಾಪಿತವಾಗಿ ಸದ್ದು ಗದ್ದಲವಿಲ್ಲದೆ ಮತದಾನ ನಡೆಯಿತು. ಪ್ರತಿಯೊಬ್ಬರೂ ತಮ್ಮ 
ತಮ್ಮ ವಾಹನದಲ್ಲಿ ಬಂದು ಮತಹಾಕಿ ಹೋದರಂ. ಮತದಾನಕ್ಕಾಗಿ ಯಾರಿಗೂ ರಜ 
ಇಲ್ಲ, ಸರ್ಕಾರಿ ಅಧಿಕಾರಿಗಳೂ ಕಛೇರಿಯ ಕೆಲಸ ಮುಗಿದನಂತರ ಹೋಗಿ ಮತ 
ಹಾಕಬೇಕು. ಯಾರೊಬ್ಬ ರೂ ಅದರ ವಿಷಯ ಅತಿ ಗೊಂದಲ ಮಾಡಿಕೊಳ್ಳುವುದಿಲ್ಲ, 
ಮಾತನಾಡುವುದಿಲ್ಲ... ಆ ವಿಷಯ ನಾನೂ ಮರೆತೆ. 

ಆ ಸಂಜೆ ನಮ್ಮ ಮನೆಗೆ ಒಬ್ಬ ಮಹಿಳೆ ಬಂದಳು. ತತ್‌ಕ್ಷಣ ನಾನು ಅವಳನ್ನು 
ಗುರುತಿಸಲಾಗದಿದ್ದರೂ, ಒಂದೆರಡು ನಿಮಿಷಗಳೊಳಗೆ ಅವಳು ಪೌರಸಭೆಗೆ ಉಮೇದು 
ವಾರಳಾಗಿ ನಿಂತಿದ್ದವಳು ; ನನ್ನಿಂದ "'ಗೆಲುತ್ತಿ'' ಎಂದು ಹೇಳಿಸಿಕೊಂಡು ಹೋದವಳು 
ಎಂದು ನನಗೆ ಹೊಳೆಯಿತು. ಅವಳು "ನಿಮ್ಮ ಜ್ಯೋತಿಷ್ಯ ನಿಜವಾಯಿತು. ನಾನು 
ಗೆದ್ದೆ. ನೀವು ಇಷ್ಟು ಕರಾರುವಾಕ್ಕಾದ ಜ್ಯೋತಿಷಜ್ಞರು ಎಂದು ನನಗೆ ತಿಳಿದಿರಲಿಲ್ಲ. 
ನಿಮಗೆ ತಂಂಬ ವಂದನೆ'' ಎಂದು ಹೇಳಿ ನನಗೆ ಒಂದು ಸೆಂಟ್‌ಬಾಟಲ್‌ ಕೊಟ್ಟಳು. ಅದರ 
ಘಮ ಒಂದು ನಿಮಿಷದಲ್ಲಿಯೇ ವಾತಾವರಣವನ್ನೆಲ್ಲ ತಂಂಬಿತು. ಅದರ ಮೇಲೆ 
"'ಕೌರಾನಂತರದ ದ್ಭಾವಕ'' ಎಂದು ಬರೆದಿತ್ತು. ನಾನು ಬೆಳೆದಿದ್ದ ನನ್ನ ಗಡ್ಡವನ್ನು 


೧೬೬ ಅಮೆರಿಕದಲ್ಲಿ ಗೊರೂರು 


ಸವರಿಕೊಳ್ಳುತ್ತ ““ವುಳ್ಳು ಪೊದೆಯಂತೆ ಬೆಳೆದಿರುವ ಈ ಗಡ್ಡಕ್ಕೆ ಇಂಥ ಸುಗಂಧ 
ದ್ರವ್ಯವೇಕೆ ?'' ಎಂದೆ. ಮಹಿಳೆ ““ನಾನು ನಿಮ್ಮ ನಿರೀಕ್ಷೆಯನ್ನು ಭಂಗಪಡಿಸುವುದಿಲ್ಲ, 
ಸಾಧ್ಯವಾದಷ್ಟೂ ನಗರಸೇವೆ ವರಾಡುತ್ತೇನೆ”' ಎಂದು ಹೇಳಿ ಹೊರೆಟುಹೋದಳು. 

ಚುನಾವಣೆ ಎಷ್ಟೇ ಶಾಂತವಾಗಿ ನಡೆದರೂ ಅದರ ಒಂದಂ ಅವಲಕ್ಷಣ ಅಲ್ಲಿಯೂ 
ಸಂಭವಿಸದಿರಲಿಲ್ಲ. ಒಬ್ಬ ಗೆದ್ದ ಅಭ್ಯರ್ಥಿ ತಾನು ಜಯಸಿದಂದಕ್ಕಾಗಿ ಒಂದು 
ಉಪಾಹಾರ ಕೂಟವನ್ನು ಏರ್ಪಡಿಸಿ, ತನ್ನ ಕ್ಷೇತ್ರದವರನ್ನೆಲ್ಲ-ತನ್ನ ಪ್ರತಿಸ್ಪರ್ಧಿಯಾಗಿ 
ನಿಂತಂ ಸೋತವನನ್ನೂ ಸಹ ಆಹ್ವಾನಿಸಿದ್ದನೆ. ಸೋತ ಅಭ್ಯರ್ಥಿ ತನ್ನ ಆಸನದಲ್ಲಿ 
ಕುಳಿತು, ಫಲಹಾರಕ್ಕಾಗಿ ಮೇಜಿನ ಮೇಲೆ ಇಟ್ಟಿ ದ್ಧ ಒಂದು ಬಾಳೆಹಣ್ಣಿನ ರೊಟ್ಟಿ 
ಯನ್ನು (ಬನಾನಾ ಬನ್‌) ಗೆದ್ದವನ ವಂಖಕ್ಕೆ ಜಪ್ಪಿದನಂ. ಅದರಿಂದ ಗೆದ್ದವನಿಗೆ 
ನೋವೇನೂ ಆಗಲಿಲ್ಲ. ಕಣ್ಣು ಮೂಗು ಬಾಯಿಗೆಲ್ಲ ರೊಟ್ಟಿ ಮೆತ್ತಿಕೊಂಡು ಎರಡಂ 
ಮೂರು ನಿವಿಂಷ ತೊಂದರೆಯಾಯಿತು. ಪ್ರತಿಸ್ಫರ್ಧಿ ಪಾರ್ಟಿ ಬಿಟ್ಟು ಹೊರಟೇ 
ಹೋದನು. ಅನಂತರ ಅಪರಾಧಿಗೆ ಕೋರ್ಟಿನವರು ನೂರೈವತ್ತು ಡಾಲರು ಜುಲ್ಮಾನೆ 
ವಿಧಿಸಿದರೆಂದು ತಿಳಿಯಿತು, 


ಜ್ಯೋತಿಷ್ಯ 


ಅಲ್ಲಿಂದ ಮುಂದೆ ನನ್ನ ಮಗಳೆ ಮನೆಗೆ ನಿತ್ಯ ನಾಲ್ಕು-ಐದು ಜನರಾದರೂ 
ಬರುವುದು ಪ್ರಾರಂಭಪಾಯಿತು. ಅವರೆಲ್ಲ ಅಮೆರಿಕನ್ನರೆ. ಅವರ ಕೆ ನಲ್ಲಿ ಜ್ಯೋತಿಷ್ಯಕ್ಕೆ 
ಸಂಬಂಧಪಟ್ಟ ಪುಸ್ತಕಗಳು, ಗೃಹಗಳ ಸ್ಕಾನಗಳನ್ನು ತೋರಿಸುವ ನಕ್ಷೆಗಳು, ರಾಶಿ 
ಚಕ್ರಗಳು ; ಅವರೆಲ್ಲ ಜ್ಯೋತಿಷ್ಯದಲ್ಲಿ ತುಂಬ ಮುಂದುವರಿದ ಜನ. ಆ ದೇಶದೆ 
ಜನರಂತೆ ಯಾವುದನ್ನು ಹಿಡಿದರೂ ಅದರ ಕೊನೆಮಂಟ್ಟಿಸುವ ಸ್ವಭಾವದವರು, 
ಅವರು ಹೇಳುತ್ತಿರುವ ಮಾತುಗಳು ಗ್ರಹಗಳ ಸ್ಮಾನ ಚಲನೆ ಹೊಂದಾಣಿಕೆ ವಿರೋಧ. 
ಒಂದರ ಮೇಲೆ ಒಂದರ ಪ್ರಭಾವ, ಒಂದರಿಂದಾಗುವ ತೊಂದರೆಯನ್ನು ತಪ್ಪಿಸಲು 
ಇನ್ನೊಂದು ಗ್ರಹಕ್ಕೆ ಇರುವ ತಾಖತ್ತು ಇವುಗಳೆಲ್ಲ ನನಗೆ ತುಂಬ ಗೊಂದಲವುಂಟು 
ಮಾಡಿದವು. ಮೊದಲನೆಯದಾಗಿ ನನಗೆ ಗ್ರಹಗಳ ರಾಶಿಗಳ ಇಂಗ್ಲಿಷ್‌ ಹೆಸರೇ 
ಗೊತ್ತಿರಲಿಲ್ಲ. ಅವರು ಏರಿಸ್‌, ಟೌರಿಸ್‌, ಜೆಮಿನಿ, ಸಗಿಟರಿಯಸ್‌, ಕ್ಯಾಪ್ರಿಕಾರ್ನಸ್‌, 
ಅಕ್ವಾರಿಯ ಎಂದು ಪಠಿಸಿದಾಗಲೆಲ್ಲ ನಾನು ಎಲ್ಲದಕ್ಕೂ ತಲೆ ಅಲ್ಲಾಡಿಸುತ್ತಿದ್ದೆ. 

ಒಟ್ಟಿನಲ್ಲಿ, ಒಂದು ಕಾಲದಲ್ಲಿ ನಾನು ವಾಡಿದ್ದ ಚೇಷ್ಟೆ ನನ್ನನ್ನು ಹುಡುಕಿಕೊಂಡು 
ಬಂದಿತ್ತು. ನನಗೆ ಯಾವತ್ತೂ ಜ್ಕೋತಿಷ್ಯಶಾಸ್ತ್ರದಲ್ಲಿ ನಂಬಿಕೆ ಇರಲಿಲ್ಲ. ಭಾರತೀಯರು 
ಅನೇಕ ಶತವರಾನಗಳಿಂದ ಈ ಶಾಸ್ತ್ರವನ್ನು ರಚಿಸಿ, ರೂಪಿಸಿ, ಪ್ರಯೋಗಿಸಿ, ಅನುಭವಿಸಿ, 
ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಎಂಬುದರಲ್ಲಿ ನನಗೆ ಅನುಮಾನವಿಲ್ಲ. ಆದರೆ 
ಗೃಹಗಳಂ ತಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು. ಈ ಜಗತ್ತಿನ ಜನಗಳ ಹಿಂದೆ ತಿರುಗುತ್ತ 


ಎಡ್ಮಂಟನ್‌ ನಗರ ೧೬೭ 


ಅವರ ಕಾರ್ಕಗಳಲ್ಲಿ ತೊಡಗುತ್ತಿವೆ, ಎಂಬಂದು ನನಗೆ ಅಸಂಬದ್ಧವಾಗಿ ತೋರಿತು. 
ಬಹುಶಃ ಪ್ರಕೃತಿಯೋ ಅಥವಾ ಶನಿ, ರಾಹು, ಕೇತುಗಳೋ ನನ್ನ ಮೇಲೆ ಸೇಡುತೀರಿಸಿ 
ಕೊಳ್ಳಲು ಬಯಂಸಿರಬೇಕು. ೧೯೪೨ನೇ ಕ್ವಿಟ್‌ ಇಂಡಿಯಾ ಚಳಂವಳಿಯಲ್ಲಿ ಸರ್ಕಾರ 
ನಮ್ಮನ್ನೆಲ್ಲ ಹಿಡಿದು ಹಾಸನದ ಸೆರೆಮನೆಯಲ್ಲಿ ಹಾಕಿ, ಅನಂತರ ಶಿವಮೊಗ್ಗ ಸೆರೆಮನೆಗೆ 
ಸಾಗಿಸಿದರು. ಶಿವಮೊಗ್ಗ ಸೆರೆಮನೆಯಲ್ಲಿ ನಮಗೆ ಜೋತಿಷ್ಯ ವಿದ್ವಾನ್‌ ಅನಂಶಶಾಸ್ತ್ರಿಗಳ 
ಪರಿಚಯವಾಯಿತು. ಅಂತಹ ಜೋತಿಷ್ಯ ಪ್ರೇಮಿಗಳನ್ನೂ, ವಿದ್ವಾಂಸರನ್ನೂ, ಸತ್ಸು 
. ರುಷರನ್ನೂ ನಾನು ಕಂಡುದೇ ಇಲ್ಲ. ಅವರು ಯಾರನ್ನಾದರೂ ಜೋತಿಷ್ಯಕ್ಕೆ 
ಆಕರ್ಷಿಸುತ್ತಿದ್ದರಂ. ನಾವುಗಳೆಲ್ಲ (ಸ್ಥಾನಬದ್ಧರು ಮತ್ತು ಕೈದಿಗಳು) ಜ್ಯೋತಿಷ್ಯವನ್ನು 
ಕಲಿಯಬೇಕೆಂದು ಅವರ ಬಯಕೆ. 

ಇದಕ್ಕೆ ಒಂದು ಕಾರಣವೂ ಇತ್ತು. ಸರ್ಕಾರ ನಮ್ಮನ್ನೆಲ್ಲ ಅನಿರ್ದಿಷ್ಟಕಾಲದ 
ವರೆಗೆ ಸೆರೆಹಾಕಿತ್ತು. ಎರಡನೇ ಮಹಾಯಂದ್ಧ ಬೇರೆ ನಡೆಯುತ್ತಿತ್ತು. ನಮ್ಮನ್ನು 
ಬಿಡುಗಡೆ ಮಾಡುವುದು ಯಾವತ್ತೊ ? ಯುದ್ಧ ಹೇಗಾಗಬಹುದು? ಬ್ರಿಟಿಷರ 
"““ಭರಕತ೯”” ಹೇಗಿದೆ ? ಗ್ರಹಗಳೂ ನಕ್ಷತ್ರಗಳೂ ಅವರಿಗೆ ವಿರೋಧವಾಗಿವೆಯೆ ? 
ಅವರು ನಮ್ಮ ಶತ್ರುಗಳಾದುದರಿಂದ ಅವರಿಗೆ ಗ್ರಹಗಳಂ ವಿರೋಧವಾಗಿದ್ದರೆ ನಮಗೆ 
ಒಳ್ಳೆಯದು ತಾನೆ. ಆಗ ಅನಂತ ಶಾಸ್ತ್ರಿಗಳು ನಿತ್ಯ ಬ್ರಿಟಿಷ್‌ ಪ್ರಧಾನಿಗಳ ಕುಂಡಲಿ: 
ದಂಡನಾಯಕರ ಕುಂಡಲಿ, ಗಾಂಧೀಜಿಯ ಕುಂಡಲಿ, ಜವಹರ್‌ರ ಕುಂಡಲಿ ಎಲ್ಲ 
ಗುಣಿಸಿ, ಗುಣಿಸಿ "ಇಷ್ಟು ತಿಂಗಳೊಳಗೆ (ಸಾಧಾರಣವಾಗಿ ೧೦-೧೧ ತಿಂಗಳು) ಗಾಂಧೀ 
ಜಾತಕಕ್ಕೆ ಉಚ್ಛಾ )ಯ. ಅವರ ಬಿಡುಗಡೆ ಆಗುತ್ತೆ, ನಮ್ಮಾ ಬಿಡುಗಡೆ ಆಗಂತ್ತೆ” 
ಎನ್ನುತ್ತಿದ್ದರಂ. ಬಿಡುಗಡೆಯ ಪ್ರಶ್ನೆ ಎಲ್ಲರಿಗೂ ಬೇಕು. ಶಾಸ್ತ್ರಿಗಳ ಯಾವಾಗಲೂ 
ಜನರಿಗೆ ಧೈರ್ಯವನ್ನೇ ಹೇಳುವವರು. ಬ್ರಿಟಿಷ್‌ ಚಕ್ರಾಧಿಪತ್ಯಕ್ಕೆ ಶನಿ ಇಂಥ ಕಡೆ ಇದೆ. 
ಗಾಂಧೀ ಗೆಲ್ಲುವುದು ಖಂಡಿತ'' ಹೀಗೆ ಎಲ್ಲರಿಗೂ ಜ್ಯೋತಿಷ್ಯದ ಕಡೆ ದೃಷ್ಟಿ ತಿರುಗಿತು. 
ಶಾಸ್ತ್ರಿಗಳ ಎಲ್ಲರಿಗೂ “ಜ್ಯೋತಿಷ್ಯ ಹೇಳಿಕೊಡುತ್ತೇನೆ, ಕಲಿತುಕೊಳ್ಳಿ. ನಿಮ್ಮ ನಿಮ್ಮ 
ಭವಿಷ್ಯ ನಿಮ್ಮ ಕೈಯಲ್ಲಿರುತ್ತೆ. ಅಲ್ಬಾಯಸ್ಸು, ರೋಗ, ಗಂಡ ಎಲ್ಲಕ್ಕೂ, ಮುಂಚೆ 
ಮುಂಚೆ ಮುಂಚೆಯೇ ಶಾಂತಿ ಜಪ ತಪಗಳಿಂದ ಅಪಾಯವನ್ನು ತಪ್ಪಿಸಿಕೊಂಡಂ, 
ದೀರ್ಫಾಯಂಷಿಗಳಾಗಿ ಬಾಳಲು ಜ್ಯೋತಿಷ್ಯವೇ ನಿಮಗೆ ಅಮೃತಕವಚ'' ಎನ್ನುತ್ತಿದ್ದರಂ. 

ಕಷ್ಟದಲ್ಲಿರ:ವವರಿಗೂ, ಅನ್ಯಾಯಕ್ಕೆ ಸಿಲುಕಿದವರಿಗೂ, ರೋಗಿಗಳಿಗೂ 
ಜ್ಯೋತಿಷ್ಯದಲ್ಲಿ ನಂಬಿಕೆ ಹೆಚ್ಚು. ಸೆರೆಮನೆಯಲ್ಲಿ ಜ್ಯೋತಿಷ್ಯವನ್ನು ಬಲ್ಲವರೂ 
ಇದ್ದರು. ಶ್ರೀ ಎಂ. ವಿ. ರಾಮರಾವ್‌ ಮತ್ತು ಶ್ರೀ ಕೆ. ಟಿ. ಭಾಷ್ಕರಿಗೆ ಜ್ಯೋತಿಷ್ಯ 
ಚೆನ್ನಾಗಿ ಗೊತ್ತು. ಶ್ರೀ ಸುಬ್ರಮಣ್ಕಂ, ಶ್ರೀ ಚಂಗಲರಾಯರೆಡ್ಡಿ, ಶ್ರೀ ಚೆನ್ನಯಃ 
ಇವರಿಗೆಲ್ಲ ಜ್ಯೋತಿಷ್ಯದಲ್ಲಿ ಪೂರ್ಣ ನಂಬಿಕೆ. ಸೆರೆಮನೆಯಲ್ಲಿ ಯಾವುದಾದರೂ 
ಹವ್ಯಾಸವಿಲ್ಲದಿದ್ದಲ್ಲಿ, ಕಾಲಕಳೆಯುವುದು ಸುಲಭವಲ್ಲ. ನಾನು ರಾಮಾಯಣ 


೧೬೮ ಅಮೆರಿಕದಲ್ಲಿ ಗೊರೂರು 


ಭಾರತಗಳನ್ನು ಓದಿ ಹೇಳುತ್ತಿದ್ದೆ ; ಶ್ರೀ ಕಂವರಾರನ್‌ರೆ ತಮಿಳು ಕಾದಂಬರಿಗಳನ್ನು 
ಓದುತ್ತಿದ್ದರು. ಚಂಗಲರಾಯರೆಡ್ಡಿ ಆಟ-ಪಾಠಗಳು (ಕೊಕ್ಕೊ) ಇವುಗಳನ್ನೆಲ್ಲ 
ವ್ಯವಸ್ಥೆ ಮಾಡುತ್ತಿದ್ದರು. ಕೆ. ಟಿ. ಭಾಷ್ಯಂರವರು ವಾರಕ್ಕೆ ಒಂದು ಸಲ, ಯಾವು 
ದಾದರೂ ವಿಷಯದ ಮೇಲೆ ವಿನೋದವಾಗಿ, ಸ್ವಾರಸ್ಕವಾಗಿ ವರಾತನಾಡುತ್ತಿದ್ದರು. 
ಪ್ರತಿಯೊಬ್ಬರೂ ಯಾವುದಾದರೂ ಒಂದು ವಿಷಯದಲ್ಲಿ ಎಲ್ಲರಿಗೂ ಮನರಂಜನೆ 
ಮಾಡುತ್ತಿದ್ದರು. ಅನಂತ ಶಾಸ್ತ್ರಿಗಳು ಜ್ಯೋತಿಷ್ಯವನ್ನು ಕಲಿಯಬೇಕೆಂದು 
ಎಲ್ಲರನ್ನೂ ಎಷ್ಟೊ ಆಗ್ರಹವಾಗಿ ಓಲೈಸಿದರೂ, ಯಾರೊಬ್ಬರೂ ಅಡರ ಕಡೆಗೆ 
ಮನಸ್ಸು ಹರಿಸಲಿಲ್ಲ. ಅವರ ಶ್ರದ್ಧೆಯನ್ನು ತಿರಸ್ಕರಿಸಲು ಮನಸ್ಸುಬಾರದೆ ನಾನು, 
ಶ್ರೀ ಎಂ. ಎನ್‌. ಸೀತಾರಾಮಯ್ಯನವರು ಮತ್ತು ಗೊರೂರು ಸಂಪತ್ತಯ್ಯಂಗಾರ್ಯರು 
ಜ್ಯೋತಿಷ್ಯ ತರಗತಿಗೆ ಸೇರಿದೆವು. ಸಂಪತ್ತಯ್ಯಂಗಾರ್ಯರು ಗಣಿತ್ಲರು, ಬಿ.ಎಸ್‌.ಸಿ. 
ಪದವೀಧರರು. ಇನ್ನೂ ಯುವಕರಾಗಿದ್ದರು. ಬುದ್ಧಿವಂತರು ಸಹ ; ಜ್ಯೋತಿಷ್ಯ 
ದಲ್ಲಿಯೂ ನಂಬಿಕೆಯಿದ್ದವರು. ಸೀತಾರಾಮಯ್ಯನವರೂ ಜ್ಯೋತಿಷ್ಯದಲ್ಲಿ ಶ್ರದ್ಧೆ, 
ಬುದ್ಧಿ, ಆಸ್ತಿಕತೆ ಇದ್ದವರು. ಅವರದು ಸರಿಹೋಯಿತು. ಯಾವ ಕಡೆಗೂ ಸೇರದ 
ಎಡಬಿಡಂಗಿ ನಾನಾಗಿದ್ದೆ. ನನಗೆ ಜ್ಯೋತಿಷ್ಯದಲ್ಲಿ ನಂಬಿಕೆಯಿರಲಿಲ್ಲ. ಸಾಲುದಂದಕ್ಕೆ 
ಗಣಿತದಲ್ಲಿ ನಾನು ಶತದಡ್ಡನೆಂದು ತೀರ್ಮಾನವಾಗಿತ್ತು. 

ನನ್ನ ಬಾಲ್ಯದಲ್ಲಿ ನಾನು ಕನ್ನಡ ಲೋಯಂರ್‌ ಸೆಕಂಡರಿ ಪರೀಕ್ಷೆಗೆ ಕಟ್ಟಬೇಕಾದರೆ, 
ಸೆಲೆಕ್ಷನ್‌ ಪರೀಕ್ಷೆ ಎಂಬ ಒಂದು ಆಯ್ಕೆ ಪರೀಕ್ಷೆ ಮಾಡುತ್ತಿದ್ದರು. ಅದರಲ್ಲಿ ಭಾಷೆ 
ಗದ್ಯ ಪದ್ಮ ಪಠ್ಮಪುಸ್ತಕಗಳಿಗೆ ಒಂದು ಪೇಪರು ; ಗಣಿತಕ್ಕೆ ಒಂದು ಪೇಪರು, ಇನ್ನು 
ಆರೋಗ್ಯ, ವ್ಯವಸಾಯ, ಭೂಗೋಳ ಇವುಗಳಿಗೆಲ್ಲ ಒಂದು ಪೇಪರು ಹೀಗೆ ಇತ್ತು. 
ನನಗೆ ಪರೀಕ್ಷೆಯಲ್ಲಿ ಎಲ್ಲ ಪೇಪರುಗಳಲ್ಲಿಯೂ ಬಹಳ ಚೆನ್ನಾಗಿ (ಭಾಷೆ ಪೇಪರಿನಲ್ಲಿ 
ನೂರಕ್ಕೆ ತೊಂಭತ್ತು) ಬಂದಿದ್ದರೊ, ಗಣಿತದ ಪೇಪರಿನಲ್ಲಿ ನೂರಕ್ಕೆ ಮೂರು ನಂಬರು 
ಬಂದಿತ್ತು. ನಮ್ಮ ತಂದೆಯವರು ಗಣಿತದ ಪೇಪರನ್ನು ನೋಡಿ ನನಗೆ ಬೆನ್ನಿನ ಮೇಲೆ 
ನಾಲ್ಕು ಗುದ್ದು ಗುದ್ದಿ, ಉಪಾಧ್ಯಾಯರಲ್ಲಿ ಹೋಗಿ "ದಡ್ಡ ಮಂಂಡೇದಂ. ನೂರಕ್ಕೆ 
ಮೂರು ತೆಗೆದಿದೆ, ನಿಮ್ಮಲ್ಲಿಯೇ ಪಾಠಕ್ಕೆ ಬಿಡುತ್ತೇನೆ (Private Tution) ಪಾಠ 
ಮಾಡಿ ಹೇಗೋ ಪಾಸುವಣಾಡಿಸಿ. ನಿಮ್ಮ ರಿವಾಜು ನೋಡಿಕೊಳ್ಳುತ್ತೇನೆ'' ಎಂದು 
ಹೇಳಿ ಅವರ ಮನೆಗೆ ಒಂದು ಪಲ್ಲ ಅಕ್ಕಿ ಮತ್ತು ಎರಡುಮಣ ಹುಣಿಸೆಹಣ್ಣು 
ಕಳುಹಿಸಿದರು. ಆಗ ಅಕ್ಕಿ ಪಲ್ಲಕ್ಕೆ ಹತ್ತೂ ರೂಪಾಯಿ. ಹುಣಸೇಹಣ್ಣು ವಂಣಕ್ಕೆ 
ಒಂದಂ ರೂಪಾಯಿ, ಅಲ್ಲಿಂದ ಮಂದೆ ನನಗೆ ಮೇಷ್ಟರು ಮೂರು ತಿಂಗಳ ಕಾಲ 
ಮನೆಯಲ್ಲಿ, ಶಾಲೆಯಲ್ಲಿ ಬರಿ ಗಣಿತವನ್ನೇ ಮಾಡಿದರು. ಪರೀಕ್ಷೆಯಲ್ಲಿ ಹೇಗೋ 
ಕನಿಷ್ಠ ಅಂಕದೊಡನೆ ತೇರ್ಗಡೆಯಾದೆ. ಅನಂತರ ಮಂದೆ ನಾನು ಯಾವ ಪರೀಕ್ಷೆಗೂ 
ಕಟ್ಟಲಿಲ್ಲ. ಗಣಿತದ ಭೂತ ನನ್ನನ್ನು ಹೆದರಿಸಲಿಲ್ಲ. 


ಎಡ್ಮಂಟನ್‌ ನಗರ ೧೬೯ 


ನಾನು ಅನಂತ ಶಾಸ್ತ್ರಿಗಳ ಮನಸ್ಸನ್ನು ನೋಯಿಸಲು ಇಷ್ಟವಿಲ್ಲದೆ, ಜ್ಯೋತಿಷ್ಯ 
ವನ್ನು ಕೈಕೊಂಡೆ. ಸೆಂಪತ್ತಯ್ಯಂಗಾರ್ಯರೂ, ಸೀತಾರಾಮಯ್ಯನವರೂ ಪಾಠಗಳಲ್ಲಿ 
ಸರಸರನೆ ಮುಂದುವರಿಯುತ್ತಿದ್ದರು. ನಾನೂ ಹಾಗೂ ಹೀಗೂ ಕುಂಟುತ್ತ ಕುಂಡಲಿ 
ಹಾಕುವವರೆಗೆ ಮಂಂದುವರಿದೆ. ಈಚೆಗೆ ಸಂಪತ್ತಯ್ಯಂಗಾರ್ಯರು ಜ್ಯೋತಿಷ್ಯ ಮತ್ತೂ 
ಖಗೋಳದಲ್ಲಿ ಪ್ರಾವೀಣ್ಯವನ್ನೇ ಸಂಪಾದಿಸಿ, ರಾಮಾಯಣ-ಭಾರತಗಳ ಕಾಲ, 
ಕ್ಯಾಲೆಂಡರಿನ ನವೀಕರಣ ಪರಿಶೋಧನೆ ಇವುಗಳಲ್ಲಿ ಭಾರತದ ವಿದ್ವಾಂಸರೆಲ್ಲರ 
 ಮನ್ನಣೆಯನ್ನೂ ಪಡೆದಿದ್ದಾರೆ. ನನಗಂತೂ ಜ್ಯೋತಿಷ್ಯ ಪೂರ್ಣವಾಗಿ ಮರೆತೇ 
ಹೋಗಿದೆ. ಆದರೂ ಅನಂತ ಶಾಸ್ತ್ರಿಗಳು ನಮಗೆ ಹೇಳಿಕೊಟ್ಟು ), ಬರೆಸಿದ ಪುಸ್ತಕ 
ಗಳನ್ನು ನಾನು ಇಂದಿಗೂ ಜೋಪಾನವಾಗಿಟ್ಟಿದ್ದೇನೆ. ಅಂತಹ ಮಿತ್ರರೂ, 
ಸಹೃದಯರೂ, ಹಿತೈಷಿಗಳೂ ಸಿಕ್ಕುವುದು ದುರ್ಲಭ. ನಾನು ನಿಜವಾಗಿಯೂ ಒಬ್ಬ 
ಜ್ಯೋತಿಷ್ಯ ವಿದ್ವಾಂಸನೂ-ಪ್ರೇಮಿಯೂ ಆಗುತ್ತೇನೆಂದು ಅವರು ನಂಬಿದ್ದರು. 
[ಗಣಿತದಲ್ಲಿ ನನ್ನಂತಹ ಇನ್ನೂ ಅನೇಕ ದಡ್ಡರು ಇರಬಹುದು. ಅದರಿಂದ ಅವರು 
ಧೈರ್ಯಗೆಡಬಾರದು ಎಂಬುದಕ್ಕಾಗಿ ಈ ಸಂಗತಿ ತಿಳಿಸಿದ್ದೇನೆ.] 

ಸೆಂಟ್‌ ಆಲ್ಬರ್ಟ್‌ನಲ್ಲಿ ನನ್ನನ್ನು ನೋಡಲು ಬರುತ್ತಿದ್ದ ಜ್ಯೋತಿಷ್ಯ ಭಕ್ತರ 
ಕೈಯಿಂದ ತಪ್ಪಿಸಿಕೊಳ್ಳುವುದು ನನಗೆ ಹೇಗೂ ಸಾಧ್ಯವಾಗಲಿಲ್ಲ. "ನನಗೆ ಜ್ಯೋತಿಷ್ಯ 
ತಿಳಿಯದಂ ; ನನಗೆ ಅದರಲ್ಲಿ ನಂಬಿಕೆ ಇಲ್ಲ'' ಎಂದು ಹೇಳುವ ಕಾಲವೂ ಮೀರಿ 
ಹೋಗಿತ್ತು. “`ಈಗ ಆ ಮಾತು ಹೇಳಿದರೆ ಭಾರತೀಯರಂ ಸುಳ್ಳು ಹೇಳುತ್ತಾರೆ ಎಂಬ 
ನಂಬಿಕೆ ಎಲ್ಲಿ ಬಂದೀತೋ'' ಎಂದೂ ನಾನಂ ಹೆದರಿದೆ. ನನ್ನ ಹೆಂಡತಿ, ಮಗಳು» 
ಅಳಿಯ ಇವರಿಗೆಲ್ಲ ನನ್ನ ಪೇಚಾಟ ನೋಡಿ ನಗು. ನನ್ನ ಹೆಂಡತಿ "ಅಮೆರಿಕಕ್ಕೆ ಬಂದು 
ಜ್ಯೋತಿಷ್ಕರೂ ಆಗಿಬಿಟ್ಟರಿ” ಎಂದಂ ಹಾಸ್ಮಮಾಡುತ್ತಾಳೆ. ನಾನು "ಇನ್ನೂ 
ಏನೇನಾಗುತ್ತೇನೋ ನೋಡುತ್ತಿರು'' ಎನ್ನುತ್ತೇನೆ. ಒಂದಂ ಜಾನಪದ ತ್ರಿಪದಿ ನನಗೆ 
ಜ್ಞಾಪಕ ಬರುತ್ತದೆ. 


ಹಗಲು ಹಾರುವನಾದ ಇರುಳು ಬಣಜಿಗನಾದ 
ಅರಸರ ಮಗನಾಗಿ ತಿರಂಗಿದ | ನನ ರಾಯ 
ನರಸೀಪುರದೋರ ಮಂಗಗಳಿಗೆ ॥ 


ಭೂತಾಕಾರದ ಕಾರುಗಳು ಬಂದು ನಿಲ್ಲುತ್ತವೆ. ಹೃಷ್ಟಪುಷ್ಟರಾದ ಗುಲಾಬಿ 
ವರ್ಣದ ಅಮೆರಿಕನ್‌ ಗೃಹಸ್ಮರು-ಪತ್ನೀ ಸಮೇತರಾಗಿ ಸಹ-ಕೈಯಲ್ಲಿ ದ್ರಾಕ್ಷಿರಸ 
(ವೈನ್‌ ಅಲ್ಲ. ಬರಿ ರಸ) ಕಿತ್ತಲೆ ರಸಗಳ ಮೊಳದುದ್ದ ದಪ್ಪ ಸೀಸೆಗಳನ್ನು ಎತ್ತಿ 
ಕೊಂಡು ಮನೆಯೊಳಕ್ಕೆ ಬರುತ್ತಾರೆ. ಒಬ್ಬ "ಹೊಸ ಷಾಪಿಂಗ್‌ ಕಾಂಪ್ಲೆಕ್ಸ್‌ಗೆ ತನ್ನ 
ಭೂವಿ ತೆಗೆದುಕೊಳ್ಳುವ ಸಂಭವವಿದೆ. ತೆಗೆದುಕೊಂಡರೆ ನನಗೆ ಲಾಭವಾಗುತ್ತೆ. ನೆನ್ನೆ 


೧೭೦ ಅಮೆರಿಕದಲ್ಲಿ ಗೊರೂರು 


ಸಂಜೆವರೆಗೆ ತನ್ನ ಭೂವಿಂಯೇ ಒಪ್ಪಿಗೆಯಾಗಿತ್ತು. ನೆನ್ನೆ ಸಂಜೆ ಮತ್ತೊಬ್ಬ-ನನಗೂ 
ಆವನಿಗೂ ಚುನಾವಣೆಯಲ್ಲಿ ವಿರೋಧ ಬಂದಿತ್ತು_ತನ್ನ ಜಮೀನನ್ನು ನನ್ನ 
ಜಮೀನಿನ ಬೆಲೆಗಿಂತ ಕಡಿಮೆ ಬೆಲೆಗೆ ಕೊಡುವುದಾಗಿ ಮುಂದೆ ಬಂದಿದ್ದಾನೆ. ಆದರೆ 
ಅವನ ಜಮೀನು ಬಡಾವಣೆಯ ಅತಿ ಕೊನೆ. ಹಳ್ಳ ತಿಟ್ಟು. ಅದು ಒಪ್ಪಿಗೆಯಾಗಂವು 
ದಿಲ್ಲ. ನನ್ನದು ಮಧ್ಯದಲ್ಲಿದೆ. ಆದರೆ ಅವನ ಜವಿೀನಂ ಅಂಗೀಕಾರವಾಗದಿದ್ದರೂ 
ನನ್ನ ಜವಿೀನನ್ನು ಈ ಪೈಪೋಟಿಯಿಂದಾಗಿ ಕಡಿಮೆ ಬೆಲೆಗೆ ಕೇಳುತ್ತಾರೆ" ಎಂದನೆಂ. 
ಅನಂತರ ಆ ಗೃಹಸ್ಥರು ನನ್ನ ಕೈಗೆ ಒಂದು ಗ್ರಹಗಳ ಸ್ಥಾನಗಳ ಕಾಗದ ಕೊಟ್ಟು 
ಅವುಗಳ ವಿಷಯ ಏನೇನೊ ಹೇಳಿದರು. ಅವರು ಯಾವುದೋ ಒಂದು ಗ್ರಹದ 
ವಿಷಯ ಹೇಳಿ, ಅದು ಅಲ್ಲಿರುವುದರಿಂದ ನನಗೆ ತೊಂದರೆಯಾಗಬಹುದು ಎಂದರು. 
ನಾನು ಏನೋ ಜ್ಞಾನದಲ್ಲಿ “ಗ್ರಹ ಸ್ವಲ್ಪ ಚಲಿಸಿದರೆ ಸರಿಹೋಗುತ್ತೆ'" ಎಂದೆ, ಆತ 
ಬೆಚ್ಚಿಬಿದ್ದು “ಗ್ರಹ ಚಲಿಸುವುದೆ? ಹೇಗೆ ಸಾಧ್ಯ ?'' ಎಂದರಂ. "“ನಾನಂ ಮೂಲಭೂತ 
ವಾದ ಯಾವುದೋ ತಪ್ಪನ್ನು ವಾಡಿದ್ದೇನೆ'' ಎಂದಂ ನನಗೆ ಅರಿವಾಯಿತು. ನಾನಂ 
“ಗ್ರಹಗಳು ಸರ್ವಶಕ್ತವಾದವು. ಆದರೆ ಅವುಗಳನ್ನೂ ಮೀರಿದ ದೇವರಿದ್ದಾನಷ್ಟೆ, 
ಅವನು ಒಳ್ಳೆಯದು ಮಾಡುತ್ತಾನೆ'' ಎಂದೆ. ಅವರು ಕೇಳಿದ ಪ್ರಶ್ನೆಯನ್ನು ಸರಿಯಾಗಿ 
ಯೋಚನೆವಣಡಿ “ನೀವು ನಿಮ್ಮ್‌ ಬೆಲೆಯನ್ನು ಇಳಿಸಬೇಡಿ. ಅದೇ ಬೆಲೆಗೆ ವಾರ್ಕೆಟ್‌ 
ಕಾಂಪ್ಲೆಕ್ಸ್‌ಗೆ ಕೊಳ್ಳುತ್ತಾರೆ'' ಎಂದು ಹೇಳಿದೆ. ಗಾಂಧೀಜಿ ಒಬ್ಬ ಜ್ಯೋತಿಷಿಯನ್ನು 
ವಿನೋದ ಮಾಡಿದುದನ್ನು ತಿಳಿಸಿ '"ಜ್ಯೋತಿಷ್ಯಕ್ಕಿಂತ ಹೆಚ್ಚಾಗಿ ದೇವರನ್ನು ನಂಬಿ'' 
ಎಂದಂ ಹೇಳಿದೆ. ನನ್ನ ಹತ್ತಿರ ವಕಾತಸಾಡುವವರಿಗೆಲ್ಲ ನಾನೊಬ್ಬ ಹಿರಿಯ 
ರಾಷ್ಟ್ರದ ಪ್ರಜೆ ಎಂಬ ಭಾವ ಬಂದು ನನ್ನನ್ನು ಗೌರವಿಸುತ್ತಿದ್ದರು. ನಾನು ಅವರನ್ನು 
"ಅಮೆರಿಕದಲ್ಲಿ ಜ್ಯೋತಿಷ್ಯವನ್ನು ಜನ ನಂಬುತ್ತಾರೆಯೆ ?'' ಎಂದು ಕೇಳಿದೆ. ಅವರು 
"ಹಾಗೂ ಹೀಗೂ ಇದೆ. ಮನುಷ್ಯ ಸ್ವಭಾವ ಎಲ್ಲೆಡೆಯೂ ಒಂದೇ ಸಮ. ಇಲ್ಲಿ 
ಯಕಾವ ವಿಷಯಕ್ಕೂ ಒಂದು ಪತ್ರಿಕೆ, ಅಭಿಪ್ರಾಯ ಮತ (opinion poll) ಎಂದು 
ತೆಗೆದುಕೊಳ್ಳುತ್ತಾರೆ. ಈಗ ಸ್ವಲ್ಪ ದಿನಗಳ ಕೆಳಗೆ ಜ್ಯೋತಿಷ್ಯದ ವಿಷಯದಲ್ಲಿ ಈ 
“ಪೋಲ್‌” ತೆಗೆದುಕೊಂಡಾಗ, ಶೇಕಡ ೨೦ ಮಂದಿಗೆ ಜ್ಯೋತಿಷ್ಯದಲ್ಲಿ ನಂಬಿಕೆ ಇದೆ 
ಎಂದು ಗೊತ್ತಾಯಿತಂ. ಹಾಗೆ ನಂಬಿಕೆ ಇದ್ದರೂ ಆವೆರಿಕನ್‌ರು ಅದನ್ನುನೆ:ತ್ಹಿ ಕೂರುವು 
ದಿಲ್ಲ. ತಾವು ಮಾಡುವ ಯಠಾವ ಕೆಲಸವನ್ನೂ ಬಿಡುವುದಿಲ್ಲ” ಎಂದರ. ಅಮೆರಿಕದ 
ಅನೇಕ ಪತ್ರಿಕೆಗಳಂ ವಾರಭವಿಷ್ಯವನ್ನು ಪ್ರಕಟಿಸುತ್ತವೆ. ಜನತೆಯೂ, ಕೈಗಾರಿಕಾ 
ಮತ್ತು ವ್ಯಾಪಾರಿ ಸಂಸ್ಥೆಗೆಳೂ ಶುಭಲಗ್ನವನ್ನು ನಂಬುತ್ತವೆ, ಒಂದು ಸಂದರ್ಭದಲ್ಲಿ 
ಅಮೆರಿಕದ ಒಬ್ಬ ಮನಃಶಾಸ್ತ್ರ ವೆ ೃದ್ಯರು ನನ್ನೊಂದಿಗೆ "ಭಾರತದಲ್ಲಿ ಜಾತಕ 
ಕುಂಡಲಿಗಳು ಸರಿಬರುವಂತಹ ವಿವಾಹಗಳನ್ನು ಮಾಡುತ್ತಾರಂತೆ. ನಿಮ್ಮಲ್ಲಿ ವಿವಾಹಗಳು 
ಎಚ್ಛೇದಗಳಾಗದಿರಲು ಜಾತಕಗಳ ಹೊಂದಾಣಿಕೆ ಲಗ್ನ ಕಾರಣವೇ" ಎಂದು ಕೇಳಿದರು. 


ಎಡ್ಮಂಟನ್‌ ನಗರ ೧೭೧ 


ನಾನು "ಇದು ಬರಿ ಜಾತಕದ ಪ್ರಶ್ನೆಯಲ್ಲ. ಇದು ಭಾರತ ಸಂಸ್ಕೃತಿ, ಜೀವನಕ್ರಮ, 
ಜೀವನಮೌಲ್ಯ ಮತ್ತು ಪಶ್ಚಾತ್ಮ ಸಂಸೃತಿ ಇವುಗಳ ವಿಭಿನ್ನತೆಯ ಮೇಲೆ 
ಅವಲಂಬಿಸಿದೆ" ಎಂದೆ, ಅಮೆರಿಕನ್‌ರಿಗೆ ಜ್ಯೋತಿಷ್ಯದಲ್ಲಿ ಇರಂವ ನಂಬಿಕೆ "ನಮ್ಮ 
ಬಿ. ವಿ. ರಾಮನ್‌ರಿಗೆ ತಿಳಿದರೆ ತುಂಬ ತೃಪ್ತಿಪಟ್ಟಾರು'' ಎಂದೆ. ಅವರು “ಬಿ. ವಿ: 
ರಾಮನ್‌ ಯಾರು?” ಎಂದರು. ನಾನು "ಅವರೂ ನಮ್ಮ ಕರ್ನಾಟಕದವರೇ. 
ಅವರು ಭಾರತದಲ್ಲಿ ಅತ್ಯಂತ ಪ ಸಿದ್ಧ ಜ್ಯೋತಿಷ್ಯರು. ಅವರಿಗೆ ಅಂತರ ರಾಷಿ ್ರೀಯ 
ಪ್ರಖ್ಯಾತಿ ಇದೆ. ತಮ್ಮ ಆಯುಷ್ಯವನ್ನೆಲ್ಲ ಅವರು ಜ್ಯೋತಿಷ್ಯಕ್ಕೆ ಶ್ರಮಿಸಿದ್ದಾರೆ. 
ಜ್ಯೋತಿಶ್ಶಾಸ್ತ್ರದ ಮೇಲೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ, ಕೆಲವರು "ಗ್ರಹಗಳೂ: 
ಸಹ ಬಿ. ವಿ. ರಾಮನ್‌ರ ಅಪ್ಪಣೆಯಂತೆ ಯಾವ ಯಾವ ಕಾಲದಲ್ಲಿ ಎಲ್ಲೆಲ್ಲಿಗೆ 
ಚಲಿಸಬೇಕೋ ಅಲ್ಲಲ್ಲಿಗೆ ಚಲಿಸುವುದೆಂದು ಹೇಳುತ್ತಾರೆ! ಎಂದೆ. ಅವರಂ ಬಿ. ವಿ 
ರಾಮನ್‌ರವರ ವಿಳಾಸವನ್ನು ನನ್ನಿಂದ ಬರೆಸಿಕೊಂಡರು. ನಾವು ಮರಂದಿನ ಲಾಸ್‌ 
ಆಂಜಲಿಸ್‌ ಕಡೆಗೆ ಹೊರಟಂದರಿಂದ ಅವರ ಭೇಟಿ ಆಗಲಿಲ್ಲ. ನಾನು ನ್ಯೂಯಾರ್ಮಿನಲ್ಲಿರಂ 
ವಾಗ ಅವರು ನನ್ನ ಅಳಿಯನಿಗೆ ಬರೆದಿದ್ದ ಕಾಗದವನ್ನು ಅವನು ನನಗೆ ಕಳುಹಿಸಿದ್ದ. 
ಅದರಲ್ಲಿ ಅವರು, ನನ್ನ ಭವಿಷ್ಯದಂತೆ ದೇವರ ದಯದಿಂದ ತಮ್ಮ ಕಾರ್ಯದಲ್ಲಿ ಜಯ 
ವಾಯಿತೆಂದೂ ನನಗೆ ಕೃತಜ್ಞತೆ ತಿಳಿಸಬೇಕೆಂದೂ ಬರೆದಿದ್ದರು. ನನ್ನ ಮತ್ತೊಂದು 
ಬುರುಡೆ ಫಲಿಸಿತ್ತು ! ದೇವರು ದೊಡ್ಡವನು. 

ಅಮೆರಿಕದಲ್ಲಿ ಈಗ ಕಿವಿ ಚುಚ್ಚಿಕೊಳ್ಳುವವರೂ ಆಗುತ್ತಿದ್ದಾರೆ. ಅನೇಕ ಕಡೆ 
ಕಿವಿಚುಚ್ಚುವ ವೈದ್ಯಶಾಲೆಗಳಿವೆ. 

ಬೆಳಿಗ್ಗೆ ಎಂಟುವರೆ ಗಂಟೆಗೆ ನಾನೂ ನನ್ನ ಹೆಂಡತಿಯೂ ಬೀದಿಬಾಗಿಲಿನ ಹೊರ 
ಅಂಗಳದಲ್ಲಿ ಕುಳಿತಿರುತ್ತಿದ್ದೆವು. ಅಮೆರಿಕದ ಸಣ್ಣ ಊರುಗಳಲ್ಲಿ ಬೀದಿಯಲ್ಲಿ ಜನರನ್ನು 
ಕಾಣುವುದೇ ಕಷ್ಟ. ಬರಿ ಕಾರುಗಳು, ವಾಹನ, ಟ್ರಕ್‌, ಬಸ್ಸುಗಳು ಇವುಗಳದೇ 
ಓಡಾಟ. ಬೆಳಿಗ್ಗೆ ಎಂಟುವರೆಗೆ ನಮ್ಮೆ ವಾನೆ ಎದುರಿಗಿದ್ದ ಸ್ಕೂಲಿಗೆ ವಿದ್ಯಾರ್ಥಿ 
ವಿದ್ಯಾರ್ಥಿನಿಯರೂ ಉಪಾಧ್ಯಾಯರುಗಳೂ ಬರುತ್ತಿದ್ದರು. ಮಹಿಳಾ ಶಿಕ್ಷಕರೇ 
ಹೆಚ್ಚು. ಮುಂವತ್ತಕ್ಕಿಂತ ಹೆಚ್ಚು ಶಿಕ್ಷಕರು. ಅವರ ಕಾರುಗಳು ಸ್ಕೂಲು ಮುಂದಲ 
ಬಯಲಿನ ಅಂಚಿನಲ್ಲಿ ಸಾಲಾಗಿ ನಿಲ್ಲುತ್ತಿದ್ದವು. ಎಲ್ಲರೂ ತಮ್ಮ ಕಾರುಗಳನ್ನು ತಾವೇ 
ನಡೆಸುತ್ತಾರೆ. ಡ್ರೈವರ್‌ ಇಲ್ಲ... ಹುಡುಗ-ಹುಡುಗಿಯರು ಮುಕ್ಕಾಲು ಪಾಲು, 
ಬೈಸಿಕಲ್‌ಗಳಲ್ಲಿ ಬರುತ್ತಾರೆ, ಅವರಂಗಳ ವಯಸ್ಸು ೪ ರಿಂದ ಹತ್ತು ಹನ್ನೆರಡರವರೆಗೆ, 
ಬೈಸಿಕಲ್‌ಗಳ ಮೇಲೆ ಅವರು ಮಾಡದ ಸಾಧಕವೇ ಇಲ್ಲ. ಎರಡು ಕೈಗಳನ್ನೂ ಬಿಟ್ಟು 
ಸವಾರಿ ವಾಡಂವುದಂತೂ ಅತಿ ಸಾಮಾನ್ಯ. ವೇಗದಲ್ಲಿ ಬೈಸಿಕಲ್‌ ನಡೆಸಿ, ಎರಡು 
ಕಾಲುಗಳನ್ನೂ ಮೇಲೆತ್ತಿ ಕೈಯಿಂದಲೇ ಹ್ಮಾಂಡಲ್‌ ಹಿಡಿದು ನಡೆಸುವವರೂ ಉಂಟು, 
ಬೀಳುವುದಂತೂ ಲೆಕ್ಕವಿಲ್ಲ. ಅಮೆರಿಕದವರಿಗೆ ಬೈಸಿಕಲ್‌ ಸವಾರಿಯೇ ಒಂದು ವಿನೋದ 


೧೭೨ ಅಮೆರಿಕದಲ್ಲಿ ಗೊರೂರು 


ವ್ಯಾಯಾಮ. ನಮಗೆ ವಾಕಿಂಗ್‌ ಇರುವಂತೆ ಅವರಿಗೆ ಬೈಸಿಕಲ್‌, ವಿರಾಮದ ದಿನ 
ಛಳಿಗಾಲದಲ್ಲಿ ಬಿಸಿಲು ಹಿತವಾಗಿ ಬಂದಾಗ, ಹೆಣ್ಣು-ಗಂಡುಗಳೆಲ್ಲ ಬೈಸಿಕಲ್‌ ಏರಿಕೊಂಡಂ* 
ನಾವು ರಾಟವಾಳದಲ್ಲಿ ತಿರುಗುವಂತೆ ಊರೆಲ್ಲ ಗಸ್ತು ಹೊಡೆಯಂತ್ತಾರೆ. ಬೈಸಿಕಲ್‌ 
ಅವರಿಗೆ ವಿರಾಮಕಾಲದ ಕ್ರೀಡೆ. ಮನುಷ್ಯರ ಮುಖಕ್ಕಾಗಿ ಹಸಿದಿದ್ದ ನಾವು, ವಂಕೃ 
ಳನ್ನೂ ಜನರನ್ನೂ ನೋಡಂವುದಕ್ಕಾಗಿಯೇ ದಿವಸಕ್ಕೆ ಎರಡು ಸಲವಾದರೂ ಮನೆ 
ಬಾಗಿಲಿನಲ್ಲಿ ಕೂರುತ್ತಿದ್ದೆವು. ಇಲ್ಲಿ ನಮ್ಮಲ್ಲಿ ಎಲ್ಲಿ ನೋಡಿದರೂ ಇರುವೆಗಳಂತೆ ಬೇಸರ 
ಹುಟ್ಟಿಸುವ ಜಂಗಂಪ್ಲೆ ಪಡಿಸುವ ಜನಜಂಗುಳಿ, ಅಲ್ಲಿ ಹುಡುಕಿದರೂ ಜನ ಇಲ್ಲ. ಆ 
ಮಕ್ಕಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಹೃಷ್ಟಪುಷ್ಟವಾಗಿ ಬೆಳೆದ ಗೆಲುವಾದ 
ಮಕ್ಕಳು ; ಒಂದಾಗಲೀ ಬಡಕಲು ಇಲ್ಲ. ನೀಲಿ, ಹಸಿರಂ, ರಕ್ತವರ್ಣ, ಕೇಸರಿ ಇವುಗಳ 
ಷರಾಯಿ ಕೋಟು-ಪಾಶ್ಚಿಮಾತ್ಯರಿಗೆ ದಟ್ಟವಾದ ಬಣ್ಣಗಳನ್ನು ಕಂಡರೆ ಪ್ರೀತಿ. ಬಿಳಿ ಬಟ್ಟೆ 
ಧರಿಸುವವರು ತೀರ ಅಪರೂಪ, ಕೆಲವು ತಾಯಂದಿರು-ತಂದೆಗಳೂ ಸಹ-ಕಾರಿನಲ್ಲಿ 
ನಾಲ್ಕು ಐದು ವರ್ಷಗಳ ಮಕ್ಕಳನ್ನು ಕರೆದುಕೊಂಡು ಬಂದು ಸ್ಕೂಲಿನಲ್ಲಿ ಬಿಟ್ಟು. 
ಹನ್ನೆರಡೂವರೆಗೆ ಮತ್ತೆ ಮನೆಗೆ ಕರೆದುಕೊಂಡು ಹೋಗುತ್ತಾರೆ.  ಅಮೆಂರಿಕನ್‌ರು 
ಟೆಲಿವಿಜನ್‌ “ವಾಚ್‌'' ಮಾಡುವಂತೆ, ನಾವು ಈ ಜಂಗಮ ಲೀಲೆಯನ್ನು ದಿನವೂ 
ತಪ್ಪದೆ ನೋಡುತ್ತಿದ್ದೆವು. ಒಂದೇ ದಿನ ನೋಡದಿದ್ದರೂ ಅವತ್ತೆಲ್ಲ ಮನಸ್ಸಿಗೆ 
ಬೇಸರಿಕೆಯಾಗುತ್ತಿದ್ದಿತು. ಯಾಂತ್ರಿಕ ಸೌಕರ್ಯ ಎಷ್ಟೇ ಇರಲಿ, ಪ್ರಕ ತಿಯ ವೆ ಭವ 
ಎಷ್ಟೇ ಇರಲಿ, ಮನಂಷ್ಯ ಸಹವಾಸ, ಸ್ನೇಹಗಳಿಲ್ಲದಿದ್ದರೆ ಅವೆಲ್ಲ ವ್ಯರ್ಥ. 


ಪೋಸ್ಟ್‌ ಮನ್‌ ರಾಬರ್ಟ್‌ ; ಸ್ವೀಪರ್‌ ಫ್ಯಾನಿ 


ಅಮೆರಿಕದಲ್ಲಿ ಟಪಾಲು ಸೌಕರ್ಯ ಚೆನ್ನಾಗಿದ್ದರೂ ಕೆನಡದಲ್ಲಿ ಅಷ್ಟು ಇಲ್ಲ. 
ಅಲ್ಲಿ ಪೋಸ್ಟಲ್‌ ಮುಷ್ಕರ ಹೆಚ್ಚು .. ಈ ಕಾರಣದಿಂದ ಒಂದೊಂದು ದೊಡ್ಡ ದೊಡ್ಮ 
ಬೀದಿಯಲ್ಲಿಯೂ ಬ್ಯಾಂಕ್‌ ಲಾಕರ್‌ಗಳಂತೆ, ನೂರಾರು ಲೋಹದ ಪೆಟ್ಟಿಗೆಗಳನ್ನು 
ಸ್ಥಾಪಿಸಿರುತ್ತಾರೆ. ಪ್ರತಿ ಪೆಟ್ಟಿಗೆಗೂ ಮನೆಯ ನಂಬರು, ಬೀಗಹಾಕಿ, ಬೀಗದ ಕೈ 
ಒಂದನ್ನು ಮನೆಯ ಯಜಮಾನನ ವಶ ಕೊಟ್ಟಿರಂತ್ತಾರೆ. ಮುಷ್ಕರ ಹೂಡಿದ ವೇಳೆ 
ಗಳಲ್ಲಿ, ಆಫೀಸಿನವರು ಹೇಗೋ ಟಪಾಲು ಕಾಗದಗಳನ್ನು ತಂದು ಪೆಟ್ಟಿಗೆಗಳಲ್ಲಿ ಹಾಕಿ 
ಹೋಗುತ್ತಾರೆ. ಕೆನಡದಲ್ಲಿ ನಡೆಯುವುದು ಪೋಸ್ಟಲ್‌ ಮುಷ್ಕರವೊಂದೇ ಎಂದು 
ಕೇಳಿದೆ, ಆದರೆ ವಂಷ್ಮರಗಳು ನಡೆಯುವುದು. ಸಾಮಾನ್ಯವಾಗಿ ಛಳಿಗಾಲದಲ್ಲಿ. 
ನಾವು ಹೋಗಿದ್ದುದು ಬೇಸಿಗೆಯಲ್ಲಿ. ನಮ್ಮ ಬೀದಿಯ ಪೋಸ್ಟ್‌ವಃನ್‌ (ಈಚೆಗೆ 
ಪೋಸ್ಟ್‌ ವುಮನ್‌ಗಳೇ ಹೆಚ್ಚಾಗುತ್ತಿದ್ದಾರೆ) ಕಾಗದಗಳನ್ನೆಲ್ಲ ಹಂಚಿಬಿಟ್ಟು, ಸ್ಕೂಲಿನ 
ವಬಂದಲ ಬಯಲಿನ ಮರದ ಆಸನದ ಮೇಲೆ 5 ನಿಮಿಷ ಕುಳಿತಿರುವುದರೊಳಗಾಗಿ, 
ಆ ಕಡೆಯಿಂದ ಅವನ ಹೆಂಡತಿ ಒಂದು ಕಾರು ತೆಗೆದುಕೊಂಡು ಬರುತ್ತಾಳೆ. ಗೊಟ್ಟ ಕ್ಕೆ 


ಎಡ್ಮಂಟನ್‌ ನಗರ ೧೭೩ 


ನಾನು ಕಾಗದಗಳನ್ನು. ಹಾಕಬೇಕಾದರೂ, ಅದೇ ದಾರಿಯಲ್ಲಿ ಹೋಗಬೇಕು. 
ಪ್ರತಿ ದಿನವೂ ನಾವು ಮೂವರೂ ಅದೇ ಸ್ಥಳದಲ್ಲಿ ಸೇರುವುದರಿಂದ, ನನಗೂ ಅವರಿಗೂ 
ಸ್ನೇಹ ಬೆಳೆದಿದೆ. ಹೆಂಡತಿಯ ಹೆಸರಂ ರೂತ್‌, ಗಂಡ ರಾಬರ್ಟ್‌, ಅವರು ಇಬ್ಬರೂ 
೩೦ ವರುಷಕ್ಕಿಂತ ಚಿಕ್ಕವರು. ರೂತ್‌ ಕಾಲಕ್ಕೆ ಸರಿಯಾಗಿ ಕರಾರುವಾಕ್ಕಾಗಿ-ಒಂದೇ 
ನಿವಿಂಷವೂ ತಪ್ಪದಂತೆ-ಅಲ್ಲಿಗೆ ಬರುತ್ತಾಳೆ. ಅವಳೂ ನಗರದ ಬೇರೊಂದು ಭಾಗದಲ್ಲಿ 
ಪೋಸ್ಟ್‌ ವುಮನ್‌ ಕೆಲಸ ಮಾಡುತ್ತಾಳೆ. ಒಂದು ನಿವಿಂಷವೂ ಹೆಚ್ಚು ಕಡಿಮೆ 
ಆಗದಂತೆ, ಇವಳು ಹೇಗೆ ಬರುತ್ತಾಳೆ ಎಂಬುದು ನನಗೆ ಆಶ್ಚರ್ಯ. 

ನಾನೂ ರಾಬರ್ಟ್‌ನೂ ಯಾವುದಾದರೂ ರಂಜನೀಯ ವಿಷಯದಲ್ಲಿ ಹಗುರ 
ವಾಗಿ ಮಾತನಾಡುತ್ತಿರಬೇಕಾದರೆ, ರೂತ್‌ ಶಬ್ದವೇ ಆಗದ ಕಾರಿನಲ್ಲಿ ಮಿಂಚಿನಂತೆ 
ಸರ್ರನೆ ಬಂದು ನಮ್ಮ ಮುಂದೆ ನಿಲ್ಲುತ್ತಾಳೆ. ಅವೆಂರಿಕದಲ್ಲಿ ಹೆಚ್ಚು ಮಾತನಾಡುವವರೇ 
ಕಡಿಮೆ. ರಾಬರ್ಟ್‌ಗೆ ಮಾತು ಸ್ವಲ್ಪ ಹೆಚ್ಚು. ರೂತ್‌ ಬಂದ ಕೂಡಲೇ ನಾನು 
she is ruthlessly punctual ಎನ್ನುತ್ತೇನೆ. ರಾಬರ್ಟ್‌ನು "ಅವಳು ನನ್ನ 
ಜೆ ಲರ್‌. ನನಗೆ ಒಂದು ನಿವಿಂಷವೂ ಬಿಡಂವು ಕೊಡುವುದಿಲ್ಲ" ಎನ್ನುತ್ತಾನೆ. ರೂತ್‌ 
“ಬಿಡುವು ಬಿಡುವು ಬಿಡುವು. ಅವನಿಗೆ ಬೇಕಾದುದು ಅದೊಂದೇ. ನಾನು ಇಲ್ಲಿ 
ಬರದಿದ್ದೆರೆ, ಇಲ್ಲಿಯೇ ಹರಟೆ ಹೊಡೆಯುತ್ತಾ ಸಂಜೆಯವರೆಗೆ ಕೂರುತ್ತಾನೆ. ವಾರಕ್ಕೆ 
ಎರಡು ದಿನ ಇವನಿಗೆ ಬಿಡುವು ಸುಲದು. ಇವನ ಕೈಗೆ ಸಿಕ್ಕಿದ ನಿಮ್ಮ ವಿಷಯ 
ದಲ್ಲಿಯೇ ನನಗೆ ಕನಿಕರ'' ಎಂದಳು. ನಾನೂ ““ನಾನು ಕೂಡ ಸೋಮಾರಿ, ನನಗೂ 
ಗಾಸಿಪ್‌ ಇಷ್ಟ'' ಎಂದೆ. ರೂತ್‌ "ನಿಮ್ಮ ವಿಷಯ ಬೇರೆ. ನೀವು ಓರಿಯರು 
(660107) ಈಗ ನಾವಿಬ್ಬರೂ ಬೇರೆ ಕಡೆ ಕೆಲಸಕ್ಕೆ ಹೋಗಬೇಕಾಗಿದೆ'' ಎಂದಳು, 
ರೂತ್‌ ಚೀಲದಿಂದ ಒಂದು ಹಿಡಿ ಚೂಯಿಂಗ್‌ ಗಮ್‌ ತೆಗೆದು ತಾನೂ ಬಾಯಿಗೆ 
ಹಾಕಿಕೊಂಡು, ಗಂಡನಿಗೂ ಕೊಟ್ಟು, ನನಗೂ ಕೊಟ್ಟಳು- ಅಮೆರಿಕದವರು ಸಿಹಿ 
ಯಂನ್ನ್ನ-ಚೂಯಿಂಗ್‌ ಗಮ್‌, ಪೆಪ್ಪರಮೆಂಟು, ಚಾಕೊಲೆಟ್‌ ಬಹಳ ತಿನ್ನುತ್ತಾರೆ. 
ಅದು ಯಾವ ಮಟ್ಟಕ್ಕೆ ಮುಟ್ಟಿದೆಯೆಂದರೆ, ಎಲ್ಲ ವಯಸ್ಸಿನವರೂ ಎಲ್ಲಿದ್ದರೂ, 
ಯಾವಾಗಲೂ (ಕೆಲಸ ಮಾಡುವಾಗ ಸಹ) ಅಗಿಯಂತ್ತಲೇ ಇರುತ್ತಾರೆ. ಮಕ್ಕಳೆಲ್ಲ 
ಸಕ್ಕರೆ ತಿಂದಂ, ತಿಂದ, ಇದುವರೆಗೆ ಇಪ್ಪತ್ತೈದು ವಯಸ್ಸಿನವರು ಹಲ್ಲು ಕಟ್ಟಿಸಿ 
ಕೊಳ್ಳುತ್ತಿರುವರಾದರೂ, ಈಗ ಐದು ವಯಸ್ಸಿನವರು ಸಹ, ಹುಳುಕು ಹಲ್ಲು ಚಿಕಿತ್ಸೆ 
ಗಾಗಿ ದಂತ ವೈದ್ಯರಲ್ಲಿ ಹೋಗುತ್ತಿದ್ದಾರೆ. 

ಈಗೀಗ ಈ ಪಿಡುಗಿನ ಬಗ್ಗೆ ಅಮೆರಿಕದವರೆಗೆ ಎಚ್ಚರಿಕೆ ಬರುತ್ತಿದೆ. ಈಗ 
ಪ್ರುಷ್ಟಿಯಾದ ಆಹಾರಗಳು ಎಂದು ಬರುವ ಆಹಾರಗಳನ್ನೆಲ್ಲ ಅಮೆರಿಕ ಆರೋಗ್ಯ 
ಇಲಾಖೆ, ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿ, ಅದರಲ್ಲಿ ಬರಿ ಸಕ್ಕರೆಯೇ ಹೆಚ್ಚಾಗಿರೆಂ 
ವುದನ್ನು ಟೆಲಿವಿಜನ್‌ ಮೂಲಕ ಜನರ ಗಮನಕ್ಕೆ ತರುತ್ತಿದೆ. ಆದರೆ ಅವೆ)ರಿಕದನ್ನಿ 


೧೭೪ ಅಮೆರಿಕದಲ್ಲಿ ಗೊರೂರು 


ಒಂದು ಸಂಗತಿ. ಇಂಥ ವಿಷಯ ಪ್ರಕಟವಾದ ಕೂಡಲೆ: ಜನತೆ ಎಚ್ಚೆತ್ತುಕೊಳ್ಳು 
ತ್ತಾರೆ. ಪತ್ರಿಕೆಗಳು ಪ್ರಶ್ನೆಯನ್ನು ಎತ್ತಿಕೊಳ್ಳುತ್ತವೆ. ಸಾರ್ವಜನಿಕ ವೇದಿಕೆಗಳು 
ಚರ್ಚಿಸುತ್ತವೆ. ಈಚೆಗೆ "ಸಕ್ಕರೆ ಕಡಿಮೆ ಹಾಕಿ, ಸಸ್ಯಸಾರವನ್ನೇ ಹೆಚ್ಚಾಗಿ ಬೆರೆಸಿ 
ಮಾಡಿದೆಯೆಂದು-ಪ್ಯಾಕೆಟ್‌ನ ಚೀಟಿಯ ಮೇಲೆ ಸಹ ಪ್ರಕಟಿಸಿದ ಒಂದು ಖಾದ್ಯ 
ಪದಾರ್ಥವನ್ನು ಪರೀಕ್ಷೆಗೆ ಒಳಪಡಿಸಿ, ಪರೀಕ್ಷಕರು ಅದರ ದೋಷವನ್ನು ಉದ್ಭಾಟಿ 
ಸಿದರು. ಆಗ ತಯಾರಕ, ಒಬ್ಬ ವಿಶ್ವವಿದ್ಯಾಲಯದ ಆಹಾರ ಶಾಸ್ತ್ರಪ್ರವೀಣರಂ 
ತಾನು ತಯಾರಿಸಿರುವ ಖಾದ್ಯವಸ್ತ ಆ ಪ್ಯಾಕೆಟ್‌ನ ಮೇಲೆ ಸೂಚಿಸಿರುವ ಪಟ್ಟಿಗೆ 
ಅನುಗುಣವಾಗಿ ತೆಯಾರಾಗಿದೆಯೆಂದಂ ಯೋಗ್ಯತಾಪತ್ರ ಕೊಟ್ಟಿರುವುದಾಗಿ ಹೇಳಿದ. 
ಅನಂತರ ಆ ವಿಶ್ವವಿದ್ಯಾನಿಲಯಕ್ಕೆ ಆ ವ್ಯಾಪಾರಿ, ಕೆಲವು ಮಿಲಿಯನ್‌ ಡಾಲರು ದಾನ 
ಮಾಡಿರುವುದಾಗಿಯೂ ತಿಳಿಯಿತಂ. ಪ್ರೊಫೆಸರ್‌ರು ತಾನು ಪರೀಕ್ಷಿಸಿದ ಪ್ಯಾಕೆಟ್‌ನಲ್ಲಿ 
ಯಂತೂ, ಅಂಟಿಸಿರುವ ಚೀಟಿಯಲ್ಲಿ ಬರೆದಿರುವಂತೆ ಪರ್ದಾಥಗಳು ಇದ್ದುವೆಂದು 
ವಿವರಿಸಿದರು. ಮನುಷ್ಯ ಸ್ವಭಾವ ಎಲ್ಲೆಡೆಯೂ ಒಂದೇ. ವ್ಯಾಪಾರಿಗಳು ಎಲ್ಲಿಯೂ 
ಮೋಸಮಾಡುತ್ತಾರೆ ರೂತ್‌ಳು, ನಾನು ಒಂದಾದರೂ ಚ್ಯೊಯಿಂಗ್‌ ಗಮ್‌ ತಿನ್ನ 
ಬೇಕೆಂದು ಇನ್ನೂ ಬಲಾತ್ಮರಿಸಿದಾಗ, ನಾನು ಅವಳಿಗೆ ನನ್ನ ಹಲ್ಲು ಮಧ್ಯೆ ಮಧ್ಯೆ 
ಬಿದ್ದು ಡೊಂಕಾಗಿ, ದಿಕ್ಕಾಪಾಲಾಗಿರುವುದನ್ನು ತೋರಿಸಿ, “ಇದಕ್ಕೆ ಸಿಹಿ ತಗಲಿದರೆ 
ನೋವು ಶುರೇವಾಗುತ್ತೆ'' ಎಂದೆ. ರೂತ್‌ ನನ್ನ ಹಲ್ಲನ್ನು ನೋಡಿ "“ನಿಮ್ಮ ಡೆಂಟಿಸ್ಟ್‌ 
ಹಲ್ಲುಗಳನ್ನು ಸರಿಯಕಾಗಿ ಕಟ್ಟಿಲ್ಲ. ನೋಯಂವುದು ಅದರಿಂದಾಗಿ, ಚ್ಯೂಯಿಂಗ್‌ 
ಗಮ್‌ನಿಂದಲ್ಲ'' ಎಂದಳು, ನಾನು ನಗುತ್ತ "ಇವು ಸ್ವಾಭಾವಿಕ ಹಲ್ಲುಗಳು. ಕಟ್ಟಿದ 
ಹಲ್ಲುಗಳಲ್ಲ'' ಎಂದೆ. ರೂತ್‌ "ಹಾಗಾದರೆ ಇವು ಸ್ವಾಭಾವಿಕ ಹಲ್ಲುಗಳೇ ? ಇವು 
ಎಷ್ಟು ವರ್ಷದಿಂದ ಇವೆ ?'' ಎಂದಳು ನಾನು ನಗುತ್ತ "ಹುಟ್ಟಿದಂದಿನಿಂದ ಇವೆ” 
ಎಂದೆ "“೦h Gಂd!'' ಅಯ್ಯೋ ದೇವರೆ-ಎಂದಳು. 


ಎಡ್ಮಂಟನ್‌ನಲ್ಲಿ ನಮ್ಮ ಬೇಸರಿಕೆಯನ್ನು ತಪ್ಪಿಸುತ್ತಿದ್ದ ಮತ್ತೊಂದಂ ಸುಂದರ 
ದೃಶ್ಯವೆಂದರೆ, ಬೀದಿಗುಡಿಸುವ ಫ್ಯಾನಿ (ನನ್ನ ಹೆಸರು ಫ್ರಾನ್ಸೀಸ್‌ ಎಂದು ಂr short 
Fanny) ಎನ್ನುತ್ತಾಳೆ. ಫ್ಯಾನಿ ಎಲ್ಲರಂತೆ ಯಾವಾಗಲೂ ಚ್ಯೂಯಿಂಗ್‌ ಗಮ್‌ 
ಅಗಿಯುತ್ತಿರುವ, ಶರಾಯಿ ಧರಿಸಿದ ಕಟ್ಟುಮಸ್ತಾದ ೨೩-೨೪ ವರುಷದ ಸುಂದರಿ, 
ಅವಳು ನಮ್ಮ ದೇಶದ ದೊಡ್ಡ ದೊಡ್ಡ ನಗರದ ಬೀದಿ ಗುಡಿಸುವವರು ಉಪಯೋಗಿ 
ಸುವಂತಹ, ಉದ್ದವಾದ ಕೋಲಿನ ಪರಕೆಯಿಂದ ನಿಂತುಕೊಂಡೇ ಗುಡಿಕುತ್ತಾಳೆ. ಪರಕೆ 
ಪ್ಲಾಸ್ಟಿಕ್‌ನದು. ಅವಳ ಚಲನೆಗಳಲ್ಲಿ ಒಂದು ವಿಧವಾದ ವೈಯಾರ, ಹಗುರ ಇದೆ. 
ಅವಳ ಕೆಲಸ ಅಷ್ಟೇನೂ ಕಷ್ಟದ್ದಲ್ಲ. ಬೀದಿಯಲ್ಲಿ ಯಾರೂ ಕಸವನ್ನೇ ಹಾಕುವುದಿಲ್ಲ. 
ಅಲ್ಲೊಂದು ಇಲ್ಲೊಂದು ಕಾಗದ, ಸಿಗರೇಟಿನ ಖಾಲಿ ಪೆಟ್ಟಿ ಗೆ, ವ್ಯಾಪಾರಿಗಳ 


ಎಡ್ಮಂಟನ್‌ ನಗರ ``: ೧೭೫ 


ಜಾಹೀರಾತಾ ಬಿಡ್ಡಿರುತ್ತದೆ. ಮನೆಯವರೇ ತಮ್ಮ ಕಸಗಳನ್ನೆಲ್ಲ ಚೊಕ್ಕಟವಣಾಡಿ, 
ಪ್ಲಾಸ್ಟಿಕ್‌ ಚೀಲಗಳಲ್ಲಿ ತುಂಬಿ, ಪ್ರತಿ ಮಂಗಳವಾರ ಸಂಜೆ ರಸ್ತೆ ಮಗ್ಗುಲಲ್ಲಿ ಇಟ್ಟಿರು 
ತ್ತಾರೆ. ಫ್ಕಾನಿ ಉಳಿದ ಕಸಗಳನ್ನು ತಾನೂ ಹಾಗೆ ತುಂಬಿ, ರಸ್ತೆ ಮಗ್ಗುಲಲ್ಲಿಯೇ 
ಇಟ್ಟುಹೋಗುತ್ತಾಳೆ. (ಅವಳಿಗೆ ಪ್ಲಾಸ್ಟಿಕ್‌ ಚೀಲಗಳನ್ನು ಮುನಿಸಿಪಲ್‌ ಆಫೀಸಿನವರು 
ಕೊಡುತ್ತಾರೆ). ಆ ಕಸದ ಚೀಲಗಳನ್ನು ಪ್ರತಿ ಬುಧವಾರ ಬೆಳಿಗ್ಗೆ ಕಸ ತುಂಬುವ 
ವಾಹನದಲ್ಲಿ ಇಬ್ಬರು ದೈತ್ಯರಂತಹ ಇಸಮುಗಳು ಬಂದು ಒಂದೊಂದು ಮನೆಯ 
ಮುಂದೆಯೂ ನಿಂತು, ಒಂದೊಂದು ಸಲಕ್ಕೆ, ಕೈ ಸೊಂಟಗಳಲ್ಲಿ ೮-೧೦ ಚೀಲಗಳನ್ನು 
` ಹೊತ್ತುಕೊಂಡು ವಾಹನಕ್ಕೆ ಎಸೆಯಂತ್ತ, ಜಿಂಕೆಗಳ ವೇಗದಲ್ಲಿ ಕೆಲಸ ಪೂರೈಸಿ 
ಕೊಂಡು ಹೋಗುತ್ತಾರೆ. ಹಾಗೆ ಹೊರುವವರ ಪೈಕಿ ಒಂದು ದಿನ ಭಾರತೀಯ 
ವಿದ್ಯಾರ್ಥಿಯೊಬ್ಬನನ್ನು ಕಂಡೆ. ಅವನು ಪಂಜಾಬಿನವನು. ಲೋಹಶಾಸ್ತ್ರ 
ಪಿಎಚ್‌. ಡಿ. ವ್ಯಾಸಂಗಕ್ಕಾಗಿ ಬಂದಿದ್ದಾನೆ. ಈಗ ಹತ್ತು ತಿಂಗಳಿನಿಂದಲೂ ಇದೇ 
ಕೆಲಸ ಮಾಡುತ್ತಿರುವುದಾಗಿಯೂ, ದಿನಕ್ಕೆ ಐದು ಗಂಚೆ- ಗಂಟೆಗೆ ೧೨ ಡಾಲರೃ 
ಸಂಪಾದಿಸುತ್ತಿರುವುದಾಗಿಯೂ ಹೇಳಿದ. ಈಚೆಗೆ ಹೊರದೇಶದ ವಿದ್ಯಾರ್ಥಿಗಳಿಗೆ 
ಉದ್ಯೋಗಾವಕಾಶಗಳು ಕಡಿಮೆಯಾಗುತ್ತಿವೆಯೆಂದೂ, ಪ್ರೊಫೆಸರ್‌ರು ಅನುಮತಿ 
ನೀಡಿದರೆ ಮಾತ್ರ-ಒಂದು ಸಲಕ್ಕೆ ಒಂದು ವರ್ಷ ಉದ್ಯೋಗಕ್ಕೆ-ಅನುಮತಿ ಕೊಡಂತ್ತಾ 
ರೆಂದೂ, ಅನಂಮತಿ ಇಲ್ಲದಿದ್ದರೆ ನಿರ್ದಾಕ್ಷಿಣ್ಯವಾಗಿ ದೇಶದಿಂದ ಹೊರಕ್ಕೆ ಕಳುಹಿಸಿ 
ಬಿಡುತ್ತಾರೆ ದೂ ಅವನು ಹೇಳಿದ. ಆದರೂ ಅವನ ಸಾಹಸ ನೋಡಿ ನನಗೆ ತುಂಬ 
ಮೆಚ್ಚಿಗೆಯಾಯಿತು. ಫ್ಯಾನಿ ಸ್ವಂತ ಕಾರನ್ನು ತಾನೇ ನಡೆಸಿಕೊಂಡು ರಸ್ತೆಯ 
ಒಂದಂ ಮಗ್ಗುಲಲ್ಲಿ ಕಾರನ್ನು ಬಿಟ್ಟು ಬೀದಿಯನ್ನೆಲ್ಲ ಗುಡಿಸಿ ಕಸ ಗಂಟು ಕಟ್ಟಿಟ್ಟು, 
ಮತ್ತೆ ಕಾರನ್ನು ನಡೆಸಿಕೊಂಡಂ ಮುಂದಲ ಬೀದಿಗೆ ಹೋಗಂತ್ತಾಳೆ. ಬೀದಿಯನ್ನು 
ಗುಡಿಸುವುದಷ್ಟೇ ಅವಳ ಹೊಣೆಗಾರಿಕೆಯಾದರೂ, ಕೆಲವು ಸಂದರ್ಭಗಳಲ್ಲಿ ಮನೆಗಳ 
ಹಿಂದಲ ಅಂಗಳದಲ್ಲಿ ಕಸಬಿದ್ದಿರುವುದಂ ಕಂಡರೆ, ಹೋಗಿ ಅದನ್ನೂ ಗುಡಿಸಿ ಚೀಲಕ್ಕೆ 
ಹಾಕುತ್ತಾಳೆ. “ಕಸ ಕಂಡರೆ ನನಗೆ ಸಿಟ್ಟು'' ಎನ್ನುತ್ತಾಳೆ. ಒಂದು ದಿನ ಅವಳಂ 
ನನ್ನೊಂದಿಗೆ ವಕಾತನಾಡುತ್ತ, ತಾನು ಸಂಗೀತದ ತರಗತಿಗಳಿಗೆ ಹೋಗುತ್ತಿರುವುದಾಗಿ 
ಶಿಳಿಸಿದಳು. 

ಈ ದಿನ ಇಲ್ಲಿನ ಪತ್ರಿಕೆಗಳಲ್ಲಿ ಓದಿದುದು, ರಷ್ಯನ್‌ ಪವನ ವಿಜ್ಞಾನಿಗಳು 
೧೯೮೦ರಲ್ಲಿ ವಕಾಸ್ಕೊದಲ್ಲಿ ನಡೆಯುವ ಒಲಿಂಪಿಕ್‌ ಪಂದ್ಯದ ವೇಳೆಯಲ್ಲಿ-ಜುಲೈ 
೧೯ ರಿಂದ ಆಗಸ್ಟ್‌ ೩ರ ಅವಧಿಯಲ್ಲಿ-ಅಲ್ಲಿನ ಹವಾಮಾನ-ಸರಾಸರಿ ಉಷ್ಣತಾಮಾನ 
ಮತ್ತು ಸಾಕ್ಷೇಪ ಆರ್ದ್ರತೆ-ಎಷ್ಟು ಇರಂತ್ತದೆ ಎಂಬುದನ್ನು ಈಗಲೇ ಕಂಪ್ಯೂಟರ್‌ಗಳೆ 
ಸಹಾಯದಿಂದ ನಿರ್ಣಯಿಸಿ ಹೇಳಿದ್ದಾರೆಂಬುದಂ. ನಮ್ಮ ಪೂರ್ವಿಕರು "ಮಳೆಯ 
ವಿಷಯ, ಭವಿಷ್ಯ, ಯಾರೂ ಹೇಳುವುದಕ್ಕಾಗುವುದಿಲ್ಲ'' ಎನ್ನುತ್ತಿದ್ದರು. ಇಂದು 


೧೭೬ ಅಮೆರಿಕದಲ್ಲಿ ಗೊರೂರು 


ನೋಡಿದರೆ ವಿಜ್ಞಾನಿಗಳು ಇನ್ನು ಎರಡು ವರುಷದ ಆಚೆಯ ಹವಾಮಾನವನ್ನು 
ಈಗಲೇ ಹೇಳುತ್ತಾರೆ. ವಿಜ್ಞಾನದ ಮುನ್ನಡೆಯನ್ನು ಊಹಿಸಂವುದೂ ಕಷ್ಟ. ಈ 
ವಿಜ್ಞಾನಿಗಳು ಗುರು ಗ್ರಹದ ಉಷ್ಣಾಂಶ ಸಂಮಾರು ಎರಡು ಲಕ್ಷ ಡಿಗ್ರಿಗಳಷಿ ದೆ 
ಎಂದೂ ಸಹ ಹೇಳುತ್ತಾರೆ. 


ka ಈ ಹ 


ಕೀಟ್ಸ್‌ -ಶೆಲ್ಲ 


ಈ ದಿನ ಇಲ್ಲಿಯ ಸಾರ್ವಜನಿಕ ಪುಸ್ತಕ ಭಂಡಾರದಲ್ಲಿ ಕಾಲೇಜಿನ ಪ್ರಾಧ್ಯಾಪಕರ 
ಪರಿಚಯವಾಯಿತು. ನಾನು ಇಂಗ್ಲೀಷನ್ನು ಅಷ್ಟಾಗಿ ನಿಯಮಿತ ಕ್ರಮದಲ್ಲಿ 
ಅಭ್ಯಾಸಿಸದವನಾದಂದರಿಂದ ಶ್ರೀ ಪು. ತಿ. ನರಸಿಂಹಾಚಾರ್‌ ಮತ್ತು ಶಿವರಾಮ 
ಶಾಸ್ತ್ರಿಗಳ ಪ್ರಭಾವಕ್ಕೆ ಸಿಕ್ಕಿ-ಆಗ ಅಗ್ಗವಾಗಿ Every man’s Series ನಲ್ಲಿ ಸಿಕ್ಕುತ್ತಿದ್ದ 
ವರ್ಡ್‌ವರ್ತ್‌ ಕೀಟ್ಸ್‌ ಶೆಲ್ಲಿ-ಹೀಗೆ ಇನ್ನೂ ಅನೇಕ ಕವಿಗಳ ರಚನೆಗಳನ್ನು ಕೊಂಡಂ 
ಕೆಲವು ವೇಳೆ ಕೇವಲ ಫ್ಯಾಶನ್‌ಗಾಗಿ ಸಹ ಓದುತ್ತಿದ್ದೆ. ಆ ಗ್ರಂಥಗಳ ವೈವಿಧ್ಯ, 
ಬೆಲೆ, ಆಕಾರೆ, ಮಂದ್ರಣ ಸೊಗಸಂ-ಸಾವಿರ ಪುಟಗಳಿದ್ದರೂ ಒಂದೂವರೆ ರೂಪಾಯಿ. 
ಇವುಗಳಿಗಾಗಿ ಸಹ-ಒದದಿದ್ದರೂ ಬೇಡ, ನಮ್ಮಲ್ಲಿ ಇರಲಿ-ಎಂದು ಕೊಂಡುದಂಂಟರಿ. 
ಆ ಮಾಲೆಯಲ್ಲಿ ಪ್ರಕಾಶಕರು “ಜೆ. ಎಮ್‌. ಡೆಂಟ್‌ ಅಂಡ್‌ ಸನ್‌ ಲಿಮಿಟೆಡ್‌ರು 
ಜಗತ್ತಿನ ಅತ್ಮುತ್ತಮ ಗ್ರಂಥಗಳನ್ನೆಲ್ಲ ಮುದ್ರಿಸಿದ್ದರು. (ಗ್ರಂಥಗಳ ಸಂಖ್ಯೆ 
ಸಾವಿರವನ್ನೂ ಮೀರಿಸಿತ್ತು) ""ಕೋಶೋವಾನ್‌ ಆಚಾರ್ಯಃ'” (ಗ್ರಂಥಗಳು ಯಾರಲ್ಲಿ 
ಇವೆಯೋ ಅವನು ಗುರು-ಉಪಾಧ್ಯಾಯ) ಹೀಗೆ ನಾನೂ ಉಪಾಧ್ಯಾಯ ಆಗಿದ್ದೆ. 
ಪ್ರಕಟನೆಗಳ ಪ್ರಾರಂಭದಲ್ಲಿದ್ದ ಈ ಉವಾಚ ನನಗೆ ತುಂಬ ಪ್ರಿಯವಾಗಿತ್ತು. 


Every man I will go with thee 
and be thy guide 

In thy most need 

To go by thy side 


ನಾವು ಎಷ್ಟು ಮುಂದುವರಿದವರೊದುಕೊ:ಡರೇನು ? ಒಂದೂವರೆ ರೂಪಾಯಿಗೆ 
ಹಾಗೆ ಜ್ಞಾನವನ್ನು, ಹಂಚುವ ಯೋಗ್ಯತೆ ನಮ್ಮ ಈ ಎಲ್ಲ ವೈಜ್ಞಾನಿಕ ಮಯುನ್ನಡೆಗೆ 
ಬಂದೀತೆ ? ನನಗೆ ಪರಿಚಿತರಾದ ಪ್ರಾಧ್ಮಾಪಕರೊಂದಿಗೆ ಮಾತನಾಡುತ್ತಿರುವಾಗ 
ಕೀಟ್ಸ್‌ ವಿಷಯ ಬಂತು. ಅವರು "ಕೀಟ್ಸ್‌, ಬಾಲ್ಯದಲ್ಲಿ ಈ ಪ್ರಾಂತದಲ್ಲಿ ಇದ್ದ, 
ಇಲ್ಲಿ ಅವನು ಇದ್ದ ಸ್ಥಳ ಒಂದು ಪ್ರವಾಸಿಕ್ಷೇತ್ರ. ನೋಡಿಕೊಂಡು ಬರೋಣ'' ಎಂದಂ 


ತಮ್ಮ ಕಾರಿನಲ್ಲಿಯೇ ಕರೆದುಕೊಂಡು ಹೋದರು. ಕೀಟ್ಸ್‌ ಒಳ್ಳೆ ಕವಿಯೆಂದ? 


ಎಡ್ಮಂಟನ್‌ ನಗರ 0೭೬ 


ನಾನೂ ಜಂಬ ಹೊಡೆಯುತ್ತಿದ್ದೆ. ಗ್ರೀಷಿಯನ್‌ ಆರ್ಮಿ “Heard melodies are 
sweet, but those unheard are sweeter. Beauty is truth, truth 
beauty-that is all ye know on earth-and all ye need to know 
ಇವುಗಳನ್ನೆಲ್ಲ ನಾನು ದಾರಿಯಲ್ಲಿ ಪ್ರೊಫೆಸರ್‌ರಿಗೆ ಹೇಳಿದೆ. ಪ್ರೊಫೆಸರ್‌ರು 
ಕೀಟ್ಸ್‌ನ ಪರಮಭಕ್ತರು. ಓಡ್‌ ಆನ್‌ ಎ ಗ್ರೀಷಿಯನ್‌ ಅರ್ನ್‌ನ್ನು ಪೂರ್ತ 
ಹೇಳಿದರು. ಓಡ್‌ ಟಂ ನೈಟಿಂಗೇಲ್‌ ಸಹ ಹೇಳಿದರು. ಶ್ರೀಮತಿ ಜೆನ್ನಿಂಗ್ಸ್‌ರ 
ಮನೆ ಅದು. ೧೮೧೦ರಲ್ಲಿ ಕೀಟ್ಸ್‌ ಬಾಲ್ಕದಲ್ಲಿ ಅಲ್ಲಿ ಇದ್ದನೆಂದು ಹೇಳುತ್ತಾರೆ. ಈಗ 
'ಆ ವಂನೆ ಇಲ್ಲ. ಆ ಮನೆ ಇದ್ದ ಸ್ಥಳದಲ್ಲಿ ಈಚೆಗೆ ಆಗ ಇದ್ದಂತೆ ಕ್ಯಾಬಿನ್‌ ಮಾದರಿ 
ಮನೆ ಕಟ್ಟಿದ್ದಾರೆ. "ಇದು ಒಂದೇ ಸಲ ಹೀಗೆ ಕಟ್ಟಿದ್ದಲ್ಲ. ಮನೆಯ ಭಾಗಗಳು 
ಖಿಲವಾಗುತ್ತ ಹೋದಂತೆ ಆಯಾ ಭಾಗಗಳನ್ನು ಹೊಸದಾಗಿ ಮಾಡಿದ್ದಾರೆ. 
ಆದುದರಿಂದ ಇದು ಹಿಂದೆ ಇದ್ದ ಮನೆಯೇ'' ಎಂದು ಪ್ರೊಫೆಸರರು ಹೇಳಿದರು. 

ನಮ್ಮ್‌ ದೇಶದ ಹಿಂದಲಕಾಲದ ಹಳ್ಳಿಗಳ ಮನೆಗಳಂತೆ, ಮನೆ ವಿಶಾಲವಾಗಿದೆ. 
ಬಹುಪಾಲು ಮರದ ಭಾಗಗಳೇ ಹೆಚ್ಚು. ಕೀಟ್ಸ್‌ ೧೭೯೫ರಲ್ಲಿ ಸ್ವಾನ್‌ ಮತ್ತು ಅವರಿ 
(ಸ್ಟೇಬಲ್ಸ್‌) ಕುದುರೆ ಲಾಯದಲ್ಲಿ ಹುಟ್ಟಿದನು. ಮತ್ತು ಬಿಷಪ್‌ಗೇಟ್‌ ಚರ್ಚಿನಲ್ಲಿ 
ಡಿಸೆಂಬರ್‌ ೧೮ ರಂದು ಅವನಿಗೆ ಜ್ಞಾನಸ್ನಾನ (ಬ್ಯಾಪ್ಟೈಜ್‌) ಅಯಿತು. ಚರ್ಚಿನ 
ರಿಜಿಸ್ಟರಿನಲ್ಲಿ ಇದನ್ನು ಬರೆದಿರುವುದು ಇಂದಿಗೂ ಇದೆ. ಅವನ ತಂದೆ ಥಾವಂಸ್‌ 
ಕೀಟ್ಸ್‌. ಕುದುರೆ ಲಾಯದ-ಕುದುರೆಗಳನ್ನು ನೋಡಿಕೊಳ್ಳುವ. ಚಾಕರನಾಗಿದ್ದ. 
ಕೀಟ್ಸ್‌ಗೆ ಒಂಭತ್ತು ವರ್ಷ ವಯಸ್ಸಾಗಿದ್ದಾಗ, ಅವನ ತಂದೆ, ಯಜಮಾನನ ಕುದುರೆ 
ಯನ್ನು ಸವಾರಿ ಮಾಡುತ್ತಿದ್ದಾಗ ಬಿದ್ದು ಸತ್ತ. ನಾಲ್ವರು ಮಕ್ಕಳ ಪೈಕಿ ಜಾನ್‌ 
ಕೀಟ್ಸ್‌ (ಕವಿ) ಹಿರಿಯ. ಹೀಗೆ ಕವಿ ತನ್ನ ಒಂಬತ್ತನೇ ವಯಸ್ಸಿಗೇ ಅನಾಥನಾದ. 
ಅವರ ತಾಯಿ ಬೇರೊಬ್ಬನನ್ನು ವಿಲಿಯಂ ರಾಲಿಂಗ್ಸ್‌ ಮದುವೆಯಾದಳು. ಆದರೆ 
ಆ ಮದುವೆ ಸುಖವಾಗಲಿಲ್ಲ. ಅನಂತರ ಎಲ್ಲರೂ ಎಡ್ಮಂಟನ್‌ನಲ್ಲಿದ್ದ ತಮ್ಮ ಅಜ್ಜಿಯ 
ಮನೆಗೆ ಬಂದರು. ಎರಡು ಮೈಲಿ ದೂರದ ಒಂದು ಪ್ರಾಥಮಿಕ ಶಾಲೆಗೆ ಕೀಟ್ಸ್‌ನ್ನ್ನ 
ಸೇರಿಸಿದರು. ಕೀಟ್ಸ್‌ ನ ತಾಯಿ ಅವನ ಹದಿನೈದನೇ ವಯಸ್ಸಿನಲ್ಲಿ (೧೯೧೦) ಸತ್ತಳಂ. 
ಅದಾದ ನಾಲ್ಕೇ ವರ್ಷಕ್ಕೆ ಅವನ ಅಜ್ಜಿ ಶ್ರೀಮತಿ ಜೆನ್ನಿಂಗ್ಸ್‌ ಸಹ ಸತ್ತಳು. ಅವಳು 
ಸಾಯುವಾಗ, ಕೀಟ್ಸ್‌ ಮತ್ತು ಅವನ ತಮ್ಮಂದಿರು ಇನ್ನೂ ವಯಸ್ಸಿಗೆ ಬಂದಿಲ್ಲದವ 
ರಾಗಿದ್ದುದರಿಂದ, ತಾನು ಅವರಿಗಾಗಿ ಇಬ್ಬರು ಪಾಲಕರನ್ನು ನಿಯಮಿಸಿ ಒಂದು 
ಮೃತಿಪತ್ರವನ್ನು ಮಾಡಿದಳು. ೧೯ ವಯಸ್ಸಿನೊಳಗೆ ಕೀಟ್ಸ್‌ -ಆ ಕವಿ ಹೃದಯದ 
ಸೂಕ್ಷ ಒಜೀವಿ-ಮೂರನೇ ಸಲಕ್ಕೆ ಅನಾಥನಾಗಿ, ಪಾಲಕ ರಿಚರ್ಡ್‌ ಅಬೆ ಎಂಬುವನ 
ರಕ್ಷಣೆಗೆ ಒಳಗಾದ:ದನ್ನು ಅರಿತಂ, ನನ್ನ ವ.ನಸ್ಸು ಕೊರಗಿತು. ಆ ಪಾಲಕನ ಮೂರು 
ಅಥವಾ ನಾಲ್ಕನೆ ತಲೆಯವನು ಈಗಲೂ ಇದ್ದುನೆ. "ಕೀಟ್ಸ್‌ ತನ್ನ ಕಾಲದಲ್ಲಿ 

12 


೧೭೮ ಅಮೆರಿಕದಲ್ಲಿ ಗೊರೂರು 


ತರಗತಿಯಲ್ಲಿ ಬಹಳ ಚೇಪ್ಟೆಗಾರನಾಗಿದ್ದ ; ಎಲ್ಲರೊಂದಿಗೆ ಹೊಡೆದಾಡುತ್ತಿದ್ದ. 
ಹೆಡ್ಮಾಸ್ಟರ ವಂಗನಿಗೂ ಅವನಿಗೂ ತಂಂಬ ಸ್ನೇಹವಿತ್ತು. ಒಬ್ಬ ತಂಟೆಕೋರ, 
ಠೊಣಪ ಹುಡುಗ ಕೆಲವು ಬೆಕ್ಕಿನ ಮರಿಗಳನ್ನು ಕೀಟಲೆ ಮಾಡುತ್ತಿದ್ದಾಗ, ಕೀಟ್ಸ್‌ 
ಅವನನ್ನು ತಡೆದ. ಆಗ ಅವರಿಬ್ಬರಿಗೂ ಕುಸ್ತಿ ಆಯಿತು. ಠೊಣಪನೇ ಗೆಲ್ಲುತ್ತಾ 
ನೆಂದು ಎಲ್ಲರೂ ನಿರೀಕ್ಷಿಸಿದ್ದರೂ, ಒಂದೂವರೆ ಗಂಟೆ ಹೋರಾಟವಾಗಿ ಕೊನೆಯಲ್ಲಿ 
ಕೀಟ್ಸ್‌ ಗೆದ್ದ ಎಂದು ಇಂದಿಗೂ ಹೇಳುತ್ತಾನೆ'' ಎಂದರು. 

ಕೀಟ್ಸ್‌ ತನ್ನ ೧೬ನೇ ವಯಸ್ಸಿನಲ್ಲಿ ಏನಿಡ್‌ (AENEID) ಅನುವಾದ 
ಮಾಡಿದ್ದನಂತೆ. ' [ನಮ್ಮ ರವೀಂದ್ರನಾಥ ಠಾಕೂರರು ಹನ್ನೆರಡನೇ ವಯಸ್ಸಿಗೇ 
ಅನೇಕ ಸಾವಿರ ಸಾಲು ಪದ್ಯಗಳನ್ನು ಬರೆದಿದ್ದರು]. ಅನಂತರ ಕೀಟ್ಸ್‌ ಲಂಡನ್‌ 
ಸೇರಿದನು. ಅವನ ಕವನಗಳನ್ನು ಕುರಿತು ಬಂದ ಅನೇಕ ವಿಮರ್ಶೆಗಳು ಹೊಟ್ಟೆ 
ಕಿಚ್ಚಿನ ವಿಮರ್ಶೆಗಳಾಗಿದ್ದವು. ಅವು ಐಸ್ತುವನ್ನು ಬಿಟ್ಟು ರಾಜಕೀಯ ಉದ್ದೇಶಗಳಿಗಾಗಿ 
ಬರೆಯಲ್ಪಟ್ಟವು. ಕೀಟ್ಸ್‌-ತನ್ನ ಆರೋಗ್ಯವೂ ಕೆಟ್ಟಿದ್ದುದರಿಂದ-ಆ ವಿಮರ್ಶೆಗಳಿಂದ 
ಬಹಳ ನೊಂದನು. ಆದರೆ ಕೀಟ್ಸ್‌ ಆ ವಿಮರ್ಶೆಗಳಿಂದ ನೊಂದು ಸತ್ತನೆಂಬ ವಕಾತು 
ತೀರ ಸುಳ್ಳು. ಈಚೆಗೆ ಪ್ರಕಟವಾದ [ಜಾನ್‌ ಕೀಟ್ಸ್‌ರ ಜೀವನ, ಪತ್ರಗಳಂ 
ಉಳಿದಿರುವ ಲೇಖನಗಳು''] ಎಂಬ ಗ್ರಂಥದಿಂದ ಈ ಅಂಶ ಸ್ಪಷ್ಟವಾಗುತ್ತದೆ. ದೀರ್ಫ 
ಕಾಲದ ರೋಗ, ನಿಶ್ಶಕ್ತಿ, ರಕ್ತದ ವಾಂತಿ, ಅವನ ಸಾವಿಗೆ ಕಾರಣವಾಯಿತು. ಸೃಜನಶೀಲ 
ರಾಗಲು ಶಕ್ತಿಯಿಲ್ಲದ ಲೇಖಕರು ವಿಮರ್ಶಕರಾಗಿ ವಿಜೃಂಭಿಸಲು ಪ್ರಯತ್ನಿಸುತ್ತಾರೆ. 
ಅದರಿಂದ ಅವರಿಗೆ ಸ ಲ್ಪ ದರ್ಪ ಬರುವ ಸಂಭವವಿದೆ. "ರಾಜಕುವರಾರಿಯನ್ನ್ನ 
ಒಲಿಸುವುದರಲ್ಲಿ ನಿಷ್ಪಲನಾದವನು ಸಖಿಯನ್ನು ಓಲೈಸುತ್ತಾನೆ'' ಎಂದು ಒಂದು ಆಂಗ್ಲ 
ಗಾದೆ ಇದೆ. “Who fails to woo the princess, woos the maid.” 
ದುಷ್ಟ ವಿಮರ್ಶೆಗಳಿಂದ ಅವನ ಪ್ರಸಿದ್ಧಿಯೂ, ಗ್ರಂಥಗಳ ಮಾರಾಟವೂ ಕಡಿಮೆಯಾ 
ಯಿತಂ. ಜೀವನಕ್ಕೇ ಸಾಲದೆ ಸಾಲಮಾಡಿದನು. ಸಾಲವನ್ನು ತೀರಿಸುವುದಕ್ಕಾಗಿ 
ಒಂದು ನಾಟಕವನ್ನು ಬರೆದು ಮುಗಿಸಿದಾಗ, ನಾಟಕವನ್ನು ಪ್ರದರ್ಶಿಸಬೇಕಾಗಿದ್ದ ವನಂ 
ಅಮೆರಿಕಕ್ಕೆ ಹೊರಟುಹೋದನು. ಈ ಮಧ್ಯೆ ಅವನ ಅಜ್ಜಿಯ ಆಸ್ತಿಯ ಮೇಲೆ 
ಅವನಿಗೆ ಬರುತ್ತಿದ್ದ ಉತ್ಪತ್ತಿಯ ಭಾಗಕ್ಕೆ, ಒಬ್ಬ ಚಿಕ್ಕಮ್ಮ ಹಾಕಿದ ದುವೆಯಿಂಂದ 
ಅವನ ಜೀವನಾಧಾರಕ್ಕೆ ಧಕ್ಕೆ ಬಂದಿತು. ಈ ಮಧ್ಯೆ ಕೀಟ್ಸ್‌ನ ದೇಹಸ್ಥಿತಿ ತೀರ 
ಕೆಟ್ಟಿತು. ಅವನು ಇಟಲಿಗೆ ವಿಶ್ರಾಂತಿಗಾಗಿ ಹೋಗಿ ಅಲ್ಲಿ ೧೮೨೧ನೇ ಇಸ್ವಿ ಫೆಬ್ರವರಿ 
ಯಲ್ಲಿ ತನ್ನ ೨೬ನೇ ವಯಸ್ಸಿನಲ್ಲಿ ತೀರಿಕೊಂಡನಂ. 

ಕೀಟ್ಸ್‌ನನ್ನು ರೋಮ್‌ನ ಪ್ರಾಟಿಸ್ಟೆಂಟ್‌ ಚರ್ಚಿನಲ್ಲಿ ಸಮಾಧಿಮಾಡಿ ದರು. 
ಮುಂದಲ ವರ್ಷ ಅದೇ ಚರ್ಚಿನ ಮಗ್ಗಲ "ಪಿರಮಿಡ್‌" ಕಟ್ಟೆ ನೀರಿನಲ್ಲಿ ಶೆಲ್ಲಿಯೂ 
ಮಂಳುಗಿ ಸತ್ತನು. ಗೋರಿಕಲ್ಲಿನ ಮೇಲೆ ಈ ಲಿಖಕವಿದೆ. “ಇಲ್ಲಿ ಮಲಗಿರುವವನ 


ಎಡ್ಮಂಟನ್‌ ನಗರ ೧೭೯ 


ಹೆಸರು ನೀರಿನ ಮೇಲೆ ಬರೆಯಲ್ಲ ಟ್ಟಿತ್ತು. Here lies one whose narne was 
written in water” ಶೆಲ್ಲಿಯ ಜೇಬಿನಲ್ಲಿ ಕೀಟ್ಸ್‌ನ ೧೮೨೦ರ ಪದ್ಯಗಳ ಒಂದು 
ಸಂಗ್ರಹವಿತ್ತು. ಅವನನ್ನೂ ಕೀಟ್ಸ್‌ನ ಮಗ್ಗುಲಲ್ಲಿಯೇ ಹೂಳಿದರು. ಕೀಟ್ಸ್‌ನ ಕಥೆ 
ನಿಜವಾಗಿ ಕರುಣಾಜನಕವಾಗಿದೆ. ಇಪ್ಪತ್ತಾರು ವರುಷಕ್ಕೆ ಅಷ್ಟು ಪ್ರಸಿದ್ಧಿಯನ್ನೂ 
ಇಂಗ್ಲಿಷ್‌ ಸಾಹಿತ್ಯದಲ್ಲಿ ಶಾಶ್ವತವಾದ ಸ್ಥಾನವನ್ನೂ ಸ್ಥಾಪಿಸಿಕೊಂಡ ಅವನ ಕವಿತೆ, 
ಇಂದಿಗೂ ಜನಪ್ರಿಯ ವಾಗಿದೆ. ಕೀಟ್ಸ್‌ನ ಬಾಲ್ಯಲೀಲೆಯ ಸ್ಥಳವನ್ನು ನೋಡಿದಾಗ, 
ಇವೆಲ್ಲ ನನಗೆ ತಿಳಿಯಿತಂ. ಶೆಲ್ಲಿಯ ಹೆಸರನ್ನು ಕೇಳಿ ನನಗೆ ಹೇಗೋ ಕಾಳಿದಾಸನ 
ಮೇಘದೂತ ನೆನಪಿಗೆ ಬಂತು. ಹಿಂದೆ (ಏರಿಯಲ್‌) ಎಂಬ ಹೆಸರಿನ ಶೆಲ್ಲಿಯನ್ನು 
ಕುರಿತ ಜೀವನ ಚರಿತ್ರೆ ಓದಿದ್ದೆ. ಮೇಘದೂತದ ಸಾರಾಂಶವನ್ನು ನಾನು ನನ್ನ 
ಜೊತೆ ಇದ್ದ ಇಂಗ್ಲಿಷ್‌ ಪ್ರೊಫೆಸರರಿಗೆ ಹೇಳಿದಾಗ, ಅವರು ಅದರ ಕೆಲವಾದರೂ 
ಶ್ಲೋಕಗಳನ್ನು ಓದಿ ಅರ್ಥ ವಿವರಿಸಬೇಕೆಂದು ಕೇಳಿದರು. ಅವರು ರವೀಂದ್ರನಾಥ 
ಠಾಕೂರರ ವಿಷಯವನ್ನು ಹೇಳಿದರು. 
% ತ್ಯ x: 

ಈ ದಿನ ಶನಿವಾರ ; ನಾವು ನೂರೈವತ್ತು-ಇನ್ನೂರು ಮೈಲಿ ದೂರವಿರುವ 
ಒಂದು ರೆಡ್‌ ಇಂಡಿಯನ್‌ ಹಳ್ಳಿಗೆ ನನ್ನ ಅಳಿಯನ ಕಾರಿನಲ್ಲಿ ಹೋಗಬೇಕೆಂದಂ 
ತೀರ್ಮಾನವಾಗಿತ್ತು. ಆದರೆ ನನ್ನ ಅಳಿಯ ಪ್ರೊಡಕ್ಷನ್‌ ಇಂಜನೀಯರ್‌ “ಈ ದಿನ, 
ಹೋದವಾರದ ಕೆಲವು ಕೆಲಸಗಳು ಬಾಕಿ ಆಗಿವೆ. ಈ ವಾರ ನಮ್ಮಾ ಕಂಪನಿಯೊಂದಿಗೆ 
ಒಡಂಬಡಿಕೆ ಮಾಡಿಕೊಳ್ಳಲು ಒಂದು ಪರದೇಶೀ ಡೆಲಿಗೇಶನ್‌ ಬರುತ್ತಿದೆ. ಈಗ ತಾನೇ 
ನಮ್ಮ ಚೀಫ್‌ ಇಂಜನೀಯರು ಫೋನ್‌ ಮಾಡಿದ್ದರು. ಈ ದಿನ ಮೂರು ಘಂಟೆಯ 
ಮೇಲೆ ಟೂರ್‌'' ಎಂದು ಹೇಳಿ ಹೊರಟುಹೋದ, ಚೀಫ್‌ ಇಂಜನೀಯರು, ಇತರ 
ಇಂಜನೀಯರಿಗಿಂತ ನಿತ್ಯ ಹತ್ತು ನಿಮಿಷ ಮುಂದೆ ಆಫೀಸಿಗೆ ಬರುತ್ತಾರೆಂದಂ 
ತಿಳಿಯಿಂತಂ. 

ನಮ್ಮ್‌ ಮನೆ ಎದುರಿಗೆ ಇರುವುದು ಕ್ಯಾಥೊಲಿಕ್‌ ಪಾಠಶಾಲೆ, ಪ್ರಾಥಮಿಕ 
ಮಾಧ್ಯವಿಂಕ ಮಾತ್ರ. ಇಲ್ಲಿ ಕ್ಯಾಥೊಲಿಕ್‌ ಶಾಲೆ ಪ್ರಾಟಸ್ಪೆಂಟ್‌ ಶಾಲೆ ಎಂದೆಲ್ಲ 
ಇವೆ. ಕ್ಯಾಥೊಲಿಕ್‌ ಶಾಲೆಯಲ್ಲಿ ಪ್ರಾಟಸ್ಪೆಂಟ್‌ ಉಪಾಧ್ಯಾಯರನ್ನೂ ನಿಯಮಿಸು 
ತ್ತಾರೆ. ಜ್ಯಾ ಂಟರೂ ಹಾಗೆಯೇ ಕ್ಯಾ ಥೊಲಿಕ್‌ ಉಪಾಧ್ಯಾಯರನ್ನು ನಿಯವಿಂಸು 
ತ್ತಾರೆ, ದ್ಮಾರ್ಥಿಗಳೂ ಹಾಗೆ ಬೇ ೆ ಶಾಲೆಗಳಿಗೆ ಬರುತ್ತಾರೆಯೇ'' ಎಂದು 
ಕೇಳಿದೆ. ರ್ಯಾ ಸೇರಿಸಲು ಅಡ್ಡಿಯಿಲ್ಲ. ಆದರೆ ಬಹುಶಃ ಪೋಷಕರು ಒಪ್ಪುವು 
ದಿಲ್ಲವೇನೊ ?'' ಎಂದರು. ಅಲ್ಲದೆ. ಸರ್ಕಾರದಲ್ಲಿ ಪ್ರಾಟ pp ಮತ್ತು ಕ್ಯಾಥೊಲಿಕ್‌ 
ಶಾಲೆಗಳಿಗೆ ಅಂಗೀಕಾರ ಇದೆ. ಯಾಕೆಂದರೆ ಪೌರಸಭೆಯಲ್ಲಿ ಪ್ರಾಟಸ್ಸೆಂಟರ ಪ್ರತಿನಿಧಿ, 
ಕ್ಯಾಥೊಲಿಕ್‌ರ ಪ್ರತಿನಿಧಿ ಇಬ್ಬರೂ ಇದ್ದಾರೆ, 


೧೮೦ ಅಮೆರಿಕದಲ್ಲಿ ಗೊರೊರು 


ಗಾಂಧೀಜಿ ಆಶ್ರಮ ಜೀವನ 


ಇಲ್ಲಿಯ ಚರ್ಚಿನ ಪಾದ್ರಿಗೆ ನನ್ನ ಪರಿಚಯವಾಯಿತು. “ನಾನೂ ಕೂಡ ನಮ್ಮ 
ದೇಶದಲ್ಲಿ ಪುರೋಹಿತರ ಮನೆತನಕ್ಕೆ ಸೇರಿದವನೆಂದು” ಹೇಳಿದೆ. ಪಾದ್ರಿ ನನ್ನನ್ನು 
ಟೀಗೆ ಆಹ್ವಾನಿಸಿದರು. ನಾನು ನನ್ನ ಸಸ್ಯಾಹಾರ ವಿಷಯ, ಸಂಕೋಚದಿಂದಲೇ 
ಹೇಳಿದೆ. ಪಾದ್ರಿಗಳಂ "ನಾವೂ ಭಾನುವಾರ, ಶುಕ್ರವಾರ ಸಹ ಮಾಂಸಾಹಾರ ತಿನ್ನುವು 
ದಿಲ್ಲ” ಎಂದರು. ಮಾತನಾಡುತ್ತ ಸಾ ಿಭಾವಿಕವಾಗಿ ಗಾಂಧೀಜಿಯ ವಿಷಯಂ ಬಂದಿತು 
ಪಾದ್ರಿಗಳು "ನಮ್ಮಲ್ಲಿ ಕೆಲವು ಗಂಭೀರ ಪ್ರಕೃತಿಯ ಜಿಜ್ಞ್ಲಾ ಸುಗಳಿದ್ದಾರೆ. ಅವರಲ್ಲಿ 
ಕೆಲವರನ್ನು ಆಹ್ವಾನಿಸುತ್ತೇನೆ. ನೀವು ಗಾಂಧೀಜಿಯ ವಿಷಯ ವಣಾತನಾಡಿ'” ಎಂದರ: 
ನಾನು "ನೀವು ಧಾರ್ಮಿಕ ಚರ್ಚೆಗೆ ಇಳಿಯಬಾರದು. ನಾನು ಬೈಬಲ್‌ನ್ನೇ ಪೂರ್ಣವಾಗಿ 
ಎಚ್ಚರಿಕೆಯಿಂದ ಅಭ್ಯಾಸ ಮಾಡಿಲ್ಲ. ಗಾಂಧೀಜಿಯ ಜೀವಿತದ ಸಂಗತಿಗಳನ್ನು 'ವಠಾತ್ರ- 
ನಾನು ಕಂಡಂತೆ ನಿಮಗೆ ವಿವರಿಸಬಲ್ಲೆ. ಅದೇ ಧಾರ್ಮಿಕ ಪ್ರವಚನ'' ಎಂದೆ. ಕೊನೆಗೆ 
ನಾನು ಗಾಂಧೀಜಿಯ ಆಶ್ರಮದಲ್ಲಿನ ಜೀವನ ಕ್ರಮವನ್ನು ಕುರಿತು ಭಾಷಣ ಮಾಡ 
ಬೇಕೆಂದು ನಿರ್ಣಯವಾಯಿತು. 


ಗಾಂಧೀಜಿಯ ಆಶ್ರಮ ಜೀವನ ದೈವಭಕ್ತಿಯಿಡ್ತೂ, ಇಂದ್ರಿಯ ನಿಗ್ರಹವಣಡಿ; 
ಸೇವೆಗೆ ಬಾಳನ್ನು ಮಂಡಂಪಾಗಿರಿಸಿ, ದಯೆ, ವಕಾನವತೆ, ಜನಸೇವಾದೀಕ್ಷೆ ಇವುಗಳನ್ನು 
ಕೆ ಕೊಂಡವರಿಗೆ ವಠಾತ್ರವೇ ಸಾಧ್ಯ. ದೆ ಹಿಕ ಜೀವನದಲ್ಲಿ ಶಿಸ್ತು, ದೇಹದಂಡನೆ 
ಇದ್ದರೂ ಮನಸ್ಸು ಹೂವಿಗಿಂತ ಕೋವಃಲವಾಗಿ ಅನುಕಂಪಪೂರಿತರಾದವರಿಗೇ 
ಅಂತಹ ಜೀವನ ಸಾಧ್ಯ, ಜೀವನದಲ್ಲಿ ಅಂತರಂಗ-ಬಹಿರಂಗ ಸ ಚ್ಚತೆ, ಆಧ್ಯಾತ್ಮಿಕತೆ, 
ದೈವಭಕ್ತಿ-ಪಾರತಂತ್ರದಲ್ಲಿದ್ದ ದೇಶವಾದುದರಿಂದ ಸ್ವಾತಂತ್ರ್ಯದ ಪೃತಿಜ್ಞೆ- ಗಾಂಧೀಜಿ 
ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರಾದರೂ, ಆಧ್ಯಾತ್ಮ ಮಾನವತೆಯ 
ಉನ್ನತಿ, ಸರಳತೆ, ಡಾಂಭಿಕತೆಯ ವಿರೋಧ ಇವು ಅವರ ಶಿಷ್ಯರ ಆಚರಣೆಯ ಪ್ರಮುಖ 
ಅಂಗವಾಗಿತ್ತು. ಸೇವೆ, ತ್ಕಾಗವೇ ಎಲ್ಲಕ್ಕೂ ಮೂಲ. ಸ್ವಾರ್ಥ, ಲವ-ಲೇಶವೂ 
ಇಲ್ಲ. ಜೀವಮಾನವೆಲ್ಲ ದರಿದ್ರರೇ ಆಗಿರುವೆವೆಂಬ ಪ್ರತಿಜ್ಞೆ. ಮೋಸದಿಂದಲೂ: 
ಅಸೂಯೆಯಿಂದಲೂ ತುಂಬಿದ ಜಗತ್ತಿನಲ್ಲಿ ಆಧ್ಯಾತ್ಮ ನಿಯಮಗಳಿಂದ ಜೀವನವನ್ನೂ- 
ಕೊನೆಗೆ ರಾಜಕೀಯ ಹೋರಾಟವನ್ನೂ ರೂಪಿಸಿದ ವ್ಯಕ್ತಿ ಜಗತ್ತಿನಲ್ಲಿ ಮಹಾತ್ಮಗಾಂಧಿ 
ಯೊಬ್ಬರೇ. ರಾಜಕೀಯದಲ್ಲಿಯೂ ಮೋಸವಿರಕೂಡದು, ಎಲ್ಲವೂ ಬಹಿರಂಗವಾಗಿ 
ಬೆಳ್ಳಂಬೆಳಕಾಗಿರಬೇಕು. ನಿಸ್ವಾರ್ಥ ಸೇವೆಯೇ ಆಶ್ರಮವಾಸಿಗಳ ಗುರಿ. ಈ ಸೇವೆ 
ಜನತೆಯ ಸರ್ವತೋಮುಖವಾದ ಏಳಿಗೆಗೆ ಸಾಧಕವಾಗಬೇಕು. 


ವಂಹಾತ್ಮಗಾಂಧೀ ಆಫ್ರಿಕದಲ್ಲಿ, ಭಾರತದಲ್ಲಿ ಅನೇಕ ಆಶ್ರಮಗಳನ್ನು 
ನಡೆಸಿದರು, ಆಶ್ಮಮಮಾಸಿಗಳೆಲ್ಲ ವ್ರತನಿಷ್ಠರಾಗಿ ಜೀವಿಸಬೇಕಾಗಿದ್ದಿತು. ಮುಂದಲ 


ಎಡ್ಮಂಟನ್‌ ನಗರ ೧೮೧ 


ಹನ್ನೊಂದು ವ್ರತಗಳನ್ನು ಆಶ್ತವಂವಾಸಿಗಳೆಲ್ಲ ಕಟ್ಟುನಿಟ್ಟಾಗಿ ಅಂಗೀಕರಿಸಬೇಕಾಗಿತ್ತು. 
ಅಹಿಂಸೆ, ಸತ್ಯ, ಕದಿಯದೆ ಇರುವುದು, ಬ್ರಹ್ಮಚರ್ಕ, ಸಂಗ್ರಹಿಸದಿರುವುದು, ಕಾಯಕ, 
ನಾಲಗೆ (ಊಟ) ಹತೋಟಿ, ಭಯವಿಲ್ಲದಿರುವುದು, ಎಲ್ಲ ಧರ್ಮಗಳಲ್ಲಿಯೂ ಸಮಾನ 
ಪ್ರೇಮ, ಸ್ವದೇಶಿ, ಅಸ್ಪೃಶ್ಯತಾ ವಿರೋಧ ಈ ಹನ್ನೊಂದು ವ್ರತಗಳನ್ನು ನಮ್ರತೆ 
ಯಿಂದ ಆಚರಿಸುವುದು. 

ಆಶ್ರಮದಲ್ಲಿ ಪ್ರಾತಃಕಾಲದ ಭಜನೆ, ಎಲ್ಲ ಕಾರ್ಯಗಳನ್ನೂ-ಅಡಿಗೆ ಸಫಾಯಿ 
ಆಶ್ರಮವಾಸಿಗಳೇ ಮಾಡುವುದು, ಬೆಳಗಿನ ಜಾವ ಪ್ರಾರ್ಥನೆ, ಖಾದಿ ತಯಾರಿ, 
ಅಹಿಂಸೆಯಲ್ಲಿ ನಂಬಿಕೆ ; ದೇಶಸೇವೆಯಲ್ಲಿ ಪ್ರಾಣಾರ್ಪಣೆಗೂ ಸಿದ್ಧರಾಗಿರಬೇಕಂ. 
ಆಶ್ರಮ ಜೀವನ ಕ್ರವಃವನ್ನು ನಾನು ಪೂರ್ಣವಾಗಿ ವಿವರಿಸಿದಾಗ, ಭಾರತೀಯ 
ಜೀವನದ ಒಂದು ಶ್ರೇಷ್ಠ ಮಹತ್ವ ಅವರಿಗೆ ಅರಿವಾಯಿತು. ಅವರು ನನ್ನನ್ನು 
ಪ್ರಶ್ನೆಗಳನ್ನು ಕೀಳಬಹಂದೆಂದು ನಾನು ಅಹ್ವಾನಿಸಿದೆ. ಅವರು ತುಂಬ ಬುದ್ಧಿವಂತಿ 
ಕೆಯ ಮಾರ್ಮಿಕವಾದ ಪ್ರಶ್ನೆಗಳನ್ನು ಕೇಳಿದರು. ನಾನಂ ಅಮೆರಿಕ ಕೆನಡಗಳಲ್ಲಿ 
ಹೋದೆಡೆಗಳಲ್ಲಿಲ್ಲ ಗಾಂಧಿ:ಜಿಯ ಅಹಿಂಸಾ ಆಚರಣೆ ಜನತೆಯನ್ನು ಬಹಂಬೇಗ 
ಆಕರ್ಷಿಸುತ್ತಿದ್ದುದು ಕಂಡಿತು. ಗಾಂಧೀಜಿಯ ಬ್ರಹ್ಮಚರ್ಯವನ್ನು ಕುರಿತು-ವಿವರಿ 
ಸುವುದು ನನಗೆ ಸುಲಭವಾದರೂ- ಅವರಿಗೆ ಅರ್ಥವಾಯಿತೆಂದು ನಾನು ಹೇಳಲಾರೆ. 
“೩೫ ಕೋಟಿ ಜನತೆಯನ್ನು ಗಾಂಧೀಜಿ ಅಹಿಂಸಾ ಯುದ್ಧದಲ್ಲಿ ತೊಡಗಿಸಿ. ಜಗತ್ತಿನ 
ಅತಿ ದೊಡ್ಡ ಚಕ್ರಾಧಿಪತ್ಯವಾದ ಬ್ರಿಟನ್‌ನ್ನು ಯಂದ್ಧ ಮಾಡದೆಯೇ ಇಂಡಿಯಾದಿಂದ 
ಒಡಿಸಿದುದು ಜಗತ್ತಿನ ಅತ್ಯದ್ಭುತ ಸಾಧನೆ. ಇಂತಹ ಆತ್ಮ, ವೀರ ಆತ್ಮ, ಆ 
ಬಡದೇಹದಲ್ಲಿ ಕೆಲಸ ಮಾಡಿತೆಂದು ನಂಬುವುದೂ ಸಾಧ್ಯವಿಲ್ಲ. - ಗಾಂಧೀಜಿಯಂಥ 
ಒಬ್ಬ ಸಾಧಕ ನಮ್ಮ ಜೊತೆ ಇದ್ದ ನಮ್ಮೊಂದಿಗೆ ಕೆಲಸವಕಾಡಿ ಇಷ್ಟನ್ನು ಸಾಧಿಸಿದ 
ನೆಂದು ನಂಬುವುದೇ ಕಷ್ಟ'' ಎಂದರು. ಒಬ್ಬರು “ಗಾಂಧೀಜಿಯ ವಾರಸುದಾರರು. 
ಮಕ್ಕಳು, ಮೊಮ್ಮಕ್ಕಳು ಯಾರಾದರೂ ಇದ್ದಾರೆಯೆ? ಯಾಕೆ ಅವರಾರೂ 
ಗಾಂಧೀಜಿಯಂತೆ ಪ್ರಸಿದ್ಧರಾಗಿಲ್ಲ'' ಎನ್ನುತ್ತಾರೆ. "ಇದ್ದಾರೆ. ಮಕ್ಕಳು ಯಾರೂ 
ಈಗ ಜೀವಿಸಿಲ್ಲವೇನೊ ? ಆಫ್ರಿಕದಲ್ಲಿ ಒಬ್ಬರು ಇದ್ದರು. ಸರಿಯಾಗಿ ಗೊತ್ತಿಲ್ಲ. 
ಮೊಮ್ಮಕ್ಕಳು-ದೇವದಾಸ್‌ ಗಾಂಧಿಯ ಮಕ್ಕಳು ಇದ್ದಾರೆ. ಅವರ ಪೈಕಿ ರಾಜ 
ಮೋಹನ್‌ಗಾಂಧಿ, ಗಾಂಧೀ ಮಾರ್ಗಾನುಯಾಯಿ. ಒಳ್ಳೆ ಲೇಖಕ. ರಾಜಾಜಿಯವರ 
ಆತ್ಮಕಥೆ ಬರೆದಿದ್ದಾನೆ" ಎನ್ನುತ್ತೇನೆ. ಮತ್ತೊಬ್ಬರು “'ಗಾಂಧೀಜಿ ಯಾವ ಆಸ್ತಿ 
ಯನ್ನೂ ಬಿಡಲಿಲ್ಲವೇ ?'' ಎನ್ನುತ್ತಾರೆ. “ಯಾಕೆ ಇಲ್ಲ. ಜಗತ್ತಿಗೆಲ್ಲ ಸಾವಿರ ವರ್ಷ 
ಹಂಚಿದರೂ ಮುಗಿಯದ ಆಧ್ಯಾತ್ಮ ಆಸ್ತಿ ಬಿಟ್ಟಿದ್ದಾರೆ'' ಎನ್ನುತ್ತೇನೆ. ಕೇಳುವವರು 
ನನಗಿಂತ ಮೊಂಡರಂ. "ಭೌತ ಆಸ್ತಿ ?'' ಎನ್ನುತ್ತಾರೆ. ನಾನು "ಗಾಂಧೀಜಿ, ಎರಡನೆಯ 
ದುಂಡು ಮೇಜಿನ ಪರಿಷತ್ತಿಗೆ ಇಂಗ್ಲೆಂಡಿಗೆ ಹಡಗಿನಲ್ಲಿ ಬರುತ್ತಿದ್ದಾಗ ಮಾರ್ಸೆಲ್ಸ್‌ನಲ್ಲಿ 


೧೮೨ ಅಮೆರಿಕದಲ್ಲಿ ಗೊರೂರು 


ಸುಂಕದ ಇಲಾಖೆಯವರು ""ನಿಮ್ಮ ವಸ್ತುಗಳನ್ನೆಲ್ಲ ಘೋಷಿಸಿ'' ಎಂದು ಕೇಳಿದರೆಂ. 
ಗಾಂಧೀಜಿ “ನನ್ನಲ್ಲಿ ಏನಿದೆ ? ಐದು ತುಂಡು ಪಂಚೆ, ಮೂರು ನಾಲ್ಕು ಡಬ್ಬಿ 
ಆಡಿನ ಹಾಲಿನ ಪುಡಿ, ಆರಂ ಚರಕಗಳು, ಕೆಲವು ಪಾತ್ರೆಗಳು. ಮತ್ತೂ ಅಷ್ಟೇನೂ 
ಬೆಲೆಯಕಾದಂದೆಂದು ನಾನು ಭಾವಿಸದ, ನನ್ನ ಕೆಲವು ಹಳೆ ಕಂದಾಚಾರದ ಅಭಿಪ್ರಾಯ 
(old and obsolete theories) ಎಂದು ಹೇಳಿದರು" ಎಂದೆ. | 

ಗಾಂಧೀಜಿಯ ಐಶ್ವರ್ಯದ ಈ ಆಶ್ಚರ್ಯಕರ ವಿವರಗಳನ್ನು ಕೇಳಿ ಪ್ರಶ್ನಕರು 
ನಿರುತ್ತರರಾದರು. 

ಕ್ಯಾಥೊಲಿಕ್‌ ಶಾಲೆಯಿಂದ ಸ್ವಲ್ಪದೂರದಲ್ಲಿ ಈಗ ಒಂದು ಪ್ರಾಟಸ್ಕೈಂಟ್‌ ಶಾಲೆ 
(ಪ್ರಾಥವಿಂಕ ಮತ್ತು ವಂಧ್ಯಮಂ ದರ್ಜೆ) ಸಹ ಕಟ್ಟಲು ಪ್ರಾರಂಭಿಸಿದ್ದಾರೆ. ತಳಪಾಯ 
ವನ್ನು ಯಂತ್ರದಲ್ಲಿ ಹಗಲು-ರಾತ್ರಿ ಅಗೆದು ಮಂಗಿಸಿಬಿಟ್ಟರು. ಕೆರೆಯ ಏರಿಗಿಂತ 
ಹೆಚ್ಚು ಎತ್ತರ ಮಣ್ಣು ಉದ್ದಕ್ಕೂ ಬಿದ್ದಿದೆ-ಹಂಡಿಮಣ್ಣು. ಕೊಬ್ಬಿದ ಅಮೆರಿಕನ್‌ 
ಬಾಲಕರು, . ಯುವಕರು ಈ ದಿಬ್ಬದ ಮೇಲೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ 
ಮೋಟಾರು ಸೈಕಲ್‌ ಬಿಡುತ್ತ ಆಟವಾಡುತ್ತಾರೆ. ಮಣ್ಣು ಹುಡಿಯಾಗಿರುವುದರಿಂದ, 
ಮೋಟಾರು ಸೈಕಲ್ಲು ಗಟ್ಟಿತಳ ಸಿಕ್ಕದೆ, ಮಣ್ಣೊಳಗೆ ಅರ್ಧ ಮುಕ್ಕಾಲು ಹೂಳಿ 
ಕೊಳ್ಳುತ್ತದೆ. ಕೆಲವು ವೇಳೆ ಸವಾರನೊಂದಿಗೂ ಬೀಳುತ್ತದೆ. ಆ ಧಾಂಡಿಗರು 
ಅದಾವುದನ್ನೂ ಲಕ್ಷ ಮಾಡುವುದಿಲ್ಲ... ಮಣ್ಣಿನ ಧೂಳು ಹೊಗೆಯಂತೆ ಎಲ್ಲೆಡೆಯೂ 
ತುಂಬುತ್ತೆ. ಈ ವ್ಯಾಯಾಮವನ್ನು ಅವರು ನಡೆಸುವುದು ಹೆಚ್ಚಾಗಿ ರಾತ್ರಿಯ 
ಹೊತ್ತೇ. ಆದುದರಿಂದ ಅಂಧಕಾರದಲ್ಲಿ ಮೋಟಾರು ಸೈಕಲ್‌ಗಳ ಪ್ರಖರ ದೀಪ 
ಮೇಲಕ್ಕೂ, ಕೆಳಕ್ಕೂ ಜ್ಯೋತಿಯ ರೇಖೆಯನ್ನು ಚೆಲ್ಲುವಾಗ ಅವರದೇ ಒಂದು 
ವಿಚಿತ್ರವಾದ ಪ್ರಕಾಶನರ್ತನ, ಮನೋಹರವಾಗಿರುತ್ತದೆ. 


ಹಾಲಿನ ಶರಧಿ ಬಂದುದೋ 


ಇಲ್ಲಿ ಹಾಲು, ಮೊಸರು, ಬೆಣ್ಣೆ, ಕೆನೆ ಸಂಬಂಧವಾದ ವಸ್ತುಗಳೆಲ್ಲ ಸಮ ದ್ಧ 
ವಾಗಿವೆ. ಹಾಲಿನಲ್ಲಿ ಸಹ ಎರಡು ತರಹ. ಒಂದಕ್ಕೆ ಐವತ್ತು-ಐವತ್ತು ಎಂದೇ 
ಹೆಸರು. ಕರೆದ ಹಾಲಿಗೆ ಸರಿಯಾಗಿ ಅರ್ಧಕ್ಕರ್ಧ ನೀರು ಸೇರಿಸಿ, ಕುದಿಸಿ ಶುದ್ಧಿ 
ಮಾಡಿ ಇಟ್ಟಿರುತ್ತಾರೆ. ಇದಕ್ಕೆ ಬೆಲೆಯೂ ಅಪ್ಪಟ ಹಾಲಿನ ಬೆಲೆಯ ಅರ್ಧವೆ. 
ಹಸುವಿನ ಹಾಲಿನಲ್ಲಿರುವ ಕೊಬ್ಬು ಅತಿಯಾಗಿರುವುದರಿಂದಲೂ- ಮಾಂಸಾಹಾರಿಗಳಿಗೆ 
ಮೊದಲೇ ಪುಷ್ಟಿಯಾದ ಆಹಾರ ದೊರೆಯುತ್ತಿರುವುದರಿಂದ ವೈದ್ಯರು ಅವರಿಗೆ 
ದೇಹದಲ್ಲಿ ಕೊಬ್ಬನ್ನು ಹೆಚ್ಚಿಸಿಕೊಳ್ಳಬೇಡಿರೆಂದು ಸಲಹೆವಾಡಿರುವುದರಿಂದಲೂ, 
ಐವತ್ತು ಐವತ್ತರ ಹಾಲನ್ನು ವಕಾರುತ್ತಾರೆ. ಮೊಸರೂ ಸಹ-ಅರೆಗಡದದ್ದು ಎಂದು 
ನಾವು ಹೇಳುವುದು-ಅರ್ಧ ಬೆಲೆಗೆ ಸಿಕ್ಕುತ್ತೆ, ಎಲ್ಲವನ್ನೂ ಪ್ಲಾಸಿ ಕ್‌ ಚೀಲಗಳಲ್ಲಿ 


ಎಡ್ಮಂಟನ್‌ ನಗರ ೧೮೩ 


ಹಾಕಿರುತ್ತಾರೆ. ಚೀಲಗಳು ತುಂಬ ಗಟ್ಟಿಯಾಗಿರುತ್ತವೆ. : ಸಾಧಾರಣವಾಗಿ ಎರಡು 
ಲೀಟರ್‌ ಹಾಲು ಮೊಸರು ತುಂಬಿ ಮೇಲೆ, ಹಿಡಿದುಕೊಂಡರೂ ಹರಿಯಬವುದಿಲ್ಲ, 
ಐವತ್ತು ಐವತ್ತರ ಹಾಲು ಸಿಕ್ಕುವಂತೆ, ಪೂರ್ಣ ಪೌಷ್ಟಿಕಾಂಶದ ಹಾಲೂ ಸಿಕ್ಕುತ್ತದೆ. 
ಬೆಲೆಯೂ ಅಧಿಕ. ಆಳತೆ, ಗುಣ ಎಲ್ಲ ಕರಾರು ವಾಕ್ಕು. ಆರೋಗ್ಯ ಇಲಾಖೆ 
ಯವರು ಆಗಿಂದಾಗ್ಗೆ ಅನಿರೀಕ್ಷಿತವಾಗಿ, ಹಾಲಿನ ಪೊಟ್ಟಣಗಳನ್ನು ಪರೀಕ್ಷಿಸುತ್ತಿರು 
ತ್ತಾರೆ. ಗುಣಮಟ್ಟ ಕಡಿಮೆಯಾಗಿದ್ದರೆ ತಯಾರಕರಿಗೆ ದಂಡ ವಿಧಿಸುತ್ತಾರೆ. ಈ 
ದಂಡ ಎಂಟು ಸಾವಿರ ಹತ್ತು ಸಾವಿರ ಡಾಲರು ಉಂಟು-ಜೊತೆಗೆ ಇದ್ದಕ್ಕಿದ್ದಂತೆ ಗಿರಾಕಿ 
ಗಳು, ತಿಂಗಳು ಗಟ್ಟಲೆ ಅಂಗಡಿಯನ್ನು ಬಹಿಷ್ಯರಿಸಿಬಿಡುತ್ತಾರೆ. ಈ ಎಲ್ಲ ಕಾರಣ 
ಗಳಿಂದ ಯಾವಾಗಲೂ ಶುದ್ಧವಾದ ಹಾಲು ಸಿಕ್ಕುತ್ತಿರುತ್ತದೆ. 

ಹಾಲಿನ ಮಾರಾಟ ಕಟ್ಟೆ-ಕೆಲವು ಕಡೆ ಇಪ್ಪತ್ತನಾಲ್ಕು ಗಂಟೆಗಳೂ ತೆರೆದಿರು 
ತ್ತದೆ. ಡೇರಿ ಕ್ವೀನ್‌ ಎಂಬ ಕ್ಷೀರೋತ್ಪಾದನಾ ಕೇಂದ್ರ, ದೇಶದ ಅನೇಕ ಕಡೆ 
ಮಾರಂಕಟ್ಟೆ ಸ್ಥಾಪಿಸಿದೆ. ಅಮೆರಿಕ ಮತ್ತು ಕೆನಡಗಳಲ್ಲಿ ಸಣ್ಣ ದೊಡ್ಡ ಹಾಲಿನ 
ಉತ್ಪಾದನಾ ಕೇಂದ್ರಗಳು ದೇಶದಲ್ಲೆಲ್ಲ ಹರಡಿಕೊಂಡಿವೆ. ನಾನು ಕೆಲವು ಉತ್ಪಾದನಾ 
ಕೇಂದ್ರಗಳಿಗೆ ಹೋಗಿದ್ದೆ. ಒಂದು ಕೇಂದ್ರದಲ್ಲಿ ಇದ್ದುದು ನೂರು ಹಸಂಗಳು ಮಾತ್ರ. 
ಅವು ದಿನಕ್ಕೆ ಮೂವತ್ತರಿಂದ ಮೂವತ್ತೆ ದು ಲೀಟರ್‌ ಹಾಲು ಕೊಡುತ್ತವೆ. ಆತನಿಗೆ 
ಇರುವ ಜಮೀನು ಸಾವಿರದ ನಾನೂರು ಎಕರೆ. ಎಲ್ಲವೂ ಯಾಂತ್ರಿಕ ಪದ್ಧತಿ. 
ಜವೀನಿನ ಮೇಲೆ ನಲ್ಲಿಗಳಂತೆ ಕೊಳವೆಗಳ ಮೂಲಕ ನೀರನ್ನು ಹಾಯಿಸಿ, ಅದನ್ನು 
ನಲ್ಲಿಗಳ ರಂಧ್ರಗಳಿಂದ ಒತ್ತಡದಲ್ಲಿ ಜಮೀನಿನ ಮೇಲೆ ಮಳೆಯಂತೆ ಸಿಂಪಡಿಸುತ್ತಾರೆ. 
ಆ ಕೊಳವೆಯನ್ನು ಯಾಂತ್ರಿಕವಾಗಿ ನೂರಾರು ಅಡಿದೂರ ಚಲಿಸಬಹಂದು. ಭೂವಿಂ 
ಯಲ್ಲಿ ನಿಗದಿಯಾದ ರೀತಿಯಲ್ಲಿ, ಎಕರೆಗಳನ್ನು ವಿಂಗಡಿಸಿ ನೀರು ಹಾಯಿಸಿ, ಮೇವಿಗೆ 
ಸೊಗಸಾದ ಹಂಲ್ಲನ್ನು ಬೆಳೆಸುತ್ತಾರೆ. ಒಂದು ಲಾಟಿನಲ್ಲಿ ಮೇವು ಮುಗಿಯುವ 
ವೇಳೆಗೆ ಮತ್ತೊಂದು ಲಾಟಿನಲ್ಲಿ ಬರಬೇಕು. ಹೀಗೆ ವಿಂಗಡಿಸಿರುತ್ತಾರೆ. ಒಂದು 
ವರ್ಷಕ್ಕೆ ಒಟ್ಟು ಕ್ಷೇತ್ರದ ಅರ್ಧ ಜಮೀನಿನಲ್ಲಿ ಮಾತ್ರವೇ ಪೈರು ಬೆಳೆಯುತ್ತಾರೆ. 
ಉಳಿದರ್ಧ ಪಾಳು ಬಿದ್ದಿರುತ್ತದೆ. ಮುಂದಲ ವರುಷ ಅದರಲ್ಲಿ ಬೆಳೆಯಂತ್ತಾರೆ. ಈ 


ಅರ್ಧ ಪುಳುಬಿದ್ದಿರುತ್ತದೆ. ಹೀಗೆ ಕ್ಷೇತ್ರದ ಎಲ್ಲ ಭೂಮಿಗಳಿಗೂ ಒಂದು ವರ್ಷ 
ಬೆಳೆದರೆ, ಒಂದು ವರ್ಷ ವಿಶ್ರಾಂತಿ ಸಿಕ್ಕುತ್ತದೆ. 


ಅಮೆರಿಕ ಕೆನಡಗಳ ನೆಲ ನಿಜವಾಗಿ ನಮ್ಮ ನೆಲದಷ್ಟು ಫಲವತ್ತಾಗಿಲ್ಲ. ಅವರು 
ರಾಸಾಯನಿಕ ಗೊಬ್ಬರಗಳನ್ನು ಲೆಕ್ಕವಿಲ್ಲದೆ ಸುರಿಯುತ್ತಾರೆ. ಈ ಕಾರಣದಿಂದಲೂ 
ಭೂನಿಯನ್ನು ಪಾಳು ಬಿಡುವುದು (ಭೂಮಿಗೆ ವಿಶ್ರಾಂತಿ ಕೊಡುವುದು) ಆವಶ್ಯಕ 
ವಾಗಿದೆ. ಎರಡನೇ ಮಹಾಯುದ್ಧದ ನಂತರ ಇಂಗ್ಲೆಂಡಿನಲ್ಲಿ ಸಹ ಗೋಧಿ ಬೆಳೆಗೆ 
ಪ್ರೋತ್ಸಾಹವನ್ನು ಅತಿ ಹೆಚ್ಚಾಗಿ ಕೊಟ್ಟುದರಿಂದ, ರೈತರು ಭೂಮಿಗೆ ರಾಸಾಯನಿಕ 


೧೮೪ ಅಮೆರಿಕದಲ್ಲಿ ಗೊರೂರು 


ಗೊಬ್ಬರವನ್ನು ಟನ'ಗಟ್ಟಲೆ ಸುರಿದು, ಕೊನೆಗೆ ಭೂಮಿ ನಿಸ್ಸಾರವೂ. ಬಂಜರೂ 
ಆಯಿತಂ.. ಆಗ ಒಬ್ಬ ಮಃಂದಾಲೋಚನೆಯಳ್ಳ ವ್ಯವಸಾಯಮಂತ್ರಿ, ಎಲ್ಲ 
ವ್ಯವಸಾಯ ಕ್ಷೇತ್ರಗಳಲ್ಲಿಯೂ ಅರ್ಧ ಜಮೀನನ್ನು ಕೆಲವು ವರ್ಷ ಕಡ್ಡಾಯವಾಗಿ 
ಪಾಳುಬಿಡಬೇಕೆೇ ಬ ಕಾನೂನನ್ನು ಮಾಡಿ, ನಾನಾರೀತಿಯ ಸಸ್ಯ ಮತ್ತು ಪ್ರಾಣಿ 
ಸಂಬಂಧವಾದ ಗೊಬ್ಬರಗಳ ಉಪಯೋಗಗಳನ್ನು ಹೆಚ್ಚಿಸಿ ಹದಿನೆ ದು ವರಂಷ 
ಜಮೀನನ್ನು ಹದಗೊಳಿಸಿ, ಫಲವತ್ತು ಮಾಡಿದನು. ಈಗಲೂ ಸಹ ಬ್ರಿಟನ್ನಿನ ಎಲ್ಲ 
ವ್ಯವಸಾಯ ಕ್ಷೇತ್ರಗಳಲ್ಲಿಯೂ, ಮೂರರಲ್ಲಿ ಒಂದು ಪಾಲು, ನೆಲವನ್ನು ಪ್ರತಿ 
ವರುಷವೂ ಪಾಳು ಬಿಡಲೇಬೇಕು. ಅಮೆರಿಕದಲ್ಲಿ ಭೂವಿಂಗೆ ಅಭಾವವಿಲ್ಲದ ದರಿಂದ ಈ 
ನಿಯಮ ಕಡ್ಡಾಯವಲ್ಲ. ಆದರೆ ರೈತರೇ ಸ್ವಂತ ಇಚ್ಛೆಯಿಂದಲೂ, ದೂರಾಲೋಚನೆ 
ಯಿಂದಲೂ ಈ ಕ್ರಮವನ್ನು ಅನುಸರಿಸುತ್ತಾರೆ. 

ನಾನು ಭೇಟಿ ಕೊಟ್ಟ ಕ್ಷೀರಕ್ಷೇತ್ರ ಇದ್ದಕ್ಕಿದ್ದಂತೆ ನನಗೆ ತುಂಬ ಹತ್ತಿರವೇ 
ಆದುದು ಒಂದು ಪ್ರಿಯ ಸಂಗತಿ. ಆ ಕ್ಷೇತ್ರದ ಒಬ್ಬಳು ಒಡತಿ, ಬೆಂಗಳೂರಿನಲ್ಲಿ ಕೆಲವು 
ವರ್ಷಗಳಿಂದ ಒಂದು ಕ್ರಿಸ್ತರ ಕಾಲೇಜಿನಲ್ಲಿ ಇಂಗ್ಲಿಷ್‌ ಉಪಾಧ್ಯಾಯಿನಿಯಾಗಿದ್ದು, 
ಈಗ ತನ್ನ ಹುದ್ದೆಗೆ ರಾಜಿನಾಮೆ ನೀಡಿ ಅಮೆರಿಕಕ್ಕೆ ಹೋಗಿರಂವಳು. ಅವಳು 
ಅಲ್ಲಿಗೆ ಹೋದುದು ತನ್ನ ಈ ಸಾವಿರದ ನಾನೂರು ಎಕರೆ ಭೂವಿಂಯ ಕ್ಷೇತ್ರವನ್ನು 
ಉಳಿಸಿಕೊಳ್ಳುವುದಕ್ಕಾಗಿ. ನಾವು ಆ ಕ್ಷೇತ್ರಕ್ಕೆ ಹೋದಾಗ ಅವಳನ್ನು ಕಂಡೆವು. 
ಆ ಫಾರಂ ಅವಳ ತಂದೆ ತಾಯಿಂಗೆ ಸೇರಿದುದು. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು 
(ಗಂಡು ಇಲ್ಲ) ತಂದೆ-ತಾಯಿಗಳೇ ಇದುವರೆಗೆ ಫಾರಂ, ಕ್ಷೇರಕ್ಷೇತ್ರ ಎಲ್ಲವನ್ನೂ 
ನಿರ್ವಹಿಸುತ್ತಿದ್ದಾರೆ. ಈಗ ಅವರಿಬ್ಬರಿಗೂ ವಯಸ್ಸಾಗಿದೆ. ಮೊದಲನೆಯ ಮಗಳೂ 
ಅವಳ ಗಂಡನೂ ಅವರ ಸಹಾಯಕ್ಕೆ ಬಂದು ಇದ್ದಾರೆ. ಈಗ ಎರಡನೆಯ ಮಗಳು 
(ಬೆಂಗಳೂರಿನಕ್ಲಿದ್ದವಳು) ಅವಳೂ ಗಂಡನೂ ಇಬ್ಬರೂ ಅದೇ ವಂನೆಗೆ ಬಂದಿದ್ದಾರೆ. 
ಫಾರಂನ್ನೂ, ಕ್ಷೀರಕ್ಷೇತ್ರವನ್ನೂ ಎರಡು ಹೆಣ್ಣುಮಕ್ಕಳೂ, ಅವರ ಗಂಡಂದಿರೂ 
ನಡೆಸುತ್ತಾರೆ. ಅಮೆರಿಕದವರು ನನ್ನನ್ನು ಒಟ್ಟುಕುಟುಂಬದ ವಿಷಯ ಆಗಾಗ 
ಕೇಳಂತ್ತಾರೆ. ಆದರೆ ಅಲ್ಲಿ ನೋಡಿದರೆ, ತಂದೆ ಮಕ್ಕಳೇ ಒಟ್ಟಿಗಿರುವುದು ಅಪರೂಪ 
ವೆಂದು ನಾವು ಯೋಚಿಸುವ ಮೂರು ಸಂಸಾರಗಳು ಒಂದೇ ಮನೆಯಲ್ಲಿ ಒಟ್ಟಾಗಿವೆ. 
ವ್ಯವಸಾಯದ ಮನೆಯಾದಂದರಿಂದ ವಿಶಾಲವಾಗಿದೆ. ವಸ್ತ್ರಮಾರ್ಜುನ, ಶಾಖೋತ್ಪತ್ತಿ 
ಮುಂತಾದ ಕೆಲವು ಸೌಕರ್ಯಗಳನ್ನು ಸೇರಿಸಿಕೊಂಡು, ಎರಡು ಮನೆ ಮಾಡಿಕೊಂಡಿದ್ದಾರೆ. 
ಫಾರಂನಲ್ಲಿ ಗೋಧಿ, ತರಕಾರಿ, ಹಣ್ಣುಗಳನ್ನು ತಮಗೆ ಬೇಕಾದಷ್ಟು ಪ್ರದೇಶದಲ್ಲಿ 
ವಕಾತ್ರ ಬೆಳೆದುಕೊಂಡು, ಉಳಿದ ಭೂಮಿಯನ್ನೆಲ್ಲ ಹುಲ್ಲುಗಾವಲಿಗಾಗಿಯೇ 
ಬಿಟ್ಟಿ ದ್ದಾರೆ, ಅಕ್ಕ-ತಂಗಿಯರು, ಅವರ ಗಂಡಂದಿರು, ತಂದೆ-ತಾಯಿ ಎಲ್ಲರೂ 
“ಫಾರಂನ ಉಳಿಸಿಕೊಳ್ಳೆಬೇಕೆಂದಂ ನಮಗೆ ಆಸೆಯಾಯಿತು. ಆದುದರಿಂದ 


ಎಡ್ಮಂಟನ್‌ ನಗರ ೧೮೫ 


ಇದಕ್ಕಿಂತಲೂ ಹೆಚ್ಚು ಸಂಲಭವಾದುದೂ, ಹೆಚ್ಚು ಸಂಪಾದನೆಯುಳ್ಳೆದುದೂ ಆದ 
ವೃತ್ತಿಗಳನ್ನು ಬಿಟ್ಟು, ಇದಕ್ಕೆ ಸೇರಿದೆವು'' ಎನ್ನುತ್ತಾರೆ. 

ಫಾರಂನ ಕೆಲಸಗಳೆಲ್ಲ ಯಾಂತ್ರಿಕವಾಗಿ ನಡೆಯುತ್ತವೆ. ದನಗಳನ್ನೂ, ಕರು 
ಗಳನ್ನೂ ಕಟ್ಟಿ ಹಾಕುವುದಿಲ್ಲ. ಗೊತ್ತಾಗಿರುವ ಹುಲ್ಲು ಬಯಲಿನಲ್ಲಿ ಅವು ಸ್ವತಂತ್ರ 
ವಾಗಿ ಮೇಯುತ್ತವೆ. ಅವು ಯಾವಾಗಲೂ ಬಯಂಲಿನಲ್ಲಿರುತ್ತವೆ. ಅವುಗಳಿಗೆ 
ಮಳೆ, ಬಿಸಿಲಿನಲ್ಲಿ ರಕ್ಷಣೆ ಇಲ್ಲ. ಕರುಗಳನ್ನು ಮಾತ್ರ ಪ್ರಾರಂಭದ ಕೆಲವು ತಿಂಗಳೆಂ 
ನೆರಳಿನಲ್ಲಿ ಕೂಡಿರುತ್ತಾರೆ. ಹನುಗಳಿಂದ ಯಾಂತ್ರಿಕವಾಗಿ ಹಾಲು ಕರೆಯುವ 
ಸ್ಥಳವನ್ನು ಏರ್ಪಡಿಸುತ್ತಾರೆ. ಕೇಂದ್ರದ ದನಗಳ ಸಂಖ್ಯೆಗನುಗುಣವಾಗಿ, ಹಾಲು 
ಕರೆಯುವ ಸ್ಥಳದಲ್ಲಿ ಒಂದೊಂದು ಸಲಕ್ಕೆ ಐವತ್ತು ಅಥವಾ ನೂರು ಹೀಗೆ ಹಸು 
ಗಳನ್ನು ನಿಲ್ಲಿಸಿ ಹಾಲು ಕರೆಯುತ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ, ಆ ಕಾಲಕ್ಕೆ 
ಸರಿಯಾಗಿ ಹಸುಗಳು ಕಟಾಂಜನದಂತಹ ಕರೆಯುವ ಸ್ಥಳಕ್ಕೆ ಬಂದು ನಿಲ್ಲುತ್ತವೆ” 
ಆ ದಾರಿಯಲ್ಲಿ ಅವುಗಳ ಹಿಂಭಾಗ, ಕೆಚ್ಚಲು ಎಲ್ಲವನ್ನೂ ಸಾಬೂನು ನೀರು 
(ಪ್ರೆಷರ್‌ನಿಂದ) ಸ್ವಚ್ಛವಾಗಿ ತೊಳೆದುಬಿಡುತ್ತದೆ. ಸ್ವಿಚ್‌ ಹಾಕಿದ ಕೂಡಲೇ 
ಮೇಲಿನಿಂದ ಮೊರದಿಂದ ಸುರಿಯುವಂತೆ, ಪ್ರತಿ ಹಸುವಿನ ಮುಂದೆಯೂ ಓಟ್‌ ಧಾನ್ಯ 
ಬೀಳುತ್ತದೆ. ಹಸು ಬಂದು ತನ್ನ ಸ್ಥಳದಲ್ಲಿ ನಿಲ್ಲಲು ಅದೂ ಒಂದು ಸ್ವಾಭಾವಿಕ 
ಆಕರ್ಷಣೆ. ಅನಂತರ ಮತ್ತೊಂದು ಸ್ವಿಚ್‌ನ್ನು ಹಾಕಿದಾಗ ಹಕುಗಳ ಕೆಚ್ಚಲಿಗೆ, ನಾಲ್ಕು 
ಮೊಲೆಗಳಿಗೂ ಸ್ಟೇನ್‌ಲೆಸ್‌ ಸ್ಟೀಲ್‌ನ ಕೊಳವೆ ತಗಲುತ್ತದೆ. ಒಬ್ಬ ಮೇಲ್ವಿಚಾರಕ 
ಎಲ್ಲ ಮೊಲೆಗಳಿಗೂ ಸರಿಯಾಗಿ ಅವು ಸೇರಿವೆಯೇ ಎಂದು ನೋಡುತ್ತಾನೆ. 
ಯಾಕೆಂದರೆ ಮೊಲೆಗಳು ಒಂದೇ ಸಮನಾಗಿ ಇಲ್ಲದಿರುವುದು ; ಕೆಲವು ಹಸುಗಳಲ್ಲಿ ಎಲ್ಲ 
ಮೊಲೆಗಳೂ ಒಂದೇ ಅಳತೆ, ಗಾತ್ರ ಇಲ್ಲದಿರುವುದು ; ನೋಡಿದ ಕೂಡಲೇ ಅವನಿಗೆ 
ಗೊತ್ತಾಗಿಬಿಡುತ್ತದೆ. ಒಂದಂ ನಿಮಿಷದಲ್ಲಿ ಅವನ್ನೆಲ್ಲ ಸರಿಮಾಡಿ ಸ್ವಿಚ್‌ ಹಾಕಿದ 
ಕೂಡಲೇ ಮೊಲೆಗಳಿಂದ ಹಾಲು ನೇರವಾಗಿ ಹೊರಟು, ಹಾಕಿರುವ ಉಕ್ಕಿನ ಕಾಲುವೆ 
ಯಲ್ಲಿ ಹರಿದು, ಉಕ್ಕಿನ ತೊಟ್ಟಿಗೆ ಹೋಗಿ ಬೀಳುತ್ತದೆ. 

ನಾನು ನೋಡಿದ ಘಾರಂಗಳಲ್ಲಿ ಒಂದು ಸಲಕ್ಕೆ ಐವತ್ತು ಹಸು ಅಥವಾ ನೂರು 
ಹಸಂ ನಿಂತು ಕರೆಯುವ ಏರ್ಪಾಡಿತ್ತು. ಸಾವಿರ ಹಸುಗಳನ್ನು ಇಟ್ಟಿರುವ ಒಂದು 
ಫಾರಂನಲ್ಲಿ ಒಂದೊಂದು ಸ್ಥಳಕ್ಕೆ ನೂರು ಹನುಗಳನ್ನು ಕರೆಯುವ ಮೂರು ಸ್ಥಳ 
ಗಳಿವೆ. ಅಂದರೆ ಮೂರು ಸಲ ಸ್ವಿಚ್‌ ಹಾಕುವುದರೊಳಗೆ ೯೦೦ ಹಸುಗಳನ್ನು 
ಕರೆದು ಆಗುತ್ತದೆ. ಆ ಹಾಲಿನ ಪ್ರವಾಹವನ್ನು ನೋಡಿ ನನಗೆ ಕುಮಾರವ್ಯಾಸ 
ಹೇಳಿದ "ಅರರೆ ವುರಹರನೊಡನೆ ಹಾಲಿನ ಶರಧಿ ಬಂದುದೊ ?'' ಎಂಬ ವಾಕ್ಕ 
ನೆನಪಾಯಿತು. ಎಲ್ಲ ಹಾಲೂ ಹೋಗಿ ಟ್ಯಾಂಕ್‌ಗೆ ಬೀಳುತ್ತದೆ. ಹೆಚ್ಚು 
ಹಾಲಿರುವವರು ತಮ್ಮಲ್ಲಿಯೇ ಟ್ಯಾಂಕಿನಲ್ಲಿ ಕುದಿಸಿ ತಣ್ಣಗೆ ಸಹಮಾಡಿ ಸೀಸೆಗಳಿಗೂ 


೧೮೬ ಅಮೆರಿಕದಲ್ಲಿ ಗೊರೂರು 


ತಂಂಬಿ ಇಟ್ಟಿರಂತ್ತಾರೆ. ವಕಾರಾಟಗಾರರಂ ತೆಗೆದುಕೊಂಡು ಹೋಗುತ್ತಾರೆ. ಕಡಿವೆಂ 
ಹಾಲು ಇರುವವರು, ಟ್ಯಾಂಕಿನಲ್ಲಿ ಭರ್ತಿ ಮಾಡಿರುವುದನ್ನು ವ್ಯಾಪಾರಿಗಳು ತೆಗೆದು 
ಕೊಂಡು ಹೋಗಿ ತಾವೇ ಕಾಯಿಸಿ, ಆರಿಸಿ ಪ್ಲಾಸ್ಟಿಕ್‌ ಚೀಲಗಳಲ್ಲಿ ತುಂಬುತ್ತಾರೆ. 
ಯಾವ ಕರುವೂ ಹೋಗಿ ತಾಯಿಯ ಮೊಲೆಯನ್ನು ಕುಡಿಯುವುದಿಲ್ಲ. ಕರಂಗಳ 
ಕೊಟ್ಟಿಗೆಯೇ ಬೇರೆ. ಅವುಗಳಿಗೆಲ್ಲ ಬಕೆಟ್ಟಿನಲ್ಲಿ ಹಾಲನ್ನು ಇಡುತ್ತಾರೆ. ಅವು 
ಸಮೃದ್ಧವಾಗಿ ಬೇಕಾದಷ್ಟು ಕುಡಿಯುತ್ತವೆ. ಕರುಗಳು ದಿನಕ್ಕೆ ನಾಲ್ಕು ಪೌಂಡು 
ಗಳಿಗಿಂತ ಹೆಚ್ಚು ಹಾಲು ಕುಡಿಯುತ್ತವೆಂದು ಕೇಳಿದೆ. ಕರಂಗಳೆಲ್ಲ ಆನೆಮರಿಗಳಂತಿವೆ. 

ನಾವೆಲ್ಲ ಬಯಲಿನಲ್ಲಿಯೇ "ಟೀ ಪಾರ್ಟಿ''ಗೆ ಕುಳಿತೆವು. ತಂದೆ ತಾಯಿ, ಇಬ್ಬರು 
ಹೆಣ್ಣು ಮಕ್ಕಳು, ಇಬ್ಬರು ಅಳಿಯಂದಿರು, ನಾನು ನಮ್ಮ ಸಂಸಾರ ; ಅವರು ನಮ್ಮ್‌ 
ದೇಶದ ಅವಿಭಕ್ತ ಕುಟುಂಬಕ್ಕಿಂತ, ಯಾವ ರೀತಿಯಲ್ಲಿಯೂ ಭಿನ್ನರಾಗಿ ತೋರಲಿಲ್ಲ. 
ಸ್ವಲ್ಪ ಹಳೆಕಾಲದವರಂತೆ ಸಹ ನನ್ನ ಕಣ್ಣಿಗೆ ತೋರಿದರು. ತಾಯಿ, ನೀಳವಾದ 
ಸ್ಕರ್ಟ್‌ ಧರಿಸಿದ್ದಳು. ಹುಡುಗಿಯರೂ ಅಷ್ಟೆ. ಭಾರತದಲ್ಲಿದ್ದ ಮಹಿಳೆ ಇಲ್ಲಿ 
ಆಂಗ್ಲರು ಧರಿಸುವಂತೆ ಸ್ಕರ್ಟ್‌, ನೀಳವಾದ ಕಾಲುಚೀಲ, ಬೂಟ್ಸ್‌ ಧರಿಸಿದ್ದಳು. 
ಮತ್ತೊಬ್ಬ ಮಹಿಳೆಯೂ ಹಾಗೆಯೇ. ಇಂದಿನ ಅಮೆರಿಕಕ್ಕೆ ಅದೂ ಹಳೆ ಪದ್ಮತಿಯೆ. 
ಇಂದು ಅಮೆರಿಕದಲ್ಲಿ ವೃದ್ಧ ಸ್ತ್ರೀಯರು ಹೊರತು, ಉಳಿದವರೆಲ್ಲ ಶರಾಯಿ ಧರಿಸು 
ತ್ತಾರೆ. ಭಾರತದಿಂದ ಹೋಗಿರುವ ಭಾರತ ಸ್ತ್ರೀಯರೂ ಷರಾಯಿ ಧರಿಸುತ್ತಾರೆ. 
ಮೇಜಿನ ಮೇಲೆ ಅವರೇ ಬೆಳೆದಿದ್ದ ಹಣ್ಣುಗಳು, ಹಣ್ಣಿನ ರಸ, ಬ್ರೆಡ್‌ ಬಿಸ್ಕತ್‌ ಚೀಸ್‌ 
ಹಾಲು ಕಾಫಿ ಟೀ ಸಮ ೃದ್ಧವಾಗಿತ್ತು. ಅಂತಹ ದೊಡ್ಡ ಫಾರಂಗೆ ಅವರು, ಮೂವರು 
ನೌಕರರನ್ನು ಮಾತ್ರ ಇಟ್ಟುಕೊಂಡಿದ್ದಾರೆ. ಕೆಲಸ ಹೆಚ್ಚಾದಾಗ, ಆಗಾಗ ತಾತ್ಕಾಲಿಕ 
ನೌಕರರನ್ನು ಕೂಲಿಗೆ ತೆಗೆದುಕೊಳ್ಳುತ್ತಾರೆ. ಗಂಟೆಗೆ ಹತ್ತು-ಹನ್ನೆರಡು ಡಾಲರು 
ಕೂಲಿ. ನಾನು “ನಿಮಗೆ ವ್ಯವಸಾಯದ ಕೆಲಸ ಕಷ್ಟವಲ್ಲವೆ ?'' ಎಂದು ಕೇಳಿದೆ. 
ಮನೆಯ ಯಜಮಾನನೇ “ಹೌದ. ನಾವು ಕಷ್ಟಪಡಬೇಕು. ಫಾರಂ ಉಳಿಸಿಕೊಳ್ಳ 
ಬೇಕು. ನಿಮ್ಮ ಗಾಂಧಿಯೇ ಹೇಳಿದ್ದಾರಲ್ಲ, ಎಲ್ಲರೂ ಕೆಲಸ ಮಾಡಬೇಕೆಂದು'' ಎಂದ. 
ನನಗೆ ಆಶ್ಚರ್ಯವಾಯಿತು. ನಾನು ಗಾಂಧೀಜಿಯ ಹೆಸರನ್ನು ಅವರೊಂದಿಗೆ ಇನ್ನೂ 
ಹೇಳಿಯೇ ಇರಲಿಲ್ಲ. ಗಾಂಧೀ ! ಇಲ್ಲಿಂದ ಹದಿನೈದು ಸಾವಿರ ಮೈಲಿ ದೂರದಲ್ಲಿ 
ಒಬ್ಬ ಮನುಷ್ಯ, ಗಾಂಧೀ ಹೇಳಿದ ಹಾಗೆ ಎನ್ನುತ್ತಾನೆ. ಗಾಂಧೀ ಅದನ್ನೇ ಈ ದೇಶ 
ದಲ್ಲಿ ತಮ್ಮ ಜೀವವರಾನವೆಲ್ಲ ಹಾಡಿ, ಹಾಡಿ ಸತ್ತರು. 


ಸೆ * ಜೇ 


ಲಾಸ್‌ ಆಂಜಲಿಸ', ಹಾಲಿವುಡ್‌, ಡಿಸ್ನಿಲ್ಯಾಂಡ್‌ 


ನಾವು ಅಮೆರಿಕದಲ್ಲಿ, ಅನೇಕ ಸಹಸ್ರ ಎಕರೆಗಳ ಮತ್ತೊಂದು “'ಫಾರಂ'' ನೋಡಿ 
ದೆವು. ಅದಕ್ಕೆ ಲಗತ್ತಿಸಿದಂತೆ ಒಂದು ಸಕ್ಕರೆ ಕಾರ್ಯಾನೆ ಸಹ ಇದೆ. ಇಲ್ಲಿ ಅತ್ಯಂತ 
ಸಣ್ಣ ಮಂತ್ರಿ ಅತ್ಯಂತ ದೊಡ್ಡ ಯಂತ್ರಗಳನ್ನು ಉಪಯೋಗಿಸುತ್ತಾರೆ. ಕೆಲವು ಬುಲ್‌ 
ಡೋಜರ್‌ಗಳು ೩೦-೪೦ ಅಡಿ ಉದ್ದವಾಗಿದ್ದರೆ, ಇನ್ನು ಕೆಲವು, ಜೀಪ್‌ಗಿಂತಲೂ 
ಸಣ್ಣದಾಗಿರುತ್ತವೆ. ಅವುಗಳ ಬೆಲೆಯೂ ಕಡಿಮೆ. ಅವನ್ನು ಸುಮಾರಾಗಿ ಚಿಕ್ಕದಾಗಿರುವ 
ಬಯಲಿನಲ್ಲಿಯೂ ತಿರುಗಿಸಬಹುದಂ. ನಮ್ಮ ದೇಶಕ್ಕೆ ಅಂತಹ ಬುಲ್‌ಡೋಜರುಗಳಂ 
ಅನುಕೂಲವಾಗಬಹುದು (ಯಾಂತ್ರೀಕರಣವೇ ಆಗಬೇಕೆಂದಂ ಹಡಹಿಡಿದವರಿಗೆ) 
ಬನ್ನು ಕತ್ತರಿಸಿ, ಜೋಡಿಸಿ,-ಮನುಷ್ಯ ಎರಡು ಕೈಗಳಿಂದಲೂ ಎತ್ತುವಂತೆ ಎತ್ತಿ, 
ವಾಹನಕ್ಕೆ ತಂಂಬಿಕೊಳ್ಳುವ ರಾಕ್ಷಸೀ ಯಂತ್ರವನ್ನು ನೋಡಿ ನಮಗೆ ಆಶ್ಚರ್ಯ 
ವಾಯಿತು. ಆ ಫಾರಂ ಸ್ವಯಂ ಪರಿಪೂರ್ಣ. ಅಲ್ಲಿ ತರ್ಕಾರಿ, ಹಣ್ಣು ಗೋಧಿ ಬತ್ತ 
ಕಬ್ಬು, ಹಾಲಿನ ಸೌಕರ್ಯ, ಎಲ್ಲವನ್ನೂ ಮಾಡಿಕೊಂಡಿದ್ದಾರೆ. ಕೆಲವು ವರುಷಗಳ 
ಕೆಳಗೆ ಆ ಭಾಗವೆಲ್ಲ ಬರಿಯ ಬಂಜರು, ಹಳ ೈ ಕೊಳ್ಳ ಮುಳ್ಳುಪೊದೆ, ಅಣ್ಣಿ ಹಾವು 
ರ್ಯಾಟಲ್‌ಸ್ನೇಕ್‌. ಮೈಲಿಗಟ್ಲೆ ಪಾಳು ಬಿದ್ದು ವಾಸಕ್ಕೂ ವ್ಯವಸಾಯಕ್ಕೂ ಅನರ್ಹ 
ವಾಗಿದ್ದ ಆ ಪಾಳುಗಳನ್ನೆಲ್ಲ ನಂದನವನವನ್ನಾಗಿ ವರಾಡಿದ್ದಾರೆ. ಒಂದು ಸಲ ಭಾರತದ 
ಅಧ್ಯಕ್ಷ ರಾಧಾಕೃಷ್ಣನ್‌ರು ಆ ಫಾರಂಗೆ ಹೋಗಿದ್ದರಂತೆ. ಆದರ ಕಥೆಯನ್ನೆಲ್ಲ ಕೇಳಿ, 
ಫಾರು ನಡೆಸುತ್ತಿರುವ ಯಜವರಾನನಿಗೆ "“ದೇವರೆಂ ಮತ್ತು ಮನುಷ್ಯ ಇಬ್ಬರೂ ಕೂಡಿ, 
ಇಂಥ ಅದ್ಭುತವನ್ನು ಸಾಧಿಸಿದ್ದೀರಿ'' ಎಂದರಂತೆ. ಆ ಮನುಷ್ಯ "ಹೌದು. ಆದರೆ 
ದೇವರು ಒಬ್ಬನೇ ಇದರ ವ್ಯವಸ್ಥೆಯನ್ನು ಮಾಡುತ್ತಿದ್ದಾಗ, ನೀವು ಇದನ್ನು ನೋಡಿರ 
ಬೇಕಾಗಿತ್ತು !'' ಎಂದನಂತೆ. 
೫ ಶೇ ಜೇ 
ಅಮೆರಿಕ ಕೆನಡ ಫಾರಂಗಳ ನೀರಿನ ವ್ಯವಸ್ಥೆ ನಮ್ಮ ವ್ಯಾಸಂಗಕ್ಕೆ, ಅನುಕರಣೆಗೆ 
ಅರ್ಹವಾದುದು. ಅಲ್ಲಿ ನೀರನ್ನು ನಮ್ಮಲ್ಲಿರುವಂತೆ ವಿಶ:ಲವಾದ ನಾಲೆಗಳಲ್ಲಿ, ಉಪ 
ನಾಲೆಗಳಲ್ಲಿ, ಜಮೀನಿಗೆ ಬಿಡುವುದಿಲ್ಲ. ಹಾಗೆ ಬಿಡುವುದರಿಂದ ನೀರು ಬಿಸಿಲಿನಲ್ಲಿ ಇಂಗಿ, 
ಮತ್ತು ನಾಲೆಯೇ ಕುಡಿದುಬಿಡುವುದರಿಂದ. ಅರ್ಧದಷ್ಟು ವ್ಯರ್ಥವಾಗುವುದೆಂದು 
ಅವರು ಕಂಡುಹಿಡಿದಿದ್ದಾರೆ. ಈ ಕಾರಣದಿಂದ ನೀರು ಅಣೆಕಟ್ಟೆಯಿಂದ ನೇರವಾಗಿ 
ಕೊಳವೆಗಳ ಮೂಲಕ ಆಯಾ ಜಮೀನಿಗೆ ಬರುತ್ತಬೆ. ಅಲ್ಲಿ ಕೊಳವೆಗಳಿಂದ ಅದನ್ನು 
ಬಯಲಿಗೆಲ್ಲ ಹಾಯಿಸುತ್ತಾರೆ, ಈ ಕ್ರಮದಿಂದ ಹೆಚ್ಚು ಜಮೀನನ್ನು ಬೇಸಾಯ 
ಮಾಡಲು ನೀರು, ಒದಗುವುದಂ, 


೧೮೮ ಅಮೆರಿಕದಲ್ಲಿ ಗೊರೂರು 


ಅಮೆರಿಕದಲ್ಲಿ ಪ್ರವಾಸವಕಾಡಂವವರಿಗೆ, ಆ ದೇಶದ ಬುದ್ಧಿವಂತರ ಸಹಾಯ 
ಬೇಕು. ಇಲ್ಲದಿದ್ದರೆ ನಾವು ಬರಿಯ ಕಟ್ಟಡಗಳು ಪ್ರಸಿದ್ಧಸ್ಥಳೆಗಳು ಇವುಗಳನ್ನು 
ಮಾತ್ರ ನೋಡಿಕೊಂಡು, ಬೋಧಪ್ರದವೂ ನಮ್ಮ ಬಾಳಿಗೂ ನಮ್ಮ ದೇಶಕ್ಕೂ 
ಉಪಯುಕ್ತವೂ ಆಗಬಹ:ದಾದ:ದನ್ನು ಅರಿಯದೆ ನೋಡದೆ ಹಿಂದಿರುಗಬಹುದು. 
ಅಮೆರಿಕ ಭಾರತದ ಎರಡೂವರೆ ಮೂರರಷ್ಟು ವಿಶಾಲವಾದ ರಾಷ್ಟ ಕ ನಾವು 
ಮೊದಲು, ಲಾಸ್‌ ಆಂಜಲಿಸ್‌ ಹಾಲಿವುಡ್‌ಗಳಿಗೆ ಹೋಗುವುದೇ ಬೇಡ ಎಂದಂ 
ನಿರ್ಣಯಿಸಿದ್ದೆವು. ಹಾಲಿವುಡ್‌, ಸಿನಿವಾಾಗಳಿಂದ ಜಗತ್‌ಪ್ರಸಿದ್ಧವಾಗಿರುವ ಸ್ಥಳ. 
ನಮ್ಮ ಭಾರತದಲ್ಲಿ ಸಿನಿಮಾಗಳಿಗೆ ಏನು ಕಡಿಮೆ ಇದೆಯೇ ? ಬಹುಶಃ ಸಿನಿಮಾಗಳ 
ತಯಾರಿಕೆಯಲ್ಲಿ (ಸಂಖೆಯಲ್ಲಿ) ಭಾರತ, ಪ್ರಪಂಚಕ್ಕೇ ಹಿರಿಯರಾಷ್ಟ್ರವಾಗಬಹುದು. 
ಆದರೂ ಹಾಲಿವುಡ್‌ನ ಆಕರ್ಷಣೆಯಿಂದ ತಪ್ಪಿಸಿಕೊಳ್ಳುವುದು, ನಮ್ಮ ತಲೆಮಾರಿ 
ನವರಿಗೆ ಅಷ್ಟು ಸುಲಭವಲ್ಲ. ಮೂಕಿಗಳ ಕಾಲದಿಂದ, ಹದಿನೆಂಟು ಇಪ್ಪತ್ತು 
ರೀಲುಗಳ ಮೂರು ಮೂರು ದಿನಗಳಿಗೊಂದು ಸಲ, ಬದಲಾವಣೆಯಕಗುತ್ತಿದ್ದ- 
ಅತ್ಯಂತ ಅಪಾಯದಲ್ಲಿ ಒಬ್ಬನು ಬೆಟ್ಟದ ತುದಿಯಿಂದ ಸಾವಿರಾರು ಅಡಿ ನೆಲಕ್ಕೆ 
ಉರುಳುತ್ತಿರುವಾಗ ಅಥವಾ ಒಬ್ಬನು ನಾಯಕನನ್ನು ಕೊಲ್ಲಲು ಅವನ ಎದೆಯ 
ಮೇಲೆ ಕತ್ತಿಹಿಡಿದು ಕುಳಿತಿರುವಾಗ, ಅಥವಾ ನಾಯಕನು ನೆಲಮಾಳಿಗೆಯಲ್ಲಿ 
ಬಂದಿಯಾಗಿರುವಾಗ ಆ ಕೊಠಡಿಗೆ ಎಲ್ಲಿಂದಲೋ ನೀರು ಬಂದು ನಿಧಾನವಾಗಿ ತುಂಬಂ 
ತ್ತಿರುವುದು-ಕತ್ತಿನ ಮೇಲಕ್ಕೂ ನೀರು ಬರುತ್ತಿರುವುದು, ನಾಯಕ ಕೊಠಡಿಯಲ್ಲಿ 
ಬಂದಿಯಾಗಿರುವಾಗ ಗೋಡೆಗಳು ಅವನನ್ನು ಅಮುಕಿ ಅರೆಯುಂವಂತೆ ಸುತ್ತ 
ಸರಿಯಂತ್ತಾ ಬರುತ್ತಿರುವುದು-ಇಂಥ ಕಾತರ ಸ್ಥಿತಿಯಲ್ಲಿ '"ವಬಂದಲ ಬದಲಾವಣೆ 
ನೋಡಿ” ಎಂಬ ಫಲಕ-ಮೊದಲೆಲ್ಲ ಬರಿ ಕಪ್ಪುಬಿಳುಪು ಚಿತ್ರಗಳು ; ಅನಂತರ 
“ಟಾಕಿ ಬರುತ್ತೆ ಬರುತ್ತೆ''. ಎಂದು ನಾಲ್ಕು ಐದು ವರುಷ ಅದರ ಸುದ್ದಿ ನಡೆದು 
ಕೆ.ನೆಗೆ ಬೆಂಗಳೂರು ಕಂಟೋನ್ಮೆಂಟಿನ ಚಿತ್ರಶಾಲೆಗೆ ಬಂದ ಮೊದಲನೆಯ ವಾಕ್ಚಿತ್ರ 
“ಪ್ಯಾರಿಸ್‌ನಲ್ಲಿ ಸಂಜೆ" (Evening in Paris) ಎಂಬ ಚಿತ್ರ, ನಿಜವಾಗಿ ಒಳ್ಳೆಯ 
ಚಿತ್ರ. (ಆ ಚಿತ್ರದ ಹೆಸರಿನಿಂದಲೇ ಅನಂತರ ಒಂದು ಸುಗಂಧ ದ್ರವ್ಯ (ಸೆಂಟ್‌) 
"ಈವನಿಂಗ್‌ ಇನ್‌ ಪ್ಯಾರಿಸ್‌ ಪ್ರಸಿದ್ಧವಾಯಿತು) ಅದೊಂದು ಗೀತನಾಟಕ. 
ಮಾರಿಸ್‌ ಷವಿಲಿಯರ್‌-ಜಿನೆಟ್‌ ಮ್ಯಾಕ್ನೊನಾಲ್ಡ್‌. ಆ ಚಿತ್ರದ ಸಂಭ್ರಮವೇ 
ಸಂಭ್ರಮ. ಆದೇ ಮೊದಲನೆಯ ಚಿತ್ರವಾದುದರಿಂದ, ಶ್ರೀ ಮಾಸ್ತಿವೆಂಕಟೇಶ 
ಅಯ್ಯಂಗಾರ್ಯರೂ ಆ ಚಿತ್ರ ನೋಡಲು ಬಂದಿದ್ದರೆಂದು ನನ್ನ ನೆನಪು. ಹೀಗೆ ಇಂಗ್ಲಿಷ್‌ 
ಚಿತ್ರಗಳಿಗೂ ನಮಗೂ ತುಂಬ ಬಾಂಧವ್ಯವೇ ಗಂಟುಬಿತ್ತು. 

ಅದು ನಮ್ಮ ನಾಡಿನಲ್ಲಿ ಆಂಗ್ಲೇಯರು ಇನ್ನೂ ತುಂಬ ಪ್ರಬಲರಾಗಿದ್ದ ಕಾಲ, 
ಎಲ್ಲ ಇಂಗ್ಲಿಷ್‌ ಅಮೆರಿಕನ್‌ ಚಿತ್ರಗಳೂ ಭಾರತಕ್ಕೆ ಬರುತ್ತಿದ್ದವು. ಹಳೆಮಾದರಿಯ 


ಲಾಸ್‌ ಆಂಜಲಿಸ್‌ ಹಾಲಿವುಡ್‌ ದಿಸ್ನಿಲ್ಯಾಂಡಿ! 6೬೯ 


ಸತ್ತ ಸಾಹಸ, ಧರ್ಮನೀತಿ, ಉದಾತ್ತ ವಿಷಯಗಳ ಇತಿಹಾಸಿಕ ಚಾರಿತ್ರ್ಯಕ 
ಚಿತ್ರಗಳು. ನಾವು ಯಾವುದನ್ನೂ ಬಿಡದೆ ನೋಡುತ್ತಿದ್ದೆವು. ನಮ್ಮ ತಲೆಮಾರಿನವರ 
ಪೈಕಿ ನನಗೆ ತಿಳಿದಿರುವಂತೆ ಕೆ. ಎ. ಅಯ್ಯರ್‌, ವಿ. ಸೀ, ಪಿ. ಶ್ರೀನಿವಾಸರಾವ್‌, 
ಶಿವರಾಮಶಾಸ್ತ್ರಿ, ರಾಜರತ್ನಂ, ಪು. ತಿ. ನರಸಿಂಹಾಚಾರ್‌, ಎಲ್ಲರನ್ನೂ ಎಲ್ಲ ಉತ್ತಮಃ 
ಚಿತ್ರಮಂದಿರಗಳಲ್ಲಿಯೂ ನೋಡಬಹುದಾಗಿತ್ತು. ಆ ಚಿತ್ರಗಳೆಲ್ಲ ಉನ್ನತಮಟ್ಟದ 
ಚಿತ್ರಗಳೇ. ಉನ್ನತಮಟ್ಟದ ಚಿತ್ರಗಳನ್ನು ತಯಾರಿಸುವುದರಲ್ಲಿ ಒಬ್ಬರಿಗೊಬ್ಬರಿಗೆ 
ಪೈಪೋಟಿ. ಜಾರ್ಜ್‌ ಆರ್ಲಿಸ್‌ "ಹೌಸ್‌ ಆಫ್‌ ರಾತಿ ಬೈಲ್ಡ್‌'' ಎಂಬ ಚಿತ್ರದಲ್ಲಿ 
ಪಾತ್ರವಹಿಸಿದ್ದರು, ಅದೊಂದು ದೊಡ್ಡ ಖಾಸಗಿ ಬ್ಯಾಂಕಿಂಗ್‌ ಹೌಸ್‌ನ ಏರಿಳಿತ, 
ಪ್ರಾಮಾಣಿಕ ನಡತೆ, ಕಷ್ಟದಲ್ಲಿ ಧೈರ್ಯ, ಚಾಚೂ ತಪ್ಪದ ಕರಾರಂವಾಕ್ಕು ವ್ಯವಹಾರ, 
ಮಾನವೀಯ ವೌಲ್ಯಗಳು, ಇವುಗಳ ಕಥೆ. ಆರ್ಲಿಸ್‌ ಒಳ್ಳೆ ಗ ಅಭಿನಯಕಾರ. ಅವನು 
ಬ್ಯಾಂಕನ್ನು ಸಂಕಟದಲ್ಲಿ ಪಾರುಮಾಡಿ, ರಾತ್ಸ್‌ ಬೈಲ್ಡ್‌ ಮನೆತನದ ಕೀರ್ತಿಯನ್ನು 
ಉಳಿಸುತ್ತಾನೆ. ಆ ಚಿತ್ರದಲ್ಲಿ ಅವನು ತನ್ನ ಮಗನಿಗೆ ಕೊಟ್ಟ ಕೊನೆಯ ಉಪದೇಶ- 
ಇಂದೂ ನನ್ನ ಕಿವಿಗೆ-ಕಣ್ಣಿಗೆ ಕಟ್ಟಿದೆ. . ಮರ್ಯಾದೆಯಿಂದ ಬಾಳು ; ಮರ್ಯಾದೆಯಿಂದ 
ದುಡಿ ; ಮರ್ಯಾದೆಯಿಂದ ಸಾಯಿ'' (Live with dignity, work with 
dignity and die with dignity) ಜಾರ್ಜ್‌ ಆರ್ಲಿಸ್‌ರು ಅನೇಕ ಪಾತ್ರಗಳಲ್ಲಿ 
ಅಭಿನಯಿಸಿದರು. ಅವರ "ವಾಲ್ಟೇರ್‌" ಸಹ ಎಂದಿಗೂ ನೆನಪಿನಲ್ಲಿ ಉಳಿಯುವ 
ಚಿತ್ರ. ಬೆನ್‌ಹುರ್‌, ಆಂತೋನಿ ಮತ್ತು ಕ್ಲಿಯೋಪಾತ್ತ, ಮೈ ಫೇರ್‌ ಲೇಡಿ 
ಸೌಂಡ್‌ ಆಫ್‌ ಮ್ಯುಸಿಕ್‌-ಡೊಗ್ಲಾಸ್‌ ಫೇರ್‌ ಬ್ಯಾಂಕ್ಸ್‌ ಜೂನಿಯರ್‌ ; ಸೀನಿಯರ್‌ ; 
ಚಾರಲ್ಸ್‌ ಲಾಫ್ಟನ್‌ ; ಹಾಸ್ಕನಟರು ಲಾರಲ್‌ ಮತ್ತು ಹಾರ್ಡಿ ; ನರ್ತಕಿ ಜಿಂಜರ್‌ 
ರೋಜರ್ಸ್‌. ಚಾರ್ಲಿಚುಪ್ಲಿನ* ಲಂಡನ್‌ನಲ್ಲಿ ದುಂಡು ಮೇಜಿನ ಪರಿಷತ್ತಿನ ಕಾಲದಲ್ಲಿ 
ಗಾಂಧೀಜಿಯನ್ನು ಭೇಟಿಯಾಗಿ ಅವರ ಚಳುವಳಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದನಂ. 
ಪ್ರಸಿದ್ಧ ಸ್ತ್ರೀಪಾತ್ರಗಳಾದ ಗ್ಲೋರಿಯಾ ಸ್ಟಾನ್‌ ಸನ್‌, ಮೇರಿ ಪಿಕ್‌ಫೊರ್ಡ್‌, 
ಇನ್‌ಗ್ರಿಡ್‌ ಬರ್ಗ್‌ಮನ್‌, ಎಲಿಜಿಬತ್‌ ಟೇಲರ್‌, ಗ್ರೇಟುಗಾರ್ಜೆ, ಮಾರ್ಲಿಯಾನ್‌ 
ಡಯಾಟ್ರಿಚ್‌, ಹಾಸ್ಯಗಾರ ಎಡ್ಡಿ ಕ್ಯಾಂಟರ್‌. 

ಎಡ್ಡಿಕ್ಯಾಂಡರ್‌ನನ್ನು Brazen 186060 comedian (ಭಂಡ ಹುಸ್ಕಗಾರ) 
ಎಂದು ಕರೆದರಂ. ಅಂದರೆ ಅವನು ಅತ್ಯಂತ ಪರಿಣಾಮಕಾರಿಯಾದ ಹಾಸ್ಯ, ವಿನೋದ 
ಗಳನ್ನು ವಾಡುತ್ತಿದ್ದರೂ, ಅವನ ಮುಖದಲ್ಲಿ ಅದರ ಛಾಯೆ ಸ ಓಲ್ಬವೂ ತೋರು 
ತ್ತಿರಲಿಲ್ಲ. ಉದಾಹರಣೆಗೆ ಒಂದು ಚಿತ್ರದಲ್ಲಿ ಅವನು ಒಬ್ಬ ಯಜಮಾನನ ಮನೆಯಲ್ಲಿ 
ಕೆಲಸಕ್ಕಿದ್ದನಂ. ಅಲ್ಲಿಯೇ ಇನ್ನೂ ಕೆಲವು ಹೆಣ್ಣಾಳು-ಗಂಡುಳುಗಳೂ ಇದ್ದರು. 
ಒಂದು ಸಲ ಯಜವಠಾನನಿಗೂ, ಯಜವಮಾನತಿಗೂ ಯಾವುದೋ ಮಾತಿಗೆ ವ್ಯಾಜ್ಯ 
ಹತ್ತಿತು. ಊಟದ ಮೇಜಿನ ಆಚಿ-ತಈಸೆ ಕುಳಿತಿದ್ದ ಅವಬ್ಬರೂ ಕೈಗೆ ಸಿಕ್ಕಿದ ತಟ್ಟೆ, 


೧೯೦ ಅಮೆರಿಕದಲ್ಲಿ ಗೊರೂರು 


ಬಟ್ಟಲು, ಚಮಚಗಳಿಂದ ಒಬ್ಬರನ್ನೊಬ್ಬರು ಹೊಡೆಯುತ್ತಿದ್ದರು. ಇಬ್ಬರೂ ಬಗ್ಗಿ 
ಬಗ್ಗಿ ಹೊಡೆತಗಳನ್ನು ತಪ್ಪಿಸಿಕೊಳ್ಳುತ್ತಿದ್ದರು. ಅದರೆ ಏಟುಗಳು ಹಿಂದುಗಡೆ 
ಗೋಡೆಯ ಕನ್ನಡಿ, ಬೀರು ಇವುಗಳಿಗೆ ಬಡಿದು ತಟೆ ಕ ಬಟ್ಟಲುಗಳು, ಕನ್ನಡಿಗಳು 
ಘಳಾರ್‌ ಫಳಾರನೆ ಒಡೆಯುತ್ತಿದ್ದವು. ಎಸೆಯುವ ಸಾಮಾನುಗಳು ಮುಗಿದು ವಣಗಿ 
ದಂತೆ, ಹಿಂದುಗಡೆ ಬೀರುಗಳಲ್ಲಿ-ದೊಡ್ಡ ದೊಡ್ಡ ಕೂಟಗಳಿಗಾಗಿ ಶೇಖರಿಸಿಟ್ಟಿದ್ದ 
ತಟ್ಟೆ ಬಟ್ಟಲುಗಳನ್ನೆಲ್ಲ ಎಡ್ಡಿಕಾಂಟರ್‌ ಎಸೆಯುವುದಕ್ಕಾಗಿ ದೊಡ್ಡ ದೊಡ್ಡ ಬೋಗುಣಿ 
ಗಳಲ್ಲಿ ತುಂಬಿ, ತುಂಬಿ ಯಜಮಾನನ ಮುಂದೆ ಇಡುತ್ತಿದ್ದನು. ಅದೊಂದು ತುಂಬ 
ವಿನೋದದಿಂದ ' ಮತ್ತು ಹಾಸ್ಯದಿಂದ ಕೂಡಿದ ಸಂದರ್ಭ. ಮನೆ ಯಜಮಾನನ 
ವಂಖಭಾವ ಮತ್ತಾ ಕಾರ್ಯದಲ್ಲಿ ಉದ್ರೇಕ ತುಂಬಿತ್ತು. ಎಡ್ಡಿಕ್ಕಾಂಟರ್‌ಗೆ ಮಾತ್ರ 
ಗಂಭೀರವಾದ ಅನಾಸಕ್ತ ಮುಖಭಾವ ; ತನ್ನ ಪ್ರಾಣವೇ ತನ್ನ ಆ ಕೆಲಸದ 
ಮೇಲೆ ಅವಲಂಬಿಸಿದೆಯೋ ಎಂಬಷ್ಟು ಶ್ರದ್ಧೆ-ಒಟ್ಟಿನಲ್ಲಿ ಜನವೆಲ್ಲ ಗಟ್ಟಿಯಾದ 
ನಗುವಿನ ಅಲೆಯಲ್ಲಿ ತೇಲುತ್ತಿದ್ದರೂ, ತಾನು ವಠಾತ್ರ ಸ್ವಲ್ಪವೂ ವಿಚಲಿತನಾಗದ 
ಭಾವ ; ಅಪೂರ್ವ ನಟನೆ. ಇದನ್ನು ನಾನು ನೋಡಿ ನಲವತ್ತು ವರ್ಷಗಳ ಮೇಲೆ 
ಆಗಿದ್ದರೂ, ಇಂದಿಗೂ ನೆನೆಸಿಕೊಂಡಾಗಲೆಲ್ಲ, ಚೈತನ್ಯದಾಯಕ ಎಳೆನಗೆ-ಅಂತಹ ನಗೆ 
ಅನುಭವವಾದಾಗ, ಆನಂದಾನುಭವ ಅಮೃತಸ ಓರೂಪವಾಗುವಂತೆ ನಗುವೂ ಅಮೃತ 
ಗಳಿಗೆಯಾಗಿ ಉಳಿಯುವುದು. ಅಂದಿನ ಕ್ಷಣಿಕ ಆನಂದದ ನೆನಪು ಇಂದೂ ಅದೇ 
ಪರಿಣಾಮವನ್ನು ಉಂಟಂಮಾಡಂವುದಾದರೆ, ಅದು ಅಮೃತತ್ವವಲ್ಲವೆ ? 

ಹಾಸ್ಕನಟ ಚಕ್ರವರ್ತಿ ಎಡ್ಡಿಕ್ಕಾಂಟರ್‌ನನ್ನೇ ನಿಜಜೀವನದಲ್ಲಿ ಒಂದು ಹಾಸ್ಯ 
ತಂತ್ರಕ್ಕೆ ಪಕ್ಕಾಗಿಸಿದ ಕಥೆ ಆ ಕಾಲದಲ್ಲಿ ಪ್ರಕಟವಾಗಿದ್ದಿತು. ಎಡ್ಡಿ, ತನ್ನ ಸ್ವಂತ 
ಕೆಲಸಕ್ಕಾಗಿ ಷಿಕಾಗೊ ನಗರಕ್ಕೆ ಹೋಗಿದ್ದನು. ಸಂಜೆ ಯಕಾವುದಾದರೂ ಸಿನಿಮಾಕ್ಕೆ 
ಹೋಗೋಣವೆಂದು ಬೀದಿಯಲ್ಲಿ ಹೋಗುತ್ತಿದ್ದ ಕುದುರೆ ಗಾಡಿಯನ್ನು ನಿಲ್ಲಿಸಿದನು. 
ಅವನು ಷಿಕಾಗೊಗೆ ಹೋದುದು ಅದೇ ಮೊದಲ ಸಲ. ಸಿನಿಮಾಗೃಹ, ಮುಂತಾದುವುಗಳ 
ಪರಿಚಯ ಆ ಊರಿನಲ್ಲಿ ಅಷ್ಟಾಗಿ ಇರಲಿಲ್ಲ. ಡ್ರೈವರಿಗೆ “ಯಾವುದಾದರೂ ಒಂದು 
ಸಿನಿಮಾಕ್ಕೆ ಕರೆದುಕೊಂಡು ಹೋಗು'' ಎಂದ. ಡ್ರೈವರು ಯೋಚಿಸಿ ““ಇವತ್ತು 
ಅಂತಹ ಒಳ್ಳೆ ಚಿತ್ತ ಇಲ್ಲ. ಆಲಿಂಪಿಕ್‌ ಥಿಯೇಟರಿಗೆ ಹೋಗಬಹುದು” ಎಂದ. 
ಅನಂತರ ಎಡ್ಡಿಕ್ಯಾಂಟರ್‌ ಕ್ಯಾಬ್‌ ಡ್ರೈವರನನ್ನು "ನಿನಗೆ ಯಾವ ಸಿನಿಮಾ ಇಷ್ಟ. 
ಯಾವ ಆಕ್ಟರ್‌ ಇಷ್ಟ'' ಎಂದು ಕೇಳಿದ. ಡ್ರೈ ನರ್‌ ಯಾವುದೋ ಸಿನಿಮಾದ ಹೆಸ 
ರನ್ನು ಹೇಳಿ, ಅನಂತರ ಸ್ವಾಭಾಏಕವಾಗಿ ““ಎಡ್ಡಿಕ್ಕಾಂಟರ್‌ ನನಗೆ ತುಂಬ ಇಷ್ಟ. ಅವನ 
ಚಿತ್ರ ಎಷ್ಟು ಸಲ ನೋಡಿದರೂ ನನಗೆ ತೃಪ್ತಿ ಇಲ್ಲ'' ಎಂದ. ಥಿಯೇಟರ್‌ ಸೇರುವುದ 
ರೊಳಗಾಗಿ ಅವನಂ ಇನ್ನೂ ಒಂದು ಸಲ “ಇವತ್ತು ಎಡ್ಡಿಕ್ಕಾಂಟರ್‌ ಚಿತ್ರ ಇದಿದ್ದರೆ 
ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೆ” ಎಂದ. ಎಡ್ಡಿಕ್ಕಾಂಟರ್‌ಗೆ ಸ್ಥಾ ಎಭಾವಿಕ 


ಲಾಸ್‌ ಆಂಜಲಿಸ್‌ ಹಾಲಿವುಡ್‌ ಡಿಸ್ನಿಲ್ಯಾಂಡ್‌ ೧೯ರ 


ವಾಗಿ ಸಂತೋಷ. ತನ್ನನ್ನು ಯಾರೂ ಈ ಊರಿನಲ್ಲಿ ನೋಡಿಲ್ಲ. ಆದರೂ ಇವನಂ 
ಹೀಗೆ ಹೇಳುತ್ತಾನೆ ಎಂದು ಥಿಯೇಟರಿನ ಬಳಿ ಇಳಿದು ಒಳಕ್ಕೆ ಹೋಗಂವುದಕ್ಕೆ ಮುಂಚೆ 
ಕ್ಯಾಂಟರ್‌, ಗಾಡಿಯವನಿಗೆ ಲೆಕ್ಕಾಚಾರಮಾಡಿ ಹಣ ಕೊಟ್ಟ. ಅನಂತರ "“ಟಿಪ್‌'' 
ಹತ್ತು ಡಾಲರು ಕೊಟ್ಟ. ಭಕ್ಷಿಸ್‌ ಅರ್ಧ ಡಾಲರ್‌ ಅಥವಾ ಒಂದು ಡಾಲರು ಕೊಡುವ 
ಪದ್ಧತಿ. ಆದರೆ ಕ್ಕಾಂಟರ್‌ಗೆ ಖುಷಿಯಾಗಿತ್ತು. ಡ್ರೈವರ್‌ ಹೊರಡುವುದಕ್ಕೆ 
ಮುನ್ನ "ಗುಡ್‌ಬೈ ಮಿಸ್ಟರ್‌ ಎಡ್ಡಿಕ್ಯಾಂಟರ್‌ !'' ಎಂದು ಕೂಗಿದ. ಆಗ ಎಡ್ಡಿ 
ಕ್ಯಾಂಟರ್‌ನ ಮುಖವನ್ನ ನೋಡಬೇಕಿತ್ತು ! 
| ಹೀಗೆ ಸಿನಿಮಾ ಹುಚ್ಚರಾಗಿ ಮುವತ್ತು ನಲವತ್ತು ವರುಷಗಳು ಕಳೆದ ನನ್ನನ್ನು 
ಲಾಸ್‌ ಆಂಜಿಲಿಸ್‌ಗೆ ಹೊರಡಿಸುವುದು ಮಿತ್ರರಿಗೆ ಕಷ್ಟವಾಗಲಿಲ್ಲ. ನನ್ನ ಮಗಳೂ 
ಒಂದು ಚಿಕ್ಕ ಶಾಲೆಯನ್ನು ನಡೆಸುತ್ತಿದ್ದಾಳೆ. ಕೆಲವು ಉಪಾಧ್ಯಾಯರೆಲ್ಲ ಸೇರಿ ತಮ್ಮ 
ತಮ್ಮ ವಿದ್ಯಾರ್ಥಿಗಳಿಗಾಗಿ ಲಾಸ್‌ ಆಂಜಲಿಸ್‌ ಒಂದೂ ಪ್ರವಾಸ 'ಏರ್ಪಡಿಸಿದರು. 
ಅದರಲ್ಲಿ ನಮ್ಮನ್ನೂ ಸೇರಿಸಿಕೊಂಡರು. ನಾವು ಲಾಸ್‌ ಆಂಜಲಿಸ್‌ನ್ನು ತಲುಪಿದಾಗ 
ರಾತ್ರಿಯಾಗಿತ್ತು. ವಿದ್ಮಾರ್ಥಿಗಳಾದುದರಿಂದ ಒಂದು ಶಾಲೆಯ ದೊಡ್ಡ ಭವನದಲ್ಲಿ 
ಸ್ಥಳ ಬಿಟ್ಟುಕೊಟ್ಟಿದ್ದರು. ತುಂಬ ದೂರ ಪ್ರಯಾಣಮಾಡಿದ್ದರೂ, ಬಸ್ಸುಗಳಲ್ಲಿ 
ಹೆಚ್ಚು ಜನಗಳಿಲ್ಲದೆ-ಸುಖವಾಗಿತ್ತು. ಲಾಸ್‌ ಆಂಜಲಿಸ್‌ ಗೊತ್ತುಗುರಿಯಿಲ್ಲದೆ 
ದಿಕ್ಕಾಪಾಲಾಗಿ ಕೋಚು ಕೋಚಾಗಿ ಮನಸ್ವಿ ಚಾಚಿಕೊಂಡಿರುವ ನಗರ. ಸುಮಾರು 
೩೦ ಮೈಲಿ ದೂರದಿಂದಲೇ ನಗರಕ್ಕೆ ಎಲ್ಲ ಕಡೆಯಿಂದಲೂ ಹಾಕಿರುವ ನಾನಾವರ್ಣದ 
ವಿಚಿತ್ರ ಡೀಪರಾಶಿ. ಎಲ್ಲಿಂದ ಎಲ್ಲಿಗೆ ನೋಡಲಿ ವಿದ್ಯುತ್‌ ಜ್ಯೋತಿಯ-ಮುಖ್ಯವಾಗಿ 
ಕೆಂಪು, ಹಳದಿ, ಹಸಿರು-ಪ್ರಭಾವ. ಆ ಜ್ಯೋತಿಯಲ್ಲಿ ನಗರ ಮುಚ್ಚಿ ಹೋಗಿರುತ್ತದೆ. 
ರಾತ್ರಿ ಹೊತ್ತು ಮೊದಲಬಾರಿಗೆ ಪ್ರವೇಶಿಸುವವರಿಗೆ ದಿಕ್ಕು ದಿವಾಳಿ ಏನೂ 
ಗೊತ್ತಾಗುವುದಿಲ್ಲ. ನಾವು ದೀಪಗಳ ಮೇಲೆ, ಬಲ್ಬುಗಳ ಮೇಲೆ, ಟ್ಯೂಬ್‌ಗಳ 
ಮೇಲೆ ಕಾಲಿಟ್ಟುಕೊಂಡು ಹೋಗುತ್ತಿದ್ದೇವೆಯೋ ಎಂದು ಭಾಸವಾಗುತ್ತದೆ. 

ಲಾಸ್‌ ಆಂಜಲಿಸ್‌ ರಾಕ್ಷಸರ ನಗರ-ಅಂದರೆ ಅಲ್ಲಿ ನಿಶಿ ಇಲ್ಲ. ಯಾವಾಗಲೂ 
ಹಗಲು. ನಗರ ಮಲಗಂವುದೂ ಇಲ್ಲ. ಜಗತ್ತಿನ ಎಲ್ಲ ಭಾಗದ ಜನರೂ ಇಲ್ಲಿ 
ಬಂದಂ ತುಂಬುತ್ತಾರೆ. ಅಂಗಡಿ, ಹೊಟೇಲು, ಸಿನಿಮಾ, ನರ್ತನ ಗೃಹಗಳು, 
ಸ್ಟೂಡಿಯೊಗಳು, ಬಸ್ಸು-ಕಾರು ಎಲ್ಲ ಇಪ್ಪತ್ತನಾಲ್ಕು ಗಂಟೆಗಳೂ ತೆರೆದಂ ಇರುತ್ತವೆ. 
ಅವುಗಳಲ್ಲಿ ಜನ ಇರುತ್ತಾರೆ. ನಗರದ ಉದ್ದಕ್ಕೂ ಸಮುದ್ರ ದಡ. ಇದಕ್ಕೆ ಲಾಂಗ್‌ 
ಬೀಚ್‌ ಎಂದೇ ಹೆಸರು. ಸಮುದ್ರದಿಂದ ಹತ್ತು ಅಡಿ ದೂರದಲ್ಲಿಯೇ ಭಾರಿ ಭಾರಿ 
ಭವನಗಳು, ಹೋಟೆಲುಗಳು, ಕೊಠಡಿಗಳು- ಹೆಚ್ಚು ಕಡಿಮೆ ಸಮುದ್ಧ ಕಟ್ಟಡಗಳ 
ಕಾಲಂ ತೊಳೆಯುತ್ತಿರೆಂತ್ತದೆ. ಒಂದು ಕಡೆ, ಅವಿರತವಾಗಿ ಚಲಿಸುತ್ತ ಯಂತ್ರ 
ದಿಂದಲೋ ಎಂಬಂತೆ ಭ್ರಮಣೆಯನ್ನು ಹೊಂದುತ್ತಿರುವ ನಗರ ; ಮತ್ತೊಂದೆಡೆ 


೧೯೨ ಅಮೆರಿಕದಲ್ಲಿ ಗೊರೂರು 


ಹಗಲಂ-ರಾತ್ರಿ ಎನ್ನದೆ ಮಿಂಚಿನ ಹೊಳಹಿನೊುದಿಗೆ ಅಲೆಗಳನ್ನು ಎಬ್ಬಿಸುತ್ತ, ನಗರದ 
ಜಂಗಮ ಜೀವಕ್ಕೆ ಸರಿಸಾಟಿ ಅವಿಚ್ಛೆನ್ನವುಗಿ ತರಂಗನಾದವನ್ನು ಎಬ್ಬಿ ಸುತ್ತಿರುವ 
ಸಮುದ್ರ, ಈಗ ನೋಡಿದರೆ, ನಮಗೆ ಸಮುದ್ರ ಮತ್ತು ನಗರ ಒಂದರೆ ತಾಳಕ್ಕೆ 
ಒಂದು ಕುಣಿಯುತ್ತಿದೆಯೋ ಎಂಬಂತೆಯೂ ತೋರುತ್ತದೆ. ಒಂದರೊಡನೊಂದು 
ಸ್ಪರ್ಧಿಸುತ್ತದೆಯೋ ಎಂದೂ ತೋರುತ್ತದೆ, ಸ್ಪರ್ಧಿಸಿದರೂ ಕೊನೆಗೆ ಸಮುದ್ರವೇ 
ಗೆಲ್ಲಬಹಂದೇನೊ ? ಯಾಕೆಂದರೆ ಸಮುದ್ರ ಪ್ರಕೃತಿ; ಮೊದಲು ಹುಟ್ಟಿದುದು ; 
ಪಂಚಭೂತಗಳಲ್ಲಿ ಅದು ಪ್ರಬಲವಾದುದು. ಲಾಸ್‌ ಆಂಜಲಿಸ್‌ ನಗರ ಒಂದೂವರೆ 
ಶತವಕಾನಗಳ ಕೆಳಗೆ, ಹೊಸ ಪ್ರದೇಶಗಳನ್ನು ಹುಡುಕುತ್ತ ಹೊರಟ ಐವರು ಸ್ಪ್ಯಾನಿಷ್‌ 
ಜನಾಂಗದವರಿಂದ ಪ್ರಾರಂಭವಾದ ಊರು. ಯಾರಿಗೆ ಗೊತ್ತು ? ಪಾಶ್ಚಿಮಾತ್ಯ 
ರಾಷ್ಟ್ರಗಳು ಹೀಗೆಯೇ ಯಾಂತ್ರಿಕ ನಾಗರಿಕತೆಯನ್ನು ಅಭಿವೃದ್ಧಿಪಡಿಸುತ್ತ-ಕೊನೆಗೆ 
ಜಗತ್ತಿಗೆ ಮಾನವನ ಅವಶ್ಯಕತೆಯೇ ಇಲ್ಲವೆಂಬಂತೆ ಮಾಡಿದರೆ-ಲಾಸ್‌ ಆಂಜಲಿಸ್‌ 
ಹೋಗಿ ಸಮುದ್ರವೇ ಉಳಿಯಬಹಂದು. 

ನನ್ನ ಮೇಲೆ ಲಾಸ್‌ ಆಂಜಲಿಸ್‌ನ ಪರಿಣಾಮ ಮೊದಲ ರಾತ್ರಿ ಅಷ್ಟು 
ಉತ್ಸಾಹಕರವಾಗಲಿಲ್ಲ. ಆ ಕಣ್ಣುಕೋರೈಸುವ ದೀಪಗಳು, ಎಪ್ಪತ್ತು ಎಂಬತ್ತು 
ಮೈಲಿಯಲ್ಲಿ ರಸ್ತೆಯನ್ನು ಸೀಳಿಕೊಂಡು ಹೋಗುವ ಚೂಪಾದ ಕತ್ತರಿಸುವಂತಹ ಶಬ್ದ. 
ಒಟ್ಟಿನ ಶಬ್ದ ಅತಿ ಗಟ್ಟಿಯಲ್ಲದಿದ್ದರೂ-ಅಮೆರಿಕನ್‌ರ ವಕಾತೇ ಮೆತ್ತಗೆ. ರಸ್ತೆ 
ಚೆನ್ನಾಗಿರುವುದರಿಂದ ವಾಹನಗಳ ಸದ್ದು ಇಲ್ಲ. ಕಟ್ಟಡಗಳಿಗೆಲ್ಲ ಶಬ್ದನಿರೋಧಕ 
ಹಾಕಿರುವುದರಿಂದ ಕಿವಿ ಒಡೆಯುವ ಸದ್ದು ಇಲ್ಲ-ಅವಿಚ್ಛಿನ್ನವಾದ ಶಬ್ದಪ್ರವಾಹ ಒಂದೇ 
ಸಮನಾಗಿ ನಮ್ಮ ನರಗಳ ಮೇಲೆ ಬಡಿಯುವುದರಿಂದ, ನಾವು ನರದೌರ್ಬಲ್ಯದಿಂದ 
ನರಳುತ್ತಿದ್ದೇವೆಂಬ ಭಾವ ನಮಗೆ ಉಂಟಾಗುತ್ತದೆ. 

ಮಕ್ಕಳ ಜೊತೆಯಲ್ಲಿ ಹೋದುದರಿಂದ ನಾವೂ ಕೆಲವು ವಕ್ಕಳ ವಿನೋದವನ್ನು 
ಅನುಭವಿಸಬೇಕಾಯಿತು. ಅಮೆರಿಕದ ಮಕ್ಕಳನ್ನು ಕಂಡು ನನಗೆ ತುಂಬ ಹೊಟ್ಟೆ 
ಕಿಚ್ಚು ಆಯಿತು. ಅವರಿಗಾಗಿ ಸರಕಾರ, ಜನ, ಏನೇನು ಸೌಕರ್ಯ ಆನಂದಗಳನ್ನು 
ಏರ್ಪಡಿಸಿದ್ದಾರೆ ! ಮಕ್ಕಳಿಗೆ ದೇಶದಲ್ಲಿ ಪ್ರಥಮ ಆದ್ಯತೆ ; ಎರಡನೆಯ ಆದ್ಯತೆ 
ವಯಸ್ಕರಿಗೆ_ಯಕಾಕೆಂದರೆ ಅವರು ಜೀವವರಾನವೆಲ್ಲ ದುಡಿದಿರುವುದರಿಂದ ; ಉಳಿದ 
ಕಾಲವನ್ನು ಸುಖವಾಗಿ ಕಳೆಯಲೆಂದು- ಡಿಸ್ನಿಲ್ಯಾಂಡ್‌ ಸಮೀಪದಲ್ಲಿ ಬಾಲಕ-ಬಾಲಕಿ 
ಯರಿಗಾಗಿಯೇ ಒಂದು ವಿನೋದ ನಗರ, ವಕಾಯಾನಗರ (Ghost Town) ಕೃತಕ 
ಬೆಟ್ಟಗಳು, ನದಿಗಳು, ದುರ್ಗಗಳು, ಅರಮನೆ-ಎಲ್ಲವೂ ಅನಾಗರಿಕ ಕಾಲದವೋ 
ಎಂಬಂತೆ. ಅದಕ್ಕಾಗಿಯೇ ಏರ್ಪಡಿಸಿರುವ ರೈಲು, ಅಸಾಧ್ಯ ವೇಗದಲ್ಲಿ ನುಗ್ಗುತ್ತದೆ, 
ನಿಜವಾಗಿ ಭಯಂಕರ ಕಾಡು ಎಂಬ ಭ್ರಾಂತಿಯುಂಟಾಗುತ್ತದೆ. ಒಂದೆಡೆ ಇದ್ದಕ್ಕಿದ್ದಂತೆ 
ಕಪ್ಪು ಮುಖವಾಡ ಧರಿಸಿರುವ ಠೊಣಪ ಕಳ್ಳರು, ಬಂದೂಕದ ನಾಳಿಯನ್ನು ನಿಮ್ಮ 


ಲಾಸ್‌ ಆಂಜಲಿಸ್‌ ಹಾಲಿವುಡ್‌ ಡಿಸ್ನಿಲ್ಯಾಂಡ್‌ ೧೯೩ 


ನೆತ್ತಿಗೆ ಹಿಡಿದು “ತೆಗಿ ನಿನ್ನ ಪರ್ಸ್‌ ?'' ಎಂದು ಎಡಗೈ ಚಾಚುತ್ತಾರೆ. ಇದೊಂದು 
ವಎನೋದವೆಂದು ನಾವು. ಭಾವಿಸಿದರೂ-ವಾತಾವರಣದ ಕಾರಣದಿಂದ-ನಿಜವಿದ್ಧರೂ 
ಇರಬಹುದೆಂಬ ಭ್ರಾಂತಿಯೂ ಉಂಟಾಗುತ್ತದೆ. ನನಗಂತೂ ನಿಜವಾಗಿ ನನ್ನ 
ಹೋಲ್ಡ್‌ ಅಫ್‌ (ಆಕ್ರಮಣ) ಆಯಿತೇನೋ ಎಂಬ ಗಾಬರಿಯಾಯಿತು. (ಯಾಕೆಂದರೆ 
ನನ್ನ ಅಮೆರಿಕನ್‌ ಮಿತ್ರರು ನಮ್ಮನ್ನು “ರಾತ್ರಿಯಾದ ಮೇಲೆ ಒಬ್ಬೊಬ್ಬರೇ ಪಾತಾಳ 
ರೈಲು ಸ್ಪೇಷನ್‌ಗಳಲ್ಲಿ ತಿರುಗಬೇಡಿ. ಯಾರಾದರೂ ಪರ್ಸ್‌ ಕೇಳಿದರೆ ಮಾತನಾಡದೆ 
ಕೊಟ್ಟುಬಿಡಿ” ಎಂದು ಎಚ್ಚರಿಸಿದ್ದರು). ನಾವು ಡಿಸ್ನಿಲ್ಯಾಂಡ್‌ ಬಾಲಕರ ನಗರದ 
'ದಸ್ಕುಗಳಿಗೆ ನಮ್ಮ ಪರ್ಸ್‌ ಕೊಟ್ಟುಬಿಟ್ಟೆವು. ಪ್ರಯಾಣದ ಕೊನೆಯಲ್ಲಿ ನಾವು 
ರೈಲಿನಿಂದ ಹೊರಕ್ಕೆ ಬಂದಾಗ, ನವ್ಮೂ ಪರ್ಸ್‌ನ್ನ್ನ ನವಂಗೆ ಹಿಂದಿರುಗಿಸುತ್ತಾರೆ. ಆದರೆ 
ಇದಾವುದೂ ನಮಗೆ ಮೊದಲು ತಿಳಿದಿರುವುದಿಲ್ಲ. ಈ ಆಟದಲ್ಲಿ ಸಹ ಡಿಸ್ನಿಲ್ಯಾಂಡಿಗೆ 
ವರುಷಕ್ಕೆ ಲಕ್ಷಾಂತರ ಡಾಲರು, ವಿದ್ಯಾರ್ಥಿಗಳು ತಾವಾಗಿಯೇ ಬಿಟ್ಟುಹೋಗುವುದು 
ಸೇರುತ್ತದೆ. ಆ ಬಗೆಯ ಎದೆ ಜುಮ್ಮೆನ್ನುವುದಕ್ಕೆ (ಥ್ರಿಲ್‌) ಈ ಅಲ್ಪ ಕಾಣಿಕೆ 
ಹೆಚ್ಚಲ್ಲವೆಂದು ಪ್ರವಾಸಿಗಳೂ ಭಾವಿಸುತ್ತಾರೆ. 

ಅನಂತರ ನಾವು ಒಂದು ಅದ್ಭುತಾಕಾರದ ಚಕ್ರದ ಮೇಲೆ ಅತಿ ವೇಗವಾಗಿ ಹಿಂದು 
ಹಿಂದಕ್ಕೆ ಹೋಗುತ್ತೇವೆ. ಇದಕ್ಕೆ ಟೈಂ ಮೆಶೀನ್‌ ಎಂದು ಹೆಸರು. ಇದು ನಮ್ಮನ್ನು 
ಮಾನವನ ಇಂದಿನ ನಾಗರಿಕತೆ. ವಿಜ್ಞಾನ, ಆಕಾಶಯಾನ, ರೈಲು, ವಿದ್ಯುತ್‌ಶಕ್ತಿ, 
ವೈದ್ಯಕೀಯ, ಯುದ್ಧೋಪಕರಣ, ಖಗೋಳಶಾಸ್ತ್ರ, ಬಾಹ್ಯಾಕಾಶ ಶೋಧನೆ, 
ಸಮುದ್ರದೊಳಗಿನ ಶೋಧನೆ, ಹಡಗು, ಯಂತ್ರಗಳ ತಯಾರಿಕೆ, ಮುದ್ರಣ-ಎಲ್ಲ 
ಅಂಶಗಳಲ್ಲಿಯೂ ಹೇಗೆ ಹೇಗೆ ಮೂಂದುವರಿಯಿತು ಎಂಬುದನ್ನ ಹಿಂದು ಹಿಂದಕ್ಕೆ 
ತೋರಿಸುತ್ತ, ಇನ್ನೂರಡಿ ಎತ್ತರಕ್ಕೆ ನಮ್ಮನ್ನ್ನು ಕೊಂಡೊಯ್ಯುತ್ತದೆ. ಸುಲಭವಾದ 
ರೀತಿಯಿಂದ ೧೯೨೦ ರಿಂದ ಇಂದಿನವರೆಗೆ ಮಾನವನ ನಾಗರಿಕತೆ ನಮಗೆ ಪ್ರತ್ಯಕ್ಷವಾಗಂ 
ತ್ತದೆ. ನಮ್ಮ ಈ ಪ್ರಯಾಣ, ಸುಮಾರು ಒಂದು ಗಂಟೆಗಳ ಕಾಲ ಅತ್ಯಂತ ವೇಗ, 
ಸಾವಿರಾರು ಸಿಡಿಲಿನ ಶಬ್ದ, ಸಾವಿರಾರು ವಿಂಂಚಿನ ಹೊಳಪು, ಜಗತ್ತನ್ನೇ ಸುತ್ತಿಕೊಂಡಂ 
ಹೋಗಂವ ಬಿರುಗಾಳಿ-ಈ ಸದ್ದು, ವೇಗ, ಹೊಳಪುಗಳ ಕೋರೈಸುವ-ಭೋರೈಸುವ 
ಗೊಂದಲದಲ್ಲಿ ನಡೆದು, ನಮ್ಮ ನರಗಳೆಲ್ಲ ದುರ್ಬಲವಾಗುವಂತೆ ಮೈ ಜಂಂ ಎಂದು, 
ನಾವು ಅಹಿತವಲ್ಲದ ರೀತಿಯಲ್ಲಿ ಸಂಭ್ರೂಂತರಾಗಂತ್ತೇವೆ. ಆ ಆಘಾತದಿಂದ ನಾವು 
ಇನ್ನೂ ಚೇತರಿಸಿಕೊಳ್ಳುವುದರೊಳಗಾಗಿ, ಇನ್ನೂರಡಿ ಎತ್ತರದ ವಿಶಾಲವಾದ 
ಇಲವೇಟರ್‌._ ಎತ್ತುವ ಯಂತ್ರದ ಮೇಲೆ ಇರುತ್ತೇವೆ. ಅಲ್ಲಿಂದ ಪ್ಯಾರಾಷೂಟ್‌ನಲ್ಲಿ 
ನಿಂತು, ಹತೋಟಿಗೆ ಒಳಪಟ್ಟು ನೆಲಕ್ಕಿಳಿಯುತ್ತೇವೆ. ಇನ್ನೂರು ಅಡಿ ಎತ್ತರದ 
ಮೇಲಿರುವಾಗ ನಮಗೆ ನಿಜವಾಗಿ ಗಾಬರಿಯೇ ಆಗುತ್ತದೆ. ಹೀಗೆಯೇ ಎಲ್ಲಿ 
ಅಂತರಿಕ್ಷಕ್ಕೇ ಹೋಗಿ ಅದರ ಗುರುತ್ವಾಕರ್ಷಣಕ್ಕೆ ಸಿಕ್ಕಿ ಅಲೆದಲೆದು ಕೊನೆಗೆ ನಾಶವಾಗು 

13 


೧೯೪ ಅಮೆರಿಕದಲ್ಲಿ ಗೊರೂರು 


ತ್ತೇವೋ ಎಂದು. ಇದಾದ ಮೇಲೆ ಮುಂದೆ ಹೋಗಲು ಟ್ರಾಲಿಗಳು ಇವೆ. ಆದರೆ 
ಆದರಲ್ಲಿ ಹೋಗಬೇಕಾದರೆ ""ಊಹನಾಶಕ್ತಿ ಪರೀಕ್ಷೆ'' ಎಂಬುದರಲ್ಲಿ ತೇರ್ಗಡೆಯಾಗ 
ಬೇಕು. ಸಾಧಾರಣವಾಗಿ ಆ ಪರೀಕ್ಷೆಯಲ್ಲಿ ಹುಡುಗರು ಮಾತ್ರ ತೇರ್ಗಡೆಯಾಗುತ್ತಾರೆ. 
ನಾವು ಆಗುವುದಿಲ್ಲ. ನಾನು ನನ್ನ ಹೆಂಡತಿ ನನ್ನ ಮಗಳಂ ಅಳಿಯ ಯಾರೂ ತೇರ್ಗಡೆ 
ಯಾಗಲಿಲ್ಲ. ನನ್ನ ಮೊಮ್ಮಗಳು ಆದಳು ; ಟ್ರಾಲಿಯಲ್ಲಿ ಕುಳಿತಳು. ಹಿಂದಲ ಕಾಲದ 
ಹಿರಿಯರಿಗೆ ಆಗದುದನ್ನು ಇಂದಿನ ಮಕ್ಕಳು ಊಹಿಸುವುದಕ್ಕೆ ಸಾಧ್ಯ. ಅಂಥ 
ಪರೀಕ್ಷೆಗಳು ಅವು. ನಮ್ಮ ಮಕ್ಕಳು ನಮಗಿಂತ ಬುದ್ಧಿವಂತರು ಎಂಬುದರಲ್ಲಿ ಸಂಶಯಂ 
ವಿಲ್ಲವಷ್ಠೆ, ನನ್ನ ಮೊಮ್ಮಗಳು ಪ್ರಯಾಣ ಮಾಡಿ ಬಂದು ""ನಾವು ಜಾಮ್‌ ಮತ್ತು 
ಜೆಲ್ಲಿ (ಸಿಹಿತಿಂಡಿ ತಿಂದು) ಕಾರ್ಯಾನೆ, ಕಪ್ಪೆಗಳ ಕಾಡು, ಜಿಪ್ಸಿಗಳ ಊರ ಸಿಡಿಲಿನ 
ಮೋಟಾರು ಕಾರು, ಜೇಡರ ಹುಳುಗಳ ಒಳಚರಂಡಿ, ಭಯಂಕರವಾದ ಕಾಡುಗಳು, 
೧೯೨೦ನೇ ಇಸವಿಯ ಅತ್ಯುತ್ತಮ ಜಾತ್ರೆ ಇವನ್ನೆಲ್ಲ ನೋಡಿದೆವು. ದಾರಿಯಲ್ಲಿ 
ಒಂದೊಂದು ಸಲ ತುಂಬ ಭಯವಾಯಿತು'' ಎಂದಳು. 

ಅಲ್ಲಿಂದ ಮುಂದೆ ನಾವು ಮೊಸಳೆ ಬೆಳೆಸುವ ಒಂದು ಕ್ಷೇತ್ರವನ್ನು ನೋಡಿದೆವು, 
ಆಲಿಗೇಟರ್‌, ಮೊಸಳೆ, ಹಾವುಗಳು, ಹಲ್ಲಿ, ಉಡ, ಆಮೆ ಇವುಗಳನ್ನೆಲ್ಲ ಅವುಗಳಿಗೆ 
ಅನುಕೂಲವಾದ ಶೀತ- ಉಷ್ಣ ವಾತಾವರಣದಲ್ಲಿ ಬೆಳೆಸುತ್ತಾರೆ. ಈ ಬಗೆಯ 
ಪ್ರಾಣಿಗಳು ನಮ್ಮಾಲ್ಲಿರಂವಷ್ಟು ಅಲ್ಲಿ ಹೆಚ್ಚಾಗಿಲ್ಲ. ಆದುದರಿಂದ ಇರುವೆಡೆಗೆ 
ಮಕ್ಕಳನ್ನು ಕರೆದುಕೊಂಡುಹೋಗಿ ತೋರಿಸುತ್ತಾರೆ. ಈ ಭಾಗ ಲಾಸ್‌ ಆಂಜಲಿಸ್‌ಗೆ 
ಸೇರಿದ್ದರೂ ಇದನ್ನು enchanted village (ಸಂಮೋಹನ ಹಳ್ಳಿ) ಎನ್ನುತ್ತಾರೆ. 
ಇಲ್ಲ ಸಿಂಹದೊಂದಿಗೆ ಕುರಿಮಠಿ ಮಲಗಿರುವುದು, ಹದಿನಾರು ಹೆಜ್ಜೆಯ ಬಂಗ್ಲಾ 
ಹುಲಿ-ಚಲನ ಚಿತ್ರದಲ್ಲಿ ಮಾಡುವಂತೆ-ಒಬ್ಬ ಮನುಷ್ಯನ ಕತ್ತಿಗೆ ಬಾಯಿಟ್ಟು, ಇನ್ನೇನಂ 
ತನ್ನ ಭಯಂಕರ ಹಲ್ಲುಗಳನ್ನು ಅವನ ಕತ್ತಿನಲ್ಲಿ ಹಂಗಿಯಬೇಕು ಎನ್ನುತ್ತಿರುವಾಗ, 
ರಿಂಗ್‌ಮಾಕ್ಟರ್‌ (ಹೆಣ್ಣು) ಸನ್ನೆಮಾಡಿದ ಕೂಡಲೇ ಮನುಷ್ಯನ ಕತ್ತನ್ನು ಬಿಟ್ಟು ತಲೆ 
ಮೇಲಕ್ಕೆತ್ತುವುದು ; ಅನಂತರ ರಿಗ್‌ಮಾಕ್ಟರ ಹೆಣ್ಣು ಹುಲಿಯ ಬೆನ್ನಿನ ಮೇಲೆ 
ಸವಾರಿಮಾಡಿಕೊಂಡು ಹೋಗುವುದು, ಈ ದ ಶ್ಯಗಳೆಲ್ಲ ಇವೆ. 

ಇತರ ವನಪ್ರದೇಶದ ಮೃಗಗಳಂತೆ ಇಲ್ಲಿನ ಪ್ರಾಣಿಗಳು ಅಲಸವಾಗಿಲ್ಲ. ಇಲ್ಲಿನ 
ಪ್ರಾಣಿಗಳು ಒಳ್ಳೆ ಚುರುಕಾಗಿವೆ. ಇದಕ್ಕೆ ಕಾರಣ -ಅವುಗಳೆನ್ನು ಪ್ರೀತಿಯಿಂದ ನಡೆಸಿ 
ಕೊಂಡು ತಿದ್ದುವುದು. ಪರಸ್ಸರ ಪ್ರೀತಿ, ಗೌರವ, ತಿಳುವಳಿಕೆ ಇವುಗಳಿಂದ ಪ್ರಾಣಿಗಳ 
ಶಿಕ್ಷಣ (ತಯಾರಿ) ಚೆನ್ನಾಗಿದ್ದು ಅವು ಟೆಲಿವಿಷನ್‌ಗೆ ಸಹ ಅನೇಕ ಸುಂದರ ಚಿತ್ರಗಳನ್ನು 
ಒದಗಿಸಿವೆ. ಒಂದು ಹೆಬ್ಬುವು ಒಬ್ಬ ಮನುಷ್ಯನನ್ನು ಸುತ್ತಿಕೊಂಡಿನೆ. ಅದ್ಭುತಾಕುರದ 
ಜೇಡರ ಹುಳುಗಳು ; ಇರುವ ಒಂದೇ ಅನೆ-ಅದಕ್ಕೂ ಮಕ್ಕಳಿಗೂ ಸಾಧಾರಣವಾಗಿ 
ಹಗ್ಗ ಜಗ್ಗಾಟದ ಕುಸ್ತಿ ಆಗುತ್ತದೆ. ಒಂದೆಡೆ ಮಕ್ಕಳೆಲ್ಲ ಜಗ್ಗಿಸುತ್ತಿದ್ದರೂ, ಆನೆ 


ಲಾಸ" ಆರಿಜಲಿಸ್‌ ಹೌಲಿವುಡ* ಡಿಸ್ಲಿಲ್ಕಾಂಡ್‌ ೧೯೫ 


ಸೊಂಡಿಲನ್ನು ಒಂದು ಸಲ, ಹೀಗೆ ಅಲ್ಲಾಡಿಸಿದರೆ, ಮಕ್ಕಳಲ್ಲ ಮರದ ಹಣ್ಣೆಲೆಗಳಂತೆ 
ದಬದಬನೆ ನೆಲಕ್ಕೆ ಉರುಳುತ್ತಾರೆ. ಮಕ್ಕಳಿಗೆ ಇದೊಂದು ಸದಾ ಪ್ರಿಯವಾದ 
ವಿನೋದ. 

ಹಾಲಿವುಡ್‌, ಸಿನಿಮಾ ರಾಜಾ-ರಾಣಿಯರ ಸ್ಥಾನ, ಸಿನಿಮಾ ನಟನಟಿಯರೆಲ್ಲ 
ಅಲ್ಲಿ ಸೊಗಸಾದ ಮನೆಗಳನ್ನು ಕಟ್ಟಿದ್ದಾರೆ. ಈಚೆಗೆ ಟೆಲಿವಿಷನ್‌ ಪ್ರಾಮುಖ್ಯತೆಗೆ 
ಬಂದು ಸಿನಿಮಾ ನಟನಟಿಯರ ಪ್ರಾಧಾನ್ಯ ಕಡಿಮೆಯಾಗಿದ್ದರೂ, ಹಾಲಿವುಡ್‌ನಲ್ಲಿ 
ಇನ್ನೂ ಅದರ "ಗಮಲು'' ಹೋಗಿಲ್ಲ. ನಟಿನಟಿಯರ ಸಾವಿರಕ್ಕಿಂತ ಹೆಚ್ಚು ಕಾರುಗಳು 
ಒಂದೇ ಕಡೆ ನಿಂತಿವೆ. ಈಗ ತಾರೆಯರು ಅವುಗಳನ್ನು ಉಪಯೋಗಿಸದಿದ್ದರೂ, ಅವು 
ಗಳೇ ತಮ್ಮ ಸ್ವಂತ ಬಲದ ಮೇಲೆ ನಿಂತಿವೆ. ಸಿನಿಮಾ ನಟನಟಿಯರ ಹೆಸರುಗಳನ್ನು 
ಕೇಳಿ ಆ ಕಾರುಗಳಿಗೆ `"ಸೆಲೂಟ್‌'' ಮಾಡುವ ಮಂದಿಗೂ ಕಡಿಮೆ ಇಲ್ಲ. ಈಗಲೂ 
ಲಾಸ್‌ ಆಂಜಲಿಸ್‌ನಲ್ಲಿ ಇಪ್ಪತ್ತುಸಾವಿರ ಕಾರುಗಳು ನಿಲ್ಲಬಹುದಾದ ಡ್ರೈವ್‌ ಇನ್‌ 
ಥಿಯೇಟರ್‌ (ಚಿತ್ರಮಂದಿರದ ಬಯಲು) ಇದೆ. ಎದುರಿಗೆ ಚಲನಚಿತ್ರ ಪ್ರದರ್ಶಿತವಾಗು 
ತ್ತಿರುವಾಗ ಪ್ರತಿ ಕುರಿನಲ್ಲಿಯೂ ಕುಳಿತು ಕೇಳಲು ಶ್ರವಣಸಾಧನ ಒದಗಿಸುತ್ತಾರೆ. ಆ 
ಬಯಲಿನ ವೈಶಾಲ್ಯವನ್ನು ಊಹಿಸಿಯೇ ತಿಳಿಯಬೇಕು. ಚಾರ್ಲಿ ಚಾಪ್ಲಿನಿನ ರೋಲ್ಸ್‌ 
ರಾಯಸ್‌, ಜಾನ್‌ಲೆಸನ್‌ನ ಬೀಟೀಸ್‌ಬೆಂಟ್ಲೆ, ಡಿಸ್ಲಿಸ್ನಾ ರ್‌ನ ಲವ್‌ಬಗ್‌ಕಾರ್‌ ಇವನ್ನೆಲ್ಲ 
ನೋಡಬಹುದು. ನಾವು ಹಿಂದೆ ಕೇಳಿ ತಿಳಿದಿದ್ದ ಇಪ್ಪತ್ತನೆ ಶತವರಾನದ ಫಾಕ್ಸ್‌, 
ಕೊಲಂಬಿಯ ಯೂನಿವರ್ಸಲ್‌, ಮೆಟ್ರೊ ಗೋಲ್ಲವಿನ್‌ಮೆಯರ್‌ (ಈ ಲಾಂಛನದಲ್ಲಿ 
ಮೊದಲು ಒಂದು ಸಿಂಹ ಎರಡಂ ಸಲ ಗರ್ಜಿಸುತ್ತಿದ್ದಿತು. ಇವನ್ನೆಲ್ಲ ನೋಡಿದೆವು. 
ಸಿನಿಮಾಗಳಲ್ಲಿ ಅವರು ಪರಿಣಾಮಕ್ಕಾಗಿ ಚಿತ್ರಿಸುವ ಅರಮನೆ ಪಟ್ಟಣ ಗೋಡೆಗಳು 
ಚರ್ಚುಗಳ ಮಾದರಿ, ಇವುಗಳಿಗೆ ಲಾಟ್ಸ್‌ ಎಂದು ಹೆಸರು. ಅವೆಲ್ಲ ಕಣ್ಣಿಗೆ ಬಿದ್ದವು. 
ಕಿಂಗ್‌ಕಾಂಗ್‌ನ ಉದ್ದ 40 ಅಡಿ ಇದೆ. ಇವುಗಳನ್ನೆಲ್ಲ ನೋಡಿ ಡಿಸ್ನಿಲ್ಯಾಂಡ್‌ಗಾಗಿಯೇ 
ಒಂದಂ ದಿನವನ್ನು ವಿನಿಯೋಗಿಸಿದೆವು. 

ಡಿಸ್ಲಿಲ್ಯಾಂಡನ್ನು ವಿವರಿಸುವುದು ಕಷ್ಟ. ಅದೊಂದು ವಿಶಾಲವಾದ ಬಹಂ 
ಮುಖದ ಪ್ರದೇಶ-ಕಾರ್ಯಾನೆ. ಅದರ ವಿಸ್ತೀರ್ಣವೇ 50-60 ಎಕರೆಗಳಿವೆ. ಅದ 
ರಲ್ಲಿ ಅನೇಕ ಕಟ್ಟಡಗಳಿವೆ. ನೂರಾರು ಜನ ಯಾವಾಗಲೂ ಕೆಲಸ ಮಾಡುತ್ತಿರುತ್ತಾರೆ. 
ಲಕ್ಷಾಂತರ ಚಿತ್ರಗಳನ್ನು ಬರೆಯುವುದು ; ಅವುಗಳಿಗೆ ಬಣ್ಣ ಹಾಕುವುದು ; ಅವುಗಳನ್ನೆಲ್ಲ 
ವಿಶಿಷ್ಟವಾದ ಕ್ಯಾಮರಾದಲ್ಲಿ ಫೋಟೊ ತೆಗೆಯುವುದು, ಅವುಗಳಿಗೆಲ್ಲ ಮಾತುಗಳನ್ನು, 
ಧ್ವನಿಗಳನ್ನು ಉಸುರುವುದು. ಒಂದು. ಗಳಿಗೆಯೂ ವಿರಾಮವಿಲ್ಲ. ಎಲ್ಲರೂ 
ಯಾವಾಗಲೂ ಏನನ್ನೋ ಮಾಡುತ್ತಲೇ ಇರುತ್ತಾರೆ. ಅದೊಂದು ಸದು ಚಟುವಟಿ 
ಕೆಯ ಜೇನಂಗೂಡು. ಹಾಲಿವುಡ್‌ನಲ್ಲಿ ಮೋಶನ್‌ ಪಿಕ್ಚರ್‌ ಅಕಡಮಿ ಇದೆ. ಇಲ್ಲಿ 
50 ವರುಷಗಳಿಂದ ತಯಾರಾದ ಎಲ್ಲ ಚಿತ್ರಗಳ ಪ್ರತಿಗಳು-ಅವುಗಳಿಗೆ ಸಂಬಂಧಪಟ್ಟ 


೧೯೬ ಅಮೆರಿಕದಲ್ಲಿ ಗೊರೂರು 


ಎಲ್ಲ ಅಂಶಗಳೂ ಇವೆ. ಇಲ್ಲಿಯೇ ಹಂಟಿಂಗ್‌ಟನ್‌ ಲೈಬ್ರೆರಿ ಎಂಬುದೂ ಇದೆ. 
ಇದು ಅತ್ಯಂತ ದೊಡ್ಡ ಪುಸ್ತಕಭಂಡಾರ ಜಗತ್ತಿನ ಎಲ್ಲ ಭಾಷೆಗಳ ಗ್ರಂಥಗಳೂ ಇಲ್ಲಿವೆ 
ಯೆಂದು ಹೇಳುತ್ತಾರೆ. ಷೇಕ್ಸ್‌ಪಿಯರ್‌, ಛಾಸರ್‌ ಮುಂತಾದ ಕವಿಗಳ ಪ್ರಥಮ 
ಮುದ್ರಣದ ಪ್ರತಿಗಳನ್ನು ತೋರಿಸುತ್ತಾರೆ. ನಮ್ಮ ಜೊತೆಯಲ್ಲಿ ವಿದ್ಯಾರ್ಥಿಗಳು 
ಬಂದಿದ್ದುದರಿಂದ ಅವರೆಲ್ಲ ಕೆಲವು ಸಿನಿಮಾ ಡೈರೆಕ್ಟರುಗಳಿಗೆ ಸಹ ಪರಿಚಯ ಪತ್ರ 
ಗಳನ್ನು ತಂದಿದ್ದರು, ನಾವು ಡೈರೆಕ್ಟರುಗಳೆಲ್ಲರ ಆಫೀಸಿಗೂ ಹೋದೆವು. ಯಾವ 
ಡೈರೆಕ್ಟರೂ ನವಂಗೆ ಸಿಕ್ಕಲಿಲ್ಲ. ಬರಿ ಸ್ಟುಡಿಯೋಗಳನ್ನು ಎಷ್ಟು ಅಂತ ನೋಡು 
ವುದು ? ಬೇಜಾರಾಗಿ ಹೋಯಿತು ಒಬ್ಬ ಡೈರೆಕ್ಟರು ಮಾತ್ರ ಒಂದು ಸ್ಟುಡಿಯೋದ 
ಕೊನೆಯಲ್ಲಿ ಷೂಟಿಂಗ್‌ ನಡೆಸುತ್ತಿದ್ದ. ನಮಗೆ ಏನೂ ಸ್ವಾರಸ್ಯ ಕಾಣಲಿಲ್ಲ. ಅನೇಕ 
ಸಿನಿಮಾ ತಾರೆಯರ ಮನೆಗಳಲ್ಲಿ ಈಗ ಗದ್ದಲವೇ ಇಲ್ಲ. ಒಬ್ಬ ಮನೆ ನೋಡಿ 
ಕೊಳ್ಳುವವನು ಇರುತ್ತಾನೆ. ತಾರೆಯರನೇಕರು ನ್ಯೂಯಾರ್ಕ್‌ ಸೇರಿಬಿಟ್ಟಿದ್ದಾರೆ. 
ಪ್ರಸಿದ್ಧ ತಾರೆಯರ ಮನೆಗಳ ಒಳಭಾಗ, ಕಾಂಪೌಂಡ್‌, ರಾಜರ ಅರಮನೆಗಳಿಗಿಂತ 
ಜರ್ಬಾಗಿದೆ. ಕೆಲವು ತಾರೆಯರ ಕಾಂಪೌಂಡುಗಳಲ್ಲಿ ವಿಶಾಲವಾದ ಅಮೃತಶಿಲೆಯ 
ಈಜುವ ಕೊಳಗಳು ಇವೆ. ಅವರ ಹೆಸರುಗಳನ್ನು ಕೇಳಿದ ಕೂಡಲೇ ಅವರು 
ಅಭಿನಯಿಸಿದ ಅನೇಕ ಚಿತ್ರಗಳನ್ನು ನೆನೆದು. ನಾವು ಇಂದೂ ರೋಮಾಂಚ 
ಗೊಳ್ಳುತ್ತೇವೆ. 
ಇದ್ದಕ್ಕಿದ್ದಂತೆ ನಮ್ಮ “'ಗೈಡ್‌'' ರಸ್ತೆಯಿಂದ ಒಳಭಾಗಕ್ಕೆ ಸ್ವಲ್ಪ ಮರೆ 
ಯಾಗಿದೆಯೋ ಎಂಬಂತಿದ್ದ ಒಂದು ಮನೆಯನ್ನು ತೋರಿಸಿ ““ಇದು ಶಾರನ್‌ಟೇಟ್‌ಳ 
ಭವನ'' ಎಂದ. ಶಾರನ್‌ಟೇಟ್‌ ಹೆಳರನ್ನು ಕೇಳಿದ್ದೆ. ಆದರೆ ತತ್‌ಕ್ಷಣ ನೆನಪಿಗೆ 
ಬರಲಿಲ್ಲ. ನಾನು ಸಂದಿಗೃಕ್ಕೀಡಾದುದನ್ನು ನೋಡಿ ಗೈಡ್‌ “`ಶಾರನ್‌ಟೇಟ್‌ಳ ಕೊಲೆ 
ಚಾರಲ್ಸ್‌ ವಕಾನಸನ್‌ ವಿಚಾರಣೆ'' ಎಂದ. ಆಗ ನನಗೆ ನೆನಪಾಯಿತು. ಅಮೆರಿಕ 
ನಾಗರೀಕತೆ, ಸಂಸ್ಕೃತಿ, ಆರ್ಥಿಕ ಅಭಿವೃದ್ಧಿ, ಯಾಂತ್ರೀಕರಣದ ಪರಮಸುಖ, ಸುಖ 
ವಾದ ಸಮಾಜ, ಈ ಎಲ್ಲದಕ್ಕೂ ಮಸಿಬಳಿದ ಶಾರನ್‌ಟೇಟ್‌ಳ ಕೊಲೆ ; ಕೊಲೆಗಾರ 
ಚಾರಲ್ಸ್‌ ವಾನಸನ್‌ ಮತ್ತು ಅವನ ಸಂಗಡಿಗರು. 
ಚಾರಲ್ಸ್‌ ಮಾನಸನ್‌ ಒಬ್ಬ ಹಂಚ್ಚನೋ, ಮತಾಂಧನೋ, ಕ್ರೂರಿಯೋ 
ಹಿಂಸೆ ಮಾಡುವುದರಲ್ಲಿ ಸಂತೋಷಗೊಳ್ಳುವ ಅಸ್ವಾಭಾವಿಕ ಜೀವಿಯೋ ತಿಳಿಯದು. 
ಅವನು ಕೆಲವು ಜನರಿಗೆ ತಾನು ಕ್ರಿಸ್ತನ ಅವತಾರ ಎಂಬ ನಂಬಿಕೆಯನಲ್ನ ಹುಟ್ಟಿ 
ಸಿದ್ಧನು. ಸುಖವಾಗಿರುವವರನ್ನು ಕಂಡರೆ ಅವನಿಗೆ ಸಹಿಸುತ್ತಿರಲಿಲ್ಲ. ಸುಖಿಗಳೆಲ್ಲ 
ಪಾತಕರು ; ಸುವಿಗೆ ಅರ್ಹರು. . ಕೊಲ್ಲುವುನರಲ್ಲಿಯೆ? ಒಂದು ಸುಖ, ಒಂದು ಆನಂದ, 
ಒಂದಂ ತೃಪ್ತಿ. ಬಂದೂಕಿನಿಂದ ಕೊಲ್ಲಬುರದು, ಸುಖವಾಗಿ ಸತ್ತುಹೋಗುತ್ತಾರೆ. 
ಚುಕುನಿನಿಂದ ಇರಿದ ಇರಿದು ಅವರು ಜ್ಞನವುಗಿಸುವುಗಲೇ ರಕ್ತ ಸೋರಿಸಿ, 


ಲಾಸ್‌ ಆಂಜಲಿಸ್‌ ಹಾಲಿವುಡ್‌ ಡಿಸ್ನಿಲ್ಯಾಂಡ್‌ ೧೯೭ 


ಸೋರಿಸಿ ಕೊಲ್ಲಬೇಕು. ಇದಿಷ್ಟೇ ಅವನ ತತ್ವವೆಂದು ಕಾಣುತ್ತದೆ. ಒಂದು ದಿನ 
ಅವನೂ ಅವನ ಅನುಯಾಯಿಗಳೂ ಶಾರನ್‌ಟೇಟ್‌ ಎಂಬ ಸಿನಿಮಾ ತಾರೆಯ ಮನೆಗೆ 
ನಂಗ್ಲಿ ಅವಳ ಮೈಮೇಲೆ ೨೯ ಗಾಯಗಳನ್ನು ಮಾಡಿ ಕೊಂದರು. ಇನ್ನೂ ಕೆಲವರನ್ನು 
ಕೊಂದರು. ಗೋಡೆಯ ಮೇಲೆ ಅವಳ ರಕ್ತದಿಂದ “ನಿನ್ನ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ 
ಅನುಭವಿಸಿದೆ” ಎಂದು ಬರೆದರು. ಆದು ಸಾಲದು ಎಂದು ಮಾನ್ಸನ್‌, ಅದೇ 
ಕೊಲೆಪಾತಕರಿಗೆ ಕೊಲ್ಲಂವ ವಿದ್ಯೆಯನ್ನು ಹೇಳಿಕೊಟ್ಟು ಸ, ಮರುದಿನ ಅವರು ಮತ್ತೊಬ್ಬ 
. ಗಂಡ ಮತ್ತು ಹೆಂಡತಿಯನ್ನು ಗುರುವಿನ ಬೋಧನೆಗನಂಗುಣವಾಗಿ ಚಾಕುಗಳಿಂದ 
ಕೊಂದರು. ಕೊಲೆಯ ಉದ್ದೇಶವನ್ನು ಕಂಡುಹಿಡಿಯಂವುದೇ ಪ್ರಾಸಿಕ್ಕೂಶನ್‌ಗೆ ಕಷ್ಟ 
ವಾಯಿತು. 

ಕೊನೆಗೆ ಅನೇಕ ತಿಂಗಳು ಎಳೆದಾಡಿ ಮಾನಸನ್‌ ಮತ್ತು ಅವನ ಸಂಗಡಿಗರು 
ಕೊಲೆಗಾರರು ಎಂದು ಕೋರ್ಟು ನಿರ್ಣಯಿಸಿತು. ಆದರೆ ಅಮೆರಿಕದ ಕೆಲವು ಪ್ರಾಂತ 
ಗಳಲ್ಲಿ ಈಗ ಮರಣದಂಡನೆ ಇಲ್ಲ. ಆದುದರಿಂದ ವಕಾನ್ಸನ್‌ ಮತ್ತು ಸಂಗಡಿಗರಿಗೆ 
ಜೀವಾವಧಿಶಿಕ್ಷೆ ಆಗಿದೆ. ನಾವು ಅಮೆರಿಕದಲ್ಲಿರುವಾಗಲೇ ಮಾನ್ಸನ್‌ಗೆ ಸೆರೆವಾಸವಾಗಿ 
೮ ವರ್ಷಗಳ ಮೇಲಾಗಿತ್ತು. ಅವನು “ತನಗೆ ಪೆರೋಲ್‌ ಮೇಲೆ ಹೊರಗೆ ಬರಲಂ 
ಅರ್ಹತೆಯಿದೆ ಬಿಡ:ಗಡೆಮಾಡಿ,'' ಎಂದು ಅರ್ಜಿ ಹಾಕಿಕೊಂಡಿದ್ದನಂ. ಸರ್ಕಾರ ಅವನ 
ಅರ್ಜಿಯನ್ನು ತಿರಸ್ಕರಿಸಿತು. ತಾನು ಯಾಕೆ ಕೊಲೆಯಾದೆ ಎಂಬಂದಂ ಕೂಡ ತಿಳಿಯದೆ 
ನಿರಪರಾಧಿಯಾಗಿ ನಡುರಾತ್ರಿಯಲ್ಲಿ ತನ್ನ ಸ ಓಂತಮನೆಯಲ್ಲಿ ರಾಕ್ಷಸರಿಂದ ಇರಿಯಲ್ಪ್ಬಟ್ಟು 
ಸತ್ತ ಶಾರನ್‌ಳನ್ನು ಕುರಿತು ನನಗೆ ಅತೀವ ದುಃಖವಾಯಿತು. ಅಮೆರಿಕದ ಈ 
ವೆ ಗ ಭವವೇನಂ ? ಮತ್ತೊಂದೆಡೆ ಈ ಹ )ದಯಹೀನ ಕಾಡುಪ್ರಾಣಿಗಳಿಗಿಂತಲೂ ಕ್ರೂರ 
ವಾದ ವರ್ತನೆಯೇನು ? ಆ ರಾತ್ರಿಯೆಲ್ಲ ನನಗೆ ಸರಿಯಾಗಿ ನಿದ್ರೆಯೇ ಬರಲಿಲ್ಲ. 

ಮಕ್ಕಳಿಗೆ ಹಾಲಿವುಡ್‌ಗಿಂತ ಡಿಸ್ನಿಲ್ಯಾಂಡ್‌ ಹೆಚ್ಚುಪ್ರಿಯವಾದಂದು ಆಶ್ಚರೈ 
ವಲ್ಲ. ಮುಂದೆ ನಾವು ಮೇಣದ ಪ್ರದರ್ಶನಾಲಯ ಮತ್ತು ಸಜೀವ ಕಲೆಯ ಅರಮನೆ 
(palace of living art) ಗೆ ಹೋದೆವು. ಅದೊಂದು ಆಕರ್ಷಣೀಯವಾದ 
ಅತ್ಯಂತ ದೊಡ್ಡದಾದ ಸಂಗ್ರಹಾಲಯ. ಅಲ್ಲಿ ಚಲನಚಿತ್ರ ತಾರೆಯರ, ನಾಯಕರ ಚಿತ್ರ 
ಗಳ ಅತಿ ಸುಂದರ ಸಾ ಿರಸ್ಯ ಭಂಗಿಗಳು, ದೃಶ್ಯಗಳು ಸುಮಾರು ಇನ್ನೂರ ಅರವತ್ತು 
ನಟನಟಿಯರದು-ಮೇಣದಲ್ಲಿ ಚಿತ್ರಿತವಾಗಿವೆ. ನಾವು ಹಿಂದೆ ನೋಡಿದ್ದ ಎಲ್ಲ 
ಪ್ರಸಿದ್ಧ ಚಿತ್ರಗಳ ಅತ್ಯಂತ ಆಕರ್ಷಣೀಯವಾದ-ಯಾವುವುಗಳನ್ನು ನಾವು ಎಂದೆಂದಿಗೂ 
ನೆನಪಿನಲ್ಲಿಟ್ಟುಕೊಳ್ಳಬೇಕೆಂದು ಬಯಸಿದ್ದೆ ವೋ-ಆವೆಲ್ಲ ಮೇಣದಲ್ಲಿ ಚಿತ್ರಿತವಾಗಿವೆ, 
ಟಿ. ವಿ. ಚಿತ್ರಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ''ಬೀವರ್ಲಿ ಹಿಲ್‌ ಬಿಲ್ಲೀಸ್‌ ಮತ್ತು ಸ್ಟಾರ್‌ 
ಟ್ರೇಕ್‌'' (806161) 81111011115, Star trek) ಇವುಗಳ ಮೇಣದ ಮಾದರಿಗಳು 
ಸಜೀವ ವ್ಯಕ್ತಿಗಳ ಸಜೀವ ಅಭಿನಯವನ್ನೇ ಮೀರಿಸಿದಷ್ಟು ನೈಜವಾಗಿವೆ. ಅಂತೋನಿ 


೧೯೮ ಅಮೆರಿಕದಲ್ಲಿ ಗೊರೂರು 


ಮತ್ತೂ ಕ್ಲಿಯೋಪಾತ್ರ, ಬೆನ್‌ಹ:ರ್‌, ಬಃಚ್‌ಕ್ಯಾಸಡಿ ಅಂಡ್‌ ದಿ ಸನ್‌ ಡಾನ್ಸ್‌ಕಿಡ್‌, 
ಈ ಸಿನಿಮಾಗಳ ದೃಶ್ಯಗಳೂ, ಕೆಲವು ಟಿ. ವಿ. ಚಿತ್ರಗಳ ದೃಶ್ಯಗಳೂ ಪ್ರದರ್ಶಿತವಾಗಿವೆ. 
ಡಾ| ಜಿವಾಗೊ ಎಂಬ ರಷ್ಯನ್‌ ಚಿತ್ರದ ಛಳಿಗಾಲದ ಜಾರುಬಂಡೆಯ ಮಂಂದೆ ನಿಂತಾಗ 
ಚಿತ್ರವನ್ನು ಮೊದಲು ನೋಡಿದಾಗ ನಮಗೆ ಉಂಟಾದ ಅನಂಭವದ ಜೊತೆಗೆ, ಈಗ 
ಮತ್ತೊಂದು ಮೇಣದಬತ್ತಿಯ ಪ್ರದರ್ಶನದಲ್ಲಿ ನೋಡಿದಾಗ ಅನುಭವವುಂಟಾಗುತ್ತದೆ 
(ಮೂರು ಆಯಾಮದಲ್ಲಿ). ನಾವು ಮೂಲಚಿತ್ರದಲ್ಲಿ ಬರಿ ಕಣ್ಣಿನಿಂದ ನೋಡುವುದು, 
ಕಿವಿಯಿಂದ ಕೇಳುವುದು ಎರಡನ್ನು ಮಾತ್ರ ಅನುಭವಿಸಿದ್ದೆ ವು. ಈಗ ಮೇಣದ ಆಕೃತಿ 
ಯಲ್ಲಿ-ವಾಸನೆಗಳು ಮತ್ತು ತಂಗಾಳಿ ಸಹ-ಅನಂಭವವಾಗುತ್ತದೆ. ಇಲ್ಲಿ ನಮ್ಮ ಕಲ್ಪನೆಗೂ 
ಅವಕಾಶವಿದೆ. ಯಾಕೆ:ದರೆ ಕೌಶಲದಿಂದ ಇರಿಸಿರುವ ದೊಡ್ಡ ಕನ್ನಡಿ ಮತ್ತು ಮೊಗ 
ಸಾಲೆಯ ಆಟದಿಂದ ನಾವು ದೃಶ್ಯದ ಮಧ್ಯೆ ಇರುವಂತೆ ಭಾಸವಾಗುತ್ತದೆ. ಸಜೀವ 
ಕಲೆಯ ಅರಮನೆಯಲ್ಲಿ, ಪ್ರಸಿದ್ಧರಾದ ಅನೇಕ ಕಲೆಗಾರರ ಚಿತ್ರಗಳಿಗೆ ಮೂರು ಆಯಕಾಮ 
ಗಳನ್ನು ಜೋಡಿಸಿ, ಸಜೀವವಾಗಿದ್ದರೆ ಹೇಗೋ ಹಾಗೆ ಮಾಡಿದ್ದಾರೆ. ಅವು, ಚಿತ್ರ 
ಗಾರನಿಗೆ ತನ್ನ ಮಾದರಿ ಪ್ರತಿವೆಂ ಹೇಗೆ ಕಾಣುತ್ತಿದ್ದಿತೋ ನಮಗೂ ಹಾಗೆಯೇ 
ಕಾಣುತ್ತವೆ. ಮೈಕೇಲ್‌ ಏಂಜೆಲೊವಿನ ""ಪಿಯಟ'' ಅದೇ ಬಂಡೆಯ ಕಲ್ಲಿನಿಂದ ಹಾಗೆಯೇ 
ನಿರ್ದಷ್ಟವಾಗಿ ಸೃಷ್ಟಿಸಲ್ಪಟ್ಟಿದೆ. ಹಾಗೆಯೇ "ದೇವಿಡ್‌''ನದೂ ಸಹ. ಆ ಕಲೆಯಂನ್ನು 
ನೋಡಿ ನಾವು ಆಶ್ಚರ್ಯದಿಂದಲೂ, ಮೆಚ್ಚಿಕೆಯಿಂದಲೂ ಮೂಕರಾಗುತ್ತೇವೆ. 

ನನಗೆ ಹಾಲಿವುಡ್‌ನಲ್ಲಿ, ಸಿನಿಮಾ ನಟಿನಟಿಯರಂ ಅವರ ವೆ ಭವ ಅಟ್ಟಹಾಸ 
ಗಳಿಗಿಂತ ಹೆಚ್ಚು ಆಕರ್ಷಣೀಯವಾಗಿ ತೋರಿದುದ, ಅಮೆರಿಕನ್‌ರು ಪ್ರತಿಯೊಂದು 
ವಿಷಯವನ್ನೂ ಹೇಗೆ ಮಕ್ಕಳ ಜ್ಞಾನಾಭಿವೃದ್ಧಿಗಾಗಿ ಉಪಯೋಗಿಸಿಕೊಳ್ಳುತ್ತಾರೆ 
ಎಂಬುದಂ. ಒಂದು ಗಂಟೆ ಕಾಲದೊಳಗೆ ಮಕ್ಕಳಿಗೆ, ತಮ್ಮ ಪೂರ್ವಜರು ಕಳೆದ ೬೦ 
ವರ್ಷಗಳಲ್ಲಿ ಹೇಗೆ ಜೀವಿಸಿದರಂ ಎಂಬ ಜ್ಞಾನ ಸುಲಭವಾಗಿ, ಆಕರ್ಷಣೀಯವಾಗಿ ಆ 
ಜೀವನ ಕ್ರಮದ ಪ್ರದರ್ಶನದಿಂದಲೇ ಆಗುತ್ತದೆ. ಎಲ್ಲವನ್ನೂ ನೋಡಿಕೊಂಡು ನವರ್ಮ 
ವಠಾರಕ್ಕೆ ಹಿಂದಿರುಗಿದಾಗ, ಮಕ್ಕಳಿಗೆ ಮತ್ತೊಂದು ಆನಂದ ಕಾದಿತ್ತು. “ಬಂಚ್‌ 
ಕ್ಯಾಸಡಿ ಅಂಡ್‌ ಸನ್‌ ಡಾನ್ಸ್‌ಕಿಡ್‌''ನಲ್ಲಿ ಅಭಿನಯಿಸಿದ ನಟಿ ನಾವು ಇಳಿದುಕೊಂಡಿದ್ದ 
ಶಾಲೆಯ ಡಾರ್ಮಿಟರಿಯ ಮಗ್ಗುಲ ಹೋಟಲಿನಲ್ಲಿ ಬಂದು ಇಳಿದಿದ್ದಾಳೆ ಎಂಬ ಸುದ್ದಿ 
ಉಪಾಧ್ಯಾಯನಿಯರಿಗೂ ಮಕ್ಕಳಿಗೂ ಗೊತ್ತಾಯಿತು. ಒಬ್ಬ ಉಪಾಧ್ಯಾಯಿನಿಗೆ ಆ 
ನಟಿಯ ಪರಿಚಯವೂ ಇತ್ತಂತೆ, ಉಪಾಧ್ಯಾಯಿನಿ ಮಗ್ಗಲು ಹೋಟಲಿಗೆ ಹೋಗಿ 
ನಟಿಯನ್ನು ಕಂಡು "ನಿಮ್ಮನ್ನು ನೋಡಲಂ ಮಕ್ಕಳು ಬಯಸುತ್ತಾರೆ" ಎಂದು ಬಿನ್ನವಿಸಿ 
ದಳು. ಆಕೆ “ಇಲ್ಲಿ ಬರಬೇಡಿ, ವಿಷಯ ಇನ್ನೂ ಹೆಚ್ಚು ಪ್ರಕಟವಾದರೆ ಜನ ಬಂದಂ 
ವಃಂತ್ತತ್ತಾರೆ. ನಾನೇ ಅಲ್ಲಿಗೆ ಬರುತ್ತೇನೆ'' ಎಂದ: ಹೇಳಿ, ನಮ್ಮಲ್ಲಿ ಬಂದು ಕುಳಿತು 
ಮಕ್ಕಳೊಂದಿಗೆ ಸ್ವಲ್ಪ ವೇಳೆ ಇದ್ದು ಹೋದಳು. 


ಹಾಸ 
[XN 
೧ 


ಲಾಸ್‌ ಆಂಜಲಿಸ್‌ ಹಾಲಿವುಡ್‌ ಡಿಸ್ನಿಲ್ಯಾಂಡ್‌ ೧೯೯ 


ಡಿಸ್ನಿಲ್ಕಾಂಡನ್ನ್ನ್ನ ನೋಡಿದ ಮೇಲೆ ಮಕ್ಕಳ ಆನಂದಕ್ಕೆ ಪಾರವೆಲ್ಲಿಯದು ? 
ಅವರಿಗೆ ಬಹಳ ಹೊತ್ತು ಆ ಪ್ರಾಣಿಗಳ ಮಾತು, ಡೊನಾಲ್ಡ್‌ ಡಕ್‌ನ ಧ್ವನಿ, 
ಪ್ರೇಮದ ತಿಗಣೆಯ (1೦೪ 008) ಕೀರಲು ಇವುಗಳ ಆನುಕರಣೆಯೇ ಆಗಿ 
ಹೋಯಿತು. ಡಿಸ್ನಿಲ್ಮಾಂಡಿನ ಧ್ವನಿಮುದ್ರಿಕೆಗಳಿಗೆ ನಾನಾ ಪ್ರಾಣಿಗಳ ಧ್ವನಿಗಳನ್ನು 
ಅನೇಕ ನಟಿಯರು, ಹುಡುಗಿಯರು ಉಸುರಿ, ಪ್ರಾಣಿಗಳ ಅಭಿನಯಂದೊಂದಿಗೆ ಅವು 
ಗಳನ್ನು ಕೂಡಿಸುತ್ತಾರೆ. ಇವೆಲ್ಲ ಮಕ್ಕಳಿಗೆ ತುಂಬ ಪ್ರಿಯ. ವಾಲ್ಟ್‌ಡಿಸ್ನೆ ಪ್ರಾಣಿ 
"ಗಳಿಂದ ಏನೆಲ್ಲ ಕೆಲಸಗಳನ್ನು ಮಾಡಿಸುತ್ತಾನೆ ; ಅವುಗಳ ಸ್ವಭಾವಗಳನ್ನು ಹೇಗೆ 
ದೃಶ್ಯಗಳಲ್ಲಿ ನಿರೂಪಿಸಿದ್ದಾನೆ, ಪ್ರಾಣಿಗಳ ನೆಪದಿಂದ ಮಾನವನ ಸ್ವಭಾವ, ಗುಣ 
ದೋಷ, ರಾಜನೀತಿ ಇವನ್ನೆಲ್ಲ ಹೇಗೆ ಪರ್ಯಾಯವಾಗಿ ತೋರಿಸಿದ್ದಾನೆ ಇವುಗಳನ್ನೆಲ್ಲ 
ನೋಡಿ ನನಗೆ ನಮ್ಮ ಪಂಚತಂತ್ರ ಕಥೆಗಳು ನೆನಪಾದವು, ನಾನು ಉಪಾಧ್ಯಾಯಿನಿ 
ಯರಿಗೆ “ಇಲ್ಲಿ ವಾಲ್ಫ್‌ಡಿಸ್ನೆ ಪ್ರಾಣಿಗಳ ಮೂಲಕ ಮಾಡಿಸಿರುವ ಕಥೆಗಳನ್ನು 
ಭಾರತದಲ್ಲಿ ಸಾವಿರಾರು ವರ್ಷಗಳ ಕೆಳಗೆ ಪ್ರಾಣಿಗಳೇ ಮಾಡಿದುವೆಂದು ನಮ್ಮವರು 
ಕಥೆಗಳಲ್ಲಿ ನಿರೂಪಿಸಿದ್ದಾರೆ. ಪ್ರಾಣಿಗಳಿಗೆ ಸಂಬಂಧಿಸಿದ ಕಥೆಗಳೇ ನಮ್ಮಲ್ಲಿ ನೂರಾರು ; 
ಆ ಕಥೆಗಳ ಮೂಲಕವೇ ರಾಜಕುಮಾರರಿಗೆ ನಮ್ಮಲ್ಲಿ ಗಂರುವೊಬ್ಬನು ಪೂರ್ವದಲ್ಲಿ 
ಸಕಲವಿದ್ಯೆಗಳನ್ನೂ ಕಲಿಸಿದನು'' ಎಂದು ಹೇಳಿದೆ. ಉಪಾಧ್ಯಾಯಿನಿಯರು ಮಾತ 
ನಾಡುವುದಕ್ಕೆ ಮಂಂಚೆಯೇ ಮಕ್ಕಳೆ “ಪ್ರಾಣಿಗಳ ವಿಷಯವಾಗಿ ನಮಗೆ ಕೆಲವು 
ಕಥೆಗಳನ್ನು ಹೇಳಿ'' ಎಂದು ಒಂದೇ ಉಸುರಿಗೆ ಕೂಗಿದರು. ನನಗೆ ತತ್‌ಕ್ಷಣ ಒಂದು 
ಕಥೆಯೂ ನೆನಪಿಗೆ ಬರಲಿಲ್ಲ. ನಾನು “ಇವತ್ತಿಗೆ ನಿವಂಗೆ ಬೇಕಾದಷ್ಟು ಆಗಿದೆ ನಾಳೆ 
ನೋಡೋಣ, ಊಟಮಾಡಿ ಮಲಗಿಕೊಳ್ಳಿ” ಎಂದೆ. ಮಕ್ಕಳು ನಮಗೆ "ಪ್ರಾಣಿಗಳ 
ಕಥೆ ಬೇಕು ; ನಮಗೆ ಪ್ರಾಣಿಗಳ ಕಥೆ ಬೇಕು'' ಎಂದು ರಾಗವಾಗಿ ಹೇಳುತ್ತ ತಾಳಕ್ಕೆ 
ಸರಿಯಾಗಿ ಚಪ್ಪಾಳೆ ತಟ್ಟತೊಡಗಿದರು. ಉಪಾಧ್ಯಾಯರಂ “ನೀವಾಗಿಯೇ ಇದಕ್ಕೆ 
ಸಿಕ್ಕಿ ಹಾಕಿಕೊಂಡಿರಿ. ಕಥೆ ಹೇಳದೆ ವಿಧಿಯಿಲ್ಲ ಎಂದರಂ. ನನಗೆ ಏನು ಮಾಡಿದರೂ 
ತತ್‌ಕ್ಷಣ ಕಥೆ ಹೊಳೆಯಲಿಲ್ಲ. 

ಇದ್ದಕ್ಕಿದ್ದಂತೆ ಕಾಗೆ ಕೃಷ್ಣಸರ್ಪವನ್ನು ಕೊಲ್ಲಿಸಿದ ಕಥೆ ನೆನಪಿಗೆ ಬಂತು 
ಕಥೆಯನ್ನು ಆದಷ್ಟು ಸರಳವಾಗಿ ಹೇಳಿದೆ. ಕಾಗೆ, ನರಿ, ಸರ್ಪ. ಅನಂತರ ಕಾಡಿನಲ್ಲಿ 
ಇತರ ಪ್ರಾಣಿಗಳನ್ನು ತಿಂದು ಜೀವಿಸುತ್ತಿದ್ದ ಸಿಂಹವನ್ನು, ಮೊಲ, ಬಾವಿಯಲ್ಲಿ ಸಿಂಹದ 
ನೆರಳನ್ನು ತೋರಿಸಿ, ಬಾವಿಗೆ ಹಾರಿಸಿ ಕೊಂದಂದನ್ನು ಹೇಳಿದೆ. ಸಿಂಹವನ್ನು ಮಕ್ಕಳು 
ನೋಡಿರಲಿಲ್ಲ. ಮೇಟ್ರೊ ಗೋಲ್ಡ್‌ ವಿನ್‌ ಮೇಯರ್‌ ಕಂಪನಿಯ ಚಿತ್ರಗಳ ಪ್ರಾರಂಭದ 
ಸಂಕೇತ ಅದೆಂದು ಹೇಳಿದಾಗ ತಿಳಿದುಕೊಂಡರು. ಬಾವಿಯನ್ನು ಕೂಡ ಹುಡುಗರೆಂ 
ನೋಡಿರಲಿಲ್ಲ. ಎಲ್ಲೆಲ್ಲಿಯೂ ಬಿಸಿನೀರು-ತಣ್ಣೀರು ನಲ್ಲಿಯಲ್ಲಿ ಹರಿಯುತ್ತಿರುವಾಗ 
ಬಾವಿಯನ್ನು ನೋಡುವುದೆಲ್ಲಿ ? ಆದರೂ ಕಥೆ ಅವರಿಗೆ ಅರ್ಥವಾಯಿತು. ಅನಂತರ 


೨೦೦ ಅಮೆರಿಕದಲ್ಲಿ ಗೊರೂರು 


ಸಿಂಹ ತನ್ನ ಮೈಮೇಲೆ ಹತ್ತಿ ಓಡಾಡಿದ ಇಲಿಯನ್ನು ಕೊಲ್ಲದೆ ಬಿಟ್ಟುದರಿಂದ, ಸಿಂಹ 
ಬಲೆಗೆ ಬಿದ್ದಾಗ, ಇಲಿ ಬಂದು ಅದರ ಒಂಧನ ಬಿಡಿಸಿದುದನ್ನು ಹೇಳಿದೆ. ಮಕ್ಕಳು 
ಅತ್ಯಂತ ಗಂಭೀರವಾಗಿ ನಿಶ್ಯಬ್ದವಾಗಿ ಕುಳಿತು ಏಕಾಗ್ರತೆಯಿಂದ ಕಥೆಯನ್ನು 
ಸವಿಯುತ್ತಿದ್ದರು.. "ಇನ್ನೊಂದು ಕಥೆ ಮತ್ತೊಂದು ಕಥೆ” ಎಂದು ಹೆಂಡುಗರಂ 
ಕೂಗುತ್ತಲೇ ಇದ್ದರು. ನಾನು ಎರಡು ಹಂಸಗಳು ಆವೆಂಯನ್ನು ಮಾನಸ ಸರೋವರಕ್ಕೆ 
ಹಾರಿಸಿಕೊಂಡು ಹೋಗುತ್ತಿದ್ದಾಗ, ಆಮೆ ಜಾಯಿ ಬಿಟ್ಟು ಕೆಳಕ್ಕೆ ಬಿದ್ದು ಸತ್ತುದನ್ನು 
ಹೇಳಿದೆ. ಹುಡುಗರು ಅಯ್ಕೊ ಪಾಪ (wht ೩ pty !) ಎಂದು ಕೊರಗಿದರು. 
ಅವರ ಕನಿಕರ ನಿಜವಾಗಿತ್ತು. ಮುಂದೆ ನರಿ, ಕಾಗೆ ಬಾಯಿಂದ-ಹೊಗಳಿ-ಮಾಂಸ 
ಕಿತ್ತುಕೊಂಡ ಕಥೆ ಹೇಳಿದೆ. ಒಂದಂ ಹುಡುಗಿ ""ನಾನಂ ಕಾಗೆಯಾಗಿದ್ದರೆ ಏನು 
ಮಾಡುತ್ತಿದ್ದೆ ಬಲ್ಲಿರಾ ?'' ಎಂದು ಕೇಳಿದಳೆ. ಇನ್ನೊಬ್ಬಳು “ಏನು ಮಾಡುತ್ತಿದ್ದೆ ?'' 
ಎಂದಳು. ಹುಡುಗಿ "ಮಾಂಸವನ್ನು ಕಾಲಿನಿಂದ ಕಚ್ಚಿಕೊಂಡು ಅನಂತರ ಮಾತನಾಡು 
ತ್ತಿದೆ? ಎಂದಳು. ಆ ಮೊದಲೇ ಹಂಸ ಮತ್ತು ಆವೆಂಯ ಕಥೆಯನ್ನು ಕೇಳಿದ್ದ ಒಬ್ಬ 
ಹುಡುಗ "ಆ ಉಪಾಯದಿಂದ ಆಮೆ ಉಳಿದುಕೊಳ್ಳಲು ಸಾಧ್ಯವಾಗಂತ್ತಿರಲಿಲ್ಲ'' ಎಂದ. 
ಮತ್ತೊಬ್ಬಳು ಹುಡುಗಿ “ಬಾಯಿ ತೆರೆಯದೇ ಇರುವುದರ ಸಮಾನ ಯಾವುದೂ 
ಇಲ್ಲ'' ಎಂದಳು. 

ಮುಂದೆ ಕಥೆಗೆ ಮತ್ತೆ ಕೇಳಿಕೆ ಬಂದಾಗ ನಾನು ಕಪಿ, ಬೆಕ್ಕುಗಳಿಗೆ ಬೆಣ್ಣೆ ಹಂಚಿದ 
ಕಥೆ ಹೇಳಿದೆ. ಬೆಕ್ಕು ಅವರಿಗೆಲ್ಲ ಅತಿ ಪ್ರಿಯವಾದ ಪ್ರಾಣಿ. ಮುಂದೆ ನಾನು ಮೊಸಳೆ 
ಕಪಿಯ ಕರುಳಿಗಾಗಿ ಕಪಿಯನ್ನ ಹೆಗಲಿನ ಮೇಲೆ ಕೂರಿಸಿಕೊಂಡು ಹೋಗಿ, ಕಪಿ 
ತಪ್ಪಿಸಿಕೊಂಡ ಉಪಾಯವನ್ನು ಹೇಳಿದೆ. ಮಕ್ಕಳೆಲ್ಲ ಸುಮ್ಮನೆ ಕಂಣಿದಾಡಿಬಿಟ್ಟರಂ. 
ಕೊನೆಯದಾಗಿ ಇನ್ನೊಂದು ಕಥೆಯನ್ನು ಹೇಳಲೇಬೇಕೆಂದು ಮಕ್ಕಳೆಲ್ಲ ಪೀಡಿಸಿದುದ 
ರಿಂದ, ಹುಲಿವೇಷದ ಕತ್ತೆಯ ಕಥೆಯನ್ನು ಹೇಳಿದೆ. ಹುಡುಗರಾರೂ ಕತ್ತೆಯನ್ನು 
ಕಂಡಿರಲಿಲ್ಲ. ಅದರೆ ಕುದುರೆಯನ್ನು ನೋಡಿದ್ದರು. ದೂರದಲ್ಲಿ ಕತ್ತೆಯು ಕಿರುಚಿದು 
ದನ್ನು ಕೇಳಿ, ಈ ಕತ್ತೆ ಕಿರುಚಿದ ಸಂಗತಿ ಅವರಿಗೆ ಅತ್ಯಂತ ವಿನೋದವಾಯಿತು. 
ಅವರು ಒಬ್ಬರನ್ನೊಬ್ಬರು "ನೀನು ಹುಲಿವೇಷದ ಕತ್ತೆ, ನೀನಂ ಹುಲಿವೇಷದ ಕತ್ತೆ" 
ಎಂದೆಲ್ಲ ಹಾಸ್ಯಮಾಡುತ್ತ ರಾತ್ರಿಯನ್ನು ಕಳೆದರು. 

ಬೆಳಿಗ್ಗೆ ನನಗೆ ಮತ್ತೊಂದು ಸಂತೋಷಕರವಾದ ಆಶ್ಚರ್ಯ ಕಾದಿತ್ತು. ಅನೇಕ 
ಬಾಲಕ-ಬಾಲಕಿಯರು ನಾನು ಹೇಳಿದ ಪಂಚತಂತ್ರದ ಕಥೆಗಳನ್ನೆಲ್ಲ ಕಾಗದಗಳ ಮೇಲೆ 
ಚಿತ್ರೀಕರಿಸಿದ್ದರು. ಬಿಳಿಯ ಕಾಗದಗಳ ಮೇಲೆ ಕೆಂಪು ಅಥವಾ ನೀಲಿ ಬಣ್ಣದಲ್ಲಿ ಕಾಗೆ, 
ನರಿ, ಸಿಂಹ ತನ್ನ ನೆರಳನ್ನು ಕಂಡು ಬಾವಿಗೆ ಬಿದ್ದುದು, ಮೊಸಳೆಯ ಬೆನ್ನಿನ ಮೇಲೆ 
ವಾನರ ಹೋದುದು, ಎರಡು ಬಕಗಳು ಕಚ್ಚಿಕೊಂಡು ಹಾರುತ್ತಿದ್ದ ಕೋಲನ್ನು ಆವೆಂ 
ಬಾಯಲ್ಲಿ ಕಚ್ಚಿಹೋಗುತ್ತಿರುವುದು--ಅನೇಕ ಪ್ರಾಣಿಗಳನ್ನು ಅವರು ಬರಿಯ ಚಿತ್ರದಲ್ಲಿ 


ಲಾಸ್‌ ಆಂಜಲಿಸ್‌ ಹಾಲಿವುಡ್‌ ಡಿಸ್ನಿಲ್ಯಾಂಡ್‌ ೨೦೧ 


ನೋಡಿದ್ದಿರಬೇಕು. ಎಲ್ಲವನ್ನೂ ತುಂಬ ಚೆನ್ನಾಗಿ ಚಿತ್ರಿಸಿದ್ದರು. ಮಕ್ಕಳು ಮೊದಲು 
ಬರೆಯುವುದೇ ಚಿತ್ರ. ಮಂಕ್ಕಳ ಆನಂದ ಸಂಭ್ರಮ ನೋಡಿ ನನಗೆ ತುಂಬ ಸಂತೋಷ 
ವಾಯಿತು. ನಾನು (ಶಂಕರ್ಸ್‌ ವೀಕ್ಷಿ, ಶಂಕರ್ಸ್‌ ಕಾಂಪಿಟಿಶನ್‌ ಫಾರ್‌ ಚಿಲ್ಡರನ್‌ ) 
ಪ್ರಪಂಚದ ಬಾಲಕರಿಗೆಲ್ಲ ಭಾರತದಲ್ಲಿ ಚಿತ್ರಗಾರ '"ಶಂಕರ್‌'' ಏರ್ಪಡಿಸುವ ಚಿತ್ರ 
ಪೈಪೋಟಿ, ಇವುಗಳ ವಿಷಯ ತಿಳಿಸಿದೆ. ಶಂಕರ್‌ ಪೈಪೋಟಿಯ ವಿಳಾಸವನ್ನು ಸಹ 
ಅವರು ನನ್ನಿಂದ ಕೇಳಿ ಪಡೆದರು. 
ಮಕ್ಕಳು ಆನೆಯ ಚಿತ್ರವನ್ನು ನೋಡಿದ್ದುದೇ ಹೊರತು ಜೀವದ ಆನೆಯನ್ನು 
ನೋಡಿರಲಿಲ್ಲ. ಆದರೂ ಅವರು ಆನೆ ಚಿತ್ರವನ್ನು ಚೆನ್ನಾಗಿ ಬರೆದಿದ್ದರು ಇಂಡಿಯಾ 
ದಲ್ಲಿ ಆನೆಯ ಜೂಜಂ, ಒಂಟೆ ಜೂಜು ಇದೆಯೇ ಎಂದೆಲ್ಲ ಕೇಳಿದರಂ. . ನಾನಂ 
“ಪಂಡಬೇರ್‌ (ಕರಡಿ) - (ಪಂಡಬೇರ್‌ ಅಮೆರಿಕದ ಮಕ್ಕಳಿಗೆ ಅತ್ಯಂತ ಪ್ರಿಯವಾದ 
ಪ್ರಾಣಿ) ಜೂಜಿದೆಯೆ ?'' ಎಂದು ಕೇಳಿದೆ. ಒಬ್ಬ ಹುಡುಗ "ಇದೆ ಸರ್ಕಸ್ಸಿನಲ್ಲಿ'' 
ಎಂದ. ಉಪಾಧ್ಯಾಯಿನಿಯರೂ ಸಹ ಪಂಚತಂತ್ರದ ಹೆಸರನ್ನೇ ಕೇಳಿರಲಿಲ್ಲ ಅವರು 
“ನನಗೆ ಕಥೆಯನ್ನು ಹೇಳಬೇಕೆಂದು ಮಕ್ಕಳು ಯಾವಾಗಲೂ ಪೀಡಿಸುತ್ತವೆ. 
ಹೇಳಿದ್ದನ್ನೇ ಹೇಳಿ, ಹೇಳಿ, ಇಬ್ಬರಿಗೂ ಬೇಸರಿಕೆಯಾಗಿದೆ, ಭಾರತೀಯ ಸಾಹಿತ್ಯದಲ್ಲಿ 
ಎಷ್ಟೊಂದು ಸೊಗಸಾದ ಮಕ್ಕಳ ಕಥೆಗಳಿವೆ. ಪಂಚತಂತ್ರದ ಇಂಗ್ಲಿಷ್‌ ಭಾಷಾಂತರ 
ನಮಗೆ ಕಳುಹಿಸಿ'' ಎಂದು ಕೇಳಿದರು. ನಾನು ಭಾರತಕ್ಕೆ ಹಿಂದಿರುಗಿದ ನಂತರ ಅವರಿಗೆ, 
ರೈಸ್‌ ಡೇವಿಡ್ಸ್‌ರ ಗದ್ಯ ಪದ್ಯಾತ್ಮಕವಾದ ಭಾಷಾಂತರವನ್ನು ಕಳುಹಿಸಿದೆ. ಆ 
ವಂಕ್ಕಳೂ ಸಹ ನಾನು ಹೇಳಿದ ಕಥೆಗಳು ತಮಗೆ ತುಂಬ ಪ್ರಿಯವಾಗಿದ್ದು ವೆಂದೂ, 
ನಾನಂ ಮತ್ತೆ ಅವರ ನಡುವೆ ಹೋಗಿ ಇಂತಹ ಕಥೆಗಳನ್ನು ಹೇಳಬೇಕೆಂದೂ- ತಮ್ಮ 
ರುಜಂಹಾಕಿ-ಕಾಗದ ಬರೆದಿದ್ದಾರೆ. ನಾನು ಇತರೆ ಕೆಲವು ಸಂದರ್ಭಗಳಲ್ಲಿ ಭಾಷಣ 
ಮಾಡಿದಾಗಲೂ, ಆ ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಮೆಚ್ಚಿಕೆ ವ್ಯಕ್ತಪಡಿಸಿ ಕಾಗದ 
ಬರೆದಿದ್ದಾರೆ. ಇದು ಅವರ ಒಂದು ಪದ್ಧತಿಯೇ ಏನೋ. ಹೀಗೆ ನಾವು ಹಾಲಿವುಡ್‌ 
ತಾರೆಯರ ವೈಭವ, ಜಗಜ್ಕೋತಿ ಬೆಡಗು, ದಿಗ್‌ದಿಗಂತಗಳಲ್ಲಿ ಹರಡಿರುವ ಖ್ಯಾತಿ, 
ಸೌಂದರ್ಯ ಪರಾಕಾಷ್ಠೆ ಇವುಗಳನ್ನು ನೋಡಲು ಹೋದರೂ, ಮಕ್ಕಳ ಸಜೀವ ಚೈತನ್ಯ 
ದಾಯಕ ಸಹವಾಸದಲ್ಲಿ-ನಟನಟಿಯರನ್ನು ನೋಡುವುದನ್ನು ಮರೆತೇ ಹಿಂದಿರುಗಿದೆವು. 


ಅಮೆರಿಕನ್‌ ದೂರದರ್ಶನ 


ಅಮೆರಿಕದವರು ಸದಾ ಉದ್ಯೋಗಶೀಲರೂ, ದಕ್ಷರೂ, ವಸ್ತುಗಳ ಉತ್ಪಾದಕರೂ 
ಆಗಿರುವಂತೆ, ತಮ್ಮ ಪದಾರ್ಥಗಳನ್ನು ಹೇಗೆ ವಾರುವುದು ಎಂಬುದರ ಜಪವನ್ನೇ 
ಇಪ್ಪತ್ತುನಾಲ್ಕು ಗಂಟೆಯೂ ಮಾಡುತ್ತಿರುತ್ತಾರೆ. ಟೆಲಿವಿಷನ್‌ ಅಮೆರಿಕನ್‌ರ 
ಜೀವನದಲ್ಲಿ-ಮಕ್ಕಳು, ಯುವಕರು, ಮುದುಕರು-ಎಲ್ಲರಿಗೂ ಬಹುಮುಖ್ಯವಾದ 
ಅಂಶ, ಅನೇಕರಿಗೆ ಟೆಲಿವಿಷನ್‌ ನೋಡಂವುದೇ ಒಂದು ಕೆಲಸ. ಟೆಲಿವಿಷನ್‌ ಕಾರ್ಯಕ್ರವು 
ಗಳನ್ನು ರಚಿಸಿ, ರೂಪಿಸಿ, ಪ್ರಸಾರಮಾಡುವ ಕಂಪನಿಗಳೇ ಬೇಕಾದಷ್ಟು ಇವೆ. 
ಅಮೆರಿಕನ್‌ ಬ್ರಾಡ್‌ಕ್ಯಾಸ್ಟಿಂಗ್‌ ಕಂಪನಿ, ನ್ಯಾಷನಲ್‌ ಬ್ರಾಡ್‌ಕ್ಕ್ಯಾಸ್ಟಿಂಗ್‌ ಕಾರ್ಪೊರೇಷನ್‌ 
ಇನ್ನೂ ಎಷ್ಟೋ ಕಾರ್ಪೊರೇಷನ್‌ಗಳೆ. ನಮ್ಮೆ ಕನ್ನಡಿಗ ಮಳೂರಿನ ಸಂಪತ್‌ 
ಕಂಮಾರ್‌ ಎಂಬುವರು ಸಹ-ಇವರು ಉದ್ಯೋಗದಿಂದ ಇಂಜನೀಯಂರಂ- ಕೆಲವು 
ಕನ್ನಡಿಗರ ಸಹಕಾರದೊಡನೆ, ಭಾರತದ ಆಧುನಿಕ ಪ್ರಾಚೀನ ವೆ ಭವಗಳನ್ನು ನಿರೂಪಿ 
ಸಂವ ಟೆಲಿವಿಷಸ್‌ ಪ್ರದರ್ಶನಗಳನ್ನು ತಯಾರಿಸಿದ್ದಾರೆ ತಯಾರಿಸುತ್ತಿದ್ದಾರೆ. ಅವರೆ 
ಸೃಷ್ಟಿಗಳು ಪ್ರದರ್ಶಿತವಾಗುವ ಒಂದು ಬ್ರಾಡ್‌ಕ್ಯಾಸ್ಟಿಂಗ್‌ ಕಾರ್ಪೊರೇಷನ್‌ಗೆ ನಾವು 
ಹೋಗಿದ್ದೆವು. ಅದೊಂದು ಅಸಾಧ್ಯವಾದ ಕಟ್ಟಡ. ಆಲ್ಲಿ ಜನಗಳೆಷ್ಟೊ, ಚಿತ್ರ 
ತಯಾರಕರೆಷೊ ಶೀ, ಸ್ಟುಡಿಯೋಗಳು, ಸೆಟ್‌ಗಳು, ಗೊಂದಲವೋ ಗೊಂದಲ. ಟೆಲಿವಿಷನ್‌ 
ಪ್ರಸಿದ್ಧಿ, ಅಮೆರಿಕದಲ್ಲಿ ಜನಪ್ರಿಯತೆ ಮತ್ತು ಉಪಯುಕ್ತತೆಯ ತುದಿಯನ್ನ 
ಮುಟ್ಟಿದೆ. 

ಟೆಲಿವಿಷನ್‌ ಅಮೆರಿಕದಲ್ಲಿ ವ್ಯಾಪಾರ ಮತ್ತು ಮನರಂಜನೆಯ ಮಂಖ್ಯ ಸಾಧನ. 
ಪ್ರತಿ ಮನೆಯಲ್ಲಿಯೂ, ಕೆಲವು ಮನೆಗಳಲ್ಲಿ ಎರಡೂ ಸಹ-ಮಕ್ಕಳಿಗೆ ಬೇರೆಯೆ. ಅದರಲ್ಲಿ 
ಬೇರೆ ಪಥಗಳಲ್ಲಿ (ಚಾನಲ್‌) ಅವರಿಗಾಗಿಯೇ ಶೆ ಕ್ಷಣಿಕ ಮತ್ತು ಬಾಲಮನೋರಂಜನೆಯ 
ಕಾರ್ಯಕ್ರಮವನ್ನು ತೋರಿಸುತ್ತಾರೆ. ಆದರೆ ಚಿಕ್ಕ ವಯಸ್ಸಿನ ಬಾಲಕ-ಬಾಲಕಿಯರೂ 
ಸಹ ಅವುಗಳನ್ನು ನೋಡದೆ, ದೊಡ್ಡವರಿಗಾಗಿ ಇರುವ ಟೆಲಿವಿಷನ್‌ಗೇ ಬರುತ್ತಾರೆ. 
ಅಮೆರಿಕ ಟೆಲಿವಿಷನ್‌ ಮುಖ್ಯವಾಗಿ ವ್ಯಾಪಾರೀ ಸಾಧನ. ಅಮೆರಿಕದಲ್ಲಿ ಯಾವುದೂ 
ವ್ಯಾಪಾರವಾಗಬೇಕು, ವ್ಯಾಪಾರೀ ಸಾಧನವಾಗಬೇಕು. ಹಾಗಾದರೆ ಅದು ಎಷ್ಟೇ, 
ಅಲ್ಪವಾದುದಾಗಿರಲಿ, ತುಚ್ಛವಾದುದಾಗಿರಲಿ ಅದಕ್ಕೆ ಒಂದು ಸ್ಥಾನ ಸಿಕ್ಕಿತ್ತದೆ 
ದೇವರು ಸಹ ವ್ಯಾಪಾರವಾಗುವ ಒಂದು ಮಾಲು ಆಗಿ ಬಂದರೆ, ಎಲ್ಲ ಅಮೆರಿಕನ್‌ರೊ 
ಅತ್ಯಂತ ಗಾಢವಾದ ಭಕ್ತರಾಗ:ವುದರಲ್ಲಿ ಸಂದೇಹವಿಲ್ಲ. ಅಮೆರಿಕನ್‌ರು ಕೇಳುವುದರ 
ಒಂದೇ ಪ್ರಶ್ನೆ. "ಅದು ಡಾಲರ್‌ ಆಗುತ್ತದೆಯೆ ?'' ವಸ್ತುಗಳನ್ನು ಹೀಗೆ ಡಾಲರ್‌ 


ಅಮೆರಿಕನ್‌ ದೂರದರ್ಶನ ೨೦೩ 


ಆಗಿ ಪರಿವರ್ತಿಸಂವುದರಲ್ಲಿ ಟೆಲಿವಿಷನ್‌ ಪಾತ್ರ ಅತಿ ಪ್ರಾಮುಖ್ಯವಾದುದು. ಅಮೆರಿಕನ್‌ 
ಟೆಲಿವಿಷನ್‌ ಕೆಲಸವೇ ವ್ಯಾಪಾರದ ವಸ್ತುಗಳನ್ನು ನಿತ್ಯವೂ ಅನೇಕ ಸಲ-ನೋಡಂವ 
ವರಿಗೆ, ತೀರ ಬೇಸರಿಕೆ ಹುಟ್ಟಿಸುವವರೆಗೆ ಪ್ರದರ್ಶನ ಮಾಡುವುದು. ಈ ಪ್ರದರ್ಶನ 
ಗಳಿಗೆ ಬೆಲೆ ಸಹ ತೀರ ಅಧಿಕ. ಅತಿ ಕಡಿಮೆ ಬೆಲೆಯೆಂದರೆ ಒಂದು ನಿಮಿಷಕ್ಕೆ ಎಂಬತ್ತು 
ಸಾವಿರ ಡಾಲರು ; ಅತಿ ಹೆಚ್ಚು ಬೆಲೆಯೆಂದರೆ ಒಂದು ನಿಮಿಷಕ್ಕೆ ನಾಲ್ಕು ಲಕ್ಷ ಡಾಲರು. 
ಬರಿ ವ್ಯಾಪಾರ ವಸ್ತುಗಳ ಜಾಹಿರಾತನ್ನು-ನಿತ್ಯ-ಯಾರು ನೋಡುತ್ತಾರೆ ? ಆದುದರಿಂದ 
ಟೆಲಿವಿಷನ್‌ ಕಂಪನಿಗಳು ದಿನದಿನದ ವಂಖ್ಯಸುದ್ದಿಗಳು, ರಾಜಕೀಯ ಮಹದಂಶಗಳು, 
ಅತ್ಯುತೃಷ್ಟವಾದ ಫಿಲ್ಮ್‌ಗಳು, ಕ್ರೀಡಾ ಪಂದ್ಯಗಳು ಇವುಗಳನ್ನೆಲ್ಲ ಪ್ರದರ್ಶಿಸುತ್ತ- 
ಮಧ್ಯೆ ಮಧ್ಯೆ ಅತ್ಯಂತ ಸ್ವಾರಸ್ಕವಾದ ಸ್ಥಳಗಳಲ್ಲಿ ಸಹ ನಿಲ್ಲಿಸಿ, ಜಾಹೀರಾತನ್ನು 
ಪ್ರದರ್ಶಿಸಿ,. ಮತ್ತೆ ಫಿಲ್ಮ್‌ನ್ನು ಮುಂದುವರಿಸುತ್ತಾರೆ. ಜನರಿಗೆ ಬೇಕಾಗಿರುವುದು 
ಫಿಲ್ಮೇ ಹೊರತು ಜಾಹೀರಾತಲ್ಲ. ಆದರೆ ಟಿ.ವಿ. ಯವರು ಜಾಹೀರಾತನ್ನು ಪ್ರೇಕ್ಷಕರ 
ಗಂಟಲಿನಲ್ಲಿ ಅವರು ಬೇಡವೆಂದರೂ ತುರುಕುತ್ತಾರೆ. ಫಿಲ್ಮ್‌ಗೆ ಟಿ.ವಿ. ಯವರೇ ದುಡ್ಡು 
ಕೊಟ್ಟುಕೊಳ್ಳಬೇಕು. ಆದರೆ ಜಾಹೀರಾತಿನವರು ತಮ್ಮ ಪರ್ದಾಥದ ಪ್ರಚಾರಕ್ಕೆ 
ಹಣ ಕೊಡುತ್ತಾರೆ. ಫಿಲ್ಮ್‌ ಎಷ್ಟೇ ಸ್ವಾರಸ್ಯವಾಗಿರಲಿ, ಅಥವಾ ರಾಜಕೀಯ ಸುದ್ದಿ 
ಎಷ್ಟೇ ಮಂಖ್ಯವಾದದ್ದಾಗಿರಲಿ-ಕಾರ್ಟರ್‌ರ ಎನರ್ಜಿ ಬಿಲ್‌, ಅಥವಾ ಸಾದತ್‌ರ 
ಇಸ್ರೇಲ್‌ ಪ್ರವಾಸ, ಅಪಹರಿಸಿರುವ ವಿಮಾನಗಳ್ಳರ ಜೊತೆ ಸಂಧಾನದ ವಕಾತಂಕತೆ 
ಯಕಾವುದೇ ಇರಲಿ ಅದು ವ್ಯಾಪಾರಿ ಜಾಹೀರಾತಿಗೆ ಸ್ಮಳ ಮಾಡಿಕೊಡಬೇಕು, 

ಇನ್ನು ಆ ಜಾಹೀರಾತುಗಳಲ್ಲಿ ಇರುವುದಾದರೂ ಏನು ? ಎಲ್ಲಕ್ಕಿಂತ ಮುಖ್ಕ 
ವಾದುದು : ಆಹಾರಪದಾರ್ಥ. ಅವೆಂರಿನ್‌ರುಂ ಆಹಾರವನ್ನು ಬಹಳ ತಿನ್ನುತ್ತಾರೆ. 
ಇಷ್ಟಾದರೂ ಅಲ್ಲಿ ಬಡವವೆನಿಸಿಕೊಳ್ಳುವವನೂ ಸಹ ತನ್ನ ಆದಾಯದಲ್ಲಿ ಆಹಾರಕ್ಕೆ 
ಶೇಕಡ ಹತ್ತ ಮಾತ್ರ ಆಗುತ್ತದೆಂದು ಹೇಳುತ್ತಾನೆ. ಕಾಫಿ, ಬ್ರೆಡ್‌, ಬಿಸ್ಕತ್‌, ಚಿಕನ್‌ 
ಬೀಫ್‌, ಲಾಬಸ್ಟರ್‌, ಹೇರ್‌ಕ್ರೀಂ, ಸಾಬೂನು, ಸಿಗರೇಟ್‌, ಶೌಚದ ಕಾಗದ' 
ಮೋಟಾರು, ಬಟ್ಟೆಗಳಂ, ಮನೆಗಳು, ಮನೆ ಸಲಕರಣೆ, ಸೆಂಟ್‌, ಹಲ್ಲುಪೇಸ್ಟ್‌ 3 ನಾನಾ 
ಬಗೆಯ ಮದ್ಯಗಳು, ಹಣದ ಠೇವಣಿಗಾಗಿ ಆಕರ್ಷಣೆಗಳು-ಹೀಗೆ ಎಲ್ಲ ಸಾಧನಗಳನ್ನೂ 
ಜಾಹೀರಾತಿಗಾಗಿ ಉಪಯೋಗಿಸುತ್ತಾರೆ. ಅತ್ಯುತೃಷ್ಟ ನಟನಟಿಯರೂ ತಮ್ಮ 
ಆಕರ್ಷಕ ಅಭಿನಯದ ಮಧ್ಯೆ ನಿಲ್ಲಿಸಿ, ಯಾವುದೋ ತಿಂಡಿಯನ್ನೋ, ಶೌಚದ ಕಾಗದ 
ವನ್ನೋ ಜಾಹೀರು ಮಾಡುತ್ತಾರೆ. ಅದು ಅಸಹ್ಯವೂ, ಅಪ್ಪಕೃತವೂ, ಅಲ್ಬವೂ ಆದ 
ಕಾರ್ಯವಾಗಿ ತೋರುತ್ತದೆ. ನನಗಂತೂ ಲಳ್ಳಿಯನ್ನು ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕುದಿಯುವ 
ಎಣ್ಣೆ ಬಾಂಡಲಿಗೆ ಹಾಕುವುದು, ವಿಂನಿನ ಜಾಹಿರಾತಿಗೆ ತಂದೆ-ತಾಯೀಗಳಿಗೂ ಸಿಕ್ಕದಂತೆ 
ಮಕ್ಕಳು ಮೀನನ್ನು ಕದ್ದು ತಿನ್ನಿವುದಂ, ಹಂದಿಮಾಂಸದ ಜಾಹೀರಾತಿಗೆ ಒಬ್ಬ ಹುಡುಗ 
ತನ್ನ ತಲೆಗಿಂತಲೂ ದಪ್ಪವಾಗಿರುವ ಹ್ಯಾಂನಲ್ಲಿ ಮೂಗಿನವರೆಗೆ ಮಂಖ ಅದ್ದಿ ತಿನ್ನು 


೨೦೪ ಅಮೆರಿಕದಲ್ಲಿ ಗೊರೂರು 


ವುದು, ಅನೇಕ ಸಂದರ್ಭಗಳಲ್ಲಿ ಅಶ್ಲೀಲವಾದ ಜಾಹೀರಾತನ್ನು ಆದರೆ ಮೂಲಕ 
ಪದಾರ್ಥ ಜ್ಲಾಪಕವಿರಲಿ ಎಂದು ವಕಾಡುವುದು, ಇವೆಲ್ಲ-ಟೆಲಿವಿಷನ್‌ ಜ್ಞಾನಪ್ರಚಾರ 
ಮನರಂಜನೆ, ಇವುಗಳೆಲ್ಲಕ್ಕಿಂತ ಬರಿ ವ್ಯಾಪಾರಕ್ಕೆ 'ವರಾತ್ರ ಉಪಯೋಗವಾಗುತ್ತಿದೆ 
ಎಂಬಃದಕ್ಕೆ ನಿದರ್ಶನವಾಗಿದೆ. ನಾನಂ ನ್ಯೂಯಾರ್ಕಿನ ಕಾಲೇಜೊಂದರಲ್ಲಿ ಭಾಷಣ 
ಮಾಡುತ್ತಿರುವಾಗ “ನಿಮ್ಮದು ಊಟ-ತಿಂಡಿ ಬಹಳ ಹೆಚ್ಚು. ನಿಮ್ಮ ಟೆಲಿವಿಷನ್‌ 
ಅದರಿಂದಲೇ ತುಂಬಿದೆ'' ಎಂದೆ. ಆಗ ವಂಹಿಳೆಯೊಬ್ಬಳು “ಹೌದು ಈಗ ನಮಗೂ 
ಹಾಗೆ ತೋರುತ್ತಿದೆ. ನೀವು ಹೇಳಂವವರೆಗೆ ನಮಗೆ ತಿಳಿದಿರಲಿಲ್ಲ. ಹೀಗೆಯೇ 
ನಿಮ್ಮಲ್ಲಿಯೂ ಇರಬಹುದಾದ ಅನೇಕ ದೋಷಗಳು, ಯಾರಾದರೂ ಹೇಳುವವರೆಗೆ 
ನಿವಂಗೂ ತಿಳಿಯುವುದಿಲ್ಲ'' ಎಂದಳು. ಆ ಹಂಡಂಗಿಯ ಬುದ್ಧಿವಂತಿಕೆಯ ಉತ್ತರವನ್ನು 
ನಾನು ಮೆಚ್ಚಿದೆ. 

ಟೆಲಿವಿಷನ್‌ ಇನ್ನೂ ಹೆಚ್ಚು ವ್ಯಾಪಕವಾಗಿ ಅದರ ಮೂಲಕ ಜಾಹೀರಾತುಗಳನ್ನು 
ಜನ ನೋಡಲು, ವ್ಯಾಪಾರಿಗಳು ಇನ್ನೂ ಅನೇಕ ಆಕರ್ಷಣೆಗಳನ್ನು ಒಡ್ಡಿದ್ದಾರೆ. ಒಬ್ಬ 
ವ್ಯಾಪಾರಿ ನಿಗದಿಯಾದ ಕಾಲದಲ್ಲಿ ನಿತ್ಯ ತನ್ನ ಜಾಹೀರಾತು ನಡೆಯುಂವಾಗ, ಒಂದು 
ಹತ್ತು ಡಾಲರನ್ನು ಠೇವಣಿ ಇಡುತ್ತಾನೆ. ಅನಂತರ ಪ್ರೇಕ್ಷಕರನ್ನು ಒಬ್ಬೊಬ್ಬನನ್ನೂ 
ಒಂದೊಂದು ಅಂಕಿ-ಟೆಲಿಫೋನ್‌ ನಂಬರಿಗೆ ಆಗುವಂತೆ-ಕೇಳುತ್ತಾನೆ. ಲಾಟರಿ ಎತ್ತೂ 
ವಂತೆ ಒಬ್ಬ ಪ್ರೇಕ್ಷಕ ೨ ಎನ್ನುತ್ತಾನೆ. ಇನ್ನೊಬ್ಬ ೪, ಮತ್ತೊಬ್ಬ ೮, ಮತ್ತೊಬ್ಬಳು ೬ 
ಹೀಗೆ ನಂಬರು ೨೪೮೬ ಆಗುತ್ತದೆ (ಅಮೆರಿಕದಲ್ಲಿ ನಾಲ್ಕೇ ಫೋನ್‌ ನಂಬರು. 
ವಿಭಾಗಗಳೆಂ ಹೆಚ್ಚಾಗಿವೆ) ಕೂಡಲೇ ವ್ಯಾಪುರಿ ಆ ಫೋನ್‌ ನಂಬರಿಗೆ ಫೋನು 
ಮಾಡಿ "ನೀವು ಟೆಲಿವಿಷನ್‌ ನೋಡುತ್ತಿದ್ದೀರಾ ?'' ಎಂದು ಕೇಳುತ್ತಾನೆ. 
ಆ ನಂಬರಿನವನು "“ಹೌದು ನೋಡುತ್ತಿದ್ದೇನೆ” ಎಂದರೆ ಆ ಹಣ ಅವನಿಗೆ ಸಿಕ್ಕುತ್ತೆ. 
ಆಗ ಯಾರೂ ನೋಡದೆ ಇದ್ದರೆ ನಿತ್ಯ ವ್ಯಾಪಾರಿ ಆ ಹಣಕ್ಕೆ ಹತ್ತು ಡಾಲರು 
ಸೇರಿಸುತ್ತ ಹೋಗುತ್ತಾನೆ. ಕೆಲವು ವೇಳೆ ಈ ಹಣ ಸಾವಿರಾರು ಡಾಲರಿಗೆ 
ಏರಂತ್ತೆ. ಆ ದಿನ ಬಂದ ಸಂಖ್ಯೆಯವನು ವಾಚ್‌ಮಾಡುತ್ತಿದ್ದರೆ, ಅವನಿಗೆ ಆ 
ಸಾವಿರಾರು ಡಾಲರು ಸಿಕ್ಕುತ್ತೆ. ಹೀಗೆ ಎಲ್ಲರೂ ಈ. ಲಾಟರಿ ಆಸೆಗಾಗಿ 
ಯಾದರೂ ಟೆಲಿವಿಷನ್‌ ನೋಡುತ್ತಾರೆ. ಜಾಹೀರಾತು ನೋಡುತ್ತಾರೆ. ಜಾಹೀರಾತು 
ಗಳಲ್ಲಿ ಹೊಸ ಹೊಸ ಬಗೆಯ ಬುದ್ಧಿವಂತಿಕೆ ಕಂಡುಹಿಡಿದರೆ, ಅಮೆರಿಕದಲ್ಲಿ ಅದಕ್ಕೆ 
ನ್ಮೂಟನ್‌, ಐನ್‌ಸ್ಮೆ ನ್‌ರ ಪ್ರತಿಭೆಗಿಂತ ಹೆಚ್ಚು ಬೆಲೆ ಕೊಡುತ್ತಾರೆ. ಒಂದು ಬಿಕ್ಕತ್ತಿನ 
ಜಾಹೀರಾತು ಹೀಗೆ: ಹೊಸ ಬಿಸ್ಕತ್‌ ವರಾಡಿರುವವನು ಅದರ ಮಾದರಿಯನ್ನು 
ಮನೆಯವರಿಗೆ ತೋರಿಸಬೇಕೆಂದು, ಪ್ರತಿ ಮನೆ ಬಾಗಿಲಿನಲ್ಲಿಯೂ ಬೆಲ್‌ಮಾಡುತ್ತಾನೆ, 
ಅವರು ಬಾಗಿಲು ತೆಗೆಯಂತ್ತಾರೆ, ಇವನು ಬಿಸ್ಕತ್‌ ಪ್ಯಾಕೆಟ್‌ ತೋರಿಸಿ ಅದರ 
ವಿಷಯ ಪ್ರಾರಂಭಿಸಿದ ಕೂಡಲೇ, ಗೃಹಿಣಿ ಇವನ ಮುಖದ ಮೇಲೆಯೇ ಬಾಗಿಲು 


ಅಮೆರಿಕನ್‌ ದೂರದರ್ಶನ ೨೦೫ 


ಹಾಕಿಕೊಂಡು ಹೋಗಿಬಿಡುತ್ತಾಳೆ. ಹೀಗೆ ಅನೇಕ ಮನೆಗಳಲ್ಲಿ ಆದನಂತರ, ಅವನಿಗೆ 
ಒಂದು ತಂತ್ರ ಹೊಳೆಯುತ್ತದೆ. ಮುಂದಲ ಮನೆಯಲ್ಲಿ ಬೆಲ್‌ಮಾಡಿದಾಗ ಮನೆಯ 
ಮಹಿಳೆ ಬಾಗಿಲು ತೆಗೆದು ಏನು ಎಂದು ಕೇಳಲು, ಬಾಯಿ ತೆರೆದ ಕೂಡಲೇ ಅವಳ 
ಬಾಯಿಗೆ ತತ್‌ಕ್ಷಣ ಒಂದಂ ಬಿಸ್ಕತ್‌ ಹಾಕಿಬಿಡುತ್ತಾನೆ. ಅವಳು ಆದರೂ ಬಾಗಿಲು 
ಮುಚ್ಚಿಕೊಂಡು, ಬಿಸ್ಕತ್ತು ಅಗಿದ ಕೂಡಲೇ ಅದರ ರುಚಿಗೆ ಮೆಚ್ಚಿ, ಮತ್ತೆ ಬಾಗಿಲು 
ತೆಗೆದು, ಆಗಲೇ ಹತ್ತಾರು ಹೆಜ್ಜೆ ವಂದೆ ಹೋಗುತ್ತಿರುವ ವ್ಯಾಪಾರಿಯಿಂದ ಕೆಲವು 
ಪೊಟ್ಟಣ ಬಿಸ್ಕತ್ತುಗಳನ್ನು ಕೊಳ್ಳುತ್ತಾಳೆ. 

ಕ ಅಮೆರಿಕದವರಂ ಜನಸಂಖ್ಯೆಯ ಬಾಹುಳ್ಯದ ಭಯದಿಂದ ಮತ್ತು ಸ್ವಂತ ಸುಖದ 
ಆಸೆಯಿಂದ, ಮಕ್ಕಳನ್ನು ಪಡೆಯಲು ಬಯಸುವುದಿಲ್ಲ. ಅದರೆ ಮಕ್ಕಳ ಆಸೆ, ಆಕರ್ಷಣೆ 
ಅವರಿಗೆ ಇಲ್ಲದಿಲ್ಲ. ಮಕ್ಕಳ ಸ್ಥಾನವನ್ನು ನಾಯಿ, ಬೆಕ್ಕುಗಳು (ಕೆಲವು ವೇಳೆ ಇಲಿಗಳು 
ಸಹ) ಆಕ್ರವಿಂಸುತ್ತವೆ. ನಾಯಿ ಪ್ರಥಮ ಆಕರ್ಷಣೆ. ನಾಯಿಯನ್ನು ಮಗುವನ್ನು 
ಎತ್ತಿಕೊಳ್ಳುವಂತೆಯೇ ಎತ್ತಿಕೊಂಡು ತಿರುಗಂತ್ತಿರುತ್ತಾರೆ, ಪಾಠಶಾಲೆ ಮಕ್ಕಳಿಗೂ 
ನಾಯಿ ಅತಿ ಪ್ರಿಯ. ಒಬ್ಬ ವಿದ್ಯಾರ್ಥಿ ನಾಯಿಯನ್ನು ಎತ್ತಿಕೊಂಡಿದ್ದರೆ, ಅವನ 
ಸುತ್ತ ಅದನ್ನು ಮುದ್ದಾಡುತ್ತ ನೂರಾರು ಹಃಡುಗರು ಸೇರುತ್ತಾರೆ. ಕೆಲವರು 
ನಾಯಿಗೇ ಮುತ್ತುಕೊಡುತ್ತಾರೆ. ಅದನ್ನೆಲ್ಲ ನೋಡಿದರೆ ನಮಗೆ ಮೈ ಜುಂ ಎನ್ನುತ್ತದೆ. 
ಅಲ್ಲದೆ ನಾವೇ ಅಷ್ಟೊಂದು ಮೆಚ್ಚುವ ಅವರ ಸ್ವಚ್ಛತೆಯ ಬಗೆಗೇ ನಮಗೆ ಸಂಶಯ 
ವುಂಟಾಗುತ್ತದೆ. ಒಂದು ಸಲ ಇದು ನನ್ನ ಅನುಭವಕ್ಕೇ ಬಂದಿತು. ನನ್ನ ಕಡೆಗೆ ಒಂದು 
ನಾಯಿ ಬೊಗಳುತ್ತಾ ಬಂದಾಗ ನಾನು ಅದನ್ನು ಗದರಿಸಲು, ಒಬ್ಬ-ಅದರ ಯಜಮಾನ 
“ಗದರಿಸಬೇಡಿ. ನನ್ನ ನಾಯಿಯನ್ನು ನೀವು ಹಾಗೆ ದಬಾಯಿಂಸಬಾರದು. ಮೃದು 
ವಾಗಿ ವಕಾತನಾಡಿ'' , ಎಂದ. ಸ್ವಲ್ಪ ಹಾಲು ಕಡಿಮೆ ಕೊಟ್ಟಿತೆಂದು ಹಸುವನ್ನು 
ಕುಯ್ದುತಿನ್ನುವ ಜನ ಇವರು ! ಅಮೆರಿಕನ್‌ರಿಗೆ ನಾಯಿ ಮೊದಲನೆಯ ಪ್ರಿಯಪ್ರಾಣಿ 
ಯಾದರೆ, ಬೆಕ್ಕು ಎರಡನೆಯ ಪ್ರಿಯಪ್ರಾಣಿ. ಅಲ್ಲಿ ನಾಯಿಗಳೂ ಗಾತ್ರ, ಎತ್ತರ 
ಎಲ್ಲದರಲ್ಲಿಯೂ ಬಲವಾಗಿರಂವಂತೆ, ಬೆಕ್ಕುಗಳೂ ತುಂಬ ಕೊಬ್ಬಿರುತ್ತವೆ. ಬೆಕ್ಕಿನ 
ತಲೆ ಎಳನೀರ ಬುರುಡೆಯಷ್ಟು ದಪ್ಪವಾಗಿದ್ದು, ಅದರ ಮೈ ದೊಡ್ಡ ತಲೆದಿಬಿ 
ನಂತೆ ಇರುತ್ತದೆ. ನಾಯಿ-ಬೆಕ್ಕುಗಳಿಗೆ ಕೊಡಂವ ಆಹಾರವನ್ನೂ ಟೆಲಿವಿಷನ್‌ನಲ್ಲಿ 
ಪ್ರಸಾರ ಮಾಡುತ್ತಾರೆ. ನಮ್ಮಲ್ಲಿ ಬೆಕ್ಕು ಅತ್ಯಂತ ಚುರುಕಾದ ಕೋಪಿಷ್ಠ ತಂತ್ರಿ 
ಪ್ರಾಣಿ. ಗಂಟೆ ಗಟ್ಟಲೆ ಮೌನವಾಗಿ ಸದ್ದಿಲ್ಲದೆ, ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದು, 
ಇಲಿ ಸುಳಿದಾಗ ಗಬಕ್ಕನೆ ಚೆಲ್ಲಾಟವಾಡಿ ಬಾಯಿಂಗೆ ಹಾಕಿಕೊಳ್ಳುತ್ತದೆ. ಅಮೆರಿಕದ 
ಬೆಕ್ಕುಗಳು ಡಬ್ಬಗಳಲ್ಲಿ ಶೇಖರೆವಾದ ಆಹಾರವನ್ನು ತಿಂದು ತಿಂದು ಕೊಬ್ಬಿ, ಮೊದ್ದು 
ಪ್ರಾಣಿಗಳಾಗಿವೆ, ಇಲಿ ತಾನು ತಿನ್ನುವ ವಶ್ತು ಎಂಬುದನ್ನೇ ಅದು ಮರೆತುತೆ ತೋರು 
ತ್ತದೆ, ನಮ್ಮಲ್ಲಿ ಒಂದು ಸಂಸ್ಕೃತೋಕ್ತಿಯುಂಟು. ಅವ ಅರ್ಥ ಹೀಗೆ. "ಬೆಕ್ಕು 


೨೦೬ ಅಮೆರಿಕದಲ್ಲಿ ಗೊರೊರು 


ಯಾವ ಹಸುವನ್ನು ಸಾಕಿ ಕಟ್ಟಿ ಕರೆಯಂತ್ತದೆ ? ಆದರೂ ಅದು ಹಾಲು ಕಡಿದೇ 
ಹೊಟ್ಟೆತುಂಬಿಕೊಳ್ಳುತ್ತದೆ'' ಇದು ಬೆಕ್ಕಿನ ಸ್ವಾಭಾವಿಕ ಬುದ್ದಿವಂತಿಕೆ, ಚಾತುರ್ಯವನ್ನು 
ಕುರಿತು ಹೇಳುವ ಮಾತು. ಅಮೆರಿಕದ ಬೆಕ್ಕುಗಳು ತಮ್ಮ ಸ್ವಭಾವವನ್ನೇ ಕಳೆದು 
ಕೊಂಡಿವೆ. ಮನುಷ್ಯರೂ ಅತಿ ಯಾಂತ್ರೀಕರಣದಿಂದ ಹಾಗೆಯೇ ಆದಾರೇನೊ. 

ಟೆಲಿವಿಷನ್‌ನಿಂದ ಏನೂ ಉಪಯೋಗವಿಲ್ಲ ಎಂಬುದು ನನ್ನ ಅಭಿಪ್ರಾಯವಲ್ಲ. 
ಆದರೆ ಅದರಿಂದ ಎಷ್ಟು ಜ್ಞಾನಪ್ರಸಾರವಾಗುತ್ತದೆ, ಫಲದ:ಯಃಕವಾಗಂತ್ತದೆ ಎಂದು 
ಆಸಕ್ತರು ಕೂಗುತ್ತಿದ್ದಾರೋ, ಅಷ್ಟು ಆಗುತ್ತಿಲ್ಲವೆಂಬುದು ಅಮೆರಿಕದಂತಹ ಟೆಲಿವಿಷನ್‌ 
ಸಮ ದ್ಧ ರಾಷ ದ ಜನತೆಯ ಮತ ಸಹ. ಆದುದರಿಂದ ನಾವೂ ಟೆಲಿವಿಷನ್‌ನ ಅತಿ 
ಪ್ರಸರಣದ ಹುಚ್ಚನ್ನು ನಿಲ್ಲಿಸಿ, ಹಳ್ಳಿಗಳಿಗೆಲ್ಲ ರಸ್ತೆ, ಭಾವಿ, ಹಿಂದಂಳಿದವರಿಗೆಲ್ಲ ಮನೆ, 
ಉತ್ತಮವಾದ ಸಾರಿಗೆ ವ್ಯವಸ್ಥೆ, ಬಸ್‌ ನಿಲ್ದಾಣಗಳಲ್ಲಿ ಸ್ವಚ್ಛವಾದ ಪಾಯಿಖಾನೆಯ 
ಗೃಹ, ಕುಡಿಯುವ ನೀರು, ಹಳ್ಳಿಗಳಿಗೆಲ್ಲ ಗಾಳಿ ಬೆಳಕುಳ್ಳ ಶಾಲಾಕಟ್ಟಡ ಇವುಗಳತ್ತ 
ನಮ್ಮ ಗಮನ ಹರಿಸುವುದು ವಿವೇಕವಾಗುತ್ತದೆ. ಟೆಲಿವಿಷನ್‌ ಕಾರ್ಯಕ್ರಮಗಳನ್ನು 
ಸಿದ್ಧಗೊಳಿಸುವುದಕ್ಕಾಗಿಯೇ ಅನೇಕ ಸಂಸ್ಥೆಗಳು ಹುಟ್ಟಿಕೊಂಡಿರುವ ಅಮೆರಿಕದಲ್ಲಿಯೇ 
ಅದಕ್ಕೆ ಬೇಕಾದಷ್ಟು ಷಯಂಗಳನ್ನು ಒದಗಿಸಲು ಸಾಧ್ಯವಿಲ್ಲದಿರುವಾಗ, ನಾವು 
ಇಪ್ಪತ್ತನಾಲ್ಕು ಗಂಟೆಯೂ ಟಿಲಿವಿಷನ್‌ನನ್ನು ತೋರಿಸಬೇಕಾದರೆ, ಇನ್ನು ಬರಿ ಫಿಲ್ಮ್‌ 
ಗಳನ್ನು ಮಾತ್ರ ತೋರಿಸಬೇಕು. ಈಗಲೇ ಡೆಲ್ಲಿ ಟೆಲಿವಿಷನ್‌ ನೋಡಿದರೆ, ಅದರ ತೀರ 
ಸಾವಕಾನ್ಯ ಮಟ್ಟದಿಂದ ನಮಗೆ ಬೇಸರಿಕೆಯೇ ಬರಂವುದಂ. 

ಹೀಗೆ ಅಮೆರಿಕದಲ್ಲಿ ಅನಿವಾರ್ಯವಾಗಿರುವ ಟೆಲಿವಿಷನ್‌ನಿಂದ ಅನೇಕ ಕೇಡುಗಳು 
ಸಂಭವಿಸುತ್ತವೆ. ಅಮೆರಿಕದ ಜನತೆ ಮೊದಲೇ ಮಾತನಾಡುವುದು ಕಡಿವೆಂ. ಟೆಲಿವಿಷನ್‌ 
ಬಂದುದರಿಂದ, ಒಬ್ಬರನ್ನೊಬ್ಬರಂ ನೋಡಿ ಮಾತನಾಡುವುದಕ್ಕೆ ಹೋದರೂ, ಟೆಲಿ 
ವಿಷನ” ನೋಡುತ್ತಾ ಮೌನವಾಗಿ ಕುಳಿತುಬಿಡುತ್ತಾರೆ. ಮನೆಯಲ್ಲಿ ತಂದೆ-ತಾಯಿ 
ಮಕ್ಕಳಲ್ಲಿ ಸಂಭಾಷಣೆ ಕಡಿವೆಯಾಗಿದೆ. ಸ್ವಾಭಾವಿಕವಾಗಿಯೇ ಜಗತ್ತಿನ ಎಲ್ಲ ಭಾಗ 
ಗಳಲ್ಲಿಯೂ ತಲೆವಕಾರಿನ ಅಂತರದಿಂದಾಗಿ, ತಂದೆ-ತಾಯಿಂ ಮತ್ತು ಮಕ್ಕಳ ನಡುವೆ 
ಅಂತರ ಹೆಚ್ಚಾಗಂತ್ತಿದೆ. ಟೆಲಿವಿಷನ್‌ ನೋಡುವುದರಿಂದ ಬಾಲಾಪರಾಧಗಳು ಹೆಚ್ಚು 
ತ್ತಿವೆ, ಈ ಅಪರಾಧಗಳಲ್ಲಿ ಕಳುವಿನಿಂದ ಹಿಡಿದು, ಖೂನಿವರೆಗೆ ಇವೆ. ಖೂನಿ 
ವರಾಡಬೇಕಾದಂದಿರಲಿಲ್ಲ ಎನ್ನಿಸುವಂತಹ ಸಂದರ್ಭದಲ್ಲಿಯೂ ಖೂನಿ ನಡೆದಿರುತ್ತದೆ. 
ಉದಾಹರಣೆಗೆ ೧೮ ವರ್ಷದ ಒಬ್ಬ ಯುವಕ-ಅವನು ಇನ್ನೂ ಅಪ್ರಾಪ್ತ ವಯಸ್ಕ- 
ಎಂಬತ್ತೆರಡು ವರುಷದ ಒಬ್ಬ ಹೆಂಗಸಿನ ಮನೆಗೆ ನುಗ್ಗಿ ಕಳವುಮಾಡಿದ. ಅಲ್ಪಸ್ವಲ್ಪ 
ದುಡ್ಡು ಸಿಕ್ಕಿತು ಹೆಂಗಸು ನಿನ್ನನ್ನು ಪೋಲೀಸಿಗೆ ಕೊಡುತ್ತೇನೆ" ಎಂದು ಹೆದರಿಸಿದಳು. 
ಅವನು ಅವಳನ್ನು ಕೊಲೆಮಾಡಿದ. ವಿಚಾರಣೆ ಕಾಲದಲ್ಲಿ ““ಟೆಲಿವಿಷನ್‌ನಲ್ಲಿ ಹಿಂಸೆ 
ಯನ್ನು ನೋಡಿನೋಡಿ, ನಾನು ಕೊಲೆಮಾಡಿದೆ. ನಾನು ಹುಟ್ಟಿ ನ ದಂದಿನಿಂದ ಟೆಲಿವಿಷನ್‌ 


ಅಮೆರಿಕನ್‌ ದೂರದರ್ಶನ ೨೦೬ 


ನೋಡುವುದರ ಹೊರತು ಮತ್ತೇನನ್ನೂ ಮಾಡಿಲ್ಲ, ಟೆಲಿವಿಷನ್ನೇ ನನ್ನ ಮನೆ. ನನ್ನ 
ಪಾಠಶಾಲೆ, ನನ್ನ ಚರ್ಚು'' ಎಂದು ಹೇಳಿದ. ಮತ್ತೊಂದು ಸಂದರ್ಭದಲ್ಲಿ ಇದೇ 
ರೀತಿ ೧೬ ವರಂಷದ ಒಬ್ಬ ಬಾಲಕ ಹಣಕ್ಕಾಗಿ ೫೮ ವರ್ಷದ ಹೆಂಗಸನ್ನು ಕೊಂದ. 
ಹಣಕ್ಕಾಗಿ ಕೊಂದುದಾದರೂ, ಕೊಲ್ಲಬೇಕಾಘಬಂದುದು ಟೆಲಿವಿಷನ್‌ ಹಿಂಸೆಯನ್ನು 
ನೋಡಿದ ಪ್ರಭಾವದಿಂದ. ಈ ಬಾಲಾಪರಾಧ, ಶಾಲೆ-ಕಾಲೇಜಂಗಳಿಗೆ ಹೋಗದ ಅಶಿ 
ಕ್ಷಿತ ಹುಡುಗರಿ:ದ ವಕಾತ್ರ ನಡೆಯುತ್ತದೆಂದಲ್ಲ. ಇದು ದಾರಿದ್ದ್ಯ, ಆವಶ್ಯಕತೆಯಿಂದ 
ಸಂಭವಿಸುತ್ತದೆ ಎಂದೂ ಅಲ್ಲ. ಇದು ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ನಾಗರಿಕತೆ, ಸಭ್ಯತೆ, 
ಸಹಜೀವನಕ್ಕೆ ಸವಾಲಾಗಿರುವ ಹಿಂಸಾಪ್ರವೃತ್ತಿ; ಅಮೆರಿಕದ ಅತಿ ಸೌಖ್ಯ ಜೀವನದ 
ವಾಸಿಯಾಗದ ವ್ರಣ. ಒಬ್ಬ )) ಹದಿನೆಂಟು ವರ್ಷದ ಕಾಲೇಜ್‌ ವಿದ್ಯಾರ್ಥಿ ತನ್ನ ತಂದೆ 
(೪೧) ತಾಯಿ (೩೯) ತಮ್ಮ (೧೬) ಮತ್ತೊಬ್ಬ ತಮ್ಮ (೯) ಇವರನ್ನು ಬೇಸ್‌ಬಾಲ್‌ 
ಬ್ಯಾಟಿನಿಂದ ಹೊಡೆದು ಸಾಯಿಸಿ, ಮನೆಗೆ ಬೆಂಕಿ ಹತ್ತಿಸಿಬಿಟ್ಟ. ಇಬ್ಬರು ಹಂಡುಗರು 
ಒಬ್ಬ ಚರ್ಚ್‌ ಕಾವಲುಗಾರನನ್ನು-ಚರ್ಚಿನ ಕಬ್ಬಿಣದ ಪೆಟ್ಟಿಗೆಯಲ್ಲಿಯ ಹಣಕ್ಕಾಗಿ- 
ಬಂದೂಕದಿಂದ ಕೊಂದರು. ಅವರು ನಿರೀಕ್ಷಿಸಿದಷ್ಟು ಹಣ ಪೆಟ್ಟಿಗೆಯಲ್ಲಿ ಸಿಕ್ಕಲಿಲ್ಲ. 
ಕಾವಲುಗಾರ ಸ್ವಲ್ಪ ಕಿವುಡನೂ ಆಗಿದ್ದ. ಅವನೂ ಪ್ರತಿಭಟಿಸಲಿಲ್ಲ-ದೇವರ ಗಂಟೆ 
ಹೋದರೆ ಅರ್ಚಕನ ಗಂಟೇನು ಹೋಯಿತು? ಇವನನ್ನು ಕೊಲ್ಲುವುದೆ, ಬಿಡುವುದೆ 
ಎಂದು ಹಂಡುಗರು ನಿಧಾನವಾಗಿ ಕುಳಿತು ಚರ್ಚಿಸಿದರು. ಒಬ್ಬ ಹುಡುಗ "“ಕೊಲ್ಲುವುದಂ 
ಬೇಡ” ಎಂಬ ಅಭಿಪ್ರಾಯವುಳ್ಳೆವನಾಗಿದ್ದ. ಆದರೆ ಕಿವುಡ ಕಾವಲುಗಾರ ಒಂದು 
ಸಲ “ಕಾಪ್‌ ಎಡ್ವರ್ಡ್‌ಗೆ ಹೇಳುತ್ತೇನೆ'' ಎಂದಿದ್ದ. ಹುಡುಗರಲ್ಲಿ ಒಬ್ಬ (ಕೊಲೆ 
ಮಾಡುವುದು ಬೇಡ ಎಂದವನಲ್ಲ) "ಇವನಿಗೆ ಕಾಪ್‌ನ ಪರಿಚಯವಿದೆ. ನಮ್ಮ 
ಗುರುತನ್ನು ಹೇಳುತ್ತಾನೆ. ಅವನಂ ನಮ್ಮನ್ನು ಸುಲಭವಾಗಿ ಕಂಡುಹಿಡಿಯುತ್ತಾನೆ. 
ಆದುದರಿಂದ ಕೊಲ್ಲಲೇಬೇಕು'' ಎಂದಂ ಅವನನ್ನು ಮುಗಿಸಿಬಿಟ್ಟರು. ಮೊಖದ್ದಮೆ 
ಕೋರ್ಟಿನಲ್ಲಿ ವಿಚಾರಣೆಗೆ ಬಂದಾಗ ಸಾಕ್ಷಿಗಳು “ನಾವು ಸಾಕ್ಷಿ ಹೇಳುವುದಿಲ್ಲ. ಸಾಕ್ಷಿ 
ಹೇಳಿದರೆ ಹಂಡುಗರು ನಮ್ಮನ್ನೂ ಕೊಲ್ಲಬಹಂದಂ'' ಎಂದರಂ. ಮತ್ತೊಂದು 
ಸಂದರ್ಭದಲ್ಲಿ ಹದಿನಾಲ್ಕುವಯಸ್ಸಿನ ಬಾಲಕನೊಬ್ಬ, ತನ್ನ ಹನ್ನೊಂದು ವಯಸ್ಸಿನ 
ತಮ್ಮನನ್ನು-ತಮ್ಮ ತಂದೆಯ ಪಿಸ್ತೂಲಿನಿಂದಲೇ-ಅಣ್ಣ ತಮ್ಮಂದಿರ ಸಣ್ಣ ಜಗಳದಲ್ಲಿ- 
ಕೊಂದುಹಾಕಿಬಿಟ್ಟನಂ. 

ಟೆಲಿವಿಷನ್‌ನಲ್ಲಿ ಕದಿಯಂವುದನ್ನು ನೋಡಿ ಒಬ್ಬ ಹತ್ತು ವರ್ಷದ ಮಗಂ 
ಅಕ್ಷರಗಳ ಜೋಡಣೆಯಿಂದ ಬೀಗ ತೆಗೆಯುವುದನ್ನು ಕಲಿತು, ತಾಯಿಯ ಕಬ್ಬಿಣದ 
ಪೆಟ್ಟಿಗೆಯಿಂದ ಹತ್ತುಸಾವಿರ ಡಾಲರು (ನೂರು ಡುಲರುಗಳೆಂ ನೂರಂ) ಇದ್ದ ಒಂದಂ 
ಲಕ್ಕೋಟೆ ಕದ್ದ. ಶಾಲುಬಸ್ಸಿನಲ್ಲಿ ಹೋಗುವಾಗ ಹುಡುಗರಿಂದ ನೂರೆಂ ಡಾಲರಿಗೆ 
ಒಂದು ಪೆನ್ನಿಲ್‌, ಇನ್ನೂರು ಡಾಲರಿಗೆ ಒಂದು ಆಟದ ಕುರು, ಹೀಗೆ ಕೊಡ 0 


೨೦೮ ಅಮೆರಿಕದಲ್ಲಿ ಗೊರೂರು 


ಕೊಂಡ, ಶಾಲೆ ತಲುಪಿದ ಮೇಲೆಯೂ ಸಹ ವಿದ್ಯಾರ್ಥಿಗಳೊಂದಿಗೆ ಹೀಗೆ ವ್ಯಾಪಾರ 
ವಾಡಿದ. ಸ್ವಲ್ಪ ಹೊತ್ತಿನ ನಂತರ ಉಪಾಧ್ಯಾಯಿನಿಗೆ, ಇದು ನಿಜವಾದ ದುಡ್ಡು 
ಎಂಬುದು ಗೊತ್ತಾಯಿತು. ಅನಂತರ ಅವಳು ವಿದ್ಯಾರ್ಥಿಗಳಿಂದ ನೂರು ಡಾಲರು 
ನೋಟುಗಳನ್ನು ಹಿಂದಕ್ಕೆ ಶೇಖರಿಸಿದಳು. ನಾಲ್ಕು ನೋಟುಗಳ ಹೊರತು, ಉಳಿದಂ 
ವೆಲ್ಲ ಸಿಕ್ಕಿದವು. ಅವೂ ಸಿಕ್ಕುವ ನಂಬಿಕೆ ಇತ್ತು. 

ನಾವು ಅಮೆರಿಕದಲ್ಲಿದ್ದಾಗ ನಡೆದು, ಪತ್ರಿಕೆಗಳಲ್ಲಿ ಪ್ರಕಟವಾದ ಸಂಗತಿಗಳು 
ಇವು, ಇದರಿಂದ ಅಮೆರಿಕನ್‌ ಜೀವನವೆಲ್ಲ ಕೊಲೆ, ದರೋಡೆ, ವ್ಯಭಿಚಾರ ಇವು 
ಗಳಿಂದಲೇ ತುಂಬಿದೆ ಎಂದು ಭಾವಿಸಲುಗದು. ಅಮೆರಿಕನ್‌ರಂ ಇಂತಹ ಸುದ್ದಿಗಳನ್ನು 
ಸ್ವಲ್ಪ ಪ್ರಾಮುಖ್ಯವಾಗಿಯೇ ಪ್ರಕಟಿಸುತ್ತಾರೆ. ಅದಕ್ಕೆ ವಂಖ್ಯ ಕಾರಣ ಇವು ಸ್ವಲ್ಪ 
ರಂಜಕವಾದ, ಆಕರ್ಷಣೀಯವಾದ-ನಿತ್ಯದ ಮಾಮೂಲು ಸುದ್ದಿಗಳಿಗಿಂತ ಭಿನ್ನವಾದವು 
ಎಂಬುದು. ಮತ್ತೊಂದು ಕಾರಣ, ಅಮೆರಿಕ ಜೀವನದಲ್ಲಿಯ-ಬಾಲಕರಿಂದ ಹಿಂಸಾ 
ಪ್ರವೃತ್ತಿ ಸಮಾಜಘಾತಕ ಪ್ರವೃತ್ತಿ -ಈ ಅಪಾಯಕಾರೀ ಬೆಳವಣಿಗೆ ಜನತೆಗೆ ಚೆನ್ನಾಗಿ 
ಪ್ರಚಾರವಾಗಲಿ ಎಂಬುದೂ ಉದ್ದೇಶವಾಗಿರಬಹುದು. ಒಟ್ಟಿನಲ್ಲಿ ಆ ಸುದ್ದಿಗಳು 
ಪತ್ರಿಕೆ, ವೇದಿಕೆ, ಟೆಲೆವಿಷನ್‌, ರೇಡಿಯೋ ಎಲ್ಲೆಲ್ಲಿಯೂ ಪ್ರಸ್ತಾಪಿಸಲ್ಪಡುತ್ತವೆ. 
ನೀತಿಬೋಧಕರು, ಧರ್ಮಬೋಧಕರು, ಸವರಾಜ ಕಾರ್ಯಕರ್ತರು, ಕೋರ್ಟ್‌ಗಳು, 
ಚರ್ಚುಗಳು ಸಹ ಈ ಸಂಗತಿಗಳನ್ನು ಚರ್ಚಿಸುತ್ತವೆ. ಕ್ರಿಸ್ತಪಾದ್ರಿಗಳು “ಏಸುವಿನ 
ಪುನರವತಾರಕ್ಕೆ ಇದು ಸಕಾಲ. ಇನ್ನು ಮುವತ್ತೆರಡಂ ವರ್ಷಕ್ಕೆ ಏಸು ಖಂಡಿತವಾಗಿ 
ಈ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ'' ಎಂದು ಪ್ರಚಾರ ಮಾಡುತ್ತಾರೆ”. 

ಈ ಬಾಲಾಪರಾಧಗಳು ಮುಖ್ಯವಾಗಿ ತಲೆನೋವು ಆಗಿರುವುದು ರಾಷ್ಠ ದ 
ನ್ಯಾಯಾಸ್ಕಾನಗಳಿಗೆ. ಅಪ್ರಾಪ್ತ ವಯಸ್ಕರ ಪ್ರತಿನಿಧಿಗಳು ಅಲ್ಲಿರಂತ್ತಾರೆ. ಮತ್ತು 
ಅಪ್ರಾಪ್ರವಯಸ್ಕ ಅಪರಾಧಿಗಳಿಗೆ ಶಿಕ್ಷಕೊಡುವಾಗ ಅವರು ತಮ್ಮ ವಾದವನ್ನು ಮುಂದೆ 
ಒಡ್ಡುತ್ತಾರೆ. ಬಾಲಾಪರಾಧಿಗಳನ್ನಿಡಂವ ಸೆರೆಮನೆಗಳೇ ಬೇರೆ. ನಿಜವಾದ ರಾಜ್ಯದ 
ಪೋಲೀಸ್‌ ಮತ್ತು ನ್ಯಾಯಸ್ಮಾನಗಳಿಗೂ, ಈ ಬಾಲಾಪರಾಧದ ನ್ಯಾಯ ಹೋರಾಟ 
ತಪ್ಪಿದಂದೇ ಇಲ್ಲ.  ಖೂನಿಯಂತಹ ಹೀನಕೃತ್ಯ ನಡೆದಾಗ-ಅವು ಬಾಲಕರಿಂದಲೇ 
ನಡೆದರೂ-ಪೋಲಿಸಿನವರೇ ಸರ್ವ ಸಾಹಸಮಾಡಿ ಅದನ್ನು ಪತ್ತೆ ಹಚ್ಚುವರು. ಆದರೆ 
ಅವುಗಳನ್ನು ವಿಚಾರಣೆವಕಾಡಿ, ಶಿಕ್ಷೆ ವಿಧಿಸುವಾಗ ಬಾಲಾಪರಾಧದ ಪ್ರತಿನಿಧಿಗಳ 
ವಾದಕ್ಕೆ ಬೆಲೆ ಕೊಡಬೇಕು. ಬಾಲಾಪರಾಧದ ಪ್ರತಿನಿಧಿಗಳು, ಬಾಲಕ ಅಪರಾಧಿ 
ಗಳ ರಕ್ಷಣೆಯನ್ನು, ಅತ್ಯಂತ ಎಚ್ಚರಿಕೆಯಿಂದಲೇ ಮಾಡುತ್ತಾರೆ. ವಿಚಾರಣೆ ನಡೆಯುವ 
ಕಾಲದಲ್ಲಿ ಸಹ, ಅಪರಾಧಿಗಳಿಗೆ ಹಿಂಸೆ, ತೊಂದರೆ, ಭಯೋತ್ಪಾದನೆ ಇವುಗಳನ್ನು 
ಬಾಲಾಪರಾಧಪ್ರತಿನಿಧಿಗಳೆಂ ಸಹಿಸುವುದಿಲ್ಲ. ಖೂನಿ ಮಾಡಿರುವ ಬಾಲ:ಪರಾಧಿ 
ಗಳನ್ನು ಸಹ-ವಯಸ್ಸಾದ ಅಪರಾಧಿಗಳ ಜತೆ ಇಡಲು, ಬಾಲಾಪರಾಧ ಪ್ರತಿನಿಧಿಗಳು 


ಅಮೆರಿಕನ್‌ ದೂರದರ್ಶನ ೨೦೯ 


ಒಪ್ಪುವುದಿಲ್ಲ. ಜಾಮೀನು ಕೊಡಕೂಡದಾದ ಸಂದರ್ಭಗಳಲ್ಲಿ ಸಹ ಅಪ್ರಾಪ್ತ 
ವಯಸ್ಕರಿಗೆ ಬುಲಾಪರಾಧ ಪ್ರತಿನಿಧಿಗಳು ಜಾಮೀನು ಕೊಡಿಸುತ್ತುರೆ. ಇದರಿಂದ 
ಪೋಲೀಸಿನವರಿಗೆ ಕಾನೂನು ಪಾಲನೆ ಮತ್ತು ಶಾಂತಿಸ್ಕಾ ಪನೆಗೆ ತೊಂದರೆಯಾಗುತ್ತದೆ. 
ಅನೇಕ ದುಷ್ಟರು ಅಪ್ರಾಪ್ತ ವಯಸ್ಸಿನವರ ಮೂಲಕ ತಮ್ಮ ಸೇಡನ್ನು ತೀರಿಸಿ 
ಕೊಳ್ಳಲು ಪ್ರಯತ್ನಿಸುತ್ತಾರೆ. 

ಒಂದು ಸಂದರ್ಭ ಹೀಗೆ ನಡೆಯಿತು. ಒಬ್ಬ ಹದಿನಾರು ವಯಸ್ಸಿನ ವಿದ್ಯುರ್ಥಿ. 
ಅವನು ಪೋಕರಿಬಿದ್ದ. ಕಾಲೇಜಿಗೆ ಹೋದರೆ ಹೋದ, ಇಲ್ಲದಿದ್ದರೆ ಇಲ್ಲ. ತಂದೆ 
`ತಾಯಿಗಳಿಗೆ ಇದೊಂದೂ ತಿಳಿಯದು. ಒಬ್ಬ ದುಷ್ಟನಿಗೆ ಇದರ ಸುಳಿವು ಸಿಕ್ಕಿತಂ. 
ಅವನು ನಿಧಾನವಾಗಿ ಆ ವಿದ್ಯಾರ್ಥಿಯ ಸ್ನೇಹಮಾಡಿಕೊಂಡ, ಅವನ ಮೇಲೆ ಪ್ರಭಾವ 
ಬೀರಿ, ಹಣಕೊಟ್ಟು, ಕೊನೆಯಲ್ಲಿ ಅವನಂ ತನ್ನ ಶತ್ರುವೊಬ್ಬನ ಕೊಲೆ ಮಾಡುವಂತೆ 
ಪ್ರೇರೇಪಿಸಿದ. ಆ ಹುಡುಗನಿಗೆ ತನ್ನ ಮನಸ್ಸಿನ ಮೇಲೆ ಹತೋಟಿ (ಇಚ್ಛಾಶಕ್ತಿ) ಇಲ್ಲ 
"ವೆಂಬುದು ಆ ದುಷ್ಟನಿಗೆ ಗೊತ್ತಾಗಿತ್ತಿ. ಅತಿಯಾದ ಮಾದಕ ವಸ್ತುಗಳನ್ನು ಆ 
ಹುಡುಗನು ತಿನ್ನುತ್ತಿದ್ದು ದರಿಂದ, ಅವನ ಮನಕ್ಕು ದುರ್ಬಲವಾಗಿತ್ತು. ಒಂದು ದಿನ 
ಅವನ ಮನಸ್ಸು ಪೂರ್ಣ ದುರ್ಬಲವಾಗಿದ್ದ ಸಂದರ್ಭದಲ್ಲಿ ಈ ದುಷ್ಟ, ಅವನ ಮೇಲೆ 
ಪ್ರಭಾವ ಬೀರಿ, ಅವನು ತನ್ನ ವಿರೋಧಿಯನ್ನು ಕೊಲ್ಲುವಂತೆ ಪ್ರೇರೇಪಿಸಿ, ಅವನಿಗೆ 
ಪಿಸ್ತೂಲು ಕೊಟ್ಟು, ಅವನ ಜೇಬಿಗೆ ನೂರು ಡಾಲರುಗಳ ಅನೇಕ ನೋಟುಗಳನ್ನು 
ತುರುಕಿದ. ಹುಡುಗನಿಗೆ ಕೆಲಸಮಾಡಲು ಇಷ್ಟವಿಲ್ಲ. ಆದರೆ ದುರ್ಬಲ ಮನಸ್ಸು. 
ಒಂದು ಸಲ ಹೋದ. ಆ ಶತ್ರು ಒಂದು ಮೋಟಾರು ಗ್ಯಾರೇಜನ್ನು ಇಟ್ಟಿ ದ್ಧ ವನಂ, 
ಅವನು, ಕಾರು ಸರಿಮಾಡುತ್ತಿದ್ದ. ಇನ್ಯಾರೂ ಇರಲಿಲ್ಲ. ಅದು ಕೊಲೆಗೆ ಅನುಕೂಲ 
ಕಾಲ, ಆದರೆ ಹುಡುಗನಿಗೆ ಕೊಲೆಮಾಚಲು ಮನಸ್ಸು ಬರಲಿಲ್ಲ. ಎರಡನೆಯ ಸಲ 
ಹೋದ. ಆಗ ಗ್ಯಾರೇಜಿನವನು ಕಾರಿನ ಹಿಂದುಗಡೆ ಬಗ್ಗಿಕೊಂಡು ಏನೋ ಕೆಲಸ 
ಮಾಡುತ್ತಿದ್ದ, ಮುಖ ಹಂಡುಗನ ಕಡೆಗೆ ಇದ್ದಿದ್ದರೆ, ಅವನು ಕೊಲೆಮಾಡಲು ಧೈರ್ಯ 
ವಿರುತ್ತಿರಲಿಲ್ಲವೇನೊ ? ಹುಡುಗ ಹಿಂದುಗಡೆಯಿಂದ ಅವನನ್ನು ಪಿಸ್ತೂಲಿನಿಂದ 
ಹೊಡೆದ. ಅವನು ಸತ್ತುಬಿದ್ದ. 

ಪೋಲೀಸರು ಬುದ್ಧಿವಂತಿಕೆಯಿಂದ ಪತ್ತೆ ಹಚ್ಚಿ, ಅವನ ಮನೆಗೆ ಹೋದರು, 
ತಂದೆ-ತಾಯಿಗಳಿಗೆ ಏನೂ ಗೊತ್ತಿಲ್ಲ. ಪೋಲಿಸರು ಹುಡುಗನ ಮೇಜಿನ ಡ್ರಾಯರ್‌ 
ಎಳೆದಾಗ, ಅಲ್ಲಿ ಅವರಿಗೆ ಅನೇಕ ನೂರು ಡಾಲರಿನ ನೋಟುಗಳು ಸಿಕ್ಕಿದವು. ಆ ಹಣ 
ಅಲ್ಲಿ ಇರುವುದಾಗಲೀ, ಅವು ಹೇಗೆ ಆಲ್ಲಿಗೆ ಬಂದಿತಂ ಎಂಬುದಾಗಲೀ ತಂದೆ-ತಾಯಿಯರಿಗೆ 
ತಿಳಿಯದಾ. ಅವರು ನಿಜವಾಗಿ ಬಡವರು. ಅವರು ದಿಗ್ಸಾ )ಂತರಾದರು. ಹುಡುಗ 
ಮೊಂಡ. ಯಾವುದಕ್ಕೂ ಮಾತನಾಡುವುದಿಲ್ಲ. ಪೋಲೀಸರು ಅವನ ಮೇಲೆ ಕೊಲೆ 
ಆಪಾದನೆ ಮೊಖದ್ದಮೆ ಹೂಡಿದರು. ಅಪರಾಧಿ ಅಪ್ರಾಪ್ತ ವಯಸ್ಕನಾದುದರಿಂದ, 

14 


ಶಿಂಠಿ ಅಮೆರಿಕದಲ್ಲಿ ಗೊರೂರು 


ಅವನನ್ನು ಅಪ್ರಾಪ್ತ ವಯಸ್ಕರ ಪಹರೆಗೆ ವಹಿಸಿದರು. ಅಲ್ಲಿ ಅವನನ್ನು ಹತೋಟಿ 
ಯಲ್ಲಿಟ್ಟುಕೊಳ್ಳುವುದು ಪಹರೆಯವರಿಗೆ ಕಷ್ಟವಾಯಿತಂ. ಇವನು ಹುಡುಗನಾದರೂ 
ಖೂನಿ ಮಾಡಿರುವವನು. ಪಹರೆಯವನಿಗೆ ಭಯವಾಯಿತು. ಅವನು ಹುಡಂಗನನ್ನು 
ಕರೆದುಕೊಂಡು ಹೋಗಿ ಸರಿಯಾದ: ಬಂದೀಖಾನೆಗೆ ಸೇರಿಸಿದನು. ಮರುದಿನ 
ಮೊಖದ್ದಮೆ ವಿಚಾರಣೆಯ ಕಾಲದಲ್ಲಿ, ಬಾಲಾಪರಾಧ ಕಾನೂನಿನ ಪ್ರತಿನಿಧಿ ದೊಡ್ಡ 
ಗೊಂದಲವನ್ನೇ ಎಬ್ಬಿಸಿ ಬಿಟ್ಟನು. ಹಂಡುಗನನ್ನು ಇತರ ಸರಿಯಾದ (ವಕಾಮೂಲಂ) 
ಖೈದಿಗಳ ಬಂದೀಖಾನೆಗೆ ಸೇರಿಸಿದುದು ತಪ್ಪು ಎಂಬುದು ಅವನ ವಾದ. ವಿಚಾರಣೆ 
ಕಾಲದಲ್ಲಿ ಹೆಜ್ಜೆ ಹೆಜ್ಜೆಗೂ ಪೋಲೀಸಿನವರಿಗೂ, ಎಲಾಪರಾಧ ಕಾನೂನಿನ 
ಪ್ರತಿನಿಧಿಗೂ . ಚರ್ಚೆಗಳಾಗುತ್ತವೆ. ಪೋಲೀಸಿನವರು (ಪ್ರಾಸಿಕೂಷನ್‌) ಸ್ವಲ್ಪ ಗಟ್ಟಿ 
ಯಾಗಿ ಪ್ರಶ್ನೆ ಕೇಳಿದರೂ, ಬುಲಾಪರುಧ ಕಾನೂನಿನ ರಕ್ಷಕರು “ಹಾಗೆ ಹುಡುಗರನ್ನು 
ಹೆದರಿಸುವುದನ್ನು ನಾನು ಪ್ರತಿಭಟಿಸುತ್ತೇನೆ'” ಎನ್ನುತ್ತಾರೆ. | ಪ್ರಕೃತದ ಮೊಖದ್ಧವೆಂ 
ಯಲ್ಲಿ ಈ ವಾದ ತುಂಬ ಉದ್ರೇಕಗಳಿಗೆ ಎಡೆಗೊಟ್ಟು ಬಾಲಾಪರಾಧದ ಪ್ರತಿನಿಧಿ 
"“ಪೋಲೀಸಿನವರು ಹೀಗೆ ಮಾಡಿದರೆ, ಶಾಲಾ-ಕಾಲೇಜು ಬಾಲಕರೆಲ್ಲ ಸೆರೆಮನೆ ತುಂಬು 
ವುದು ನನ್ನ ಕಣ್ಣು ಮುಂದೆ ಕಾಣುತ್ತದೆ'' ಎಂದ. ಪ್ರಾಸಿಕ್ಕೂಟರು ""ಖೂನಿಯಾದ 
ನಿರಪರಾಧಿಗಳ ಹೆಣಗಳು ನನ್ನ ಕಣ್ಣು ಮುಂದೆ ಕಾಣುತ್ತವೆ'' ಎಂದರು. 

ಇತರ ದೇಶಗಳಲ್ಲಿರುಮತೆ ಬಾಲಕರಿಗೆ ಸಣ್ಣ ಪುಟ್ಟ ಅಪರಾಧಗಳಿಗಾಗಿ ರಕ್ಷಣೆ 
ಕೊಡಲು ಅಮೆರಿಕದಲ್ಲಿಯೂ ಕಾನೂನು ಇದೆ. ಆದರೆ ಈಚಿನ ದಿನಗಳಲ್ಲಿ ಹಿಂಸಾ 
ಪ್ರವೃತ್ತಿ ಹೆಚ್ಚಾಗಿ, ಖೂನಿ ಸಹ ಅಮೆರಿಕದ ಬಾಲಕರಿಗೆ ಆಟವಾಗಿದೆ. ಶಾಂತಿ ಮತ್ತಿ 
ಕಾನೂನು ರಕ್ಷಣೆಯ ಹೊಣೆ ಹೊತ್ತಿರುವ ಪೋಲೀಸಿನವರಿಗೆ, ನ್ಯಾಯಾಧಿಪತಿಗಳಿಗೆ. 
ಸಮಾಜ ಕಾರ್ಯಕರ್ತರಿಗೆ, ಇಡೀ ರಾಷ್ಟ್ರಕ್ಕೇ ಈ ಸಮಸ್ಯೆ ದೊಡ್ಡ ತಲೆನೋವಾಗಿದೆ. ಈಚಿನ 
ದಿನಗಳಲ್ಲಿ ಅಮೆರಿಕದಲ್ಲಿ “ಸ್ಯಾಮ್‌ನ ಮಗ ಮಾಡಿದ ಖೂನಿಗಳು” ಎಂಬ ಪ್ರಸಂಗ 
ಜಗತ್ತಿನ ದೃಷ್ಟಿಯನ್ನೆಲ್ಲ ಆಕರ್ಷಿಸಿತಂ.. ಈಗ ಅವನೇ ಒಬ್ಬ ಧೀರ ಆಗಿಬಿಟ್ಟಿದ್ದಾನೆ. 
"“ಸ್ಕಾಮ್‌ನ ಮಗ'' (808 ೦ Sam) ಎಂಬುದೇ ಅವನ ಹೆಕರು. ನ್ಯೂಯಾರ್ಕಿ 
ನಂತಹ ನಗರದಲ್ಲಿ ಅವನು ಈವರೆಗೆ ಏಳು ಖೂನಿಗಳನ್ನು ಮಾಡಿದ್ದಾನೆ. ಅವನು 
ವಿಚಾರಣೆಗೆ ಬರಬೇಕಾದರೂ ಅವನ ಸಂತ್ತ ಮುತ್ತ ಸಾವಿರಾರು ಜನ ಇರುತ್ತಾರೆ. 
ಪೋಲೀಸ್‌ ಕಾವಲನ್ನೂ ಮೀರಿ ಒಬ್ಬ ಪಶ್ಚಿಕಾಕರ್ತ ಅವನ ಮುಖಕ್ಕೆ ಒಂದು ಧ್ವನಿ 
ವರ್ಧಕವನ್ನು ಹಿಡಿದ. ಸನ್‌ ಆಫ್‌ ಸ್ಕಾಮ್‌ನು "'ನಾನು ಖೂನಿಮಾಡಲು ಬಯಸು 
ವುದಿಲ್ಲ. ಆದರೆ ಈ ಶಕ್ತಿಗಳು ನನ್ನನ್ನು ""ಹೋಗು ಖೂನಿಮಾಡು, ಯಾಕೆ ಸುಮ್ಮನಿದ್ದಿ, 
ಅದೇ ನಿನ್ನ ಕೆಲಸ'' ಎಂದು ದೂಡುತ್ತವೆ ಎಂದು ಹೇಳಿದ. ಪತ್ರಿಕಾಪ್ರತಿನಿಧಿ 
''ದೂಡುವವರು ಯಾರು ?'' ಎಂದು ಕೇಳಿದ. ಸನ್‌ ಆಫ್‌ ಸ್ಕಾಮನು "ಅದೇ, 
ಶಕ್ತಿಗಳು” ಎಂದು ಹೇಳಿದ. ಸ್ಮೂಮ್‌ನ ಮೇಲೆ ಪತ್ರಿಕೆಗಳಲ್ಲಿ, ಟಿಲಿವಿಷನ್‌ನಲ್ಲಿ 


ಅಮೆರಿಕನ್‌ ದೂರದರ್ಶನ ಹೋ 


ನಿತ್ಯವೂ ಸುದ್ದಿಗಳು ಬರುತ್ತಿವೆ. ಅವನ ವಿಷ ಟೆಲಿವಿಷನ್‌ ನೋಡು 
ವುದರಿಂದ ಸಣ್ಣಮಕ್ಕಳು ಮೊದಲುಗೊಂಡು ಎಲ್ಲರಿಗೂ ಗೊತ್ತಾಗಿದೆ. 
ಕೋರ್ಟಿನಲ್ಲಿ. ಏಳು ನಿಷ್ಕರುಣಿ ಕೊಲೆಗಳಿಗಾಗಿ ಅವನ ವಿಚಾರಣೆಯಾಗಂ 
ತ್ತಿದ್ದರೂ, ಅವನ ವಿಷಯದಲ್ಲಿ ಒಂದು ಭಯಂಕರ ಅದ್ಭುತ ರೌದ್ರ ಆಕರ್ಷಣೆ 
ಸೃಷ್ಟಿಯಾಗುತ್ತಿದೆ. ಅವನ ಈ ಜನಪ್ರಿಯತೆ ಪ್ರಚಾರ, ಪ್ರಸಿದ್ಧಿಗಳಿಂದ ಅವನು ನಿರಪ 
ರಾಧಿ ಎಂದು ಭಾವಿಸಿ ಎಲ್ಲಿ ಜೂರಿಗಳೂ, ಜಡ್ಡರೂ, ಈ ನರಘಾತುಕನನ್ನು ಬಿಡುಗಡೆ 
ಮಾಡಿಬಿಡುತ್ತಾರೋ ಎಂದು ವಿವೇಕಿಗಳು ಅಮೆರಿಕದಲ್ಲಿ ಚಿಂತಾಕ್ರಾಂತರಾಗಿದ್ದಾರೆ. 
ಅವೆಂರಿಕದಲ್ಲಿ ಈಗ ಮರಣದಂಡನೆಯನ್ನು ಕಾರ್ಯಗತಗೊಳಿಸೆದಿರುವುದರಿಂದ, ಈಚೆಗೆ 
ಇವನಿಗೆ ೯೮ ವರುಷ ಕಾರಾಗೃಹಶಿಕ್ಷೆ ವಿಧಿಸಿದ್ದಾರೆ. 

ಈಗ ಅಮೆರಿಕದಲ್ಲಿ ಲಕ್ಷದ ಸಂಖ್ಯೆಯೇ ಮರೆಯಾಗಿ ದಶಲಕ್ಷವೇ ಸಾಮಾನ್ಯ 
ಮೊತ್ತವಾಗುತ್ತಿದೆ. ಈಗ ಲಾಟರಿ ಬಹುವಕಾನ ದಶಲಕ್ಷ (ಮಿಲಿಯನ್‌). ಇದು 
ಪ್ರಕಟವಾದ ಕೂಡಲೇ ಅದನ್ನು ಹೊಂದಿದವನು, ಯಾವ ಕೊಲೆಗಾರರು ತನ್ನನ್ನು 
ಇರಿದು ಅಥವಾ ಗುಂಡಿಕ್ಕಿಕೊಂದು ಹಣ ಅಪಹರಿಸುತ್ತಾರೋ ಎಂದಂ ಬಾಯಂ್ಲಿ 
ಅಕ್ಕಿಕಾಳು ಹಾಕಿಕೊಳ್ಳುತ್ತಾನೆ. ನಾವು ಈ ಸಲ ಅಮೆರಿಕದಲ್ಲಿದ್ದಾಗ ಒಬ್ಬ ಮಹಿಳೆಗೆ 
ಲಾಟರಿಯಲ್ಲಿ ಒಂದು ಮಿಲಿಯನ್‌ ಡಾಲರು ಬಂತು. ಆಕೆಗೆ ಭಯಹತ್ತಿಕೊಂಡಿತು. 
ತನ್ನ ಹೆಸರನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸಬಾರದೆಂದಂ ಆಕೆ, ಲಾಟರಿ ' ಅಧಿಕಾರಿಗಳಿಗೆ 
ಮನವಿ ಮಾಡಿಕೊಂಡಳು. ಅವರು ಪ್ರಕಟಿಸಲಿಲ್ಲ. ಆದರೆ ಜನ ಬಿಡಬೇಕಲ್ಲ ? ಎಲ್ಲರಿ 
ಗಿಂತ ಹೆಚ್ಚಾಗಿ ಪತ್ರಿಕೆಯವರು ಬಿಡಬೇಕಲ್ಲ ? ಕೊನೆಗೆ ಹೆಸರನ್ನು ಪತ್ತೆಹಚ್ಚಿ, 
ಪ್ರಕಟಿಸಿಯೇ ಬಿಟ್ಟರು. ನಾವು ಅಲ್ಲಿರುವವರೆಗೆ ಆಕೆಯ ಕೊಲೆ ಅಥವಾ ಲೂಟಿ ಆದ 
ಸುದ್ದಿ ನಮಗೆ ಬಂದಿರಲಿಲ್ಲ | 

ಸ ೫ ಸ 


ಮಾನವ, ವೈಜ್ಞಾನಿಕ ಸಾಧನೆಯ ಶಿಖರವನ್ನೇರಿ ಜಗತ್ತಿಗೆಲ್ಲ ಸೌಖ್ಯವನ್ನೂ, 
ಅನ್ನ_ ಬಟ್ಟೆ, ವಸತಿಯನ್ನೂ ಕೊಡುವ ಶಕ್ತಿಯನ್ನು ಹೊಂದಿದರೂ, ಹಿಂಸಾಪ್ರವೃತ್ತಿ 
ಯನ್ನೂ, ಬರ್ಬರ ಪಶುತ್ವವನ್ನೂ ಇನ್ನೂ ಜಯಿಸಲೇ ಇಲ್ಲ. ಗಂಟೆಗೆ ಸಾವಿರದ 
ಇನ್ನೂರು ಮೈಲಿ (ನಿಮಿಷಕ್ಕೆ 20 ಮೈಲಿ) ಹಾರುವ ಕಾನ್‌ಕಾರ್ಡ್‌ ವಿಮಾನವನ್ನು 
ಕಂಡುಹಿಡಿದರೂ, ಜೊತೆಯಲ್ಲಿಯೇ ಅಂತರಿಕ್ಷದಲ್ಲಿಯೇ ಮಾನವಜೀವಕ್ಕೆ ಹೊಣೆ 
ಕೇಳುವ ವಿಮಾನಗಳ್ಳರೂ ಹುಟ್ಟಿಕೊಂಡಿದ್ದಾರೆ. ಇಸ್ಟೇಲಿನ ವಿಮಾನವನ್ನೇ ಕದ್ದರು. 
ಜರ್ಮನಿಯ ವಿಮಾನ ಕದ್ದರು. ಜನರನ್ನೆಲ್ಲ ಕದ್ದುಕೊಂಡುಹೋಗಿ ಹಣ ವಸೂಲಿ 
ಮಾಡಿಕೊಂಡು ಬಿಡುತ್ತಿದ್ದಾರೆ. ಒಬ್ಬ ಜರ್ಮನ್‌ ಕೈಗಾರಿಕೋದ್ಯವಿ:ಯನ್ನು ಕೊಂದೇ 
ಹಾಕಿಬಿಟ್ಟರು. ಭಾರತದಲ್ಲಿ ಸಹ ಎರಡು ವಿಮಾನಗಳ ಹೈಜಾಕ್‌ ಆಯಿತು. 
ಅಮೆರಿಕದಲ್ಲಿ ಒಬ್ಬ ಹೆಂಗಸಿನ ಮಗುವನ್ನು (೧೯೭೭ ಸೆಪ್ಟಂಬರ್‌ನಲ್ಲಿ) ಕಳ್ಳರು ಹೊತ್ತು 


೨೦೨ ಅಮೆರಿಕದಲ್ಲಿ ಗೊರೂರು 


ಕೊಂಡು ಹೋಗಿ, ಐವತ್ತು ಸಾವಿರ ಡಾಲರು ಕೊಟ್ಟರೆ ಹಿಂದಕ್ಕೆ ಒಪ್ಪಿಸುವುದಾಗಿ 
ತಾಯಿಗೆ ಹೇಳಿಕಳುಹಿಸಿದರ, ಬಸ್ಸು ಇಂತಹ ಕಡೆ ನಿಲ್ಲುವ ಸ್ಮಳದಲ್ಲಿ ಆಕೆ ಹಿಂದಲ 
ನಿಲ್ದಾಣದಿಂದ ಒಂದು ಚೀಲದಲ್ಲಿ ಹಣ ಇಟ್ಟುಕೊಂಡು ಬಂದು ಬಸ್ಸಿನಲ್ಲಿಟ್ಟು ಇಳಿದು 
ಹೋಗಬೇಕು ; ಈ ಹಣ ಪಡೆಯುವವನು ಆ ಸ್ಥಳದಲ್ಲಿ ಬಸ್ಸು ಹತ್ತಿ ಆ ಚೀಲ 
ಇರಂವ ಸ್ಕಳದಲ್ಲಿ ಕುಳಿತುಕೊಂಡು ಪ್ರಯಕಾಣಕನಂತೆ ಮಂಂದುವರಿಯ:ವನು, ಅದೇ 
ರೀತಿ ಆ ಹೆಂಗಸು ಮಾಡಿದಳು. ಮರುದಿನ ಅವಳ ಮನೆಯ ಮಂಂದೆ ಅವಳ 
ವಂಗುವನ್ನು ತಂದುಬಿಟ್ಟಿದ್ದರು. ಅವರು ಯಾರು ? ತನ್ನ ಮಗುವನ್ನು ಯಾಕೆ 
ಎತ್ತಿಕೊಂಡು ಹೋದರು, ತನ್ನಲ್ಲಿ ಹಣವಿರುವುದು ಅವರಿಗೆ ಹೇಗೆ ಗೊತ್ತಾಯಿತು, 
ಆ ಹೆಂಗಸಿಗೆ ಇನ್ನೂ ತಿಳಿದಿಲ್ಲ. ಮತ್ತೊಬ್ಬ ಪ್ಯಾರಿಸ್‌ಗೆ ಹೋಗುತ್ತಿದ್ದ ಒಂದು 
ವಿಮಾನವನ್ನು ಹೈಜಾಕ್‌ಮಾಡಿ, ಸೆರೆಯಲ್ಲಿರುವ ತನ್ನ ವಿಂತ್ರ ಸಲಿಂಗರತಿಯವನನ್ನು 
ಬಿಡುಗಡೆ ವಕಾಡಬೇಕೆಂದು ಷರತ್ತು ಹಾಕಿದ್ದ. ಕೊನೆಗೆ ಷರತ್ತನ್ನ್ನ ಸಾಧಿಸಲಂ ಮನಃ 
ಸೈ ೈರ್ಯವಿಲ್ಲದೆ ವಿಮಾನವನ್ನು ಬಿಟ್ಟುಕೊಟ್ಟ. 


೫ ೫ ತೇ 
ಭಾರತದಲ್ಲಿಯೂ ನೂರಾರಂ ಕೋಟಿ ವೆಚ್ಚವಕಾಡಿ ದೂರದರ್ಶನವನ್ನು 


ಸ್ಥಾಪಿಸುವ ಎಏರ್ಪಾಡಂಗಳು ನಡೆಯುತ್ತಿವೆ... ದೂರದರ್ಶನದಿಂದ ಒಳೆ ಗಯದಂ 
ವರಾತ್ರವೇ ಅಲ್ಲ, ಕೆಟ್ಟದ್ದೂ ಸಹ ಸಂಭವಿಸಬಹಂದು ಎಂಬುದನ್ನು ನಾವು 


ಹೊಗೆಸೊಪ್ಪಿಗೆ ಹಗೆ 


ಈಚಿನ ದಿನಗಳಲ್ಲಿ ಕೆನಡ-ಆಮೆರಿಕಗಳಲ್ಲಿ ಹೊಗೆಬತ್ತಿ (ಬೀಡಿ, ಸಿಗರೇಟ್‌, ಚುಟ್ಟ) 
ಇವುಗಳಿಗೆ ವಿರೋಧವಾಗಿ ಜನಾಭಿಪ್ರಾಯ ಒಮ್ಮುಖವಾಗಿ ಕ್ರೋಡೀಕೃತವಾಗುತ್ತಿದೆ. 
. ಇದಕ್ಕೆ ಮುಖ್ಯಕಾರಣ ಪಾಶ್ಚಿಮಾತ್ಮ ವೈದ್ಯರು. ಹೊಗೆಬತ್ತಿ ಸೇದುವುದು 
ಕ್ಯಾನ್ಸರ್‌ ಮತ್ತು ಕ್ಷಯರೋಗಗಳಿಗೆ ಕಾರಣವೆಂಬುದನ್ನು ಜನರಿಗೆ ಮನದಟ್ಟುಮಾಡಿ 
ಕೊಟ್ಟಿರುವುದು, ಮತ್ತು ಜನ, ಸಾ ಎಭಾವಿಕವಾಗಿ ಬುದ್ಧಿ ವಂತರಾಗಿರುವುದು. ಕೆನಡದಲ್ಲಿ 
ಸ್ವಲ್ಪ ಹೆಚ್ಚು ಕಡಿವೆಂ ಎಲ್ಲ ನಗರಸಭೆಯವರೂ ಬಹಿರಂಗವಾಗಿ ಹೊಗೆಬತ್ತಿ ಸೇದುವ 
ಅವಕಾಶಗಳನ್ನು ತುಂಬ ಸಂಕುಚಿತಗೊಳಿಸಿದ್ದಾರೆ. ಟೊರಾಂಟೋದ ಒಬ್ಬ ವೈದ್ಯರು 
(ಡಾ| ಸಿ ಆರ್‌. ವುಲ್ಫ್‌) ಹೇಳಿದಂತೆ “ಬತ್ತಿ ಸೇದುವುದು ಲೈಂಗಿಕ ಕ್ರಿಯೆಯಂತೆ, 
ಅದನ್ನು ನಾವು ಏಕಾಂತದಲ್ಲಿ ನಡೆಸಬೇಕು'” ಎಂಬಂದು. ೧೯೭೭ ಸೆಪ್ಟಂಬರ್‌ ೩೦ರಲ್ಲಿ 
ಅಂಗೀಕೃತವಾದ ನಿರ್ಣಯದಂತೆ, ಕಾನೂನಿಗೆ ವಿರುದ್ಧವಾಗಿ ಸಿಗರೇಟು ಸೇದಂವವರಿಗೆ 
(ಸಾರ್ವಜನಿಕ ಸ್ಥಳಗಳಲ್ಲಿ) ಎಂಟೂಕಾಲು ಡಾಲರಿನಿಂದ ೧೬೫೦ ಡಾಲರ್‌ಗಳವರೆಗೆ 
ನ್ಯಾಯಾಲಯ ಜುಲ್ಮಾನೆ ವಿಧಿಸಬಹಂದಂ. ಸಾರ್ವಜನಿಕವಾಗಿ ಸೇದಕೂಡದೆಂದು 
ವಿಧಿಸಿರುವ ಸ್ಥಳಗಳಲ್ಲಿ, ಸ್ಥಳದ ಯಜಮಾನನು (ಹೋಟಲು) ಸಿಗರೇಟಂ ಸೇದುವವ 
ನನ್ನು ಬೇಡವೆಂದು ಹೇಳದಿದ್ದರೆ, ಅವನಿಗೆ ತಿಂಡಿ-ತೀರ್ಥ ಕೊಡಲು ತಿರಸ್ಕರಿಸದಿದ್ದರೆ, 
ಅಥವಾ ಅವನನ್ನ ಹೊರಕ್ಕೆ ದಬ್ಬದಿದ್ದರೆ ಅಥವಾ ಪೋಲೀಸಿನವರನ್ನು ಕರೆಯದಿದ್ದರೆ, 
ಅವನೂ ಸಾವಿರ ಡಾಲರು ದಂಡ ತೆರಲು ಅರ್ಹನಾಗುತ್ತಾನೆ. ವೈದ್ಯಶಾಲೆಗಳಲ್ಲಿ 
ಅದಕ್ಕಾಗಿ ನಿಯಮಿತವಾದ ಭಾಗದಲ್ಲಿಯೇ ಸೇದಬೇಕಂ. ರೋಗಿಗಳೊ ಸಹ ವೈದ್ಯರಿಂದ 
ಪರವಾನಗಿ ಕಾಗದವಿಲ್ಲದಿದ್ದರೆ, ತಮ್ಮ ಆಶ್ಚತ್ರೆ ಕೊಠಡಿಯಲ್ಲಿಯೂ ಸೇದಬಾರದು ; 
ಬ್ಯಾಂಕುಗಳ, ಆರ್ಥಿಕ ವ್ಯವಹಾರಗಳ ಸಂಸ್ಥೆಗಳ, ನೌಕರರು ಆಫೀಸಂಗಳಲ್ಲಿ ಸೇದಲೇ 
ಕೂಡದು. ಕೌಂಟರುಗಳಲ್ಲಿದ್ದರೆ, ಸಿಗರೇಟನ್ನು ಮರತೇಬಿಡಬೇಕು. ಮತ್ತೆ ಯಕಾವುದೇ 
ಆರೋಗ್ಯ ರಕ್ಷಣೆ, ಉಪಚಾರಗೃಹ ಮುಂತಾದಂವುಗಳಲ್ಲಿಯೂ ಸೇದಕೂಡದು. 
ಇಲವೇಟರ್‌, ಎಸ್ಕಲೇಟರ್‌, ಬಸ್ಸುಗಳು, ನಾಟಕ ಶಾಲೆಗಳು, ಸಿನಿಮಾ ಗೃಹಗಳು. 
ಪಾತಾಳ ಮಾರ್ಗಗಳು ಎಲ್ಲಿಯೂ ಸೇದುವಂತಿಲ್ಲ. ಸಿಗರೇಟ್‌ವಿರೋಧ ಕಾನೂನು ಅಂಗೀ 
ಕೃತವಾದಂದಿನಿಂದ, ರೈಲುಗಳಲ್ಲಿ ಸೇದುವ ಸ್ಥಳ ಮಿತಿಗೊಳಿಸಲ್ಪಟ್ಟಿದೆ. ನಿದ್ರಿಸುವ 
ಗಾಡಿಗಳಲ್ಲಿ ಸೇದಲೇಕೂಡದು. ಊಟಮಾಡುವ ರೈಲುಗಾಡಿಯಲ್ಲಿ ಸಹ ಮೇರ್ಜಿ 
ಮುಂದೆ ಕುಳಿತಿರುವ ಇತರ ಪ್ರಯಕಾಣಿಕರ ಅನುಮತಿ ಪಡೆದು ಸೇದಬೇಕು. [ಚಲನಚಿತ್ರ 
ಮಂದಿರಗಳಲ್ಲಿ ಸಿಗರೇಟ್‌ ಸೇದಿದವನನ್ನು-ಕೂಡಲೇ ಚಿತ್ಸಮಂದಿರದ ಮಾಲಿಕ ಹೊರಕ್ಕೆ 


೨೧೪ ಅಮೆರಿಕದಲ್ಲಿ ಗೊರೂರು 


ಹಾಕದಿದ್ದರೆ, ಆವನಿಗೆ ಸಹ ಜುಲ್ಮಾನೆ. ಎಲ್ಲಿಯೇ ಆಗಲಿ ಕ್ಕೂನಲ್ಲಿ ನಿಂತಿದ್ದರೆ, 
ಸಿಗರೇಟು ಸೇದಬೇಕಾದರೆ ಕ್ಕೂಬಿಟ್ಠು ), ಹೊರಬರಬೇಕು]. ಈ ಕಾನೂನಿಗೆ ಪೌರಸಭೆ 
ಗಳೆಲ್ಲ-ಮತದಾನದಿಂದ-ಅನಂಮತಿ ಕೊಟ್ಟಿ ವೆಯೇಬದನ್ನು ಗಮನಿಸಬೇಕು. 

ಅಂದರೆ ಒಟ್ಟಿನಲ್ಲಿ ನಡಂಬೀದಿಯಲ್ಲಿ ಹೊರತು, ತನ್ನ ಮನೆಯಲ್ಲಿ ಹೊರತು 
ಹೊಗೆಸೊಪ್ಪುಭಕ್ತ ಸಿಗರೇಟು ಸೇದಂವಂತಿಲ್ಲ. ಈ ಕಾನೂನನ್ನು ಜನಾಭಿಪ್ರಾಯ 
ದಿಂದ ಮಾಡಿದ್ದಾರೆಂದರೆ, ಸಿಗರೇಟಿನಿಂದ ಕ್ಯಾನ್ಸರಿನ ಅಪಾಯವನ್ನು ಅಮೆರಿಕದ 
ಸಾಮಾನ್ಯ ಪ್ರಜೆ ಸಹ ಎಷ್ಟರಮಟ್ಟಿಗೆ ಅರ್ಥವರಾಡಿಕೊಂಡಿದ್ದಾನೆಂಬಂದಂ ಗೊತ್ತಾಗಂ 
ತ್ತದೆ. ನಮ್ಮಲ್ಲಿ ಒಂದು ರೈಲು ಗಾಡಿಯಲ್ಲಿ ಕುಳಿತರೆ, ಅದು ತನ್ನ ಪಯಣದ ಕೊನೆ 
ಮುಟ್ಟುವವರೆಗೆ ಒಬ್ಬನಲ್ಲ ಒಬ್ಬ ಬೀಡಿ-ಸಿಗರೇಟು ಸೇದುತ್ತ-ಸೇದದೆ ಇರುವವರಿಗೆ 
ಪ್ರಯಾಣದ ಪೂರ್ತ, ಉಚಿತವಾಗಿ ಹೊಗೆ ಕುಡಿಸುತ್ತಾನೆ. ಬಸ್ಸಿನಲ್ಲಿಯಂತೂ ದೇವರೇ 
ಗತಿ. ಸೇದಬಾರದೆಂಬ ಫಲಕವಿದ್ದರೂ, ಬಸ್ಸು ಏರಿದಮೇಲೆಯೇ ಸೇದುತ್ತಾರೆ. 
ಬೇಡವೆಂದರೆ ವ್ಮಾಜ್ಯವೇ ಪ್ರಾರಂಭವಾಗ್ಗುತ್ತದೆ. ಸೇದುವವರೆಲ್ಲ ಒಂದಾಗುತ್ತಾರೆ. 
ಠೀಕು ಟ್ಯಾಕ್ಕಾಗಿ ಉಡುಪುತೊಟ್ಟ ವಿದ್ಯಾವಂತರೂ ಸೇದಂವವರ ಪಕ್ಷ ವಹಿಸುತ್ತಾರೆ. 
ಅನೇಕ ವೇಳೆ ಡ್ರೈವರ್‌ ಕಂಡಕ್ಟರರೂ ಸೇದುತ್ತಾರೆ. ಹಿಂದೆ ಕರ್ನಾಟಕ ಸ್ಟೇಟ್‌ 
ಟ್ರಾನ್ಸ್‌ ಪೋರ್ಟ್‌ನಲ್ಲಿ ಕೆಲವು ಡೆ ಪವರುಗಳಿದ್ದರು. ಈಗಲೂ ಅಂಥವರಿದ್ದಾರೆ. 
ಪ್ರಯಾಣಿಕರು ಸಿಗರೇಟ್‌ ಸೇದಿದರೆ, ಗಾಡಿ ನಿಲ್ಲಿಸಿಬಿಡಃತ್ತಿದ್ದರು. ಪ್ರಯಾಣಿಕರಲ್ಲಿಯೂ 
ಅನೇಕರು ಸೇದುವವರು, ಡೆ ವರ್‌, ಕಂಡಕ್ಟರ ಪರ ವಹಿಸುತ್ತಾರೆ. ಇಲ್ಲದಿದ್ದರೆ ಎಲ್ಲಿ 
ತಮಗೆ ಸೀಟು ಕೊಡುವುದಿಲ್ಲವೋ ಎಂಬ ಭಯ. ನಾವು ಗೊಬ್ಬರಕ್ಕೂ ನಾಲಾಯಂಕಾ ದ 
ಮಂದಿ. ಒಟ್ಟಾವ ಪೌರಸಭೆಯವರು, ಸಭೆಯ ಕಾಲದಲ್ಲಿ ಸಿಗರೇಟ್‌ ಸೇದಕೂಡದೆಂಬ 
ಕಾನೂನನ್ನು ಅಂಗೀಕರಿಸಿದ್ದರಂ, ಏಳಂ ತಿಂಗಳಿನಿಂದ ಯಾರೂ ಕಾನೂನನ್ನು ಮುರಿದು 
ಮೊಖದ್ದಮೆಗೆ ಸಿಕ್ಕಿರಲಿಲ್ಲ. ಆದರೆ ಅಕ್ಟೋಬರ್‌ನ (೧೯೭೭) ಪೌರಸಭೆಯ ಸಭೆಯಲ್ಲಿ 
ಮೇಯರ್‌ ಲಾರಿ ಗ್ರೀನ್‌ಬರ್ಗ್‌ Lorry Greenberg ಒಂದು ಸಿಗರೇಟ್‌ 
ಹತ್ತಿಸಿದರು. ಸದಸ್ಯರೊಬ್ಬರು ಪ್ರತಿಭಟಿಸಿ ಪೋಲೀಸಿನವನನ್ನು ಕರೆಸಿದರು. 
ಪೋಲೀಸಿನವನು ಬರುವ ವೇಳೆಗೆ, ಮೇಯರ್‌ ಕೈಯಲ್ಲಿ ಒಂದು ಬಟ್ಟಲು ಕಾಫಿ ಇತ್ತು. 

ಬಸ್ಸಿನಲ್ಲಿ ಸಿಗರೇಟ್‌ ಸೇದುವುದು ಕೆನಡದಲ್ಲಿ ಪೂರ್ತ ಅಪರಾಧ. ಮನ್ನೆ 
ಪೊಲೀಸ್‌, ಅಮೆರಿಕಕ್ಕೂ-ಕೆನಡಕ್ಕೂ ಗಡಿ. ಅಲ್ಲಿ ಒಂದು ಬಸ್ಸಿನಲ್ಲಿ ಪ್ರಯಾಣ 
ಮಾಡುತ್ತಿದ್ದೆವು. (ಅಲ್ಲಿರುವ ಬಸ್ಸುಗಳೆಲ್ಲ ಖಾಸಗಿ ಕಂಪನಿಗಳ , ಬಸ್ಸುಗಳು. ಅನೇಕ 
ಕಂಪನಿಗಳು ಬಸ್ಸುಗಳನ್ನು ನಡೆಸುತ್ತಿವೆ) ಬಸ್ಸು ಕೆಲವು ದೂರ ಚಲಿಸಿದನಂತರ ಒಬ್ಬ 
ಮನುಷ್ಯ ಸಿಗರೇಟು ಹತ್ತಿಸಿದ. ಅವನ ಮಗ್ಗುಲಿನ ಸ್ಮಳದಲ್ಲಿ ಒಬ್ಬಳು ೫೯-೬೦ 
ವರ್ಷದ ಮಹಿಳೆ ಕುಳಿತಿದ್ದಳು. ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರಲಿಲ್ಲ. 
ಆ ಹೆಂಗಸೂ ಇತರ ಇಬ್ಬ ರಂ ವಂಹಿಳೆಯರೂ, ಉಳಿದ ಪ್ರಯಕಾಣಿಕರೂ, ಸಿಗರೇಟಂ 


ಹೊಗೆಸೊಪ್ಪಿಗೆ ಹಗೆ ; ೨೧೫ 


ಸೇದುವುದು ಕಾನೂನಿಗೆ ವಿರಂದ್ಧವೆಂದೂ, ಅವನು ಸಿಗರೇಟನ್ನು ಎಸೆಯಬೇಕೆಂದೂ 
ಹೇಳಿದರು. ಪ್ರಯಾಣಿಕ ಅವರನ್ನು ಪ್ರತಿಭಟಿಸಿ, ಅಶ್ಲೀಲವಾಗಿ ಮಾತನಾಡಿದುದಂ 
ದಲ್ಲದೆ, ಇಬ್ಬರು ಹೆಂಗಸರ ಮೇಲೆ ಉಗುಳಿದನು. ಶ್ರೀಮತಿ ಹೌಕ್‌ (Mrs. Houk) 
ತನ್ನ ಮೊಣಕಾಲಿನ ನೇರದಲ್ಲಿ ಕೈಯಲ್ಲಿ ಸಿಗರೇಟು ಹಿಡಿದುಕೊಂಡಿದ್ದ ಆ ಮನುಷ್ಯನ 
ಸಿಗರೇಟನ್ನು ರಖಾಡಿಸಿ ಒದ್ದಳು. ಆಗ ಆ ಮನುಷ್ಯ ಅವಳನ್ನು ಮೂಗಿನ ಮೇಲೆ 
ಹೊಡೆದ. ಈ ಗಲಾಟೆ ನೋಡಿ ಸಾರಥಿ ಅರ್ಧ ನಿವಿಂಷ ಗಾಡಿ ನಿಲ್ಲಿಸಿದ. ಹೊಡೆದವನ 
. ವಿಳಾಸದ ಚೀಟಿ ತೆಗೆದುಕೊಂಡ. ಬಸ್ಸು ಕೆಲವು ಮೆ ಲಿಗಳಂ ಹೋದಮೇಲೆ, ಏಟಂ 
ತಿಂದ ಹೆಂಗಸು ಇಳಿಯುವ ಸ್ಥಳ ಬಂತು. ನಾನು ಅವಳ ಎದುರು ಆಸನದಲ್ಲಿ ಕುಳಿತಿದ್ದು 
ದರಿಂದ ಸಹಾನುಭೂತಿಯಿಂದ ಮಾತನಾಡಿ ಅವಳ ಧೈರ್ಯ ಪ್ರಶಂಸಿಸಿದ್ದೆ. ಆದರೂ 
ಸಹ "ಶತ್ರುವನ್ನು ಅಹಿಂಸೆಯಿಂದ ಗೆಲ್ಲಬೇಕು. ಹಿಂಸೆ ಎಂದಿಗೂ ಶ್ರೇಯಸ್ಕರವಲ್ಲ. ಹಿಂಸೆ 
ಯಿಂದ ಹಿಂಸೆ ಹುಟ್ಟುತ್ತೆ. ಪ್ರೇಮ, ಹಿಂಸೆಯನ್ನು ನಾಶಮಾಡುತ್ತೆ. ಗಾಂಧೀಜಿ ನಮ್ಮ 
ರಾಷ ಕ್ಕೆ ಅಹಿಂಸೆಯನ್ನು ಬೋಧಿಸಿದರು. ಆದುದರಿಂದ ಅವರ ವರಾರ್ಗ ಜಗತ್ತಿಗೇ 
ಆದರ್ಶವಾಯಿತಂ” ಎಂದೆ. ಆಕೆ ""ಯಾರ ಬಳಿ ಅಹಿಂಸೆ. ಅವನು ಕಾನೂನಿಗೆ ವಿರೋಧ 
ವಾಗಿ ಸಿಗರೇಟಂ ಸೇದುತ್ತಾನೆ, ಬೇಡವೆಂದರೆ ಅಶ್ಲೀಲವಾಗಿ ಕಿರಂಚುತ್ತಾನೆ, “(yelling 
೦೭50681105) ಅವನಿಗೆ ನಾನು ಮಾಡಿದುದೇ ಸರಿ” ಎಂದಳು. ಹೆಂಗಸು ಇಳಿಯಂವು 
ದಕ್ಕೆ ಮುಂಚೆ, ನನ್ನ ಕೈಗೆ ಒಂದು ಕಾಗದಕೊಟ್ಟು ನನ್ನ ವಿಳಾಸವನ್ನು ಬರದುಕೊಡು 
ವಂತೆ ಕೇಳಿದಳು. ನಾನು ಇನ್ನೂ ಸ್ವಲ್ಪ ಹೆಚ್ಚು ವಯಂದಾಲೋಚನೆಯಂಳ್ಳ ವನೂ, ನನ್ನ 
ಮಹಿಮೆಯ ಗುಂಗಿನಲ್ಲಿಯೇ ಇಲ್ಲದವನೂ ಆಗಿದ್ದಿದ್ದರೆ, ನನ್ನ ವಿಳಾಸ ಯಾಕೆ ಎಂದಂ 
ಯೋಚಿಸಬಹಂದಾಗಿತ್ತು. ನನಗೆ ಆ ವಿವೇಕ ಹೊಳೆಯಲೇ ಇಲ್ಲ. "ನಾನು ಭಾರತ 
ದವನು. ಗಾಂಧೀಜಿ, ನೆಹರು, ವಿವೇಕಾನಂದ, ಅಹಿಂಸೆ ಇವುಗಳ ಮಾತನಾಡುತ್ತಿದ್ದೇನೆ. 
ಆದಂದರಿಂದ ನನ್ನ ವಿಳಾಸ ಎಲ್ಲರಿಗೂ ಬೇಕು'' ಎಂದುಕೊಂಡೆ, ನಾನು ಯಾರ ಹತ್ತಿರ 
ಮಾತನಾಡಿದರೂ ಅವರು ನನಗೆ "“ನಿಮಗೆ ಯಾವಾಗಲೂ ಸುಸ್ವಾಗತ, ಮನೆಗೆ ಬನ್ನಿ. 
ಸಂಜೆ ಏಳರ ನಂಶರ'' ಎಂದು ತಮ್ಮ ವಿಳಾಸದ ಕಾಗದ ಕೊಟ್ಟು ಹೋಗುತ್ತಿದ್ದರು. 
ನಿತ್ಯ ಸಂಜೆಯೊಳಗೆ ನನ್ನ ಕೈಗೆ ಮೂರು ನಾಲ್ಕು ವಿಳಾಸದ ಕಾರ್ಡುಗಳು ಬರುತ್ತಿದ್ದವು. 
ನಾನು ಆಕೆಗೆ ನನ್ನ ಕೆನಡ ವಿಳಾಸವನ್ನು ಬರೆದುಕೊಟ್ಟೆ. ಅವಳೂ ಸಹ ನನ್ನ ಬಳಿ 
ಬಂದು ಅಹಿಂಸೆಯನ್ನು ಚರ್ಚಿಸುವ ಆಸೆಯುಳ್ಳವಳಾಗಿರಬೇಕೆಂದು ಬಯಸಿದೆ. ಅವಳು 
ಡ್ರೈವರನ ಬಳಿ ಹೋಗಿ ಅವನಿಂದಲೂ ಒಂದು ಕಾಗದ (ಬಹುಶಃ ಹೊಡೆದವನ ಎಳಾಸ 
ಇರಬೇಕು) ತೆಗೆದುಕೊಂಡು ನನಗೆ ನಮಸ್ಕರಿಸಿ ಇಳಿದು ಹೋದಳು. 

ಇದಾದ ಹತ್ತು-ಹನ್ನೆರಡು ದಿನಗಳೊಳಗೆ ಹೆನ್ನೆಪಿನ್‌ ಡಿಸ್ಟ್ರಿಕ್ಟ್‌ ಕೋರ್ಟಿನಿಂದ 
ನನಗೆ ಒಂದು ಸಮನ್‌ ಬಂದಿತ, (ಅದಕ್ಕೆ ಅಲ್ಲಿ ಸಪ್ಪೇನ ಎನ್ನುತ್ತಾರೆ 
Subpoena), ಶ್ರೀಮತಿ ಹೌಕ, ತನ್ನ ಮೇಲೆ ಹಲ್ಲೆ ನಡೆಸಿದವನ ವಿರುದ್ಧ 


೨೦೬ ಅವೆ:ರಿಕದಲ್ಲಿ ಗೊರೂರು 


ಮೊಖದ್ದಮೆ ಹೂಡಿದ್ದಳು. ನಾನೊಬ್ಬ ಸಾಕ್ಷಿ; ನಾನಲ್ಲದೆ ಇನ್ನೂ ಇಬ್ಬರು ವಹಿ ಳೆ 
ಯರೂ ಸಾಕ್ಷಿಗಳು. (ಅವರು ಆಪಾಡಿತದಿಂದ ಉಗಿಸಿಕೊಂಡಿದ್ದ ಬಸ್ಸಿನಲ್ಲಿದ್ದ ಪ್ರಯಾ 
ಣಿಕರೆಂಬುದಂ ನನಗೆ, ಅನಂತರ ಗೊತ್ತಾಯಿತು) ಸಮನ್ಸ್‌ ನೋಡಿ ನನಗೆ ಒಳ್ಳೆ 
ಪೇಚಾಟಕ್ಕೆ ಬಂತು. ನಾನು ಬಂದಿರುವುದು ಬೇರೆ ದೇಶಕ್ಕೆ. ಅದೂ ಟೂರಿಸ್ಟ್‌ ಆಗಿ: 
ಇನ್ನು ಇಲ್ಲಿ ಮೊಖದ್ದಮೆಯಲ್ಲಿ ಸಾಕ್ಷಿಯಾಗಿ ಹೋದರೆ, ಆ ಮೊಖದ್ದಮೆ ವಹಗಿಯಂ 
ವುದಂ ಯಾವತ್ತೊ ? ಆ ವೇಳೆಗೆ ನನ್ನ ಟೂರಿಸ್ಟ್‌ ಟಿಕೆಟ್‌, ಪಾಸ್‌ಪೋರ್ಟ್‌ ಇವುಗಳ 
ವಾಯಿದೆಯೇ ಮಂಗಿದುಹೋಗಬಹುದು. ಈಚೆಗೆ ವಾಯಿದೆಯನ್ನು ಸಂಲಭವಾಗಿ 
ಹೆಚ್ಚಿಸಿಕೊಡುತ್ತಲೂ ಇಲ್ಲ. ಇದ್ದಕ್ಕಿದ್ದಂತೆ ನನಗೆ ನನ್ನ ಬಾಲ್ಯದಲ್ಲಿ ನಡೆದ ಒಂದು 
ಸಂಗತಿ ನೆನಪಿಗೆ ಬಂತಂ. ನಮ್ಮ ಊರಿನಲ್ಲಿಯೇ ಒಬ್ಬ ಪಟಿಂಗನಾದ ಕಳ್ಳನನ್ನು ಒಬ್ಬ 
ಪೋಲೀಸ್‌ ಕಾನ್‌ಸ್ಟೆಬಲ್‌ ಕಷ್ಟಪಟ್ಟು ದಸ್ತಗಿರಿವಕಾಡಿ ಅವನ ಕೈಗೂ ತನ್ನ ಕೈಗೂ 
ಸೇರಿಸಿ ಕೋಳವನ್ನು ಹಾಕಿ, ಕೊಳದ ಬೀಗದ ಕೈಯನ್ನು ತನ್ನ ಜೇಬಿನಲ್ಲಿ ಹಾಕಿಕೊಂಡು, 
ಕಳ್ಳನನ್ನೂ ನಡೆಸಿಕೊಂಡು ಹೊರಟ. ನಮ್ಮೂರಿನ ಪ್ರೈಮರಿ ಶಾಲೆಯವರೆಗೆ ಇಬ್ಬರೂ 
ಬಂದಾಗ, ಒಂದು ಹಃನಾರದಲ್ಲಿ ಕಳ್ಳ, ಕೋಳದೊಂದಿಗೆ ಕಾನ್‌ಸ್ಪೆಬಲ್‌ನನ್ನು ನೆಲಕ್ಕೆ 
ಕೆಡವಿ, ಅವನ ಜೇಬಿನಿಂದ ಕೋಳದ ಬೀಗದ ಕೈಯನ್ನು ತೆಗೆದುಕೊಂಡು ಕೈ ಬಿಡಿಸಿ 
ಕೊಂಡು, ಕಾನ್‌ ಸೈಬಲ್‌ನ ಎರಡು ಕೈಗಳನ್ನೂ ಸೇರಿಸಿ ಕೋಳವನ್ನು ಮತ್ತೆ ಹಾಕಿ 
ಒಡಿಬಿಟ್ಟೂ ಈ ಘಟನೆಯನ್ನು ಪ್ರೆ ಮರಿ ಶಾಲೆಯಲ್ಲಿದ್ದ ವಿದ್ಯಾರ್ಥಿಗಳಾದ ನಾವೆಲ್ಲ 
(ಬಾಗಿಲಿಗೆ ಬಂದು ನಿಂತು) ನೋಡಿದೆವು. ಅನಂತರ ನೆಲಕ್ಕೆ ಬಿದ್ದ ಕಾನ್‌ಸ್ಟೆಬಲ್‌ 
"““ನೀರುನೀರು'" ಎಂದು ಕೂಗಿದ. ಪ್ರೈಮರಿ ಶಾಲೆಯ ನಾಲ್ಕನೆಯ ತರಗತಿ ವಿದ್ಯಾರ್ಥಿ 
ಸಂಪತ್ತು, ತತ್‌ಕ್ಷಣ ದೇಶಿಕಾಚಾರ್ರ ಮನೆಗೆ ಹೋಗಿ ಒಂದು ಲೋಟದಲ್ಲಿ ನೀರಂತಂದ. 

ಸಂಪತ್ತುವಿಗೆ ನೀರು: ತರುವುದೇ ಒಂದು ಖಂಷಿ. ಚಂರುಕು ಸಹ. ಅದನ್ನು 
ಅವನಿಗೆ ಅಭ್ಯಾಸ ಮಾಡಿಸಿದ್ದವರು, ಪ್ರೈಮರಿಶಾಲೆ ಉಪಾಧ್ಯಾಯ ರಾಮಣ್ಣನವರು, 
ರಾಮಣ್ಣನವರಿಗೆ ಸ್ಕೂಲಿಗೆ ಬಂದ ಕೂಡಲೇ ಒಂದೇ ಕೆಲಸ. ಎಲೆ ಅಡಿಕೆ ಹಾಕಿ 
ಕೊಳು ವುದು ಮತ್ತು ನೀರು ಕುಡಿಯುವುದು. ಸರದಿವಾರಾಗಿ ಅವರು ನಿತ್ಯ ಒಬ್ಬ 
ಹುಡುಗನನ್ನು, ಅವನ ವಂನೆಗೆ ಎಲೆ ಅಡಿಕೆ ತರಲು ಕಳಂಹಿಸಂತ್ತಿದ್ದರು. ಮತ್ತೊಬ್ಬ 
ಹುಡುಗನನ್ನು. ಕುಡಿಯುವ ನೀರು ತರಲಂ, ಅವನ ಮನೆಗೆ ಕಳುಹಿಸುತ್ತಿದ್ದರು. 
ಅನೇಕ ಮನೆಗಳಲ್ಲಿ ತಂದೆ-ತಾಯಿಯರು ಬೇರೆ ಕೆಲಸದಲ್ಲಿರುವಾಗ, ಕೈಬಿಡುವಿಲ್ಲದೆ, 
ಅಥವಾ ಎಲೆ ಅಡಿಕೆ ಮುಗಿದುಹೋಗಿದ್ದರೆ, ಹುಡುಗ ಬರೀಕೈಯಲ್ಲಿ ಬರುತ್ತಿದ್ದ. 
ಆಗ ಉಪಾಧ್ಯಾಯರು ಅವನನ್ನು ಒಡಿಯುತ್ತಿದ್ದರು-ಸಂಪತ್ತೂ ನೀರನ್ನೇನೊ ತಂದ. 
ಆದರೆ ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಕುಡಿಯಲು-ಕಾನ್‌ಸ್ಟೆಬಲ್‌ನ ಎರಡು 
ಕೈಗಳಿಗೂ ಕಳ್ಳ ಕೋಳಹಾಕಿ ಬೀಗದಕ್ಕೆ ತೆಗೆದುಕೊಂಡು ಹೋಗಿದ್ದುದರಿಂದ, 
ಸಾಧ್ಯವಾಗಲಿಲ್ಲ. ಕುದುರೆಯನ್ನು ನೀರಿನ ಬಳಿಗೆ ಹೊಡೆದುಕೊಂಡಂ ಹೋಗಬಹುದು, 


ಹೊಗೆಸೊಪ್ಪಿಗೆ ಹಗೆ ೨೧೬ 


ಆದರೆ ಅದಕ್ಕೆ ನೀರನ್ನು ಕಂಡಿಸಲು ಸಾಧ್ಯವೇ ? ಆದರೆ ಸಂಪತ್ತುವೇ ಲೋಟದ 
ನೀರನ್ನು ಕಾನ್‌ಸ್ಪೆಬಲ್‌ನ ಬಾಯಿಗೆ ಹಿಡಿದು ಕಡಿದ. ಎರಡಂ ಕೈಗಳಿಗೂ ಸೇರಿಸಿ 
ಕೋಳ ಹಾಕಿದ್ದುದರಿಂದ ಕಾನ್‌ಸ್ಟೆಬಲ್‌ಗೆ ಎದ್ದು ನಿಂತುಕೊಳ್ಳುವುದು ಕಷ ಕವಾಯಿತು, 
ನಿಲ್ಲಿಸಿದ ಮೇಲೆ ಅವನ ಕೈಕೋಳವನ್ನು ಬಿಚ್ಚುವುದು ಹೇಗೆ? ಅದನ್ನು ಕವಕ್ಕಾರ 
ಕತ್ತರಿಸಬೇಕಾಗಿತ್ತು. ಆದರೆ ಕಾನ್‌ಸ್ಟೆಬಲ್‌ ತನ್ನ ಪ್ರಾವಕಾಣಿಕತೆಯ ಸಾಕ್ಷಿಯಾಗಿ 
ಅದನ್ನು ಹಾಗೆಯೇ ಮೇಲಧಿಕಾರಿಗಳಿಗೆ ತೋರಿಸಿ ಅನಂತರ ಕತ್ತರಿಸಿದರೆ, ಕಳ್ಳೆನೊಂದಿಗೆ 
` ತನ್ನ ನಿಜವಾದ ಹೋರಾಟದ ಬಗ್ಗೆ ಸರ್ಕಾರಕ್ಕೆ ನಂಬಿಕೆ ಬರಂವುದೆಂದು. ಭಾವಿಸಿದ. 
ಆದರೆ ಕಳ್ಳನ ಕೈಯಿಂದ ಪೋಲೀಸಿನವನು ಕೈಕೋಳ ಹಾಕಿಸಿಕೊಂಡು ಬೀದಿಯಲ್ಲಿ 
ಹೋಗುವುದು, ಸರ್ಕಾರಕ್ಕೇ ಅವಮಾನವೆಂದು ಪಟೇಲರು ಪ್ರತಿಭಟಿಸಿದುದರಿಂದಲೂ, 
ಪೋಲೀಸಿನವನಿಗೂ ಕೈಕೋಳ ಹಾಕಿಕೊಂಡು ನಡೆಯಂವುದು ಕಷ್ಟವಾದಂದರಿಂದಲೂ 
ಕವಕ್ಮಾರ ಸಿದ್ದಾಚಾರಿಯ ಒಳಿ ಹೋಗಿ ಕೈಕೋಳವನ್ನು ಕತ್ತರಿಸಿದರಂ. ಅದಕ್ಕಾಗಿ 
ಬೇರೆ ಮಹಜರು ಆಯಿತು. 

ಅನಂತರ ಕೋರ್ಟಿನಲ್ಲಿ ಕಳ್ಳನ ಮೇಲೆ ಮೊಖದ್ದವೆ! ದಾಖಲಾಯಿತು. ಮೊದ 
ಮೊದಲು ಎರಡಂ ತಿಂಗಳಿಗೆ ಒಂದು ಹಿಯರಿಂಗ್‌ ಬೀಳುತ್ತಿದ್ದುದು ಅನಂತರ ತಿಂಗಳಿ 
ಗೊಂದಿ, ಕೊನೆಗೆ ಹದಿನೈದು ದಿನಕ್ಕೆ ಒಂದು ಹೀಗೆ ಆಯಿತು. ಎಲ್ಲ ಹಿಯರಿಂಗ್‌ಗೂ 
ಕಾನ್‌ಸ್ಟೇಬಲ್‌ಗೆ ನೀರು ಕುಡಿಸಿದ ಸಂಪತ್ತಿ, ಕೋಳವನ್ನು ಕತ್ತರಿಸಿದ ಕಮ್ಮಾರ ಸಿದ್ಧಾ 
ಚಾರಿ, ವಂಹಜರಂ ಬರೆದ ಪಟೇಲರು ಎಲ್ಲ ತಪ್ಪದೆ ಹಾಜರಾಗಬೇಕಾಗಿತ್ತು. ಕ್ರಿವಿಂನಲ್‌ 
ಮೊಖದ್ದಮೆಯಾದ:ದರೀದ ಪ್ರಯಾಣ ಭತ್ಯವೂ ಇಲ್ಲ. ಕಾನ್‌ಸ್ಟೆಬಲ್‌ಗೆ ನೀರಂ 
ಕಂಡಿಸಿದ ಸಂಪತ್ತು, ತೀರ ಬಡವನಾಗಿದ್ದುದರಿಂದ, ಅವನ ವಿದ್ಯಾಭ್ಯಾಸಕ್ಕೆ ನಮ್ಮೂರಿ 
ನಲ್ಲಿ ಸೌಕರ್ಯ ಸಾಲದೆಂದು ದೂರದ ತುಮಂಕೂರಿನಲ್ಲಿದ್ದ ನೆಂಟನೊಬ್ಬ ಅವನನ್ನು ಕರೆದು 
ಕೊಂಡಂಹೋಗಿ ತನ್ನ ಮನೆಯಲ್ಲಿಟ್ಟುಕೊಂಡು, ತಂವಂಕೂರಿನಲ್ಲಿ ಶಾಲೆಗೆ ಸೇರಿಸಿದ. 
ಮೊಖದ್ದಮೆ ಬಿದ್ದಾಗಲೆಲ್ಲ ಸಂಪತ್ತು ಹಾಸನಕ್ಕೆ ಬರಬೇಕಾಗಿತ್ತು. ಅವನಂ ಚಿಕ್ಕ 
ವಯಸ್ಸಿನವನಾದುದರಿಂದ ಅವನ ಪೋಷಕ ಸಹ ಅವನ ಜೊತೆ ಆಗಾಗ ಬರಬೇಕಾಗು 
ತ್ತಿತ್ತು. ಮೊಖದ್ದಮೆ. ಏನಾದರೂ ಮಂಗಿಯಲೇ ಒಲ್ಲದ. ತಿರುಗಿ ತಿರಗಿ 
ಸಂಪತ್ತುವಿಗೂ ಸಾಕಾಗಿಹೋಯಿತು. "ನಾನು ಯಾಕೆ ಅನ್ಯಾಯವಾಗಿ-ನೀರು ಕಂಡಿಸಿದ 
ಕಾರಣಕ್ಕಾಗಿ ಹೀಗೆ ಕೋರ್ಟಿಗೆ ಅಲೆಯಬೇಕು" ಎಂದು ಕೊರಗಿದ. 

ನಾನು ನನಗೆ ಬಂದ ಸಮನ" ನೋಡಿ "'ನಾನಂ ಈ ದೇಶದವನಲ್ಲ, ನನ್ನನ್ನು 
ಯಾಕೆ ಕೋರ್ಟಿಗೆ ಎಳೆಯಂತ್ತೀರಿ'' ಎಂದೆ. ಈ ದೇಶದವನಲ್ಲನೆಂದಕೊಡಲೇ ಸಮನ್ಸ್‌ 
ತಂದಿದ್ದವನು. ನನ್ನ ಪಾಸ್‌ಪೋರ್ಟ್‌, ಇವಿಂಗ್ರೇಶನ್‌ ಸರ್ಟಿಫಿಕೇಟ್‌ ಎಲ್ಲ ನೋಡಿ 
“ನಿವ್ಮ ಕಾಗದ ಪತ್ತಗಳೆಲ್ಲ ಸರಿಯಾಗಿವೆ. ಈ ದೇಶದ ನ್ಮಾಯದಲ್ಲಿ ಸಹಾಯಕರಾಗು 
ವುದು ನಿಮಗೆ ಸೂಕ್ತ'' ಎಂದು ಹೇಳಿದ ನಾನು ಸಮನ್ಸ್‌ ತೆಗೆದ:ಕೊಂಡೆ. ನಾನೂ 


೨೧೮ ಅಮೆರಿಕದಲ್ಲಿ ಗೊರೂರು 


ಬೇರೆ ದೇಶದವನಾದ:ದರಿ€ದ, ನನಗಾಗಿ ಅವರು ಗೊತ್ತಾದ ದಿನ ಒಂದು ವಾಹನವನ್ನೂ 
ಕಳುಹಿಸುವುದಾಗಿ ಹೇಳಿದರು. ನಾನು ಕೋರ್ಟಿನಲ್ಲಿ ಹಾಜರಾದೆ. ನ್ಯಾಯಸ್ಕಾನದಲ್ಲಿ 
ಎಲ್ಲ ಶಾಂತರೀತಿಯಲ್ಲಿ ಗಂಭೀರವಾಗಿ ನಡೆಯುತ್ತಿದ್ದಿತು. ಸಾಮಾನ್ಯವಾಗಿ ಮೊಖ 
ದ್ವವೆಂಗಳೆಲ್ಲ ಒಂದೇ ಹಿಯರಿಂಗ್‌ನಲ್ಲಿ ಮುಗಿಯುವುವೆಂದೂ-ಸಿವಿಲ್‌ ಮತ್ತು ಕ್ರಿವಿಂನಲ್‌ 
ಸಹ-ಕೊಲೆ, ದರೋಡೆ ಮುಂತಾದ ಕೆಲವು ಸಂದರ್ಭಗಳಲ್ಲಿ ಮಾತ್ರೆ ಸಾವಕಾಶವಾಗಂವು 
ದೆಂದೂ, ಆಗಲೂ ಸಹ ಪ್ರತಿದಿನವೂ ಕುಳಿತು ಮುಗಿಸಿಬಿಡುವರೆಂದೂ ತಿಳಿಯಿತಂ. 
ಪ್ರಕೃತದ ಮೊಖದ್ಧವೆ:ಯಲ್ಲಿ ಫಿರ್ಯಾದಿ ಶ್ರೀವಂತಿ ಅನ್ನಾ ಹೌಕ್‌ರ ಪರವಾಗಿ ಒಬ್ಬ 
ವೈದ್ಯರಂ ಸಾಕ್ಷ್ಯ ನುಡಿದರು. "ಅಪರಾಧಿ ಹೊಡೆದ ಏಟಿನಿಂದ ಫಿರ್ಯಾದಿಯ ಉಸಿ 
ರಾಡುವಿಕೆಗೆ ತೊಂದರೆಯಾಗಿದೆ. ಇದಂ ಶಸ್ತ್ರಚಿಕಿತ್ಸೆಯಿಂದ ವಠಾತ್ರ ಸರಿಹೋಗಬಲ್ಲದಂ”' 
ಎಂದು ಹೇಳಿದರು. ಫಿರ್ಯಾಧಿ ಅನ್ನಾ ಹೌಕ್‌ರನ್ನು ವಿಚಾರಣೆ ಮಾಡಿದಾಗ ಆಕೆ "ನಾನು 
ಅವನ ಸಿಗರೇಟನ್ನು ಕಾಲಿನಿಂದ ಒದ್ದದ ಉಂಟಂ. ಆಗ ಅವನು ನನ್ನ ಮೂಗಿನ 
ಮೇಲೆ ಹೊಡೆಡ'” ಎಂದು ಹೇಳಿದಳು. "ಬಸ್ಸಿನಲ್ಲಿ ಸಿಗರೇಟ್‌ ಸೇದುವುದಂ ಕಾನೂನ? 
ಬಾಹಿರ. ಕಾನೂನುಪಾಲನೆಗೆ ಸಹಾಯ ಮಾಡಂವುದು ಎಲ್ಲ ಪ್ರಜೆಗಳ ಕರ್ತವ್ಯ. ಆದು 
ದರಿಂದ ನಾನೂ ಪ್ರತಿಭಟಿಸಿದೆ? ಎಂದಳು. ಫಿರ್ಯಾದಿಯ ಹೇಳಿಕೆಯನ್ನು ಅಪರಾಧಿ 
ಪೂರ್ತಿ ಒಪ್ಪಿದುದರಿಂದ, ನನ್ನ ಸಾಕ್ಷ್ಯ ಆವಶ್ಯಕವಾಗಲಿಲ್ಲ. ನ್ಯಾಯಾಲಯ ಅವಳಿಗೆ 
ಎಂಟು ಸಾವಿರ ಡಾಲರ್‌ ಪರಿಹಾರ ಕೊಡಬೇಕೆಂದು ತೀರ್ಮಾನಿಸಿತು... ಮೊಖದ್ದಮೆ 
ಇಪ್ಪತ್ತು ನಿಮಿಷದಲ್ಲಿ ತೀರ್ಮಾನವಾಯಿತು. 


ಹಳೆಯಮಿತ್ರ ಕುದುರೆ 


ಒಂದು ದಿನ ನಾವು ಎಡ್ಮಂಟನ್‌ ಗಡಿಯಲ್ಲಿದ್ದ ಒಂದು ವ್ಯವಸಾಯ ಕ್ಷೇತ್ರಕ್ಕೆ 
ಹೋಗಿದ್ದೆವು. ಅದರ ಯಜಮಾನ ಅದನ್ನು ಸಣ್ಣಕ್ಷೇತ್ರ ಎನ್ನುತ್ತಾನೆ. ಅದು ಎಂಟಂ 
ನೂರು ಎಕರೆಯುಳ್ಳ ಜಾಗ. ಅಲ್ಲಿ ಎಲ್ಲ ಯಾಂತ್ರಿಕ ಬೇಸಾಯ. ಅಲ್ಲಿ ಮುಖ್ಯವಾಗಿ 
ಗೋಧಿ ಮತ್ತು ಓಟ್ಸ್‌ (ಓಟ್ಸ್‌ ದನಗಳಿಗಾಗಿ) ಬೆಳೆಯುತ್ತದೆ. ಅಮೆರಿಕ, ಕೆನಡ 
ಗಳಲ್ಲಿ ದನಗಳಿಗಾಗಿಯೇ ಮೇವನ್ನು ವಿಶಿಷ್ಟವಾಗಿ, ಪ್ರತ್ಯೇಕವಾಗಿ ಬೆಳೆಯುತ್ತಾರೆ. 
“ಹಾದಿ ಬೀದಿಯಲ್ಲಿರುವ ಕಸದ ಹಲ್ಲನ್ನು ಹುಡುಕಿ ಮೇದು ಮನೆಗೈದಿ ನಾನಮೃತ 
ವೀವೆ'” ಎಂದು ಹಸು ಆಲ್ಲಿ ಯಜವಕಾನನನ್ನು ಹಂಗಿಸುವುದಿಲ್ಲ. ಕ್ರಿಮಿ ಕಳೆನಾಶಕಗಳನ್ನು 
ಸಹ ತಗ್ಗಿನಲ್ಲಿ ಹಾರಾಡುವ ಹೆಲಿಕಾಪ್ಟರ್‌ನಲ್ಲಿ ಸಿಂಪಡಿಸುತ್ತಾರೆ. ಕುಯ್ಯುವುದು, 
ರೇಖೆವರಾಡ:ವುದಂ, ಲಾರಿಗೆ ತುಂಬುವುದು ಎಲ್ಲ ಯಂತ್ರಗಳಿಂದಲೇ, ಹೆಲಿಕಾಪ್ಟರಃ 
ಗಳನ್ನು ದೊಡ್ಡ ವ್ಯಎಸಾಯಗಾರರೀದ ಬಾಡಿಗೆಗೆ ಐಡೆಯುತ್ತಾರೆ. : ಆ ಕ್ಷೇತ್ರದ 
ಮಗ್ಗುಲಕ್ಷಿಯೇ ಹೆದ್ದಾರಿ. ಆ ದಾರಿಯಲ್ಲಿ ಹೋಗುತ್ತ ಅನೇಕ ದಿನ ನಾನು ಅಲ್ಲಿ 
ಐದು ಆರು ಕುದುರೆಗಳಂ-ಎಲ್ಲ ಕರಿಬಣ್ಣದವು.ಮೇಯುತ್ತಿದ್ದುದನ್ನು ನೋಡಿದ್ದೆ, 


ಹ ರಾ ಇಂೀ 6 


ಹೊಗೆಸೊಪ್ಪಿಗೆ ಹಗೆ ೨೧೯ 


ಅಮೆರಿಕ, ಕೆನಡಗಳಲ್ಲಿ ಪ್ರಾಣಿಗಳನ್ನು ನೋಡಬೇಕಾದರೆ ನಗರದಿಂದ ಬಹಂದೂರಕ್ಕೆ 
ಹೋಗಬೇಕು. ಆದುದರಿಂದ ಪ್ರಾಣಿಗಳನ್ನು ಕಂಡಾಗಲೆಲ್ಲ ನನಗೆ ಒಂದಂ ರೋವಕಾಂಚ 
ವುಂಟಾಗುತ್ತಿದ್ದಿತಂ. ನನ್ನ ಜೀವಮಾನವೆಲ್ಲ ನನಗೆ ಎಮ್ಮೆಯೇ ಸಖನಾಗಿದೆ. ಅದಕ್ಕಿಂತ 
ಉತ್ತಮವಾದ ಮತ್ತು ಉಪಯುಕ್ತ ವಾದ ನಿರಂಪದ್ರವಿ ಜಂತಂವನ್ನು ನಾನು ಊಹಿ 
ಸಲು ಆರೆ. ಎಲ್ಲೆಲ್ಲೂ ಕಟ್ಟಡಗಳು, ಸಾವಿರ ಮೈಲಿಗಟ್ಟಲೆ ಸಿಮೆಂಟಂ ರಸ್ತೆ, ಸತತವಾಗಿ 
ಮೈಲಿಗಳನಲ್ನಿ ನಂಂಗಂತ್ತ ರಸ್ತೆಯನ್ನು ಸೀಳಿಕೊಂಡಂ ಹೋಗುತ್ತಿರುವ ದೈತ್ಯಾಕಾರದ 
": ಮೋಟಾರಃಗಳು, ವಾಹನಗಳು, ಹಗಲಂ-ರಾತ್ರಿ ಎನ್ನದೆ ಉರಿಯುತ್ತಿರಂವ ಕಣ್ಣ 
ಕೋರೈಸುವ ನಾನಾ ವರ್ಣ ವಕಾಲಾ ತೋರಣಗಳ ಜಾಜ್ವಲ್ಯ ದೀಪಮಾಲೆ, ಇವು 
ಗಳನ್ನು ನೋಡಿ ನೋಡಿ ಬಳಲಿ ನಿಶ್ಶಕ್ತವಾದ ಕಣ್ಣಗಳು, ನಮ್ಮ ಸ್ವಭಾವಕ್ಕೆ ಹತ್ತಿರ 
ವಾದ ಪ್ರಕೃತಿಯ ಸಮೀಪದ ವಸ್ತುಗಳನ್ನು-ಹಸಿರಂ ಹುಲ್ಲು, ನದಿ, ಮನುಷ್ಯ, ಪ್ರಾಣಿ 
ಗಳನ್ನು ನೋಡಿ ಕಣ್ಣಿಗೆ ವಿಶ್ರಾಂತಿಯನ್ನು ಹೊಂದಲು ಬಯಸುತ್ತವೆ. ಎಮ್ಮೆ ಬಿಟ್ಟರೆ 
ನನ್ನ ಮುಂದಲ ಪ್ರಿಯಪ್ಪಾಣಿ ಕುದುರೆ. ಕುದುರೆ ಬುದ್ಧಿವಂತಿಕೆಯ ಪ್ರಾಣಿ. ಅದಂ 
ತುಂಟನೂ ಹೌದಂ, ಸಾಧುವೂ ಹೌದ. ಅದು ಮನುಷ್ಯನಿಗೆ ಒಂದಂ ಸವಾಲು. ನಾನು 
ಬಾಲ್ಕದಿಂದಲೂ ಕುದುರೆಯ ಮಿಂತ್ರ. ಅದಕ್ಕೂ ನನಗೂ ಯಾವುದೋ ಒಂದು ಜನ್ಮ 
ಜನ್ಮಾಂತರದಿಂದ ಹರಿದುಬಂದ ಬಾಂಧವ್ಯವಿದೆ-ಕುದುರೆಯೇನು ? ಕತ್ತೆಯೇನು ? 
ಬಾಲವಿರುವ ಪ್ರಾಣಿಯೆಲ್ಲ ಒಂದೇ ಎಂದು ನೀವು ಹೇಳುವುದಾದರೆ ನನ್ನ ಆಕ್ಷೇಪವಿಲ್ಲ 

ವ್ಯವಸಾಯ ಫಾರಂ, ರಸ್ತೆಯ ಕಡೆಗೆ ಸ್ವಲ್ಪ ಉಬ್ಬಿದಂತಿದೆ. ರಸ್ತೆಯಿಂದ 
ನೋಡಿದರೆ ದಿಬ್ಬದ ಮೇಲೆ ಕುದುರೆಗಳು-ಒಂದಂ ರೀತಿಯಿಂದ, ಕಂದುರೆ ಬೆನ್ನಿನ ಮೇಲೆ 
ಕಂದಂರೆಗಳಂ ನಿಂತು ಮೇಯುತ್ತಿರಂವಂತೆ ಕಾಣುತ್ತದೆ. ಅವು ನಿಜವಾಗಿಯೂ ಬೃಹ 
ದಾಕಾರದ ಕಂದುರೆಗಳೆ. ಅವುಗಳನ್ನು ರಸ್ತೆಯಿಂದ ನೋಡಿ, ನೋಡಿ ಒಂದು ದಿನ 
ಹತ್ತಿರಕ್ಕೆ ಹೋಗಿ ನೋಡಬೇಕೆಂದು ಆಸೆಯಾಯಿಂತು. ಫಾರಂಗೆ ಹೋದೆವು. ಯಜ 
ವಕಾನನ ಹೆಸರು ಹ್ಯಾರಿಸ್‌. ಫಾರಂ ಚಿಕ್ಕದಾದರೂ ಅದರಲ್ಲಿ ಓಡಾಡುವುದಕ್ಕೆ ಒಂದು 
ಕಾರು. ರಸ್ತೆ ಎಲ್ಲ ಮಾಡಿಕೊಂಡಿದ್ದಾರೆ. ಫಾರಂನ ಗಡಿಯಲ್ಲಿ ಅದರ ಸುತ್ತ ಒಂದು 
ರಸ್ತೆಯಿದೆ. ವರ್ಷದಲ್ಲಿ ಕೆಲವು ತಿಂಗಳು ಜಾಕಿಗಳು ಅಲ್ಲಿ ಬಂದಂ ಜೂಜಿನ ಕುದುರೆ 
ಗಳಿಗೆ ತಯಾರಿಕೊಟ್ಟು ತಾವೂ ತಯಾರಿ ತೆಗೆದುಕೊಳ್ಳುತ್ತಾರೆಂದು ನಮಗೆ ತಿಳಿಯಿತು. 
ಹ್ಯಾರಿಸ್‌, ತಾನೂ ಹಿಂದೆ ಜಾಕಿಯಾಗಿದ್ದೆನೆಂದೂ, ಆ ಹಳೆ ಸ್ನೇಹದಿಂದ ಜಾಕಿಗಳು 
ತನ್ನ ಫಾರಂನ್ನಿ ಉಪಯೋಗಿಸಿಕೊಳ್ಳುತ್ತಿರ:ವುದಾಗಿಯೂ ಹೇಳಿದ. ನಾನು ಅಲ್ಲಿ 
ಯಾವಾಗಲೂ ಮೇಯುತ್ತಿರುವ ಆ ಐದು ಆರು ಕುದುರೆಗಳ ವಿಷಯ ಕೇಳಿದೆ. 
ಹಾರಿಸ್‌ "ಇವೆಲ ಹಿಂದೆ ನಾನೂ ಜಾಕಿಗಳಾಗಿ ಸವಾರಿಮಾಡಿದ ಕುದುರೆಗಳು. 
ಇವುಗಳೂ ಅನೇಕ ಸ್ಥಳೀಯ ಜೂಜಗಳಲ್ಲಿ ಗೆದ್ದಿವೆ. ಈಗ ವಯಸ್ಸಾಗಿ ಹೋಗಿವೆ. 
ಆದರೂ ಶಕ್ತಿಯಲ್ಲಿ ಕಡಿವೆಂ ಇಲ್ಲ. ಹಿಂದಲ ಕಾಲದಲ್ಲಿ ಇಂತಹ ಎರಡು ಕುದುರೆಗಳಿದ್ದರೆ 


೨೨೦ ಅಮೆರಿಕದಲ್ಲಿ ಗೊರೂರು 


ಇಪ್ಪತ್ತೈದು ಹೆಕ್ಟೇರು ನೆಲವನ್ನು ಸಾಗಂವಕಾಡುಂತ್ತಿದ್ದರು. ಈಗ ಈ ಬಡಪಾಯಿ 
ಗಳಿಗೆ ಕೆಲಸವೇ ಇಲ್ಲ. ಬೇರೆ ಎಲ್ಲೆಯಕಾದರೂ ಇದ್ದಿದ್ದರೆ, ಅವುಗಳನ್ನು ಕೊಂದು 
ಹಾಕಿರಂತ್ತಿದ್ದರು. "ನನಗೆ ಈ ಫಾರಂ ಇರುವ ಕಾರಣದಿಂದ ನಾನು ಇವುಗಳನ್ನು 
ಇಟ್ಟುಕೋಡಿದ್ದೇನೆ?' ಎದ “ನಾನು ಇವುಗಳನ್ನು ಒಂದಂ ಸಲ ಸವಾರಿ ಮಾಡ 
೩ಹ:ದೆ ?'' ಎಂದೆ. ಹ್ಯಾರಿಸ್‌ "ಅದಕ್ಕೇನು, ಆದರೆ ಅದರ ಹಿಂದಲ ವೇಗವಿಲ್ಲ. 
ಸುಮ್ಮನೆ ಮೇದಂ ಕೊಬ್ಬಿವೆ'' ಎಂದ. 

ಆಗ ನನಗೆ ಒಂದು ಸಂಗತಿ ನೆನಪಿಗೆ ಬಂತ. ಈಗ ಸುಮಾರು ಮುವತ್ತೈದು 
ವರಂಷಕ್ಕೂ ಹಿಂದೆ ಶ್ರೀಮಾನ್‌ ಪು. ತಿ. ನರಸಿಂಹಾಚಾರ್ಯರು ಹಳೆ ಮೈಸೂರಿನ ಚೀಫ್‌ 
ಕಮ್ಯಾಂಡೆಂಟರ ಆಫೀಸಿನಲ್ಲಿ ಮ್ಯಾನೇಜರ್‌ ಆಗಿದ್ದುಗ, ಕ್ಯಾವಲ್ಲಿ ಕುದುರೆ ಸವಾರರ 
ಸೈನ್ಯದಲ್ಲಿ ಸಾವಿರದ ಐದು ನೂರಕ್ಕಿಂತ ಹೆಚ್ಚು ಸೈನಿಕರಿದ್ದರು. ಅವರಿಗೆಲ್ಲ ಪ್ರತಿ 
ಬೆಳಿಗ್ಗೆ ಯೂ ಕುದುರೆಗಳನ್ನು ತಿಕ್ಕುವುದು, ಜೀನು ಲಗಾಮಂ ರಿಕಾಪು ಬೂಟ್ಸ್‌ ಗಳನ್ನು 
ಪಾಲಿಷ್‌ಮಾಡುವುದು, ಬಯಲಿನಲ್ಲಿ ಕುದುರೆ ಸವಾರಿ ವಾಡುವುದು ಇದೇ ಮಾಮೂಲು. 
“ಕುದುರೆಗಳಿಗೆ ಎಲ್ಲರೂ ಮೈತಿಕ್ಕುವರೆ. -ಮೇವು ಹಾಕುವವರು ಯಕಾರು ಇಲ್ಲ'' ಎಂಬ 
ಗಾದೆ ಸಹ ಇತ್ತು. [ನನಗೆ ಬೀದಿಯ ಪೋಲಿ ಕುದುರೆಗಳನ್ನೆಲ್ಲ ಅವುಗಳ ಬೆತ್ತಲೆ ಬೆನ್ನಿನ 
ಮೇಲೆ ಸವಾರಿವಾಾಡಿ ಅಭ್ಯಾಸ.] ಒಂದು ದಿನ ನರಸಿಂಹಾಚಾರ್ಯರು “ಇವತ್ತ ನಾವೂ 
ಸೆ ಓನ್ಯದ ಕುದುರೆ ಸವಾರಿ ಮಾಡೋಣ. ರಾವುತರಾಗೋಣ'” ಎಂದರಂ. ಸೈನ್ಯದ 
ಕುದುರೆ ಹತ್ತಬೇಕಾದರೆ ಅದಕ್ಕೆ ಎಷ್ಟೋ ರೂಲ್ಲುಗಳು, ಎಷ್ಟೋ ಕಡೆಯಿಂದ 
ಪರವಾನಗಿ ಬೇಕು. ಆದರೆ ಚೀಫ್‌ ಕಮ್ಯಾಂಡೆಂಟರ ನಂಬಿಕೆಗೆ ಪಾತ್ರರಾದ ಮ್ಯಾನೇಜರಿಗೆ 
ಎಲ್ಲಿಯೂ ಪ್ರತಿಬಂಧಕವಿಲ್ಲ. 

ಎರಡು ಬೃಹದಾಕಾರದ ಹೊಳೆಯುವ ಮೈಯಿನ ಕುದುರೆಗಳು ; ಅವುಗಳ 
ಬೆನ್ನಿನ ಮೇಲೆ ಸೊಗಸಾದ ಬಣ್ಣದ ಚರ್ಮದ ನಯವಾದ ಜೀನು ; ಲಗಾಮು ; 
ರಿಕಾಪು. ಕುದುರೆಯನ್ನೇನೊ ಹತ್ತಿಬಿಟ್ಟೆ. ನಾನು ಹಿಂದೆ ಸವಾರಿಮಾಡಿದ್ದ ಪೋಲಿ 
ಕುದುರೆಗಳು, ಈ ಸೈನ್ಮದ ಕುದುರೆಗಳಷ್ಟು ಎತ್ತರವೂ, ದಪ್ಪವೂ, ಸತ್ವಪೂರಿತವೂ 
ಆಗಿರಲಿಲ್ಲ. ಅವುಗಳ ಬೆನ್ನನ್ನು ಹೇಗೋ ನನ್ನ ತೊಡೆಯ ಬಲದಿಂದಲೇ ಅಮುಕಿ 
ಹಿಡಿದು, ನಾನು ಸವಾರಿ ಮಾಡುತ್ತಿದ್ದೆ-ಶಿವಾಜಿಯ ಅನುಯಾಯಿಗಳು ಪೆಗು ಟಾಕಣ 
ಗಳೆಂಬ ಗಿಡ್ಡ ಕಂದುರೆಗಳ ಮೇಲೆ ಬೆಟ್ಟಗುಡ್ಡಗಳಲ್ಲೆಲ್ಲ ಸವಾರಿ ಮಾಡುತ್ತಿದ್ದಂತೆ-ಅದರೆ 
ಈ ಜಾರ್ಜ್‌ ಚಕ್ರವರ್ತಿಗಳ ಸೈನ್ಯದ ಕುದುರೆಗಳ ಬೆನ್ನು ತುಂಬ ವಿಶಾಲವಾಗಿತ್ತು. 
ಜೀನು ನಯವಾಗಿದ್ದುದರಿಂದ ಕುದುರೆ ಒಂದೊಂದು ಕೊಕ್ಕೋಟದ ಹೆಜ್ಜೆ ಇಟ್ಟಾಗಲೂ, 
ನಾನಂ ಎಡಕ್ಕೂ ಬಲಕ್ಕೂ ಜಾರುತ್ತಿದ್ದೆ. ಕೊಕ್ಕೋಟದ ವೇಗ ಹೆಚ್ಚಿದಷ್ಟೂ ಈ 
ಜಾರುವಿಕೆ ಸಹ ಹೆಚ್ಚುತ್ತಲೇ ಇತ್ತು. ಜೊತೆಗೆ ಕುದುರೆ ವಬಂದಕ್ಕೆ ಹೆಜ್ಜೆ ಇಟ್ಟಾಗ, 
ಸವಾರನೂ ಸ್ವಲ್ಪ ಎದ್ದು ಬಾಗಬೇಕು. ಕುದುರೆಯ ಪ್ರತಿ ಮುಂದಲ ಹೆಜ್ಜೆಗೂ ಹಾಗೆ 


ಹೊಗೆಸೊಪ್ಪಿಗೆ ಹಗೆ ; ೨೨೧ 


ಮಾಡಬೇಕು. ಇಲ್ಲದಿದ್ದರೆ ಬೆನ್ನಿನ ಮೇಲೆ ನಮ್ಮ ಸಮತೂಕ ಸರಿಯಾಗಿ ಉಳಿಯುವು 
ದಿಲ್ಲ. ಕುದುರೆಯ ಮೇಲೆ ಕುಳಿತಕೂಡಲೇ ಇದು ನನಗೆ ಅನುಭವವಾದರೂ ಅದನ್ನು 
ಸರಿಹೊಂದಿಸಿಕೊಳ್ಳುವುದು ನನಗೆ ಸಾಧ್ಯವಾಗಲಿಲ್ಲ. ನರಸಿಂಹಾಚಾರ್ರು ಹೇಗೋ 
ನಿಭಾಯಿಸಿಕೊಂಡು ಹೋಗುತ್ತಿರುವುದು ನನಗೆ ಕಂಡಿತು. ಅವರು ಚೀಫ್‌ ಕಮಾಂಡೆಂಟರ 
ಪ್ರೀತಿಯನ್ನು ಗಳಿಸಿರುವುದು ಕುದುರೆಗೂ ತಿಳಿದಿತ್ತೇನೊ. ಕುದುರೆಗಳೆರಡೂ ತಮ್ಮ 
ಮಾಮೂಲಿನ ಒಂದು ಸುತ್ತನ್ನು ಬಯಲಿನ ಸುತ್ತ ಓಡಿ, ನಮ್ಮನ್ನು ಹೊರಟ ಸ್ಥಳಕ್ಕೆ 
ಹಿಂದಕ್ಕೆ ತಂದಂಬಿಟ್ಟವು. 

ಹ್ಯಾರಿಸ್ಸಿನ ಫಾರಂನಲ್ಲಿ ಕುದುರೆ ಏರುವಾಗ ಇದೆಲ್ಲ ನನ್ನ ಮನಸ್ಸಿನ ಮುಂದೆ 
ಹೊಳೆಯಿತು. ಹ್ಯಾರಿಸ್‌ ನನ್ನ ಪಂಚೆಯನ್ನು ನೋಡಿ "ಈ ಹಾರಾಡುತ್ತಿರುವ ವಸ್ತ್ರ 
(Flowing Robe) ನಿಮಗೆ ತೊಂದರೆ ಕೊಡಬಹಂದು'' ಎಂದ. ಆಗ ನಾನು 
ಬೈಸಿಕಲ್‌ ಕಚ್ಚೆ ಎಂಬುದನ್ನು ಉಟ್ಟುಕೊಂಡೆ. ಈಚೆಗೆ ಬೈಸಿಕಲ್‌ ಕಚ್ಚೆ ಈ ದೇಶದಲ್ಲಿ 
ಅಪರೂಪವಾಗಿದೆ. ಅದು ಹಿಂದಲ ಕಾಲದ ವೀರಗಾಸೆಯಂತೆ. ಅದರೂ ಸಹ 
ಮುವತ್ತೈದು ವರ್ಷಗಳ ಹಿಂದಲ ದೇಹದ ಲವಲವಿಕೆ, ಲಘುತ್ವ ಈಗಲೂ ಇದೆಯೇ 
ಎಂಬ ಛಲದಿಂದ ನಾನು ಕುದುರೆ ಏರಲು ನಿಶ್ಚಯಿಸಿದೆ. ಹ್ಯಾರಿಸ್‌ "ನಿಮಗೆ ಸವಾರಿ 
ಅಭ್ಯಾಸಎದೆಯೆ'” ಎಂದು ಕೇಳಿದ. ನಾನು "ಅಭ್ಯಾಸವಿಲ್ಲ. ಆದರೆ ಆಸೆ ಇದೆ. 
ತುಂಟ ಕುದುರೆಯಲ್ಲವಷ್ಟೆ'' ಎಂದೆ. ಹ್ಯಾರಿಸ್‌ *"ಯಾವ ಬೇಲಿಯನ್ನೂ ನೆಗೆದು 
ಬಿಡುತ್ತಿತ್ತು. ಅದರ ತುಂಟತನವನ್ನೆಲ್ಲ ನಾನೇ ಮುರಿದುಹಾಕಿದೆ'' ಎಂದ. "ನಾನಾಗಿಯೇ 
ಕುದುರೆ ಹತ್ತಿ ಕೂರುವುದಕ್ಕಾದರೆ ಸವಾರಿ ಮಾಡುವುದು, ಇಲ್ಲದಿದ್ದರೆ ಇಲ್ಲ'' ಎಂದು 
ನಾನು ಮಂನಸ್ಸಿನಲ್ಲಿ ನಿರ್ಣಯಿಸಿ, ರಿಕುಪಿನ ಮೇಲೆ ಕಾಲಿಟ್ಟು, ಕುದುರೆ ಬೆನ್ನಮೇಲೆ 
ಹತ್ತಲು ಪ್ರಯತ್ನಿಸುತ್ತಿರುವಾಗ, ಹ್ಯಾರಿಸ್‌ ನನ್ನ ಬೆನ್ನಿಗೆ ಕೈಕೊಟ್ಟು ಎತ್ತಿದುದರಿಂದ 
ಕುದುರೆ ಏರಿಬಿಟ್ಟೆ. ಕುದುರೆ ಮುಂದಕ್ಕೆ ಹೊರಟಿತು, ನನ್ನ ಹೆಂಡತಿ ಗಾಬರಿಯಿಂದ 
ನನ್ನ ಕಡೆಯೇ ನೋಡುತ್ತಾ ನಿಂತಿದ್ದಳು. ಹ್ಯಾರಿಸ್‌ '“ಅದಕ್ಕೆ ಪರಿಚಿತವಾಗಿರುವ 
ಒಂದು ಸುತ್ತು ಅದು ಬರುತ್ತದೆ, ನಿಮಗೆ ವೇಗ ಬೇಕುದರೆ ಲಗುಮನ್ನು ಸಡಿಲಬಿಟ್ಟು, 
ಹಿಂದಕ್ಕೆ ಜಗ್ಗಿಸಿ. ವೇಗ ಕಡಿಮೆಯಾಗಬೇಕುದರೆ ಮೃದುವಾಗಿ ಹೈ ಹೈ ಎಂದು 
ಕುದುರೆಯ ಕೊರಳನ್ನು ಸ್ಪರ್ಶಿಸಿ” ಎಂದನು. ಪ್ರಾರಂಭದಲ್ಲಿ ನನಗೆ ಸ್ವಲ್ಪ ಗಾಬರಿ 
ಇದ್ದರೂ, ಕುದುರೆ ನೂರಾರು ಹೆಜ್ಜೆ ಇಡುವುದರೊಳಗೆ ನನಗೆ ಒಳ್ಳೆ ಉತ್ಸಾಹವೂ, 
ಧೈರ್ಯವೂ ಉಂಟಾಯಿತು. ನಾನು ಬಿಗಿಯನ್ನು ಬಿಟ್ಟು ಬಹುಕಾಲದ ರಾವುತನಂತೆ 
ಸರಾಗವಾಗಿ ಕುಳಿತೆ. ಕುದುರೆ ರಥದಂತೆ ಗಂಭೀರ ನಡಿಗೆಯಿಂದ ಬಯಲನ್ನು ಬಳಸಿ 
ಕೊಂಡು ಹೊರಟ ಸ್ಥಳಕ್ಕೆ ಬಂದು ಸೇರಿತು, ಕುದುರೆಯಿಂದ ನಾನೇ ಸರುಗವಗಗಿ 
ಕೆಳಕ್ಕೆ ಇಳಿದೆ, ಕುದರೆ ಅಶ್ವಶಕ್ತಿಯನ್ನು ನನಗೆ ವರ್ಗುಯಿಸಿ ನನ್ನ ಲವಲವಿಕೆಯನ್ನೂ, 
ಚೈತನ್ಮವನ್ನೂ ಹೆಚ್ಚಿಸಿತ್ತು. ಆ ಪ್ರಾಣಿಯ ಭವಿಸ್ಮಪಸ್ಥಿ ನನಗೆ ತುಂಬ ಕಾತರ 


೨೨೨ ಅಮೆರಿಕದಲ್ಲಿ ಗೊರೂರು 


ವುಂಟಾಯಿತು. ""ಹ್ಯಾರಿಯವರೇ ಈ ಕುದುರೆಗಳು ನಿಮಗೆ ಪ್ರಯೋಜನವಿಲ್ಲವಲ್ಲಾ 
ಏನು ಮಾಡುತ್ತೀರಿ ?'' ಎಂದೆ. ಹ್ಯಾರಿಸ್‌ '"ಅದನ್ನು ಅವುಗಳ ಒಡೆಯರು ನಿರ್ಣಯಿಸ 
ಬೇಕು ' ನನ್ನ ಫಾರಂ ಇಲ್ಲದಿದ್ದರೆ, ಈ ವೇಳೆಗೆ ಇವುಗಳ ಕೊಲೆ ಆಗಿ ಎಷ್ಟೋ 
ದಿನಗಳಾಗಬೇಕಾಗಿದ್ದಿ ತು, ಇಲ್ಲಿ 20 ವುದಕ್ಕೆ ಒಂದು ಜಾಗ ಸಿಕ್ಕಿದುದರಿಂದ ಬಿಟ್ಟಿ ದ್ದಾ ರೆ 
ಎಂದನು. ನಾನು “್ಯ ಫಾರಂನ್ನು ನೀವು ಇಟ್ಟುಕೊಳ್ಳುತ್ತೀರಿ ತಾನೆ 2 ಎಂದೆ. 
ಹ್ಯಾರಿಸ್‌ "ನನಗೆ ಇದರಿಂದ ನಷ್ಟವೇನೂ ಇಲ್ಲ. ನಾನು ಜಾಕಿಯಾಗಿ ಹಣಮಾಡಿ 
ಕೊಂಡು ನಿವೃತ್ತಸಾಗಿದ್ದೇನೆ. ನನ್ನ ಹೆಂಡತಿಗೆ ವ್ಯವಸಾಯಕ್ಷೇತ್ರದ ಒಡತಿಯಾಗ 
ಬೇಕೆಂಬ ಆಸೆ, ಆದುದರಿಂದ ಇದನ್ನು ಇಟ್ಟುಕೊಂಡಿದ್ದಾಳೆ'' ಎಂದನಂ. "ಅವಳ ಈ 
ಆಸೆ ಬಹುಕಾಲ ಇರಲಿ" ಎಂದು ನಾನು ವಂನಸ್ಸಿನಲ್ಲಿ ಬಯಸಿದೆ. 

ಶ್ರೀಮತಿ ಹ್ಯಾರಿಸ್‌ "'ಛಾರತದಲ್ಲಿ ಈಗ ಸ್ತ್ರೀಯರು ಹೆಚ್ಚು ಸ್ವತಂತ್ರರಾಗಿ 
ದ್ಹಾರೆಯೇ ? ಸ್ತ್ರೀಯೇ ಈಗ ಹತ್ತು ವರುಷಗಳಿಂದ ಅಲ್ಲಿ ಆಳ್ವಿಕೆ ಮಾಡಿದ್ದಾರಲ್ಲ'' 
ಎಂದು ಕೇಳಿದಳು. ನಾನು: “ಪಾಶ್ಚಿಮಾತ್ಯ ಸ್ತ್ರೀಯರಷ್ಟು ಭಾರತದ ಸ್ತ್ರ ಯರು 
'ಸ್ವತಂತ್ರರಲ್ಲವೆಂಬುದು ನಿಜ ಆದರೆ ಅವರು ಹೆಚ್ಚು ಸುಖವಾಗಿದ್ದಾರೆ. ಹೆಚ್ಚು 
ನೆಮ್ಮದಿಯಿಂದಿದ್ದಾರೆ ನಿಮ್ಮಷ್ಟು ಅವರು ಬಳಲಿ ದವರೂ, ಕಾತುರರೂ ಆಗಿಲ್ಲ” 
ಎಂದೆ. ನಾನು ಹೊರಟುಗ ಕುದುರೆಗಳೆಲ್ಲ ಬೀಳ್ಕೊಡುವಂತೆ ನನ್ನ ಕಡೆಯೇ 
ನೋಡುತ್ತಿದ್ದುವು.. ನಾನು ಸವಾರಿಮಾಡಿದ ಕುದುರೆ, ಸ್ವಲ್ಪ ಹೆಚ್ಚು ಆತ್ಮೀಯತೆ 
ಯಿಂದಲೂ, ಸಲಿಗೆಯಿಂದಲೂ ನೋದಿತು. ನಮ್ಮೂರ ಮುಂದೆ ರಸ್ತೆಯಲ್ಲಿ-ಹಾಸನದ 
ಸಂತೆಯಲ್ಲಿ ಪ್ರತಿ ಮಂಗಳವಾರವೂ, ಇನ್ನೂ ಸಶಕ್ತವೂ ವ್ಯವಸಾಯಕ್ಕೆ ಅರ್ಹವೂ 
ಆದ ನೂರಾರು ಎತ್ತಿ ಹಸುಗಳನ್ನು ಕೊಂಡು-ಕೊಲೆಮನೆಗೆ ಸಾಗಿಸಂತ್ತಿರುವ ದೃಶ್ಯ 
ಕಣ್ಣಿಗೆ ಕಟ್ಟಿತು, ಕುದುರೆ ನನ್ನನ್ನು ನೋಡಿದ ದೃಷ್ಟಿಯನ್ನು ನಾನು ಎಂದೂ 
ಮರೆಯಲಾರೆ. 

ಅಮೆರಿಕ, ಕೆನಡಗಳನ್ನು ಸಂದರ್ಶಿಸಲು ಅತ್ಯುತ್ತಮ ಕಾಲ ಜೂನ್‌ನಿಂದ 
ಅಕ್ಟೋಬರ್‌ವರೆಗೆ. ಆ ಕಾಲವನ್ನೇ ಅಲ್ಲಿ ಸಮ್ಮರ್‌ ಎಂದುಕೊಳ್ಳುತ್ತಾರೆ. ಆಗ 
ಅಮೆರಿಕದ ಎಲ್ಲ ಚಟುವಟಿಕೆ, ಕ್ರೀಡೆಗಳು, ವೈವಿಧ್ಯಮಯ ಜೀವನ ಸಂಭ್ರಮಗಳು 
ಎಲ್ಲಕ್ಕೂ ವೇಗ ಹೆಚ್ಚು... ಹಾಗೆಯೇ ಮಾಗಿಯಲ್ಲಿಯೂ ಸಹ, ಅಮೆರಿಕದಲ್ಲಿ-ಕಾಶ್ಮೀರ 
ದಲ್ಲಿ ಬೇಸಿಗೆಯಲ್ಲಿ ಹೊರತು ಕಾಣದ -ಮತ್ತೊಂದು ಸೌಂದರ್ಯವಿದೆ. ಅಮೆರಿಕದ ಎಲ್ಲ 
ವೃಕ್ಷಲತೆಗಳ ಎಲೆಗಳೂ ಇದ್ದಕ್ಕಿದ್ದಂತೆ, ಹಳದಿಯಾಗುವುದು. ಅದಕ್ಕೆ ಎರಡು 
ತಿಂಗಳು ಮುಂಚಿನಿಂದ ಕೆಂಪು ಅಥವಾ ಜಾಂಬಳಿ ಬಣ್ಣ ಧರಿಸಿರುತ್ತವೆ. (ಮಾಗಿ 
ಯನ್ನು ಪಾಶ್ಚಿಮಾತ್ಯರು ಫಾಲ್‌ ಎಂದೂ ಕರೆಯುತ್ತಾರೆ) ಪ್ರಕೃತಿಯೇ ಪೂರ್ಣವಾಗಿ 
ಸುವರ್ಣದ ಉಡುಗೆ ಉಟ್ಟಂತೆ, ಜಗತ್ತೆಲ್ಲ ಸುವರ್ಣಜ್ಯೋತಿಯಲ್ಲಿ ಮಿಂ ದಂತೆ, 


ಹೊಗೆಸೊಪ್ಪಿಗೆ ಹಗೆ ೨೨೩ 


ಎಲೆಗಳೆಲ್ಲ ಬಂಗಾರದ ರೇಕುಗಳಂತೆ-ಎಸಳುಗಳಂತೆ ಮಿನುಗುತ್ತವೆ. ವನಪ್ರದೇಶಗಳಲ್ಲಿ 
ಯಂತೂ, ರಾತ್ರಿಯಲ್ಲಿ ಪ್ರಖರ ಬೆಳದಿಂಗಳ ಸ್ವಚ್ಛ ರಜತಪ್ರವಾಹದಲ್ಲಿ ಈ ಚಿನ್ನದ 
ವರ್ಣದ ಸಮರಸ ಜೋಡಣೆ, ಪ್ರಕೃತಿಗೆ ಒಂದು ಮಿನುಗು ಕೊಡುತ್ತದೆ. ಗುಲಾಬಿ 
ಸಂಚಿತ ಕಾಶ್ಮೀರ ಕಣಿವೆ ಹೇಗೋ ಹಾಗೆ, ಅಮೆರಿಕದ "“ಫಾಲ್‌'' ಕೂಡ ಒಂದು 
ಜಗತ್ತಿನ ಅಪೂರ್ವ ಸೌಂದರ್ಯ. 


ಕುಡಿತಕ್ಕೆ ಕತ್ತರಿ 


ಧೂಮಪಾನ, ಸಿಗರೇಟ್‌ಗಳಿಗೆ ವಿರೋಧವಾದ ಕಾನೂನುಗಳನ್ನು ಅಮೆರಿಕನ್‌ರಂ 
ಹೇಗೆ ಕಾರ್ಯಗತ ವಣಾಡುಂತ್ತಾರೆಂದು ಹಿಂದೆ ಹೇಳಿದೆ... ಮದ್ಯಪಾನಕ್ಕೂ ಇದೇ 
ಬಗೆಯ ಪ್ರತಿಕೂಲ ವಾತಾವರಣವನ್ನು ಸೃಷ್ಟಿಸುತ್ತಿದ್ದಾರೆ.  ಹೋಟಲುಗಳಲ್ಲಿ 
ಕುಡಿಯುವ ಸ್ಥಳವನ್ನು ಸಂಕೋಚಿಸಿ, ಬೇರೆಮಾಡಿದ್ದಾರೆ. ರಾತ್ರಿ ಎಂಟುಗಂಟೆಯಾದ 
ನಂತರ, ಬಾರ್‌ ಮತ್ತು ಹೋಟಲುಗಳಲ್ಲಿ ವಂದ್ಯವನ್ನಿ ಮಾರುವುದಿಲ್ಲ. (ಮನೆಗೆ 
ಸೀಸೆಯಲ್ಲಿ ತೆಗೆದುಕೊಂಡು ಹೋಗಿ ಕಂಡಿಯಬಹುದು) ಹದಿನೆಂಟಂ ವರ್ಷಕ್ಕೆ 
ಕೆಳಪಟ್ಟವರಿಗೆ ಪ್ರವೇಶವಿಲ್ಲವೆಂದು ಬಾರ್‌ಗಳ ಬಾಗಿಲಂಗಳಲ್ಲಿಯೇ ಫಲಕ ಹಾಕಿರು 
ತ್ತಾರೆ. ಇತರ ಫಲಹಾರ ಮಂದಿರಗಳಲ್ಲಿಯೂ ಹದಿನೇಳು ವರುಷಕ್ಕೆ ಕೆಳಪಟ್ಟವರಿಗೆ 
ಮದ್ಯವನ್ನು ವರಾರುವುದಿಲ್ಲ. ಮದ್ಯವನ್ನು ಕುಡಿದು ವಾಹನ ನಡೆಸಿದರೆ, ಸೆರೆವಾಸ 
" ಸಹಿತವಾಗಿ ಶಿಕ್ಷೆಯಯಂಟು. ವಾಹನ ಚಲಿಸುತ್ತಿರುವ ವೇಗದಿಂದಲೇ, ಸಾರಥಿ 
ಕುಡಿದಿರುವನೆಂಬುದನ್ನು ಪತ್ತೆ ಹಚ್ಚುತ್ತಾರೆ. ಹೆಂಡ ಎಷ್ಟು ಧಾರಾಳವಾಗಿ ಅಗ್ಗವಾಗಿ 
ಸುಲಭವಾಗಿ ಸಿಕು ತ್ತದೋ, ಅದಕ್ಕೆ ಸಂಬಂಧಿಸಿದ ಕಾನೂನನ್ನು ಅಷ್ಟೇ ಕಠಿಣವಾಗಿ 
. ಜಾರಿಮಾಡುತ್ತಾರೆ. ಕಂಡಿದು, ಅತಿ ವೇಗದಲ್ಲಿ ವಾಹನ ನಡೆಸುವವರನ್ನು ನಿಲ್ಲಿಸಿ- 
ಅವರು ಕುಡಿದಿದ್ದರೆ ಬೇರೆ ವಾಹನದಲ್ಲಿ ಅವರನ್ನು ಕಳುಹಿಸುತ್ತಾರೆ. ' ಕುಡಿದಿರು 
ವುದನ್ನು ಕಂಡುಹಿಡಿಯಲು, ಒಂದು ತಾಂತ್ರಿಕ ಸಾಮಗ್ರಿ (ಗೋಳಾಕಾರದ್ದು) ಉಂಟು. 
ಅದಕ್ಕೆ ಉಸಿರನ್ನು ಊದಿದಾಗ, ಮಿತವಾಗಿ ಕುಡಿದಿದ್ದರೆ ಅದು ಬೂದಿ ಬಣ್ಣವಾಗು 
ತ್ತದೆ. ಹೆಚ್ಚಾಗಿ ಕುಡಿದಿದ್ದರೆ ಕಪ್ಪುಬಣ್ಣವಾಗುತ್ತದೆ. ಕಪ್ಪುಬಣ್ಣವಾದರೆ, 
ವಾಹನವನ್ನು ನಡೆಸಲೇಕೂಡದು. ಕುಡಿದವರು, ವಾಹನವನ್ನು ಪೋಲೀಸ್‌ಸ್ಟೇಷನ್‌ 
ತೆಗೆದುಕೊಂಡಂ ಹೋಗಿಬಿಟ್ಟು, ಬೇರೆ ಬಸ್ಸಿನಲ್ಲಿಯೋ ಟ್ಯಾಕ್ಸಿಯಲ್ಲಿಯೋ ಮನೆ ಸೇರ 
ಬೇಕು. ಮತ್ತ ಇಳಿದ ಮೇಲೆ ಬಂದು ಗಾಡಿ ತೆಗೆದುಕೊಂಡು ಹೋಗಬೇಕು. 
ಹೆಚ್ಚು ಸಲ, ಕುಡಿದು ಗಾಡಿ ನಡೆಸಿ ಸಿಕ್ಕಿಬಿದ್ದರೆ, ಕೆಲವುಕಾಲ ಗುಡಿ ನಡೆಸಂವ ಪರವಾ 
ನಗಿ ಸಹ ರದ್ದಾಗುತ್ತದೆ. ಈಚೆಗೆ ಅಮೆರಿಕದ ಒಬ್ಬ ಸುಪ್ರೀಂಕೋರ್ಟ್‌ ನ್ಯಾಯಾ 
ಧೀಶರು' ಕುಡಿದು ಕಾರು ನಡೆಸಿದಾಗ ಸಿಕ್ಕಿಕೊಂಡರು, ಮರುದಿವಸ, ಅವರು ತಮ್ಮ 
ಹುದ್ದೆಗೆ ರಾಜೀನುಮೆ ಕೊಟ್ಟರು. ಮದ್ಯಪುನನೂ ಖಯಾಂತ್ರೀಕರಣನೂ ಒಚೆ ಸ್ಕಾಟ್ಟಿಗೆ 


೨೨೪ ಅಮುರಿಕದಲ್ಲಿ ಗೊರೂರು 


ಇರಲಾರದೆಂದು ಅಮೆರಿಕನರು ಹೇಳುತ್ತಾರೆ. ಒಂದು ಹಳ್ಳಿಯಲ್ಲಿ, ಟೌನಿನ ಆವರಣ 
ದಲ್ಲಿ, ನಗರಭಾಗದಲ್ಲಿ, ವಂದ್ಯದ ಅಂಗಡಿ ಇರಬೇಕೆ ಬೇಡವೆ ಎಂದು ಮತ ಸಂಗ್ರಹಿಸಿ 
ತೀರ್ಮಾನಿಸಂತ್ತಾರೆ. ಈಚೆಗೆ ಪ್ರಕಟವಾದ ಒಂದು ಪಟ್ಟಿಯಂತೆ ರಸ್ತೆ ಅಪಘಾತಗಳು, 
ಭಾರತದಲ್ಲಿ, ಅಮೆರಿಕದಲ್ಲಿರಂವುದಕ್ಕಿಂತ-ಅಮೆರಿಕದಲ್ಲಿರುವಷ್ಟು ವಾಹನಗಳು ನಮ್ಮಲ್ಲಿ 
ಇಲ್ಲವಾದರೂ. ಶೇಕಡವಾರು ಅತಿ ಹೆಚ್ಚಾಗಿವೆ. ಇದಕ್ಕೆ ಚಾಲಕರ ಪಾನಪ್ರಿಯತೆಯೇ 
ಕಾರಣ. ಸಾರ್ವಜನಿಕ ವಾಹನಗಳ ಚಾಲಕರಿರಲಿ, ಖಾಸಗಿಯವರು ಸಹ ಕುಡಿದು 
ತಾವು ನಡೆಸಕೂಡದೆಂದು ಅಮೆರಿಕನ್‌ ಸರ್ಕಾರ ವಿಧಿಸಿರುವುದನ್ನು ನೋಡಿದರೆ, ಪಂಚೆ 
ಮಹಾ ಪಾತಕಗಳಲ್ಲಿ ಸುರಾಪಾನವೂ ಒಂದೆಂದು ಹೇಳಿದ್ದು ಭಾರತವೇ ಅಹುದೆ ? 
ಎಂದು ನಾವು ಚಿಂತಿಸುತ್ತೇವೆ. 


ಹಿರಿಯ ಪೌರರಿಗೆ ಸೌಲಭ್ಯ 


ಈ ವರುಷ ನಾವು ಅಮೆರಿಕದಲ್ಲಿರುವಾಗಲೇ ““ವಯಸ ಪೌರರ ದಿನ” (ಸೀನಿ 
ಯರ್‌ ಸಿಟಿಜನ್ಸ್‌ಡೆ) ಎಂಬುದನ್ನು ಆಚರಿಸಿದರು. ""ಇಂಗ್ಲೆಂಡಂ, ಅಮೆರಿಕ ವಬಂತಾದ 
ರಾಷ್ಟ್ರಗಳಲ್ಲಿ ಮಕ್ಕಳು ತಂದೆ-ತಾಯಿಗಳನ್ನು ತುಂಬ ತಿರಸ್ಕರಿಸುತ್ತಾರೆ. ವೃದ್ಧಾಪ್ಯ 
ದಲ್ಲಿ ಅವರ ಕಡೆ ನೋಡುವುದೇ ಇಲ್ಲ'' ಎಂದು ನಾನೂ ಕೆಲವರಂತೆ ಭಾವಿಸಿದ್ದೆ. . ಆದರೆ 
ಅಮೆರಿಕದಲ್ಲಿ ಹೋಗಿ ನೋಡಿದಾಗ, ನನ್ನ ಭಾವನೆ ಸರಿಯಾದದ್ದಲ್ಲ ಎಂದು ತೋರಿತು. 
ತಂದೆ-ತಾಯಿಯರು ಮಕ್ಕಳೊಂದಿಗೆ  ವಾಸವಾಗಿರುವುದಿಲ್ಲ ಎಂಬುದು ನಿಶ್ಚಯ, 
ತಲೆವಕಾರಿನ ಅಂತರದಿಂದ ಅದು ಜಗತ್ತಿನಲ್ಲೆಲ್ಲ ಸಂಭವಿಸುತ್ತಿರುವ ಸಂಗತಿ. ಆದರೆ 
ವಯಸ್ಕರಾದವರ ಸೌಖ್ಯಕ್ಕಾಗಿ ಅಮೆರಿಕನ್‌ರು ಬಹಳ ಶ್ರಮ ವಹಿಸುತ್ತಾರೆ. ಸಾಮಾನ್ಯ 
ವಾಗಿಯೇ ಅಮೆರಿಕದಲ್ಲಿ ಸುಖದ ಯಾವ ವಸ್ತುವಿಗೂ ಕಡಿಬು ಇಲ್ಲ. ಪ್ರತಿಯೊಬ್ಬ 
ನಿಗೂ ವಿದ್ಯೆ, ಉದ್ಯೋಗ, ಮನೆ, ಕಾರು, ಟೆಲಿಫೋನ್‌, ಟೆಲಿವಿಷನ್‌, ವಿರಾಮ, 
ಹೆಂಡತಿ-ವಿವಾಹ ವಿಚೆ ಕ್ರೀದವಾರಾಡುವುದಾದರೆ ಒಂದಕ್ಕಿಂತ ಹೆಚ್ಚು ಹೆಂಡಿರು-ನಿರುದ್ಯೋಗ 
ವೇತನ (ಇದಕ್ಕೆ ರಿಲೀಫ್‌ ಮನಿ ಎಂದೂ ಹೆಸರು), ವೃದ್ಧಾಪ್ಯ ವೇತನ ಗಂಡನಿಗೆ 
ಹೆಂಡತಿಗೆ-ಎಲ್ಲ ದೊರೆಯುತ್ತವೆ. (ಅಮೆರಿಕದಲ್ಲಿ ನಿರುದ್ಯೋಗ ವೇತನ ಒಬ )ನಿ/ಳಿ)ಗೆ 
ತಿಂಗಳಿಗೆ ನಾಲ್ಕು ನೂರು ಡಾಲರು (ಕೆಲಸ ಸಿಕ್ಕಿದ ಕೂಡಲೇ ಅವರು ನಿರುದ್ಯೋಗ 
ವೇತನ ತಿರಸ್ಕರಿಸುತ್ತಾರೆ). ಅರವತ್ತು ವಯಸ್ಸು ಮೀರಿದವರಿಗೆಲ್ಲ ತಿಂಗಳಿಗೆ ಏಳುನೂರು 
ಡಾಲರು ಪೆನ್ಶನ್‌ ದೊರೆಯಂತ್ತೆ, ಅವರಲ್ಲಿಯೂ ಬಹುಮಂದಿ ಪೆನ್ಶನ್‌ ನಿರಾಕರಿಸು 
ತ್ತಾರೆ. ತಾವು ಸಂಪಾದಿಸಿರುವ ಹಣವೇ ಸಾಕಷ್ಟು ಇದೆ ಎನ್ನುತ್ತಾರೆ. ವೃದ್ಧಾಪ್ಯ 
ವೇತನ ದೊರೆಯುವುದು ಮಾತ್ರವೇ ಅಲ್ಲ. ಅದನ್ನು ವೆಚ್ಚಮಾಡಿಕೊಂಡು ಸುಖ 
ವಾಗಿರಲು ಅವರಿಗೆ ವಿಶ್ರಾಮ ಸ್ಮಾನಗಳೂ ದೊರೆಯುತ್ತವೆ. 

ಹಿರಿಯ ಪೌರರ ದಿನದಂದು ಅಮೆರಿಕ ಕೆನಡಗಳಲ್ಲಿ ಎಲ್ಲ ನಗರ ಹಳ್ಳಿಗಳಲ್ಲಿಯೂ 
ಸಭೆಗಳು ನಡೆಯುತ್ತವೆ. ಈ ಸಭೆಗಳನ್ನು ವ್ಯವಸ್ಥೆ ಮಾಡ:ವವರು ತರುಣರು, 
ಸರ್ಕಾರ ಮತ್ತು ಪೌರರು. ಅವರು ವೃದ್ಧರಿಗೆ ಯಾವ ಯಾವ ಸೌಕರ್ಯಗಳನ್ನು 
ಹೆಚ್ಚಿಸಬೇಕು ಎಂಬುದನ್ನು ಈ ಸಭೆಗಳಲ್ಲಿ ಚರ್ಚಿಸುತ್ತಾರೆ. ಈಗಾಗಲೇ ವಯಸ್ಕ 
ಪೌರರಿಗೆ ಅಲ್ಲಿ ಅನೇಕ ಸೌಕರ್ಯಗಳನ್ನು ಒದಗಿಸಿದ್ದಾರೆ. ಉದಾಹರಣೆಗೆ ಅವರು 
ಎಲ್ಲಿಯೂ ಕ್ಯೂನಲ್ಲಿ ನಿಲ್ಲಬೇಕಾದುದಿಲ್ಲ. ಸಿನಿಮಾಗೃಹ, ಸಂಗೀತ ಕಛೇರಿ ಇಂತಹ 
ಕಡೆಗಳಲ್ಲಿ ಅವರಿಗೆ ಶುಲ್ಮದಲ್ಲಿಯೂ ರಿಯಾಯ್ತಿ ಇದೆ, ಯಾವ ಸ್ಥಳದಲ್ಲಿಯೂ 
ತರುಣರು ವೃದ್ಧರಿಗೆ ಸಹಾಯ ಮಾಡುತ್ತಾರೆ. ಅವರ ಗಂಟುಗಳನ್ನು ಹೊರುವುದು, 


15 


೨೨೬ ಅಮೆರಿಕದಲ್ಲಿ ಗೊರೂರು 


ಅವರಿಗೆ ಕೂರಲು ಸಹಾಯ ಮಾಡುವುದು, ಸ್ಮಳಜಿಟ್ಟುಕೊಡುವುದಂ. ಕಾಫಿ, ಟೀ 
ಯಂತ್ರಗಳಲ್ಲಿ ಹಿರಿಯರ ದುಡ್ಡು ಹಾಕಿ, ಕಾಫಿ ತಂದುಕೊಡುವುದು, ಮೋಟಾರಿನಲ್ಲಿ 
ಕೂರಿಸಿಕೊಂಡು ಹೋಗುವುದು-ನಗರದ ಹೊರಭಾಗದಲ್ಲಿ ನೀವು ನಡೆದುಕೊಂಡು 
ಹೋಗುತ್ತಿದ್ದರೆ ಒಂದು ಫ೦_್ಲಂಗ್‌ ಹೋಗುವುದರೊಳಗೆ ಹತ್ತು ಕಾರಿನವರು ನಿಮ್ಮನ್ನು 
ಕಾರಿಗೆ ಆಹ್ವಾನಿಸುತ್ತಾರೆ. ಒಂದೆರಡುಕಡೆ-ಅವರ ಸಹಾಯಕ ಬುದ್ಧಿಯನ್ನು ನೋಡಿ 
ನನಗಿಂತ ಕಡಿಮೆ ವಯಸ್ಸಿನ ವೃದ್ಧರಿಗೆ (ಆದರೆ ನನಗಿಂತಲೂ ನಿಶ್ಶಕ್ತರಾಗಿ ತೋರಿದ 
ವರಿಗೆ) ಅವರ ಸಾಮಾನುಗಳನ್ನು ಹೊರುವುದರಲ್ಲಿ ನಾನೂ ಸಹಾಯಕನಾದೆ. ವೃದ್ಧ 
ಸೇವೆ, ವೃದ್ಧಶುಶ್ರೂಷೆ ಎಂಬುದು ಹಿಂದಲ ಕಾಲದಲ್ಲಿ ನಮ್ಮ ಧರ್ಮಗಳಲ್ಲಿ ಒಂದಾ 
ಗಿತ್ತು. ಮಕ್ಕಳು ಮತ್ತು ವೃದ್ಧರು, ಈ ಎರಡೂ ವರ್ಗದವರ ರಕ್ಷಣೆಯನ್ನು 
ಅಮೆರಿಕನ್‌ರು ಅತ್ಯಂತ ಪ್ರಾಮುಖ್ಯವೆಂದು ಭಾವಿಸಿದ್ದಾರೆ. ವಂಕ್ಕಳು-ಅವರು 
ಮುಂದಲ ಜನಾಂಗವಾದುದರಿಂದ ಅವರಿಗೆ ಸರ್ವಸೌಖ್ಯವೂ ದೊರೆಯಬೇಕು. 
ವೃದ್ಧರು-ತಮ್ಮ ಜೀವಮಾನವೆಲ್ಲ ದುಡಿದಿರುವುದರಿಂದ, ಅವರ ಮಂಪ್ಟಿನ ದಿನಗಳಂ 
ಸಂಖವಾಗಿರಬೇಕು. ರಾಮಾಯಣದಲ್ಲಿ ಸಹ ದಶರಥನು ಮಂತ್ರಿಗಳಿಗೆ '"ವಂಕ್ಕಳಿಗೂ 
ವೃದ್ಧರಿಗೂ ಆದ್ಯತೆ ಕೊಡಿ'' ಎಂದು ಹೇಳುತ್ತಾನೆ. ನ್ಯೂಯಾರ್ಕಿನಲ್ಲಿ ನಾವು ಇಳಿದು 
ಕೊಂಡಿದ್ದ ಮನೆಯ ಒಡತಿ ನಮ್ಮನ್ನು ಒಂದು "ಹಿರಿಯ ಪೌರರ ದಿನಾಚರಣೆ''ಯ 
ಸಭೆಗೆ ಕರೆದುಕೊಂಡು ಹೋದಳು. ಈ ವರುಷ ಆ ದಿನವನ್ನು, ಹೊಗೆ ಬತ್ತಿ ಸೇದದ 
ದಿನವನ್ನಾಗಿ (No smoking day) ಆಚರಿಸಿದರು. ಹಿರಿಯ ಪೌರರ ದಿನವನ್ನು 
ಹೊಗೆಬತ್ತಿ ಸೇದದ ದಿನವನ್ನಾಗಿ ಅಮೆರಿಕದವರು ಆಚರಿಸಿದಂದು, ಹಿರಿಯರ ವಿಷಯ 
ದಲ್ಲಿ ಅವರಿಗಿರುವ ಗೌರವ ಮತ್ತು ಹೊಗೆಬತ್ತಿ ಅಪಾಯದ ವಿಷಯದಲ್ಲಿ ಅವರಿ 
ಗಿರುವ ಎಚ್ಚರಿಕೆಯನ್ನು ತೋರಿಸುತ್ತದೆ. | 

ಆ ಸಂಜೆ ನಾನು ನಮ್ಮ ಮತ್ತೊಬ್ಬ ಆತಿಥೇಯರ ಜೊತೆ ಒಂದು ಹಿರಿಯ 
ಪೌರರ ಭವನಕ್ಕೆ ಭೇಟಿ ಇತ್ತೆ. ಅಲ್ಲಿ ಸುಮಾರು 75 ವಯಸ್ಸಿನ ಒಬ್ಬ ವೃದ್ಧ 
ಮಹಿಳೆ ನಮ್ಮ ಒಬ್ಬ ಅಮೆರಿಕನ್‌ ಮಿತ್ರನ ತಾಯಿ-ಇದ್ದಾರೆ. ಆ ಭವನ ಹೇಗೆ 
ನೋಡಿದರೂ, ನಮ್ಮಲ್ಲಿಯ ಮೊದಲನೆ ದರ್ಜೆ ಹೊಟೇಲ್‌ಗಿಂತ ಉತ್ತಮವಾಗಿದೆ 
ಅದು ಕೆಲವು ಅಂತಸ್ತುಗಳ ಕಟ್ಟಡ. ಸಂಸಜ್ಜಿತವಾದ ಕೊಠಡಿಗಳು. ಭವನಕ್ಕೆ ಸೇರಿದಂತೆ 
ಉಪ ಆಹಾರ ಗೃಹ, ಊಟದ ಗೃಹ, ಅಂಗಡಿಗಳು ; ಕೊಡಡಿಗಳಿಗೆಲ್ಲ ಟೆಲಿಫೋನು. 
ಕುಳಿತ ಜಾಗದಿಂದಲೇ ಏನನ್ನು ಬೇಕಾದರೂ ತರಿಸಬಹುದು. ಪೌರರು ಫೋನ್‌ವಣಡಿ 
ಕಾರುಗಳನ್ನು ತರಿಸಿ ತಮಗೆ ಬೇಕಾದ ಕಡೆಗೆ ಹೋಗಬಹುದು. ಅವರಿಗೆ ಯಾವ 
ಸೌಕರ್ಯಕ್ಕೂ ಕಡಿಮೆ ಇಲ್ಲ. ಅವರು ಫೋನ್‌ಮಾಡಿದ ಎರಡು ನಿವಿಂಷದಲ್ಲಿ, ಅವರಿಗೆ 
ಏನುಬೇಕೋ ಅದು ಹಾಜರಾಗಂತ್ತದೆ. ಟ್ಯಾಕ್ಸಿಗಳಲ್ಲಿ ಅವರು ಎಲ್ಲಿಗೆ ಬೇಕಾದರೂ 
(ಕೈಕಾಲು ಗಟ್ಟಿಯಾಗಿದ್ದರೆ) ಹೋಗಿಬರಂತ್ತಾರೆ, ಉಪಯುಕ್ತ ವಸ್ತುಗಳು, 


ಹಿರಿಯ ಪೌರರಿಗೆ ಸೌಲಭ್ಯ ೨೨೭ 


ಬಳಕೆಯ ವಸ್ತುಗಳು ಇವುಗಳನ್ನು ಯಥೇಚ್ಛವಾಗಿ ಉತ್ಪತ್ತಿಮಾಡಿ, ಕುಳಿತಲ್ಲಿಗೆ 
ಒದಗಿಸಿ, ವೃದ್ಧರನ್ನು-ಎಲ್ಲರನ್ನೂ ಸಹ- ವಕಾನಿವೀಯ ಅವಲಂಬನೆಯಿಂದ ಬಿಡುಗಡೆ 
ಮಾಡುವುದು ಅಮೆರಿಕ ನಾಗರೀಕತೆಯ ಗುರಿ. ಇವು ನೋಡಲು ಹೋಗಿದ್ದ 
ಮಹಿಳೆ, ತಂಂಬ ಸ್ಮೂಲಕಾಯದವಳು. ಆದರೆ ಬಹಳ ಚಟಂವಟಿಕೆಯ ಹೆಣ್ಣು. 
ಅವಳಿಗೆ ಎಲ್ಲದರಲ್ಲಿಯೂ ಕುತೂಹಲ. ಭಾರತದಲ್ಲಿ ಸಂಯಮ ಜೀವನಕ್ಕೆ ಹೆಚ್ಚು 
ಪ್ರಾಶಸ್ತ್ಯ ಎಂದು ಹೇಳಿದರೆ ಅವಳಿಗೆ ಅರ್ಥವಾಗದ. “ಅದರಿಂದ ಪ್ರಯೋಜನ 
: ವೇನು ?'' ಎನ್ನುತ್ತಾಳೆ. ಭಗವಂತ ವಸ್ರೂಗಳನ್ನೆಲ್ಲ ಸ ಷ್ಟಿಸಿರುವುದು ಆನಂಭವಿಸುವುದ 
ಕ್ಕಾಗಿ. ಹೀಗಿರುವಾಗ ಯಕಾವುದೂ ಬೇಡ ಎನ್ನುವುದಕ್ಕೆ ಅರ್ಥವೇನು ಎನ್ನುತ್ತಾಳೆ. 
ಬಟ್ಟೆಗಳ ಮೇಲೆ ಕಸೂತಿ ಹಾಕುವುದು ಅವಳ ಹವ್ಯಾಸ. ಅದರಲ್ಲಿ ಅವಳು ಅತ್ಯಂತ 
ಪ್ರಾವೀಣ್ಯವನ್ನೇ ಸಂಪಾದಿಸಿಬಿಟ್ಟಿದ್ದಾಳೆ. ತಲೆದಿಂಬು, ಟೇಬಲ್‌ಕ್ಲಾತ್‌ ಇವುಗಳನ್ನೆಲ್ಲ 
ಕಸೂತಿಗಳಿಂದ ಅಲಂಕರಿಸಿ ತನಗೆ ಬೇಕಾದವರಿಗೆಲ್ಲ ಕೊಡುತ್ತಾಳೆ. ನಮಗೂ ಅಂಥದು 
ಒಂದನ್ನು ಕೊಟ್ಟೆದ್ದಾಳೆ. 

ಆ ಭವನದಲ್ಲಿರಂವ ಅನೇಕ ಹಿರಿಯರನ್ನು ನಾವು ನೋಡಿದೆವು. ಎಲ್ಲರೂ ತೃಪ್ತ 
ರಾಗಿಯೇ ಇದ್ದಾರೆ. (ಗಂಡ ಹೆಂಡತಿ ಇಬ್ಬರೂ ಇದ್ದರೆ-ಇಬ್ಬರಲ್ಲಿಯೂ ಸ್ನೇಹ 
ಇದ್ದರೆ_ಅಮೆರಿಕದಲ್ಲಿ ಅವರಂ ವಯಸ್ಕರ ಭವನವನ್ನು ಸೇರುವುದಿಲ್ಲ. ನೂರಾರು 
ಜನರಿರುವ ಅಲ್ಲಿದ್ದ ಎಲ್ಲರನ್ನೂ ನಾನು ವಿಚಾರಿಸಿದೆ. ಅವರು ವಿಧುರ ಅಥವಾ ವಿಧವೆ. 
ಒಂದು ಜೊತೆ ಮಾತ್ರ ಹೆಂಡತಿ ಕುರಃಡಿ, ಗಂಡ ಪಾರ್ಶ್ವವಾಯು ; ನಿಶ್ಶಕ್ತ. ಎಲ್ಲರೂ 
ತವ್ಮೂ ತಮ್ಮ ಹವ್ಯಾಸಗಳನ್ನು ಇಟ್ಟುಕೊಂಡಿದ್ದಾರೆ. ಇಸ್ಟಿಟಂ, ಚದುರಂಗ, ಗಾಳಿ 
ಸಂಚಾರ, ಟೆಲಿವಿಷನ್‌ ನೋಡುವುದು, ಸಂಗೀತ ಖಯಾಲಿಯವರು, ಸಂಗೀತ ಕೇಳಲು 
ಹೋಗುವುದು, ಕುಸ್ತಿಪ್ರೇಮಿಗಳು ಹೋಗಿ ಕಂಸ್ತಿ ನೋಡುವುದಂ ; ಮನಸ್ಸ ಬಂದರೆ 
ತಮಗೆ ಇಷ್ಟರಾದ ಮಕ್ಕಳು, ಮೊಮ್ಮಕ್ಕಳಂ, ವಿಂತ್ರರಂ ಯಾರನ್ನು ಬೇಕಾದರೂ 
ಹೋರಿ ನೋಡುವುದು, ಇದು ಅವರ ಹವ್ಯಾಸ. ಕೆಲವರು ತಮ್ಮ ಪೆನ್ಶನ್‌ ಹಣವನ್ನು 
ಉಳಿಸಿ, ಅದನ್ನು ಯಾವುದಾದರೂ ಸಾರ್ವಜನಿಕ ಕಾರ್ಕಕ್ಕಾಗಿಯೋ ಅಥವಾ ತಮಗೆ 
ಆಶ್ರಯವಾಗಿರುವ ಭವನದ ಯಾವುದೇ ಒಂದು ಸೌಕರೃಕ್ಕಾಗಿಯೋ, ಅಥವಾ 
ಸರ್ಕಾರಕ್ಕೇಯೋ, ಬಿಟ್ಟುಹೋಗುವುದೂ ಉಂಟು. ನಾನು ಒಬ್ಬ ವೃದ್ಧರನ್ನು 
““ಕಿರಿಯರಂ ಮಕ್ಕಳು ಮರಿ ಜೊತೆಯಲ್ಲಿಲ್ಲದೆ ನಿಮಗೆ ಬೇಸರಿಕೆಯಾಗುವುದಿಲ್ಲವೆ ?'' 
ಎಂದಂ ಕೇಳಿದೆ. ಅವರಂ ""ಯಂವಕರ ಪ್ರಪಂಚ ಯುವಕರಿಗೆ. ನಾವಿಲ್ಲದಿದ್ದರೂ 
ಅವರು ಬಾಳಬಲ್ಲರಂ. ಅವರಿಲ್ಲದಿದ್ದರೂ ನಾವು ಬಾಳಬೇಕು'' ಎಂದರು. ಮತ್ತೊಬ ತ 
ವಯಸ್ಕರ ಮಗನೊಬ್ಬ ಅಲ್ಲಿ ಬಂದಿದ್ದ. ತಂದೆಗಾಗಿ ಕತ್ತಿಗೆ ಸುತ್ತಿಕೊಳ್ಳುವ ಒಂದು 
ಉಣ್ಣೆ, ಮಫ್ಲರ್‌ ತಂದಿದ್ದ. ತಂದೆ "ಮಫ್ಲರ್‌ ಬೇಡ. ಹಳೆಯದೇ ಇದೆ. ನನಗೆ 
ಬೇಕಾದರೆ ನಾನು ಕೊಂಡುಕೊಳ್ಳುತ್ತೇನೆ'' ಎಂದರು. ಮಗ `'ತೆಗೆದುಕೊಳ್ಳಿ'' ಎಂದು 


೨೨೮ ಅಮೆರಿಕದಲ್ಲಿ ಗೊರೂರು 


ಎಷ್ಟೋ ಬಲಾತ್ಯರಿಸಿದ. ಆದರೂ ತಂದೆ ಕೇಳಲಿಲ್ಲ. ನನ್ನನ್ನು ನೋಡಿ “ನೀವಾದರೂ 
ಸ್ವಲ್ಪ ಹೇಳಿ ಛಳಿಗಾಲ ಬರುತ್ತಿದೆ. ಬೆಚ್ಚಗಿನ ಬಟ್ಟೆಬೇಕಂ'' ಎಂದ, ನಾನೂ ತಂದೆಗೆ 
“ತೆಗೆದುಕೊಳ್ಳಿ, ಮಗ ಪ್ರೀತಿಯಿಂದ ಕೊಡುಂತ್ತಿದ್ದಾನೆ'' ಎಂದೆ. ತಂದೆ ""ನನಗೆ ವಂಗನ 
ಪ್ರೀತಿ ಗೊತ್ತು. ಆದರೆ ಮಫ್ಲರ್‌ ಬೇಕಿಲ್ಲ'' ಎಂದರು. ನಾನಂ "ಮಗ ಪ್ರೀತಿಯನ್ನು 
ಈ ಮೂಲಕ ತೋರಿಸಲು ಬಯಸುತ್ತಾನೆ. ನೀವು ಅದನ್ನು ಸ್ವೀಕರಿಸಿ, ನಿಮ್ಮ ಪ್ರೀತಿ 
ಯನ್ನು ಅವನಿಗೆ ತೋರಿಸಿ'' ಎಂದೆ. ಮಂದಂಕ ಮಫ್ಣರನ್ನು ತೆಗೆದುಕೊಂಡ. ಮಗನೂ 
ನನಗೆ ವಂದನೆ ಹೇಳಿದ. ಮನುಷ್ಯ ಸ್ವಭಾವ ಎಲ್ಲಿಯೂ ಒಂದೆ. ಮಗನ ಮುಖದ 
ನಿರುತ್ಸಾಹವನ್ನು ನೋಡಿದ ತಂದೆ "ನಾವೇ ಬಹುಶಃ ನಿಮಗಿಂತ ಹೆಚ್ಚು ಸುಖವಾಗಿ 
ದ್ಹೇವೋ ಏನೊ. ದೊಡ್ಡ ದೊಡ್ಡ ಯಂತ್ರಗಳು, ವಿಶಾಲವಾದ ಕಾರ್ಹಾನೆಗಳು 
ಭೌತವಿಜ್ಞಾ ನದ ರಹಸ್ಯಗಳು, ಬಾಹ್ಕಾಕಾಶ ವಿಜಯ, ಯಂತ್ರತಂತ್ರ ಸಾಧನೆ ಸಮು ದ್ಧಿ 
ಇವುಗಳ ಯುವ ಪ್ರಪಂಚ ನಿಮ್ಮದು. ಆದರೆ ನಿಜವಾದ ಅರ್ಥದಲ್ಲಿ ಸುಖ, ಶಾಂತಿ 
ಬಿಡುವು, ವಿಶ್ರಾಂತಿ ನಿಮಗೆ ದೊರೆತೀತೆ ?'' ಎಂದರು. ನಾವು ಅವರಿಂದ ಬೀಳ್ಕೊಂಡೆವು, 
ವೃದ್ಧನ ಮಾತು ಶ್ರದ್ಧಾ ಪೂರ್ಣವೂ, ದೀರ್ಫಾಲೋಚನಾಫಲವೂ, ಭವಿಷ್ಠ್ಯವಾಣಿಯೂ 
ಆಗಿ ನನಗೆ ಇಂದಿಗೂ ತೋರುತ್ತಿದೆ. 
x ಇ ಜೇ 

ಭಾರತದಲ್ಲಿ ಕುಟುಂಬ ಯೋಜನೆಯ ಅತ್ಯುತ್ಸಾಹಿಗಳು, ಪ್ರಜಾವಾಣಿ ದಿನ 
ಪತ್ರಿಕೆಯ ಅಗ್ರಲೇಖನದಲ್ಲಿ ಬರೆದ ವಿವೇಕ ಪೂರಿತವೂ ದೂರಾಲೋಚನೆಯುಳ್ಳೆ 
ದಂದೂ ಆದ ಈ ಮುಂದಲ ವಾಕ್ಯಗಳನ್ನು ಗಮನಿಸಬೇಕು. “ಭಾರತೀಯ ಸಮಾಜ 
ದಲ್ಲಿನ ಮತ್ತೊಂದು ವೈಶಿಷ್ಟ್ಯವೆಂದರೆ, ಇಲ್ಲಿ ವೃದ್ಧರ ಯೋಗಕ್ಷೇಮವನ್ನು ಪಶ್ಚಿಮ 
ದೇಶಗಳಲ್ಲಿರಂವಂತೆ, ಸರ್ಕಾರ ವಹಿಸಿಕೊಳ್ಳುವುದಿಲ್ಲ. ಅದು ಮಕ್ಕಳ ಪಾಲಿನ ಅಕ್ಕರೆಯ 
ಹೊಣೆ. ಪಶ್ಚಿಮ ದೇಶಗಳಲ್ಲಿ ವಯಸ್ಸಾದವರಿಗಾಗಿ ಸರ್ಕಾರ ನಡೆಸುವ ವೃದ್ಧಗೃಹ 
ಗಳಿವೆ. ಅಂಥ ವ್ಯವಸ್ಥೆ ಇಲ್ಲದಿರುವ ಭಾರತದಲ್ಲಿ, ಮಕ್ಕಳೆ ಒಂದು ರೀತಿ ಜೀವವಿಮೆ 
ಇದ್ದಂತೆ. ಕುಟುಂಬ ಯೋಜನೆಯ ಉತ್ಸಾಹಿಗಳು ಈ ಅಂಶವನ್ನು ಗಮನಿಸಬೇಕ್ಕು" 


(ಪ್ರಜಾವಾಣಿ 28-12-78). 


ಲಾಕಪ್ಪಿನಲ್ಲಿ ಒಂದು ರಾತ್ರಿ 


ನಾನು ಮಿನಿಪೊಲೀಸ್‌ ನಗರಕ್ಕೆ ಒಬ್ಬ ಮಿತ್ರರನ್ನು ನೋಡಲು ಹೋಗಿದ್ದಾಗ 
ಒಂದಂ ರಾತ್ರಿ ಅಮೆರಿಕನ್‌ ಲಾಕಪ್‌ನಲ್ಲಿರಬೇಕಾಯಿತು. ನಾನಂ ನೋಡಲು ಹೋದ 
ವರು ಇರಲಿಲ್ಲ. ಅವರೆ ಪರಿಚಿತರೊಬ್ಬರಂ ಸಿಕ್ಕಿ ನನ್ನನ್ನ ಮೋಟಾರಿನಲ್ಲಿ ಕೂರಿಸಿ 
ಕೊಂಡು ತಮ್ಮ ಕೆಲಸದ ಮೇಲೆ ಹೊರಟಾಗ, ನಾನು ದಾರಿಯಲ್ಲಿ ಒಂದೆಡೆ ಕಾರಿನಿಂದ 
ಇಳಿದು ಅವರು ಅದೇ ದಾರಿಯಲ್ಲಿ ಹಿಂದಿರುಗುವುಗ ರಾತ್ರಿ 2 ಗಂಟಿಗೆ ನನ್ನನ್ನು 


ಹಿರಿಯ ಪೌರರಿಗೆ ಸೌಲಭ್ಯ ೨೨೯ 


ಕರೆದುಕೊಂಡಂ ಹೋಗಬೇಕೆಂದಂ ಹೇಳಿದ್ದೆ. ದೀಪ ಹೊತ್ತಿದ ಮೇಲೆ ನಾನು ನಗರದಲ್ಲಿ 
ಅಲ್ಲಲ್ಲಿ ಸಂತ್ತುತ್ತ ನಗರ ಅರಿವಿಲ್ಲದಂತೆ ಬಣ್ಣದ ಬಲ್ಬುಗಳು, ಕೊಳವೆಗಳು, ಕವರಾನಂಗಳಂ 
ಕಿಟಕಿಗಳು, ದೀಪರಾಶಿ, ಕಿಟಕಿಗಳ ದೀಪಾಲಂಕಾರ ಇವುಗಳನ್ನೆಲ್ಲ ನೋಡುತ್ತ 
ಮಿತ್ರರು ಬಂದು ನನ್ನನ್ನು ಕರೆದುಕೊಂಡುಹೋಗಲಂ ್ಹಗೊತ್ತುಮಾಡಿಕೊಂಡಿದ್ದ 
ಸ್ಥಳವನ್ನು ಬಿಟ್ಟು ಆಚೆ, ಈಚೆ ಹೊರಟ:ಹೋದೆ. ಅನಂತರ ಏನಂ ವಾಡಿದರೂ ನನ್ನ 
ಸ್ಥಳ ಸಿಕ್ಕಲಿಲ್ಲ. ಹೀಗೆ ತಿರುಗಾಟದಲ್ಲಿ ರಾತ್ರಿ ೯ ಗಂಟಿ ಆಗಿಹೋಯಿಂತು. ನನ್ನ 
ಜೇಬಿನಲ್ಲಿ ಒದು ರಿಟರ್ನ್‌ ಟಿಕೆಟ ಮತ್ತು 2 ಡಾಲರು ವಕಾತ್ರವಿತ್ತು. ರಾತ್ರಿ ಶೀತ 
ತಣ್ಣಗೆ ಪ್ರಾರಂಭವಾಗಿತ್ತು. ನನ್ನ ಹತ್ತಿರ ಇದ್ದ ಬೆಚ್ಚಗಿನ ಬಟ್ಟೆ ಎಂದರೆ ಒಂದಂ 
ಶಾಲು ಮತ್ತೂ ಮೊಣಕೈ ಹತ್ತಿರ ಹರಿದಿದ್ದ ಒಂದು ಖಾದಿ ಉಣ್ಣೆ ಜಂಬ್ಬ. ಬೆಳಗಿನ 
ವೇಳೆಗೆ ಕೈಕಾಲು ಕೊರಡಾಗಬಹಂದೆಂದಂ ಯೋಚಿಸಿದೆ. ನಮ್ಮಲ್ಲಿಯಂತೆ ಛತ್ರವೇ, 
ಧರ್ಮಶಾಲೆಯೇ, ದೇವಾಲಯವೇ, ತೋಪೇ, ಸಾರ್ವಜನಿಕ ಚಾವಡಿಯೇ, ಅಂಗಡಿ 
ಬಾಗಿಲೇ, ಸಮಶೀತ ವಾತಾವರಣವೇ ? ರೈಲ್ವೆ ಸ್ಟೇಷನ್‌ ವಿಮಾನ ನಿಲ್ದಾಣವೇ ? 
(ಅಲ್ಲಿ ಹೋದರೂ ಅಲೆಮಾರಿ ೪8£೩bond ಎಂದು ಲಾಕಪ್‌ಗೆ ಹಾಕುತ್ತಾರೆ). 

ಹೀಗೆ ಅಲೆಯುತ್ತಿರುವಾಗ ನನ್ನ ಕಣ್ಣಿಗೆ ಒಬ್ಬ ಟ್ರಾಫಿಕ್‌ ಪೋಲೀಸಿನವ ಬಿದ್ದ; 
ಆಗತಾನೇ ಅವನ ಕರ್ತವ್ಮ ಮಂಗಿದಿತ್ತು. ನಾನು ಅವನಿಗೆ ನನ್ನ ಸಮಸ್ಯೆಯನ್ನು ವಿವರಿ 
ಸಿದೆ. ನಾನು ದಾರಿತಪ್ಪಿ ತಿರಂಗಿರುವುದರಿಂದ ನನ್ನ ವಿಂತ್ರರಿಗೆ ಸಿಕ್ಕಿಲ್ಲ ಎಂಬಂದಂ ಅರ್ಥ 
ವಾಯಿತು. ಅವರ ವಿಳಾಸ ನನ್ನಲ್ಲಿರಲಿಲ್ಲ. ಇನ್ನೊಂದು ವಿಳಾಸವಿದ್ದ ನನ್ನ ಕೈಚೀಲ 
ಅವರ ಕಾರಿನಲ್ಲಿ ಉಳಿದಿತ್ತು. ಹೋಟಲಿನಲ್ಲಿ ಉಳಿದುಕೊಳ್ಳಲು ಒಂದು ರಾತ್ರಿಗೆ ೨೫ 
ಡಾಲರು ನನ್ನಲ್ಲಿರಲಿಲ್ಲ. ಇದಂ ಡಾಲರಿನ ಹೋಟಲು ಕೊಠಡಿಗಳೂ ಇವೆ, ಅವು 
ಗಳಾವುವೂ ಖಾಲಿ ಇರಲಿಲ್ಲ. ಪೋಲೀಸಿನವನು "“ಈಗ ನೀವು ನನ್ನವಶವಾದಿರಿ. ನಾನಂ 
ನಿಮ್ಮನ್ನು ಕೈ ಬಿಡಂವಂತಿಲ್ಲ. ನನ್ನೆ ಮನೆಗೇ ಹೋಗೋಣ ನಡಿಯಿರಿ. ಇಲ್ಲಿಗೆ ಏಳಂ 
ಮ್ಯೈಲಿ'' ಎಂದು ತನ್ನ ಕಾರಿನಲ್ಲಿ ಮನೆಗೇ ಕರೆದಂಕೊಂಡು ಹೋದ. ಅಲ್ಲಿ ಬ್ರೆಡ್‌, 
ಹಾಲು, ಹಣ್ಣು, ಬಿಸ್ಮತ್‌ಗಳ ರಾತ್ರಿ ಊಟವಾಯಿತಂ. ಅವನಿಗೆ ಒಬ್ಬ ಹೆಂಡತಿ, ೮ 
ವರುಷದ ಮಗಳು, ಆಪತ್ಕಾಲೇತು ಸಂಪ್ರಾಪ್ತೇ ಯನ್ಮಿತ್ರಂ ಮಿತ್ರಮೇವ ತತ್‌ (ಕಷ್ಟ 
ಬಂದಾಗ ಯಕಾರು ಸ್ನೇಹಿತನೋ ಅವನೇ ವಿಂತ್ರ.) 

ಊಟವಾದನಂತರ ಪೋಲೀಸಿನವ *'ನಮ್ಮ ಮನೆಯ ಹಾಸಿಗೆ ಅನೇಕ ದಿನಗಳಿಂದ 
ಉಪಯೋಗಿಸದೆ ಇರುವುದರಿಂದ ಧೂಳು ತುಂಬಿದೆ. ನೀವು ಏನೂ ತಿಳಿದಂಕೊಳ್ಳ 
ದಿದ್ದರೆ, ವಂಗ್ಗಲಲ್ಲಿ ನನ್ನ ವಶದಲ್ಲಿಯೇ ಒಂದು ಲಾಕಪ್‌ ಇದೆ. ಗಾಳಿ ಬೆಳಕು ಸ್ವಚ್ಛ 
ವಾದ ಹಾಸಿಗೆ, ವಾರಕ್ಕೆರಡುಸಲ ಕ್ರಿವಿಂನಾಶಕ ಸಾರಣೆ, ಅಲ್ಲಿ ಮಲಗಿಬಿಡಿ. ನಿಮಗೆ 
ಸೊಗಸಾದ ನಿದ್ರೆ ಬರುತ್ತೆ. ನನ್ನ ಖೈದಿಯ ರಕ್ಷಣೆಯನ್ನು ನಾನಂ ಸರಿಯಾಗಿ ವಾಡ 
ಬೇಕಷ್ಟೆ'' ಎಂದ. ನಾನೂ ಪೋಲೀಸಿನವರ ಸಹವಾಸವಾದವೋಲೆ ಲಾಕಪ್‌ ಆಗಲೇ 


೨೩೦ ಅಮೆರಿಕದಲ್ಲಿ ಗೊರೂರು 


ಬೇಕಷ್ಟೆ'' ಎಂದೆ. ಪೋಲೀಸಿನವನಂ ಭಾರತದ ಪೋಲೀಸರ ಸಂಬಳ ಸಾರಿಗೆ ವಿಷಯ 
ಕೇಳಿದ. “ನಾನು ಏನು ಮಾಡಿದರೂ ಕಾನೂನು ಬಿಟ್ಟು ಹೋಗುವುದಿಲ್ಲ. ಇಲ್ಲಿ ಎಲ್ಲ 
ಪೋಲೀಸರೂ ಹಾಗೆಯೇ'' ಎಂದ. ರಾತ್ರಿ ಸೊಗಸಾದ ನಿದ್ರೆ ಬಂತ. ಬೆಳಗಾದ 
ನಂತರ ನಮ್ಮ ಮಿತ್ರರ ಮನೆಯೂ ದೊರಕಿತು. 


ಎಡ್ಮಂಟನ್‌ನಲ್ಲಿ ಜಪಾನ್‌ ಸೂತ್ರದ ಬೊಂಬೆ ಆಟ 


ನಾವು ಎಡ್ಮಂಟನ್‌ನಲ್ಲಿರುವಾಗ (೨೯-೯-೭೭) ಒಂದಂ ಅಪೂರ್ವವಾದ ಜಪಾನ್‌ 
ಸೂತ್ರದ ಬೊಂಬೆ ಆಟ ನೋಡಿದೆವು. ಆ ದೇಶಗಳವರು ತಮ್ಮ ವಂಕ್ಕಳ ವಿನೋದ 
ಶಿಕ್ಷಣ, ಅಂತರರಾಷ್ಟ್ರೀಯ ಅರಿವು ಇವುಗಳಿಗೆ ಎಷ್ಟು ಮಹತ್ವ ಕೊಡುತ್ತಾರೆಂಬಂದಕ್ಕೆ 
ಇದೊಂದು ಉದಾಹರಣೆ. ಎಡ್ಮಂಟನ್‌ ಪಬ್ಲಿಕ್‌ಸ್ಕೂಲ್‌ ಬೋರ್ಡ್‌ ಮತ್ತು 
ಆಲ್ಬರ್ಟದ ಜಪಾನ್‌ ರಾಯಭಾರಿ ಇವರ ಪ್ರಯತ್ನದಿಂದ ಈ ಕಾರ್ಯ ಫಲಿಸಿತ್ತು. 

ಜಪಾನ್‌ ಸೂತ್ರಧಾರ ಗುಂಪಿಗೆ "ಒಹನಾಶಿ ಕ್ಕಾರವಾನ್‌'' ಎಂದು ಹೆಸರು. 
ಅವರು ಒಟ್ಟಾವ, ಟಾರೆಂಟೊ, ಕ್ಯಾಲ್ಗರಿ ಮತ್ತ ವ್ಯಾಂಕೊವರ್‌ಗಳಲ್ಲಿ ನಾಲ್ಕು ದಿನ 
ತಮ್ಮ ಪ್ರದರ್ಶನಗಳನ್ನು ಏರ್ಪಡಿಸಿ ಇಂದು ಎಡ್ಮಂಟನ್‌ಗೆ ಬಂದರೆ. ಈ ಗುಂಪಿನಲ್ಲಿ 
ಇಪ್ಪತ್ತೆರಡು ಜನ ಜಪಾನ್‌ ಕಲಾವಿದರೂ ಅವರ ಬೊಂಬೆ ಪೆಟ್ಟಿಗೆಗಳೂ ಇವೆ. ಈ 
ವಂಧ್ಯಾಹ್ನ ಅವರು ಎರಡೂವರೆಯೀದ ನಾಲ್ಕುವರೆವರೆಗೆ ತಮ್ಮ ಮಂವತ್ತೆರಡನೆ 
ಆಟದೊಂದಿಗೆ ತಮ್ಮ ಪ್ರವಾಸದ ಕಾರ್ಯಕ್ರಮವನಲ್ನಿ ವಂಗಿಸಿದರಂ. ಇಲ್ಲಿನ ಹೈಸ್ಕೂಲ್‌ 
ಮತ್ತು ಎಲಿವೆಂಂಟರಿ ಶಾಲೆ ವಿದ್ಯಾರ್ಥಿಗಳೆಲ್ಲ ಸಭೆಯಲ್ಲಿ ಕಿಕ್ಕಿರಿದು ತುಂಬಿದ್ದರು. ಅವ 
ರೆಲ್ಲ ಮರದ ಹಲಗೆ ಹರಡಿದ್ದ ನೆಲದ ಮೇಲೆ ಕುಳಿತರು. ವಿದ್ಯಾರ್ಥಿಗಳ ಸಂಬ್ರಮ 
ಹೇಳತೀರದು. ಮಕ್ಕಳ ಸ ಭಾವ ಎಲ್ಲಿಯೂ ಒಂದೇ. ಸುರ್ಯೋದಯ ನಾಡು ಎನಿಸಿದ 
ಜಪಾನಿನ ಮಕ್ಕಳನ್ನು ಹೆದರಿಸುತ್ತಿದ್ದ (ನಡುಗಿಸಂತ್ತಿದ್ದ) ಮಾಟಗಾತಿ, (ಗೊಂಬೆ) 
ಅವೆ:ರೀದ ಮಕ್ಕಳನ್ನು ಹೆದರಿಸಿ ನಗಿಸಿದಳು. ಸೂತ್ರದ ಗೊಂಬೆ ತೋರಿಸಿದ ಮಕ್ಕಳು 
ಜಪಾನಿನವರಾದರೂ, ಕೆನಡದ ವಃಕ್ಕಳೂ ಅವರಂತೆಯೇ ಆಟವನ್ನು ಅನುಭವಿಸಿ 
ಆನಂದಿಸಿದರು. ಜಪಾನ್‌ ಕಲಾವಿದರ ಕೈಚಳಕ, ಸಮಯಕ್ಕೆ ತಕ್ಕ ಭಾವಗಳನ್ನು-ಭಯ 
ಆಶ್ಚರ್ಯ ವಿನೋದ ದಃಃಖಗಳನ್ನು ಪ್ರದರ್ಶಿಸುತ್ತಿದ್ದ ಸಂಗೀತ, ದೀಪಗಳ ಮತ್ತೂ 
ಯಾಂತ್ರಿಕ ಸೌಕರ್ಯಗಳಿಂದ ಹಗಲು ರಾತ್ರಿ ವಿಂಂಚು ಗುಡುಗು ಮಳೆ ಗಾಡಾಂಧಕಾರ 
ಗಳನ್ನು ಪ್ರದರ್ಶಿಸಂತ್ತಿದ್ದ ಕೌಶಲ, ಇವೆಲ್ಲ ಪ್ರೇಕ್ಷಕರನ್ನು ದಿಗ್ಭ್ಯಾಂತಿಗೊಳಿಸಿದವು. 
ಎರಡು ಘಂಟೆ ಪ್ರದರ್ಶನ-ಹತ್ತು ನಿವೀಷವೋ ಎಂಬಂತೆ ಕಳೆದುಹೋಯಿತು. ಈ 
ಯೋಜನೆಯನ್ನೂ ೯ ವರಃಷಗಳ ಕೆಳಗೆ ಜಪಾನಿನ ಶಾಲಾ ಬಾಲಕರಿಗೆ ಮನರಂಜನೆ 
ಯನ್ನೂ ಅರಿವನ್ನು ಒದಗಿಸಲು ರೂಪಿಸಿದವನು, ಒಬ್ಬ ಜಪಾನ್‌ ಗ್ರಂಥಭಂಡಾರದ 
ಅಧಿಕಾರಿ. ಅಂತರರಾಷ್ಟ್ರೀಯ ಅರಿವಿನ ದೃಷ್ಟಿಯಿಂದ ಇದನ್ನು ಪರದೇಶಗಳಲ್ಲಿ 


ಹಿರಿಯ ಪೌರರಿಗೆ ಸೌಲಭ್ಯ ೨೩೧ 


ಪ್ರದರ್ಶಿಸಲು ಧನಸಹಾಯ ಮಾಡಿದವರು ಜಪಾನ್‌ ಕೆ ೈಗಾರಿಕಾ ಸಂಸ್ಥೆಗಳವರು. ಅಂಥ 
ಗ್ರಂಥಾಧಿಕಾರಿಯೂ ಕೈಗಾರಿಕಾ ಸಂಸ್ಥೆಗಳೂ ಈ ದೇಶದಲ್ಲಿಯೂ ಇಲ್ಲದಿಲ್ಲ. ಜಪಾನ್‌ 
ಗೊಂಬೆಯಾಟ- ಭಾರತದಲ್ಲಿ ನಾನು ನೋಡಿರುವ ಅತ್ಯುತ್ತಮ ಬೊಂಬೆಯಾಟಗಳಿಗಿಂತ- 
ಗುಣಮಟ್ಟದಲ್ಲಿ ಕಡಿಮೆಯಾಮದಲ್ಲ. ಕೆಲವು ಅಂಶಗಳಲ್ಲಿ ಹೆಚ್ಚಿನದೂ ಕೂಡ. 
ಪ್ರದರ್ಶನ ಮಂಗಿದ ಮೇಲೆ-ಹೆಡ್ಮಾಸ್ಟರು ನನಗೆ ಗೊತ್ತಿದ್ದುದರಿಂದಲೂ, ನಾನಂ 
ಅವರ ಜೊತೆ ಪ್ರದರ್ಶನ ನಡೆಯುತ್ತಿದ್ದ ಕಾಲದಲ್ಲಿ ಭಾರತದಲ್ಲಿ ಸೂತ್ರದ ಬೊಂಬೆ, 
ತೊಗಲಗೊಂಬೆ ಇವುಗಳ ಕಥಾವಸ್ತುಗಳ ಆಕಾರ (ಇದರ ಮೇಲೆ ನನ್ನದೊಂದು ಕನ್ನಡ 
ಲೇಖನವೂ ಪ್ರಕಟವಾಗಿದೆ) ಇವುಗಳ ವಿಷಯ ವರಾತನಾಡುತ್ತಿದ್ದುದರಿಂದಲೂ, 
ಜಪಾನ್‌ ಬೊಂಬೆಯಾಟದ ಮೇಲೆ ನಾಲ್ಕು ಮಾತು ಆಡಲು ಕೇಳಿದರು. ಪ್ರದರ್ಶನ 
ಮಂಗಿದ ಕೂಡಲೇ ಹುಡುಗರಾರೂ ಅಲ್ಲಿ ನಿಲ್ಲಲೇ ಇಲ್ಲ. ಹೊರಟೇ ಹೋದರು. 
ಪ್ರೈಮರಿಶಾಲೆ, ಪೌರಸಭೆಯ ನೇತೃತ್ವದಲ್ಲಿ ನಡೆಯುವುದರಿಂದ ಕೆಲವು ಪೌರರೂ 
ಬಂದಿದ್ದರು. ನನ್ನ ಭಾಷಣಕ್ಕೆ ೫೦ ಜನರೂ ಇರಲಿಲ್ಲ. ಜಪಾನ್‌ ತಂಡಕ್ಕೆ ವಂದನೆ 
ಎನ್ನರ್ಪಿಸಿ ಸಭೆ ಮುಕ್ತಾಯವಾಯಿತು. ಜಪಾನ್‌ ಕಲಾವಿದರಲ್ಲಿ ಮಹಿಳೆಯರೇ 
ಹೆಚ್ಚಾಗಿದ್ದರು. 


ಜೇ [ ೫ 


ವಿದ್ಯಾರ್ಥಿ ವಿಜ್ಞಾನ ಸಂಕಿರಣ 
ತ 


ಮರುದಿನ, ಸೆಕಂಡರಿ ಶಾಲೆಯ ವಿದ್ಯಾರ್ಥಿಗಳ ನಡೆಸಿದ ಒಂದು ವಿಜ್ಞಾನ 
ವಿಚಾರ ಸಂಕಿರಣಕ್ಕೆ ಹೋಗಿದ್ದೆ. ಅದರ ಜೊತೆಯಲ್ಲಿ ಒಂದು ಚಿಕ್ಕ ಪ್ರದರ್ಶಾನಾಲಯಂ 
ವನ್ನೂ ಜೋಡಿಸಿದ್ದರಂ. ಭಾಗವಹಿಸಿದವರೆಲ್ಲ ಹದಿನಾಲ್ಕು ಹದಿನೈದು ವರ್ಷದ 
ವಿದ್ಯಾರ್ಥಿಗಳೇ. ಉಪಾಧ್ಯಾಯಂರಂ ಬರಿಯ ಪ್ರೇಕ್ಷಕರಾಗಿ ಕುಳಿತಿದ್ದರು. ಕೆಲವು 
ಪ್ರೌಢಶಾಲೆಯವರೆಲ್ಲ ಸೇರಿ ಈ ಸೆಮಿನಾರ್‌ ಮತ್ತೂ ಪ್ರದರ್ಶನ ಏರ್ಪಡಿಸಿದ್ದರು. 
ಪ್ರಬಂಧಗಳನ್ನು ವಂಂಡಿಸಿದವರೆಲ್ಲ ವಿದ್ಯಾರ್ಥಿಗಳೇ. ಅವರು ತಮ್ಮ ಪಠ್ಯಕ್ರಮಂದ 
ವಿಜ್ಞಾನ ತಾಂತ್ರಿಕ ವಿಭಾಗ, ವಿದ್ಯುಚ್ಛಕ್ತಿ, ರೈಲ್ವೆ ಇಂಜನ್‌, ಅನೇಕ ಯಂತ್ರಗಳು, 
ವಿಮಾನಕ್ಕೆ ಸಂಬಂಧಿಸಿದ ಅಂಶಗಳಂ, ಗಂಡಂಗು, ವಿಂಂಚು ರಸಾಯನಶಾಸ್ತ್ರ ಪ್ರಯೋಗ 
ಗಳು, ಇವುಗಳನ್ನೆಲ್ಲ ಕರಿತು ಚರ್ಚಿಸಿದರು. ಭಾಷಣ ವಕಾಡುತ್ತ ಮಾಡುತ್ತ ಅನೇಕ 
ಪ್ರಯೋಗಗಳನ್ನು ತೋರಿಸಿದರು. ವಿದ್ಯಾರ್ಥಿಗಳು ಕಷ್ಟಪಟ್ಟು ಪ್ರಬಂಧಗಳನ್ನು ಒರೆ 
ದಿದ್ದು, ಪ್ರಶ್ನೆ ಕೇಳಿದವರ ಸೇಶಯಂಗಳನ್ನೆಲ್ಲ ಪರಿಹರಿಸಿದರು. ನನಗಂತೂ ಆವರು 
ಸೆಕಂಡರಿ ಶಾಲೆ ವಿದ್ಯಾರ್ಥಿಗಳಾದರೂ, ವಿಜ್ಞಾ ನದ ಉಪಾಧ್ಯಾಯರಂತೆ ತೋರಿದರು. 
ಈ ನನ್ನ ಅಭಿಪ್ರಾಯವನ್ನು ನಾನು ಮಗ್ಗುಲಲ್ಲಿ ಕುಳಿತಿದ್ದ ಶಾಲೆಯ ಉಪಾಧ್ಯಾಯರಿಗೆ 
ಹೇಳಿದಾಗ ಅವರು “ವಾಸ್ತವವಾಗಿ ನೀವು ನನಗೇ ಪ್ರಶಸ್ತಿಕೊಡುಂತ್ತಿದ್ದೀರಿ. ಇದೆಲ್ಲವೂ 


೩೩೨ ಅಮೆರಿಕದಲ್ಲಿ ಗೊರೂರು 


ಅವರೆ ವಿಜ್ಞಾನದ ಪಠ್ಯಭಾಗಗಳು. ಹೀಗೆ ವರಾಡುವುದರಿಂದ ಪಾಠಗಳನ್ನು ಅವರು 
ಅನಃಭವದ ಮೂಲಕ ಕಲಿತಂತೆ ಆಗುತ್ತದೆ” ಎಂದರು. ವಿದ್ಯಾರ್ಥಿಗಳೇ ಆದರೊ, 
ವಿಜ್ಞಾನ ಪ್ರದರ್ಶನದಲ್ಲಿ, ಒಂದು ದೊಡ್ಡ ಪ್ರದರ್ಶನದಲ್ಲಿ ಇಡುವಷ್ಟು ವಸ್ತುಗಳನ್ನೇ 
ಇಟ್ಟಿದ್ದರೆ. ಟೆಲಿವಿಷನ್‌ ಕಂಪ್ಯೂಟರು, ಅತ್ಯಂತ ವೇಗದ ವಿವಕಾನ ಕಾನ್‌ಕಾರ್ಡ್‌, 
ಇನ್ನೂ ನಾನಾ ಬಗೆಯ ವಿದ್ಯುತ್‌ ಉಪಕರಣಗಳಂ ಇವುಗಳ ಕಾರ್ಯ ವಿಧಾನಗಳನ್ನೆಲ್ಲ 
ವಿದ್ಯಾರ್ಥಿಗಳು ವಿವರಿಸುತ್ತಿದ್ದರು. ಒಂದು ರೀತಿಯಲ್ಲಿ ನನಗೆ ಅದೇ ಅವರ ಮೂಲ 
ಶಿಕ್ಷಣದಂತೆ ತೋರಿತಂ. ನಿಜವಾಗಿ ಇವರಂ ಆದೃಷ್ಟಶಾಲಿಗಳಂ ಎಂದಃಕೊಂಡೆ. 


ಮೊದಲ ಮಂಜು 


. ಈ ವರುಷ ನಾವು ಎಡ್ಮಂಟನ್‌ನಲ್ಲಿದ್ದಾಗ, ಮೊದಲಬಾರಿಗೆ ಮಂಜಂ ಬಿತ್ತು. ಆ 
ಬೆಳಿಗ್ಗೆ ನಾವು ಎದ್ದು ನೋಡುತ್ತೇವೆ, ಜಗತ್ತೆಲ್ಲ ಹಚ್ಚ ಹೊಸ ಶುಭ್ರ ಸುವಾಸನೆಯಿಂದ 
ಕೂಡಿದೆ. ಎಲ್ಲಿಂದ ಎಲ್ಲಿಯವರೆಗೆ ನೋಡಿದರೂ, ಶಂದ್ಕ ಹತ್ತಿಯ ಮಲ್ಲಿಗೆ ಹೂವಿ 
ನಂತಹ ಬಿಳುಪು, ಬೆಳ್ಳಿಕಣಗಳ ಸಿಂಪರಣೆ. ಮಂಜಿನ ಪ್ರಥಮ ಪರಿಣಾಮ ನೆಲವನ್ನು 
ಪ್ರಖರವಾಗಿ ಪ್ರಕಾಶಗೊಳಿಸಂವುದು-ಅನೇಕ ಸೂರ್ಯರು ಏಕಕಾಲದಲ್ಲಿ ಉದಯಿಸಿದಂತೆ, 
ಹೊರಗೆ ಚಳಿ ಇದ್ದರೂ, ಮಂನಸ್ಸಿನೊಳಗೆ ಏನೋ ಒಂದು ಲವಲವಿಕೆ ಇರುತ್ತದೆ. 
ಪೂರ್ಣ ಪೃಥಿವಿ, ರಜತರಸದಲ್ಲಿ ವಿಂಂದಂತೆ ಭಾಸವಾಗುತ್ತದೆ. ಮಂಜಂ ನೆಲದ ಗರುಕೆಯ 
ಮೇಲೆ ಕೂರುವುದೇ ಒಂದು ಸೊಗಸು. ತಂಪ್ಸಳವಾಗಿ-ಗರಃಕೆಯ ಎತ್ತರಕ್ಕನಂಗುಣವಾಗಿ 
ನಿಮ್ಮೋನ್ನತಗಳಲ್ಲಿ ಕ್ಷೀರಸಾಗರದಂತೆ-ಗಾಳಿಬಂದಾಗ ಅಲೆಗಳಂತೆ ತೂರುತ್ತ ಇರಂತ್ತದೆ. 
ಎಷ್ಟು ನೋಡಿದರೂ ಸಾಕು ಎನಿಸುವುದಿಲ್ಲ. ನಿರಂತರವಾಗಿ ಹೀಗೆಯೇ ನೋಡು 
ತ್ತಿರೋಣವೆನಿಸುತ್ತದೆ. ಭೂವಿಂ ನಾವು ಅರಿತಿರುವ ಭೂಮಿಯಾಗಿ ಕಾಣುವುದಿಲ್ಲ. 
ದೇವತೆಗಳ ನಾಡಾಗಿ ತೋರುತ್ತದೆ. ಮಂಜು ಮರಗಳ ಮೇಲೆ, ಗಿಡಗಳ ಮೇಲೆ 
ಪೊದೆಗಳ ಮೇಲೆ-ಬಿಳಿಯ ಹೂವುಗಳು ಅರಳಿದಂತೆ ನೇತುಬಿದ್ದಿರಃತ್ತದೆ. ಮನಸ್ಸಿಗೂ 
ಒಂದು ಹೊಸ ಚೈತನ್ಯ ಬರುತ್ತದೆ. ವಸಂತದ ಹಸಿರು, ಮಾಗಿಯ ಸಂವರ್ಣ ಹಳೆದಿ: 
ಚಳಿಗಾಲದ ರಜತಮಂಜು ಇವನ್ನೆಲ್ಲ ಜನ ಸಂಭ್ರಮದಿಂದ ಸ್ವಾಗತಿಸುತ್ತಾರೆ. ಮೊದಲ 
ಮಂಜು ಬಿದ್ದದಿನ ಜನ ಬಹಃಪಾಲು ತಮ್ಮ ಕಾಲವನ್ನು ಅದನ್ನು ನೋಡುವ ಆನಂದ 
ದಲ್ಲಿಯೇ ಕಳೆಯುತ್ತಾರೆ. 


ಮತ್ತೆ ನ್ಕೂಯಾ ರ್‌ 


ನಾವು ಅಮೆರಿಕದ ಬೇಸಿಗೆ ವಿಹಾರ ಸಾ ಿನಗಳನ್ನೆಲ್ಲ ನೋಡಿಕೊಂಡು ಎಡ್ಮಂಟನ್‌ 
ನಲ್ಲಿರುವಾಗ ಒಂದು ದಿನ ನನಗೆ ಬಂದ ಕಾಗದಗಳಲ್ಲಿ ನ್ಯೂಯಾರ್ಕ ಕನ್ನಡ ಕೂಟದ 
ಅಧ್ಯಕ್ಷರ ಕಾಗದವೂ ಇತ್ತು. ಕಾಗದ ಸಾ ರಸ್ಕವಾಗಿತ್ತು ಸ್‌ “ನಾನಂ ಕಾಲೇಜಿನ 
(ಮೈಸೂರು) ಇಂಟರ್‌ ಮಿಡಿಯೇಟ ಕ್ಲಾಸಿನಲ್ಲಿ ಇದ್ದಾಗ್ಗೆ ನಿಮ್ಮ "ದಾಸಯ್ಯ ಚಿತ್ರ 
ಗಳನ್ನು' ಗಟ್ಟಿಯಾಗಿ ಓದುತ್ತ ಮನೆ ಕಿತ್ತುಹೋಗುವಹಾಗೆ, ನಕ್ಕು ನಕ್ಕು ನಮ್ಮ 
ತಂದೆಯವರಿಂದ ಗದರಿಸಿಕೊಳ್ಳುತ್ತಿದ್ದೆ "ಕತ್ತೆ ಹೀಗೆ ಇದ್ದರೆ ಮುಂದೆ ದನ ಕಾಯೋಕೆ 


ನೀವು ಇಲ್ಲಿಗೆ ಬಂದಾಗ, ನಾವು ಸನ್ಮಾನಿಸಬೇಕಾದುದು ನಮ್ಮ ಕೆಲಸ........ನಾನಃ 
ಇಲ್ಲಿಯ ಕನ್ನಡ ಕೂಟದ ಅಧ್ಯಕ್ಷ 


ನ್ಯೂಯಾರ್ಕಿನ ಕನ್ನಡ ಕೂಟ, ಅಮೆರಿಕದಲ್ಲಿರುವ ಕೂಟಗಳ ಪೆ ತ ಅತ್ಯಂತ 
ದೊಡ್ಡದು. ಇದರ ಅಧ್ಯಕ್ಷರು ಡಾ। ಚಂದ್ರಶೇಖರ್‌ರು. ಅವರ ಪತ್ನಿ ಶ್ರೀದೇವಿ 
ಯವರೂ ವೈದ್ಯರೆ. ಚಂದ್ರಶೇಖರ್‌ರು ನಮ್ಮ ಹಳೆ ಸ್ನೇಹಿತರಾದ ಪ್ರಸಿದ್ಧ ಇಂಜಿನೀ 
ಯಂರ್‌ ಹೆಚ್‌. ಕಪಿನೀಪತಿಭಟ್ಟರ ವಂಗ. ಜನರ ಆಹ್ವಾ ನ ನನಗೆ ತುಂಬ ಪ್ರಿಯವೂ 
ಐಂತ್ರಸಪರಾಗಮವುವೂ ಆಗಿತ್ತು. ಆದರೆ ಅಮೆರಿಕ ಬನ ವಿಸ್ತಾರವಾದ ದೇಶ. 
ಎಡ್ಮಂಟನ್‌ನಿಂದ ನ್ಯೂಯಾರ್ಕಿಗೆ ಮೂರು ಸಾವಿರ ಮೈಲಿ ದೂರವಿದೆ. ಎಡ್ಮಂಟನ್‌ 
ನಿಂದ ಅರ್ಧದಾರಿ ಕೆನಡದ ವಿವಕಾನದಲ್ಲಿ ಬಂದು-ಗಡಿಯ ನಗರದಲ್ಲಿ ಇಮಿಗ್ರೇಷನ್‌ 
ಪರೀಕ್ಷೆಗೆ ಒಳಗಾಗಿ-ಬೇರೊಂದು ವಿಮಾನಕ್ಕೆ ಬದಲಾಯಿಸಿ ನ್ಯೂಯಾರ್ಕ್‌ ಸೇರ 
ಬೇಕಾಗಿತ್ತ. ನಾವು ಐದು ಜನರೂ (ನಾನು ನನ್ನ ಹೆಂಡತಿ, ಅಳಿಯ, ಮಗಳು, 
ಮೊಮ್ಮಗಳು) ಚಂದ್ರಶೇಖರರ ಮನೆಗೆ ಮುತ್ತಿಗೆ ಹಾಕುವುದೆಂದು ನಿರ್ಧರಿಸಿದೆವು. 
“ನಾವೆಲ್ಲರೂ ಅವರ ಮನೆಯಲ್ಲಿಯೇ ಉಳಿಯಲು ಸಾಧ್ಯವೆ ?'' ಎಂದು ಫೋನಿನಲ್ಲಿ 
ವಿಚಾರಿಸಿದಾಗ ಚಂದ್ರಶೇಖರ್‌ರು ನಗುತ್ತ "ನಾವು ಕರ್ನಾಟಕದವರು, ಆತಿಥ್ಯಕ್ಕೆ 
ಹೆಸೆರಾದವರಲ್ಲವೆ ? ಮನೆಯೇನೋ ವಿಶಾಲವಾಗಿದೆ. ಮನೆಯಪ್ಪೆ ವಿಸ್ತಾರವಾದ 
ಕೆಳ ಅಂತಸ್ತು ಇದೆ. ಬೆಡ್‌ರೊಂ, ಡ್ರಾಯಿಂಗ್‌ರೂಂ ಅಂತೆಲ್ಲ ಪ್ರತಿಯೊಬ್ಬರಿಗೂ 
ಒಂದೊಂದು ಕೊಠಡಿ ಇಲ್ಲ. ಎಲ್ಲ ಸೌಕರ್ಯಗಳೂ ಇವೆ. ಎರಡು ಕಾರುಗಳಿವೆ” 


ಎಂದಿದ್ದರೆ. 


೨೩೪ ಅಮೆರಿಕದಲ್ಲಿ ಗೊರೂರು 


ನಾವು ಮಧ್ಯಾಹ್ನ ಎಡ್ಮಂಟನ್‌ನಿಂದ ಹೊರೆಟು, ರಾತ್ರಿ ಒಂಬತ್ತು ಗಂಟೆ ವೇಳೆಗೆ 
ನ್ಕೂಯಾರ್ಕಿನ ಲಗ್ವಾಡಿಯ ವಿಮಾನ ನಿಲ್ದಾಣದಲ್ಲಿ ಇಳಿಯುವುದೆಂದು ಗೊತ್ತಾಗಿತ್ತು. 
ಆ ವೇಳೆಯಲ್ಲಿ ನ್ಯೂಯಾರ್ಕಿನಲ್ಲಿ ಇಳಿಯುತ್ತಿದ್ದುದರಿಂದ, ನನ್ನ ಹೆಂಡತಿ ಕೈಗಾವಲಿಗೆ 
ಇರಲಿ ಎಂದು ಹುಳಿಯನ್ನ ಮಾಡಿಕೊಂಡಳು. ಆ ವೇಳೆಗೆ ನಾವು ಎಡ್ಮಂಟನ್‌ನಲ್ಲಿ 
ತಕ್ಕಮಟ್ಟಿಗೆ ಹುಳಿಯನ್ನವನ್ನು ಪ್ರಸಿದ್ಧಿಮಾಡಿದ್ದೆವು. ಅಲ್ಲಿದ್ದ ೧೫-೨೦ ಭಾರತೀಯ 
ಕುಟುಂಬ, ವಂತ ನಮ್ಮ ಪರಿಚಿತರಾದ ಕೆಲವು ಅಮೆರಿಕನ್‌ ಕುಟುಂಬಗಳನ್ನು ಸಹ, 
ಒಂದೆರಡು ಹುಳಿಯನ್ನದ ಆತಿಥ್ಯಕ್ಕೆ ಆಹ್ವಾನಿಸಿದ್ದೆ ವು. ಹಿಂದಲ ವರುಷ ನನ್ನ ಮಗಳು 
ಭಾರತಕ್ಕೆ ಬಂದಿದ್ದಾಗ ಮಾಡಿಕೊಂಡು ಹೋಗಿದ್ದ ಹುಳಿಯನ್ನದ ಗೊಜ್ಜು ಇನ್ನೂ 
ಅವಳಲ್ಲಿ ಇತ್ತು. ಒಂದು ವರುಷ ಹ:ಳಿಯನ್ನೆದ ಗೊಜ್ಜು ಕೆಡದೆ ನಿಲ್ಲುವುದೆಂಬುದಕ್ಕೆ 
ಅದು ನಮಗೆ ಪ್ರತ್ಯಕ್ಷ ಸಾಕ್ಷಿ. ಜೊತೆಗೆ ನಾವೂ ಸಹ ಭಾರತದಿಂದ ಎರಡು ಸೀಸೆ 
ಗೊಜ್ಜು ಮಾಡಿಕೊಂಡು ಹೋಗಿದ್ದೆವು. ನ್ಯೂಯಾರ್ಕ್‌ ಕೆನಡಿ ವಿಮಾನ ನಿಲ್ದಾಣದಲ್ಲಿ 
ನಮ್ಮ ಪ್ರಥಮ ಪ್ರವೇಶದಲ್ಲಿ ನಮ್ಮ ಸಾಮಾನಂಗಳ ಜೊತೆ ಅದನ್ನು ಪರೀಕ್ಷಿಸಿದ 
ಇವಿಂಗ್ಲೇಷನ್‌ ಅಧಿಕಾರಿ ಆರೋಗ್ಯ ಪಾಲನೆಯ ದೃಷ್ಟಿಯಿಂದ ಇದಕ್ಕೆ ಅನುಮತಿ 
ಕೊಡಲಾರೆ'' ಎಂದಿದ್ದನಂ. ನಾನು ಅವನಿಗೆ “ಇದರೆ ಮೂಲಕ ಯಾವ ವಿಧವಾದ ಕ್ರಿಮಿ 
ಕೀಟವೂ ಬರುವುದು ಸಾಧ್ಯವಿಲ್ಲ. ಇದನ್ನು ಅತ್ಯಂತ ಹೆಚ್ಚು ಶಾಖದಲ್ಲಿ ಗಂಟೆಗಟ್ಲಿ 
ಕುದಿಸಿದೆ. ಹುಣಸೇಹಣ್ಣು , ಉಪ್ಪು, ಜೀರಿಗೆ, ವೆಂಣಸಂ, ವೆಂಣಸಿನಕಾಯಿ ಮುಂತಾದ 
ಸಾಂಬಾರ ಪದಾರ್ಥಗಳನ್ನೆಲ್ಲ ಗೊಟರಾಯಿಂಸಿ, ಅದರ ನೀರಿನ ಅಂಶವನ್ನೆಲ್ಲ ನಾಶ 
ಮಾಡಿದೆ, ನಿಮ್ಮಲ್ಲಿ (೫೦-೬೦ ವರುಷಗಳ) ವೈನ್‌ಗಳನ್ನು ರಕ್ಷಿಸಿಡ:ವಂತೆ. ಇದು ಎಲ್ಲ 
ಸಾಂಬಾರ ಪದಾರ್ಥಗಳ ತೀವ್ರ ವಿಂಶ್ರಣ. ಇದೆರ ಒಂದು ಕಣ ನಾಲಿಗೆಯ ಮೇಲೆ 
ಬಿದ್ದರೆ, ನಾಲಗೆ ತೂತಾಗುತ್ತೆ. ಈ ಎರಡು ಸೀಸೆ ಲೇಹ್ಮದಿಂದ ಐವತ್ತು ಕೆ ಜಿ. ಅನ್ನ 
ಮಾಡಬಹುದು. ನಾವು ಪೂರ್ಣ ಸಸ್ಕಾಹಾರಿಗಳು. ಇಂಥ ರಕ್ಷಿತ ಆಹಾರ ನಮಗೆ ಅತ್ಯಂತ 
ಆವಶ್ಯಕ'' ಎಂದಿದ್ದೆ. ಅಧಿಕಾರಿ ಸ್ವಲ್ಪ ವಯಸ್ಸಾದವನು. ನಕ್ಕು “ಇಮಿಗ್ರೇಷನ್‌ 
ಆಡಳಿತ ನಿಮ್ಮ ಆಹಾರಪದ್ಧ ತಿಯಲ್ಲಿ ತಲೆ ಹಾಕುವುದಿಲ್ಲ'' ಎಂದು ಹೇಳಿ ಶೀಸೆಗಳನ್ನು 
ಬಿಟ್ಟಿದ್ದನಂ.  ಎಡ್ಮಂಟನ್‌ನಿಂದ ನಾವು ನ್ಮೂಯಕಾರ್ಕ್‌ನ್ನು ಎರಡನೆ ಬಾರಿ ತಲುಪಿದಾಗ 
(ಮೊದಲನೆ ಬಾರಿ ಭಾರತದಿಂದ ನೇರ ನ್ಯೂಯಾರ್ಕಿನಲ್ಲಿ ಇಳಿದಿದ್ದೆವು) ನಮ್ಮ ಕೈಯಲ್ಲಿ 
ಎರಡು ಸೇರಿಗಿಂತ ಹೆಚ್ಚಾಗಿ ಗಮಗಮಿಸುವ ಹುಳಿಯನ್ನವಿತ್ತು. ಸುಮಾರು ಒಂದು 
ಸೇರು ರವೆಯ ಗುಲಪಾವಟೆ (ಬೆಲ್ಲದ ಬಾತ್‌). ಕೆನಡದಿಂದ ಅಮೆರಿಕಕ್ಕೆ ನಮಗೆ 
ಅನುಮತಿ ನೀಡಂವ ಇವಿಂಗ್ರೇಷನ್‌ ಅಧಿಕಾರಿ ಸಹ-ಆದು ನಮ್ಮ ಸಸ್ಕಾಹಾರವೆಂದು 
ಹೇಳಿದಾಗ- ಸುಲಭವಾಗಿ ಬಿಟು ಕೊಟ ನು. 

ನ್ಯೂಯಾರ್ಕಿನ ಲಗ್ವಾಡಿಯ ನಿಲ್ದಾಣ ಕೆನಡಿ ನಿಲ್ದಾಣಕ್ಕಿಂತ ಚಿಕ್ಕದು. 
ಅದೊಂದು ಉಪ ವಿಮಾನ ನಿಲ್ದುಣ. ಆದರೂ ಅಲ್ಲಿಯೂ ನೂರಾರು ವಿಮಾನಗಳು 


ಮತ್ತೆ ನ್ಯೂಯಾರ್ಕ್‌ ೨೩೫ 


ಇಳಿಯುತ್ತವೆ. ನಾವು ಎಡ್ಮಂಟನ್‌ನಿಂದ ಬಂದ ವಿಮಾನ, ಲಗ್ವಾಡಿಯವನ್ನು ಸರಿಯಾಗಿ 
ರಾತ್ರಿ ೯ ಗಂಟೆಗೆ ತಲುಪಿದರೂ, ಅದಕ್ಕೆ ಮೊದಲು ಬಂದಿದ್ದ ವಿಮಾನ,-ಕಾಲ ಮೀರಿ 
ಬಂದಿದ್ದುದರಿಂದ, ನಾವು ಸುಮಾರು ಅರ್ಧಗಂಟೆ ವಿಮಾನದಲ್ಲಿ ಅಂತರಿಕ್ಷದಲ್ಲಿಯೇ 
ಗಸ್ತು ಹೊಡೆಯಬೇಕಾಯಿತು. ನ್ಯೂಯಾರ್ಕ್‌ನ್ನು ಅಂತರಿಕ್ಷದಿಂದ ನೋಡುವುದು 
ಒಂದಂ ಆಕರ್ಷಣೀಯವಾದ ನೋಟವೆ. ವಿವಿಧ ವರ್ಣಗಳ ದೀಪಮಾಲೆಯ 
ಜ್ಯೋತಿಯ ಪ್ರಭೆಯಲ್ಲಿ-ಕಡಲಿನಲ್ಲಿ ಹಡಗು ಚಲಿಸುತ್ತಿರುವಂತೆ ವಿಮಾನ ಚಲಿಸು 
'ತ್ರಿದ್ದಿತ. ನಮ್ಮ ಸಾಮಾನುಗಳನ್ನು ಬಿಡಿಸಿಕೊಂಡು, ನಾವು ವಿಮಾನ ನಿಲ್ದಾಣದಿಂದ 
ಹೊರಗಡೆ ಹೋಗುವ ವೇಳೆಗೆ ರಾತ್ರಿ ಹತ್ತು ಗಂಟೆ ಮೀರಿತ್ತು. ಕಾಲ ಮೀರಿದ್ದುದ 
ರಿಂದ, ನಮ್ಮನ್ನು ಎದುರುಗೊಳ್ಳಲು ಬರಬೇಕಾಗಿರುವ ನ್ಯೂಯಾರ್ಕ್‌ ಕನ್ನಡಕೂಟದ 
ಪ್ರತಿನಿಧಿಗಳು, ಹೊರಟೇಹೋಗಿರಬೇಕೆಂದು ಕಾತುರರಾಗಿ ನಾವು ನೋಡುತ್ತಿರುವಾಗ, 
ಎದುರಿಗೆ ಒಬ್ಬ ಭಾರತೀಯ ಪ್ರತ್ಯಕ್ಷನಾದ. ಈತ, "ನ್ಯೂಯಾರ್ಕ್‌ ಕನ್ನಡ ಕೂಟದ 
ಉಪಾಧ್ಯಕ್ಷ ತಾನು'' ಎಂದು ಹೇಳಿದ. ಸದ್ಯ ನಮ್ಮ ಯೋಚನೆ ಕಡಿಮೆಯಾಯಿಂತಂ, 
ಅವರ ಹೆಸರು ಎಂ. ಸಿ. ಸಂಪತ್ಕುಮಾರ್‌ ಎಂದು ಇವರು ಚನ್ನಪಟ್ಟಣದ 
ಮಳೂರಿನವರು. ತುಂಬ ಸಾಹಸಿ ಯುವಕರು. "ನಿಮ್ಮನ್ನು ಭಾರತದಲ್ಲಿದ್ದಾಗ 
ನೋಡಿದ್ದೆ'' ಎಂದು ಹೇಳಿದರು. ಅವರು ಇಂಜನೀಯರಂ ; ತಮ್ಮ ಉದ್ಯೋಗದ 
ಜೊತೆಗೆ, ಅಮೆರಿಕ ಟೆಲಿವಿಜನ್‌ಗೆ ನಂದಿಬಸವ ಕಾರ್ಪೊರೇಶನ್‌ ಲಾಂಛನದಲ್ಲಿ ಕಾರ್ಯ 
ಕ್ರಮಗಳನ್ನು ರೂಪಿಸಿಕೊಡುತ್ತಿದ್ದಾರೆ. ಭಾರತದ ಮಹಿಮೆ ಸಂಸ್ಕೃತಿ ಭಾರತೀಯ 
ದೃಶ್ಯಗಳು ಇವುಗಳ ""ಪ್ರೋಗ್ರಾಂ''ಗಳನ್ನು ನ್ಯೂಯಾರ್ಕ್‌ ದೂರದರ್ಶನ, ಪ್ರದರ್ಶಿಸಂ 
ತ್ತಿದೆ. ಅವು ಒಳ್ಳೆ ಕಾರ್ಯಕ್ರಮಗಳೆಂದು ಪ್ರಸಿದ್ಧವಾಗಿವೆ. ನಾವೂ ಒಂದೆರಡು 
ಪ್ರದರ್ಶನಗಳನ್ನು ನೋಡಿದೆವು. ಅವರ ಹೆಸರಿನ ಬಲದ ಮೇಲೆಯೇ ನಾವು ಒಂದೆರಡು* 
ಅತಿದೊಡ್ಡ ಟೆಲಿವಿಷನ್‌ ಸ] ಡಿಯೋಗಳನ್ನು ನೋಡಿದೆವು. ಅವುಗಳ ವಿಸ್ತೀರ್ಣ 
ವೈವಿಧ್ಯ, ಕಾರ್ಯಕ್ರಮಗಳ ಅವಿರತ ಕಲನೆ, ಪ್ರೇಕ್ಷಕರಿಗೆ ದಿಗ್ಸಂತಿಯುಂಟುಮಾಡಂ 
ತ್ತವೆ. ಇವರ ಸಹಾಯದಿಂದ ನಾವು ನ್ಯೂಯಾರ್ಕಿನ ರೇಡಿಯೋ ಸಿನಿಮಾ ಮ್ಯೂಸಿಕ್‌ 
ಹಾಲ್‌ನ್ನು ನೋಡಿದೆವು. ಈ ಭವನ ಹತ್ತುಸಾವಿರ ಜನರನ್ನು ಹಿಡಿಯುತ್ತದೆ. 
ಸಂಪತ್ಯುಮಾರನ್‌ ಬಂದವರೇ, ನಮ್ಮ ಸಾಮಾನುಗಳ ಹತೋಟಿ ತೆಗೆದು 
ಕೊಂಡರು. ನಮ್ಮ ಅದ ಷ್ಟಕ್ಕೆ ನಮ್ಮ ಹಳೆಯ ಅಮೆರಿಕನ್‌ ಮಿತ್ರ ಪ್ರೊಫೆಸರ್‌ 
ಎಡ [ರ್ಡ್‌ರು ತಮ್ಮ ಒಬ್ಬ ವಿದ್ಯಾರ್ಥಿಯೊಂದಿಗೆ, ನಮ್ಮನ್ನು ಎದುರುಗೊಳ್ಳಲು 
ಬಂದಿದ್ದರು. ಒಬ್ಬರಿಲ್ಲದಿದ್ದರೆ ಒಬ್ಬರಂ ಇರಲಿ ಎಂದು ನಾನೂ ಅವರಿಗೂ ತಿಳಿಸಿದ್ದೆ, 
ಅಮೆರಿಕದಲ್ಲಿ ವಿಮಾನ ನಿಲ್ದಾಣದಲ್ಲಿ ಯಾರಾದರೂ ಸಹಾಯಕರಿಲ್ಲದಿದ್ದರೆ, ಸಾಮಾನು 
ಸಾಗಿಸುವುದು ಕಷ್ಟ. ಎಲ್ಲರ ಸಹಾಯದಿಂದ, ಒಂದೇ ನಿಮಿಷದಲ್ಲಿ ಕಾರು ಏರಿ 
ಹದಿನೈದು ಮೈಲಿ ಹೋಗಿ, ಏನವನ್‌ ರಸ್ತೆಯಲ್ಲಿರುವ ಡಾ| ಚಂದ್ರಶೇಖರರ ಮನೆ 


೨೩೬ ಅಮೆರಿಕದಲ್ಲಿ ಗೊರೂರು 


ಸೇರಿದೆವು. ಸಂಪತ್ಕುನಕಾರನ್‌ರು ತಮ್ಮ ಮನೆಗೆ ಹೊರಟಾಗ ನನ್ನ ಹೆಂಡತಿ, "ಅವರಿಗೆ 
ಸ್ವಲ್ಪ ತಿಂಡಿ ಕೊಡೋಣ'' ಎಂದಳು. ನಾನು ಹೇಳಿದಾಗ, ಸಂಪತ್ಕುಮಾರನ್‌ 
ಬೇಡವೇದರಂ. ಆನಂತರ ಹೇಳಿದೆ “ಪುಳಿಯೋಗರೆ ಸ್ವಾವಿಂ'' ಎಂದಂ. ಅವರು 
ಸಂತೋಷದಿಂದ “ಹಂಳಿಯನ್ನವೆ ? ಹಾಗಾದರೆ ತಿನ್ನಲೇಬೇಕು. ಸದ್ಯ, ಬಾಯಿ ಕೆಟ್ಟು 
ಹೋಗಿದೆ, ಕೊಡಿ'' ಎಂದು ಕುಳಿತರು. ಚಂದ್ರಶೇಖರ್‌ ಅವರ ಹೆಂಡತಿ ಮಕ್ಕಳೆಂ, 
ನನ್ನ ಸಂಸಾರದವರೆಲ್ಲ ಹಃಳಿಯನ್ನ ಚೆನ್ನಾಗಿ ಬಡಿದೆವು. ಚಂದ್ರಶೇಖರರ ಮಕ್ಕಳು 
(ಇಬ್ಬರು ಹೆಣ್ಣು ಗಳಂ)- ಖಾರ ಅಭ್ಯಾಸವಿಲ್ಲದಂದರಿಂದ, ಕಣ್ಣು ಮೂಗುಗಳಲ್ಲಿ ನೀರು 
ಸಂರಿಯುತ್ತಿದ್ದರೂ ಚಪ್ಪರಿಸುತ್ತ ತಿಂದರು. ಚಂದ್ರಶೇಖರರ ಪತ್ನಿ ಡಾ| ಶ್ರೀದೇವಿ 
ಮಾಡಿದ್ದ ಬಿಸಿ ಬಿಸಿ ಚಪಾತಿ, ಹುಳಿ, ಅನ್ನ ಎಲ್ಲ ಮೇಜಿನ ಮೇಲೆ ಉಳಿದವು. 
ರಿಫ್ರಿಜರೇಟರ್‌ ಇದ್ದುದರಿಂದ, ಅದರಲ್ಲಿ ಎಲ್ಲವನ್ನೂ ಇಟ್ಟಿದ್ದು ಮರುದಿನವೂ 
ಅದನ್ನು ತಿಂದೆವು. 

ಸಂಪತ್ಕುಮಾರರ ವಿಷಯ ಇಲ್ಲಿಯೇ ಇನ್ನೂ ನಾಲ್ಕು ವಕಾತು ಹೇಳಿಬಿಡುತ್ತೇನೆ. 
ಇವರು ಥೇಟ್‌ವೈದಿಕ ಪಿಂಡ, ಮಳೂರು, ಚಕ್ರವರ್ಶಿವಂಶ. ಇವರು ಇಂಜನಿ 
ಯರರು. ಸಂಪತ್ಕುಮಾರರು ""“ಇದೀಗ ನಿಜವಾದ ಶ್ರೀ ವೈಷ್ಣವ ದೇವಾಲಯದ ಮಟ್ಟದ 
ಹುಳಿಯನ್ನ, ಇದರ ವಂಹಿಮೆ ನೋಡಿ, ಕರ್ನಾಟಕದ ಹಳ್ಳಿಯ ಮಟ್ಟದಿಂದ ರಫ್ತಾಗಿ 
ನ್ಯೂಯಾರ್ಕಿನ ಮೇಜಿನ ಮೇಲೆ ಕುಳಿತಿದೆ'' ಎಂದರು. ನಾನು “ಹುಳಿಯನ್ನದ್ದು ನಿಜ 
ವಾದ ವಂಹಿವೆಂಯೆ ನಿಮ್ಮ ಮೇಜಿನ ಮೇಲೆ ಮಾತ್ರವಲ್ಲ ನಿಮ್ಮ ವಿಶ್ವವಿದ್ಯಾಲಯಗಳ 
ಡಾಕ್ಟರೇಟ್‌ ಪ್ರಬಂಧಗಳಲ್ಲಿ ಸಹ ಕುಳಿತಿದೆ" ಎಂದೆ. ನನಗೆ ಒಂದು ಸಂಗತಿ ಜ್ಞಾಪಕಕ್ಕೆ 
ಬಂತಂ. ಈಗ ಸುಮಾರು ಹತ್ತುವರ್ಷಗಳ ಹಿಂದೆ ಎಂದಂ ಅಮೆರಿಕನ್‌ ಯುವ ದಂಪತಿ 
ಗಳು ಡಾ| ಎಂ. ಎನ್‌. ಶ್ರೀನಿವಾಸರ ಸಲಹೆಯಂತೆ ಗ್ರಾಮಜೀವನದ ಕೆಲವು ಅಂಶಗಳ 
ಸ್ನಾತಕೋತ್ತರ ಅಭ್ಯಾಸಕ್ಕಾಗಿ ಬಂದು, ಗೊರೂರಿನಲ್ಲಿ ಇಳಿದರು. ಅವರನ್ನು ಡಿಲ್ಲಿ 
ಯಲ್ಲಿ ನೋಡಿದ್ದ ಭಾರತೀಯ ಉಚ್ಚ ಅಧಿಕಾರಿಯೊಬ್ಬರು “ಉತ್ತರ ಪ ಶ್ರದೇಶ ಅಥವಾ 
ಪಂಜಾಬಿಗೆ ಹೋಗಿ'' ಎಂದರೊ ಕೇಳದೆ, ಅವರು ಕರ್ನಾಟಕದಲ್ಲಿ ವೆ ೃವಿಧ್ಯ ಹೆಚ್ಚಾಗಿದೆ 
ಯೆಂದಂ ಗೊರೂರಿಗೇ ಬಂದಿದ್ದರು. (ಪ್ರಾರಂಭದಲ್ಲಿ ಹಳ್ಳಿಯಲ್ಲಿ ಅವರಿಗೆ ಇಳಿದು 
ಕೊಳ ಲು ಸರಿಯಾದ ಸ್ಮಳವಿಲ್ಲದುದರಿಂದ-ಹಿಂದೆ ನಾವು ಗ್ರಾಮ ಕೈಗಾರಿಕೆಗಳಿಗಾಗಿ 
ಸ್ಥಾಪಿಸಿದ್ದ ಸಾಬೂನು ಕೈಗಾರಿಕಾ ಕಟ್ಟಡದ ಒಂದು ಭಾಗದಲ್ಲಿ ಅವರನ್ನು ಇಳಿಸಿದ್ದೆವು. 
ಆ ವೇಳೆಗೆ ಕೆಲವು ಕಾಲದ ಹಿಂದೆಯೇ ಸಾಬೂನು ತಯಾರಿಕೆ ಸ್ಮಗಿತಗೊಂಡಿತ್ತು. 
ಅದರಿಂದ ಅವರಿಗೆ ಅವರ ಅಮೆರಿಕದ ವಿಂತ್ರರಿಂದ ಬರುತ್ತಿದ್ದ ಕಾಗದಗಳೆಲ್ಲ ""ಸೋಪ್‌ 
ಫ್ಯಾಕ್ಟರಿ'" ಎಂಬ ವಿಳಾಸಕ್ಕೆ ಬರುತ್ತಿದ್ದವು. ಇದರಿಂದ ಅಮೆರಿಕದ ಅನೇಕ ಮಿತ್ರರು 
ಅವರು ಸಾಬೂನಿನ ಮೇಲೆ ಏನೋ ಶೋಧನೆ ಮಾಡುತ್ತಿದ್ದಾರೆಂದೂ ತಿಳಿದುಕೊಂಡು 
ದಂಂಟಂ. ಅವರನ್ನು ಕಳುಹಿಸಿಕೊಟ್ಟಿದ್ದ ವಿಶ ವಿದ್ಯಾನಿಲಯ (ಇಂಡಿಯಾನಾ 


ಂತ್ತೆ ನ್ಯೂಯಾರ್ಕ್‌ ೨೩೭ 


ಯೂನಿವರ್ಸಿಟಿ) ಸಹ ಹಾಗೆಯೇ ಭಾವಿಸಿಕೊಂಡರು. ಆದು ಸ್ನೇಹಿತರಿಂದ ಸ್ನೇಹಿತರಿಗೆ 
ತಿಳಿದು, ಅಮೆರಿಕದ ಕೆಲವು ಸಾಬೂನು ತಯಾರಿಕಾ ಕಾರ್ಪಾನೆಗಳು ಸಹ, ಅವರಿಗೆ 
ಸಾಬೂನಿನ ಕೆಲವು ಸಮಸ್ಯೆಗಳನ್ನು ಕಳುಹಿಸತೊಡಗಿದರು. ಒಂದು ದಿನ ಅವರು 
ಸ್ವಲ್ಪ ಬೇಸರಿಕೆಯಿಂದಲೇ “ಈ ಸ್ಥಳಕ್ಕೆ ಸಾಬೂನು ಕಾರ್ಯಾನೆ ಎಂದು ಯಾಕೆ 
ಹೆಸರು” ಎಂದಂ ಕೇಳಿದರು. ವಿಷಯ ತಿಳಿಸಿದೆ. ಕೆಲವು ತಿಂಗಳುಗಳ ನಂತರ ಅವರಂ 
ಸ್ಥಾ ಎಭಾವಿಕವಾಗಿ, ಬೇರೊಂದು ಬಾಡಿಗೆ ಮನೆಗೆ ಬದಲಾಯಿಸಿದರು. ಈ ಸಲದ ನಮ್ಮ 
ಅಮೆರಿಕ ಪ್ರವಾಸದ ಬಹು ಕಾಲವನ್ನು ನ್ಯೂಯಾರ್ಕಿನಲ್ಲಿ ನಾವು ಅವರ ಮನೆಯಲ್ಲಿ 
ಅವರ ಅತಿಥಿಗಳಾಗಿ ಕಳೆದವು. ವಾಸ್ತವವಾಗಿ ಅವರು ನಮಗೇ ಮನೆಯನ್ನು ಬಿಟ್ಟು 
ಕೊಟ್ಟು, ಅಲ್ಲಿ ನಮ್ಮ ಅಡಿಗೆ ಊಟದ ಜೊತೆ ತಾವೂ ಸೇರಿ ಅವರೇ ನಮ್ಮ ಅತಿಥೇ 
ಯರೂ ಅತಿಥಿಗಳೂ ಆದರು. ಅಲ್ಲಿಂದ ಈಚೆಗೆ ಅವರು (೧೯೬೭ರಿಂದ) ಮತ್ತೆ ನಮ್ಮ 
ಊರಿಗೆ ಮೂರು ನಾಲ್ಕು ಸಾರಿ ಬಂದಿದ್ದಾರೆ. ನಾವ ಅಮೆರಿಕದಲ್ಲಿ ಅವರ ಮನೆ 
ಯಲ್ಲಿದ್ದಾಗ ಅವರಿಗೆ ಬಂದ ಓಂದು ಕಾಗದವನ್ನು ತೋರಿಸಿ "ನೋಡಿ, ಸೋಪ್‌ 
ಫ್ಯಾಕ್ಟರಿ ಇಲ್ಲಿಯೂ ನನ್ನನ್ನು ಹುಡುಕಿಕೊಂಡು ಬಂದಿದೆ. ನಾನು ಸೋಪಿನ ಮೇಲೆ 
ಪರಿಶೋಧನೆ ನಡೆಸುತ್ತಿದ್ದೇನೆಂದು ತಿಳಿದು ಒಬ್ಬರು, ಏನೋ ಸಲಹೆ ಕೇಳಿದ್ದಾರೆ. 
ಒಂದು ಸುದ್ದಿ ಹೊರಟರೆ ಅದನ್ನು ನಾವು ಹಿಂದೆ ಹಾಕುವುದು ಕಷ್ಟ. ಅದು ನಾಗಾ 
ಲೋಟದಲ್ಲಿ ಓಡುತ್ತದೆ'' ಎಂದರು. 

ಈ ದಂಪತಿಗಳು ನಮ್ಮೂರಿಗೆ ಬಂದಾಗ ಅವರು ಶೋಧನೆಗೆ ಆರಿಸಿಕೊಂಡ 
ವಿಷಯ, (೧) ಹಳ್ಳಿಯ ಸಾಮಾಜಿಕ ಜೀವನ (೨) ಹಬ್ಬಗಳು ಹರಿದಿನಗಳು ತಿಥಿಗಳು 
ಮತ್ತು ಅವುಗಳಲ್ಲಿ ಮಾಡುವ ತಿನಸುಗಳು. ಗಂಡ ಎರಡನೆಯ ವಿಷಯವನ್ನು ಆರಿಸಿ 
ಕೊಂಡನು. ನಾನು "ಅಮೆರಿಕದವರು ವಿಚಿತ್ರ ಪುರುಷರು ಹಬ್ಬಗಳಲ್ಲಿನ ತಿಂಡಿಗಳು ; 
ಇದು ಯಾವ ದೊಡ್ಡ ವಿಷಯ. ಇದರ ಪರಿಶೋಧನೆಗೆ ನೀವು ಅಲ್ಲಿಂದ ಇಲ್ಲಿಗೆ 
ಬರುವುದು, ಇದಕ್ಕಾಗಿ ಪ್ರಬಂಧ, ಅದಕ್ಕಾಗಿ ಡಾಕ್ಟರೇಟ್‌, ಅದರಿಶದ ನಿಮಗೆ 
ಪ್ರೊಫೆಸರ್‌ಗಿರಿಗೆ ಬಡತಿ ನನಗೆ ಇದೆಲ್ಲ ಒಂದು ಹುಚ್ಚರಕೂಟವಾಗಿ ಕಾಣುತ್ತೆ” ಎಂದೆ. 
ರಾಬರ್ಟ್‌ ನಗುತ್ತ "ಅದು ಹುಚ್ಚರಕೂಟವಾಗಿರುವುದರಿಂದಲೇ ನಮ್ಮಂಥವರಿಗೆ ಇಲ್ಲಿ 
ಬರಲು, ನಿಮ್ಮ ದೇಶ ನೋಡಲು, ನಿಮ್ಮೊಂದಿಗಿತಲು, ಅವಕಾಶ, ಹಣ ದೊರೆತುದು'' 
ಎಂದನು. ಅನಂತರ ನಮ್ಮ ಊರಂ ಮತ್ತು ಸುತ್ತಲ ಹಳ್ಳಿಗಳಲ್ಲಿ ಅವರ 
ಸಂಶೋಧನಾ ಕಾರ್ಯ ಪ್ರಾರಂಭವಾಯಿತು. ಅವರು ಮಹಿಳಾ ಅಧ್ಯಾಪಕಿ-ಸ್ಕರ್ಟ್‌ 
ಲುಗಗಳನ್ನು ತೊರೆದು, ಸೀರೆ ಉತಲು ಪ್ರಾರುಭಿಸಿದಳು.ಎತ್ತರವಾದ ಸೊಗಸುದ 
ಆಳು, ಗುಲಾಬಿವರ್ಣದ ಕೆನ್ನೆ ಮುಟ್ಟಿದರೆ, ರಕ್ತ ತೊಟ್ಟೆಕ್ಕುಮತಿತ್ತು. ಸೀರೆಯುಟ್ಟು 
ಅವಳು ತುಂಬಾ ಚೆನ್ನಾಗಿ ಕಾಣುತ್ತಿದ್ದಳು.'' ಸೀರೆಯಂತಹ ಸೊಗಸುವ ವನ್ತುವುಂಟಿ ? 
ಇದು ದೇವತೆಗಳ ಉಡುಪು. ಅದಕ್ಕೇ ಭಾರತ ಸ್ತ್ರೀಯರು, ಅಷ್ಟು ಚೆಲುವೆಯರಾಗಿ 


೨೩೦ ಅಮೆರಿಕದಲ್ಲಿ ಗೊರೂರು 


ಶ್ಲಾಂತರಹಿತರಾಗಿ ಕಾಣುತ್ತಾರೆ.'' ಎಂದಳು. ನಾನು “ಸೀರೆ, ಕುರೂಪವನ್ನೂ ಮರೆ 
ಮಾಡುತ್ತದೆ'' ಎಂದೆ. ಅವಳು '"ಹೌದು. ಹೆಂಗಸಿಗೆ ಸಹಾಯವೆ'' ಎಂದಳು. ಎಂದೇ 
ದಿನದಲ್ಲಿ ಆಕೆ, ಸೀರೆಗೆ ಹೊಂದಿಕೊಂಡು, ಹುಟ್ಟಿದಂದಿನಿಂದಲೂ ಸೀರೆಯನ್ನೇ 
ಉಡುತ್ತಿದ್ದಾಳೋ ಎಂಬಷ್ಟು ಸರಾಗವಾಗಿ ನಡೆದಳು. ರಾಬರ್ಟ್‌ ಸಹ ಶರಾಯಿ 
ಬೂಟ್ಸುಗಳನ್ನು ಒಗೆದು, ಲುಂಗಿ ಸುತ್ತಿದ. ಎರಡು ತಂದಿಗಳನ್ನೂ ಸೇರಿಸಿ ಹೊಲಿದ 
ಸಾಬರ ಲುಂಗಿಯಲ್ಲ, ದಟ್ಟೆ; ಕಾಲಿಗೆ ಎಕ್ಕಡ ಹಾಕಿದ. ಅವನ ಜೀವಮಾನದಲ್ಲಿಯೇ 
ಎಕ್ಕಡ ಹಾಕಿದ್ದಿಲ್ಲ. ಎಕ್ಕಡಕ್ಕೆ ಎಣ್ಣೆ ಹಾಕಿ ಪಳಗಿಸಿ ಹಾಕಿಕೊಳ್ಳಬೇಕಾಗಿದ್ದಿತು. 
ತಿಳಿಯದು; ಹಾಗೆಯೇ ಹಾಕಿಕೊಂಡು ತಿರುಗಿದ, ಅದು ಕಾಲನ್ನು ಕಡಿಯಿಂತು. ಕಾಲಿಗೆ 
ಬಟ್ಟೆ ಕಟ್ಟಿಕೊಂಡ, ಒಂದು ತಿಂಗಳೊಳಗೆ ಕಾಲು ಎಕ್ಕಡಕ್ಕೆ ಹೊಂದಿಕೊಂಡಿತು. "ಈ 
ದೇಶದಲ್ಲಿ ಹವ ನಿಮ್ಮ ಮಿತ್ರ. ಬೆಚ್ಚಗಿನ ಬಟ್ಟೆ ಬೂಟ್ಸುಬೇಡ'' ಎಂದ. 


ಈ ದಂಪತಿಗಳಿಗೆ ಮೊದಲು ಮೊದಲಂ ನಾವು ಅವರಿಗೆ ಮೇಜಿನ ಮೇಲೆ ಕಲಸಿದ 
ಅನ್ನವನ್ನು ತಟ್ಟೆಯಲ್ಲಿಟ್ಟು, ಚಮಚ ಕೊಡುತ್ತಿದ್ದೆವು. ಎಂದು ಎರಡು ವಾರದೊಳಗೆ 
ಅವರು ನಮ್ಮೊಂದಿಗೆ, ನಮ್ಮಂತೆ ನೆಲದ ಮೇಲೆ ಕುಳಿತು ಊಟಮಾಡತೊಡಗಿದರು. 
ನಾವು ಪದ್ಮಾಸನ ಹಾಕಿ ಕೂರುತ್ತೇವೆ. ಅವರೂ ಹಾಗೆ ಕೂರಲು ಪ್ರಯತ್ನಿಸಿದರು, 
ರಾಬರ್ಟ್‌ಗೆ ಸಾಧ್ಯವಾಯಿತು. ಆದರೆ ಅವನ ಹೆಂಡತಿ-ಅವಳು ಎತ್ತರದ ಆಳು-ಬಲ 
ಗಾಲು ಮಂಡಿಯನ್ನು ಮಡಿಸಿ, ಮೊಣಕಾಲು ಹಿಂದಕ್ಕೆ ಹಾಕಿ ಕುಳಿತುಕೊಳ್ಳು ತ್ತಿದ್ದಳು. 
ಚವ:ಚ ಬಿಟ್ಟು ನಮ್ಮಂತೆ ಕೆ ಯಲ್ಲಿಯೇ ಊಟ ಮಾಡುತ್ತಿದ್ದರು, ಅನ್ನವನ್ನು ಹುಳಿ 
ಯಲ್ಲಿ, ಸಾರಿನಲ್ಲಿ ಕಲಿಸಿಕೊಳ್ಳುವುದು ಅವರಿಗೆ ತಂಂಬ ಕಷ್ಟವಾಗುತ್ತಿದ್ದಿತು. ಅವರಿಗೆ 
ಕಲಸುವುದಕ್ಕಾಗಲೀ, ಸಾರನ್ನು ಅನ್ನದ ಜೊತೆ ಕೈಯಲ್ಲಿ ಹಿಡಿದು ಬಾಯಲ್ಲಿ ಸುರಿಯ 
ವುದಕ್ಕಾಗಲಿ ಸಾಧ್ಯವಾಗಲಿಲ್ಲ. ಅವರು ಜಗ್ಗಲಿಲ್ಲ. ಒಂದು ತಿಂಗಳು ಎರಡು ತಿಂಗಳು 
ಪ್ರಯತ್ನಿಸುವುದರೊಳಗಾಗಿ ಎಲ್ಲವನ್ನೂ ನಮ್ಮಾಂತೆ ಕಲಿತರು. (ಚೀಣದವರು ಕಡ್ಡಿ 
ಯಲ್ಲಿ ಅನ್ನ ತಿನ್ನುವಂತೆ) ಕೆಲವು ತಿಂಗಳಂ ಕಳೆದ ನಂತರ, ಅವರನ್ನು ನೋಡಲಂ 
(ಭಾರತದ ಇತರ ಭಾಗಗಳಲ್ಲಿ ವ್ಯಾಸಂಗಕ್ಕೆ ಬಂದಿದ್ದ) ಕೆಲವು ಅಮೆರಿಕನ್‌ ಯುವಕರು 
ಬಂದರು. ಇವರು ತಮ್ಮ ಕೈಯಿಂದಲೇ ಊಟ ಮಾಡುತ್ತಿರುವುದನ್ನು ನೋಡಿ ಅವರಿಗೆ 
ಆಶ್ಚರ್ಯ-ಇಷ್ಟು ವಬಂದುವರಿಯಲು ಅವರಿಗೆ ಸಾಧ್ಯವಾಗಿರಲಿಲ್ಲ. ಅವರು ರಾಬರ್ಟ 
ನನ್ನು "ಕೈಯಲ್ಲಿ ತಿನ್ನು ತ್ತಿಯೆಲ್ಲ. ಕೈ ಕೊಳೆಯಾಗಿರುವುದಿಲ್ಲವೆ ?'' ಎಂದರಂ. ರಾಬರ್ಟ್‌ 
ತುಂಬ ಬುದ್ಧಿವಂತ, ಸರಳ, ಸೋಮಾರಿಯೂ ಹೌದು. ಅವನು ಭಾರತದಲ್ಲಿ ಹುಟ್ಟ ¥ 
` ಬೇಕಾಗಿತ್ತು. ಅವನು ತನ್ನ ಮಿತ್ತ ಅಮೆರಿಕನ್‌ಗೆ “ಕೈಯಲ್ಲಿ ತಿಂದರೆ, ನಮ್ಮ ಎಂಜ 
ಲನ್ನು ನಾವು ತಿನ್ನುತ್ತೇವೆ. ಚಮಚದಲ್ಲಿ ತಿಂದರೆ ಇತರರ ಎಂಜಲು ತಿನ್ನುತ್ತೇವೆ?" 
ಎಂದು ಉತ್ತರವತ್ತ. 


ಮತ್ತೆ ನ್ಯೂಯಾರ್ಕ್‌ ೨೩೯ 


. ಅನಂತರ ಅವರು ನಮ್ಮ ಉರಿನ ಸುತ್ತವಂತ್ತ ಹಳ್ಳಿಗಳಲ್ಲಿ ಪರಿಶೋಧನಾ 
ಕಾರ್ಯವನ್ನೂ ಸಂಚಾರವನ್ನೂ ಪ್ರಾರಂಭಿಸಿದರು. ದಿನಕ್ಕೆ ಎರಡು ಹಳ್ಳಿ ನಾಲ್ಕುಹಳ್ಳಿ 
ತಿರಂಗುತ್ತಿದ್ದರು. ಯಾವ ಹಳ್ಳಿಯಲ್ಲಿ, ಬ್ರಾಹ್ಮಣರಲ್ಲಿ ವೈಶ್ಯರಲ್ಲಿ ಒಕ್ಕಲಿಗರಲ್ಲಿ ಹರಿ 
ಜನರಲ್ಲಿ ಅಗಸರು ಬೆಸ್ತರು ಬೇಡರು ದೇವಾಂಗ ಕುರುಬ ದೊಂಬ ಕುಂಬಾರ ನಯನಂಜ 
ಕ್ಷತ್ರಿಯ, ಎಲ್ಲರಲ್ಲಿ ಯಾವ ಯಾವ ಕರ್ಮ, ಹುಟ್ಟು ಸಾವು ಮದುವೆ ಮುಂಜಿ 
ಕರ್ಮಗಳು, ಹಬ್ಬಗಳು ದೈವಭಕ್ತಿ, ತೇರು ಮಾರಿಜಾತ್ರೆ ಮೂಢನಂಬಿಕೆ ವ್ಯವಸಾಯ 
ಪದ್ಧತಿ ವ್ರತಗಳು ಹಳ್ಳಿವೈದ್ಯ, ನಡೆಯುತ್ತವೆ ಅಲ್ಲೆಲ್ಲ ಇವರು ಕ್ಯಾಮರದೊಂದಿಗೆ 
ಹಾಜರು. ಎಲ್ಲ ಬಗೆಯ ಜನರ ಪದ್ಧತಿ ಆಚಾರ ಅಭ್ಯಾಸಗಳನ್ನೆಲ್ಲ-ನಾವೂ ಮಾಡ 
ದಷ್ಟು ಸೂಕ್ಷ್ಮವಾಗಿ ವಿವರವಾಗಿ ಪರಿಶೋಧಿಸಿದರು. ಒಂದು ವರ್ಷದೊಳಗೆ 
ಸಾವಿರದ ಐನೂರರಿಂದ ಎರಡು ಸಾವಿರದವರೆಗೆ ಪೋಟೊಗಳನ್ನು ತೆಗೆದುಕೊಂಡರು. 
ತಮ್ಮ ವ್ಯಾಸಂಗ ವಿಷಯಕ್ಕೆ ಸಂಬಂಧಪಟ್ಟದ್ದು, ಪಡದಂದ್ದು, ಎಲ್ಲವನ್ನೂ ಗುರುತಿಸಿ 
ಕೊಂಡರು. ಅವರು ಹಗಲು ರಾತ್ರಿ ಎನ್ನದೆ, ಒಂದು ಗಳಿಗೆಯನ್ನೂ ವ್ಯರ್ಥಮಾಡದೆ, 
ಜೂಜಿನ ಕುದುರೆಯಂತೆ, ಹಂಚ್ಚು ಹತ್ತಿದವರಂತೆ ಕೆಲಸ ಮಾಡಿದರು. ಅವರು ತಮ್ಮ 
ಇಲ್ಲಿಯ ವಾಸ್ತವ್ಯದಲ್ಲಿ ಸಂಗ್ರಹಿಸಿದ ಮೂಲಸಾಮಗ್ರಿ ಎಷ್ಟೆಂದರೆ_ಅವರು ಈ ದೇಶ 
ವನ್ನು ಬಿಟ್ಟು ಹೋಗಿ ಈಗಾಗಲೇ ಹನ್ನೊಂದು ವರುಷಗಳಾದರೂ ಇನ್ನೂ ಇಲ್ಲಿಯ 
ಅಂಶಗಳ ಮೇಲೆ ಲೇಖನಗಳನ್ನು, ಜಾನಪದ ಮತ್ತ ವಕಾನವಶಾಸ್ತ್ರದ ಮೇಲೆ 
ಬರೆಯುತ್ತಿದ್ದಾರೆ. ಮಹಿಳೆ, ಮೊನ್ನೆ ಮೊನ್ನೆ ಕೂಡ "ಭಾರತದಲ್ಲಿ ಬ್ರಾಹ್ಮಣರ 
ಉಪನಯನವನ್ನು'' ಕುರಿತು ಅಮೆರಿಕದ ಮಾಸಿಕದಲ್ಲಿ ಲೇಖನ ಬರೆದಿದ್ದಾಳೆ. ಒಂದು 
ಪ್ರಬಂಧವನ್ನು ಅಭ್ಯಸಿಸುವುದಕ್ಕೆ ಬಂದವರು, ಹತ್ತು ಪ್ರಬಂಧಗಳ ವಿಷಯಗಳನ್ನು 
ಸಂಗ್ರಹಿಸಿದ್ದಾಳೆ. ಹೆಂಡತಿ, ಎರಡನೆಯ ಸಲ ಭಾರತಕ್ಕೆ, ಇಲ್ಲಿನ ಹಬ್ಬ ತಿಥಿ ವ್ರತಾದಿ 
ಗಳಲ್ಲಿ ಉಪಯೋಗಿಸುವ ಗಿಡಗಳನ್ನು ಕುರಿತು ಅಧ್ಯಯನ ಮಾಡಿ ಪ್ರಬಂಧವನ್ನು 
ಸಂಗ್ರಹಿಸುವುದಕ್ಕೆ ಬಂದಿದ್ದಳು. ಗಿಡ ಮರ ಎಲೆಗಳು ಭಾವಚಿತ್ರಗಳು, ಎಲೆಗಳು 
ಹೊರೆ ಹೊರೆ ಸಸಿಗಳು ಗಿಡಗಳು, ಎಲ್ಲವನ್ನೂ ಕಟ್ಟಿಕೊಂಡು ಅಮೆರಿಕಕ್ಕೆ ಹೋದಳು. 
ವಿದ್ಯಾರ್ಥಿವೇತನಗಳನ್ನು, ಅನುದಾನಗಳನ್ನು (ಗ್ರಾಂಟ್‌) ಪಡೆದವರು ಹೇಗೆ ಕೆಲಸ 
ಮಾಡುತ್ತಾರೆಂಬುದಕ್ಕೆ ಈ ಉದಾಹರಣೆ ಹೇಳಿದೆ. ಒಬ್ಬ ಸತ್ತರೆ (ಯಕಾವ ಜಾತಿಯ 
ವನಾಗಲಿ) ಒಬ್ಬಳು ಹೆತ್ತರೆ, ಯಾವುದೇ ಕರ್ಮಕ್ಕೂ ಅವಳು ತಪ್ಪದೆ ಹಾಃ5ರಾಗು 
ತ್ತಿದ್ಧಳು. ಕರ್ನಾಟಕದ ಒಂದು ಹಳ್ಳಿಯ ಸಾಮಾಜಿಕ ಜೀವನದ ತನ್ನ ಪ್ರಬಂಧವನ್ನು 
ಅವಳು ವರ್ಷಗಳ ಹಿಂದೆಯೆ ವಂಂಗಿಸಿ ಡಾಕ್ಟರೇಟ್‌ ಪಡೆದಳಂ. 

ಅವಳ ಗಂಡ ರಾಬರ್ಟ್‌ ತುಂಬ ಬಂದ್ಧಿವಂತ, ಒಳ್ಳೆ ಯುವಕ, ಪಾರಲೌಕಿಕ 
ಬುದ್ಧಿಯುಳ ವನು, ಆದರೆ ಸೋವರಾರಿ. ಕೆಲಸವನ್ನು ಸಾಧಿಸುವ ಛಲ ಇಲ್ಲ, ಆಶ್ಚರ್ಯ 
ವೇನೆಂದರೆ ಅವನು ಅಮೇರಿಕನ್‌ರ ಉಪ್ವೇಗದ, ಅತಿಯಾಂಶ್ರೀಕರಣದ ಜೀವನಕ್ಕಿಂತ 


೨೪೦ ಅಮೆರಿಕದಲ್ಲಿ ಗೊರೂರು 


ಹೆಚ್ಚಾಗಿ, ಭಾರತದ ಸ್ವಲ್ಪ ಉದಾಸೀನವಾದ ನಿಧಾನ ಸ್ವಭಾವದ ವಿಕೇಂದ್ರೀಕೃತ 
ಸರಳಜೀವನವನ್ನು ಬಯಸುತ್ತಾನೆ. . ಅವನಿಗೆ ಅಮೇರಿಕಾ ಜೀವನದಲ್ಲಿ, ಅಲ್ಲಿಯ 
ಗಗನಸೌಧಗಳಲ್ಲಿ, ಚಂದ್ರಲೋಕದ ಸಾಹಸದಲ್ಲಿ, ಯಾವುದರಲ್ಲಿಯೂ ಅರ್ಥವೇ 
ಕಾಣುವುದಿಲ್ಲ. ""ಚಂದ್ರಲೋಕಕ್ಕೆ ಹೋಗಿ ಬಂದ ಗಗನಯಾತ್ರಿ ಸಾಹಸಿಯೊಬ್ಬ- 
ಒಂದೇಕೆಲಸದ ಏಕಾಗ್ರತೆಯಿಂದ ಮತ್ತಾವುದಳ್ಕೂ ನಾಲಾಯಕ್ಕಾಗಿ, ತನ್ನ ಜೀವನವನ್ನು 
ಸಹ ನಡೆಸಲು ಅಶಕ್ತನಾಗಿ ಚಂದ್ರಲೋಕಿಕ್ಕೆ ಹೋಗಿಬಂದ ಉಡುಪಿನೊಂದಿಗೆ ಜನರ 
ಮುಂದೆ ಪ್ರದರ್ಶಿಸಿಕೊಂಡು ಅವರು ಕೊಡುವ ಹಣದಿಂದ ಜೀವಿಸುತ್ತಾನೆ” ಎಂದು 
ಗೇಲಿವಠಾಡುತ್ತಾನೆ. ಅವನ ಹೆಂಡತಿ, ಗ್ರಾಮದ ಸಾವರಾಜಿಕ ಜೀವನವನ್ನು ಅಭ್ಯಸಿಸಲು 
ಆರಿಸಿಕೊಂಡಂತೆ, ಅವಳ ಗಂಡ, ಭಾರತೀಯ ಹಬ ಗಳು ಮತ್ತು ಅವುಗಳಲ್ಲಿ ಮಾಡುವ 
ತಿನಸುಗಳು ಎಂಬ ವಿಷಯವನ್ನು ಪ್ರಬಂಧಕ್ಕಾಗಿ ಆರಿಸಿಕೊಂಡನೆಂದು ಹಿಂದೆಯೇ 
ಹೇಳಿದೆ. ರಾಬರ್ಟ್‌ ಕೆಲವು ಕಾಲ ಶಿವರಾತ್ರಿ ಯುಗಾದಿ ದೀಪಾವಳಿ ಸಂಕ್ರಾಂತಿ, ಗೌರಿ 
ಗಣೇಶ, ವಿಜಯದಶಮಿ, ಶ್ರೀಕೃಷ್ಣಜಯಂತಿ ಈ ಎಲ್ಲ ಹಬ್ಬಗಳಲ್ಲಿಯೂ ಹಳ್ಳಿಗರ 
ಜೊತೆ ಸೇರಿದ್ದ-ರಾಬರ್ಟ್‌ನಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀಕೃಷ್ಣಜಯಂತಿ ಪ್ರಿಯ 
ವಾಯಿತು. ಶ್ರೀವೈಷ್ಣವರ ಊರಾದ ನಮ್ಮೂರಿನಲ್ಲಿ ಕೃಷ್ಣಜಯಂತಿಯ ದಿನದಂದು, 
ಅವನು ತಿಂದುದಕ್ಕಿಂತ ಹೆಚ್ಚಾಗಿ, ತಿಂಡಿಗಳ ಬೇರೆ ಬೇರೆ ಹೆಸರು, ಅವುಗಳ ಇಂಗ್ಲಿಷ್‌ 
ತರ್ಜುಮೆ ಚಕ್ಕಲಿ ಕೋಡಬಳೆ ಉಂಡೆಗಳು ಮುಚ್ಚೋರೆ ಇವುಗಳಿಗೆಲ್ಲ, ಇಂಗ್ಲಿಷ್‌ 
ಹೆಸರುಗಳನ್ನು ತಿಳಿದುಕೊಂಡ. ಈ ಹಬ್ಬಗಳು ಅವುಗಳ ಅರ್ಥ ಪುರಾಣಕಥೆ, ಆಚರಣೆಯ 
ವೈವಿಧ್ಯ ಅವುಗಳಲ್ಲಿ ಮಾಡುವ ತಿಂಡಿಗಳು, ಇವುಗಳನೆ ಬಲ್ಲ ಅಭ್ಯಸಿಸಿದನು. ಅಮೇರಿಕದ 
ಲೆಕ್ಕದಲ್ಲಿ ನೋಡಿದರೆ, ಭಾರತದ ತಿಂಡಿಗಳು ತುಂಬ ರುಚಿ ತುಂಒ ಅಗ್ಗವಾಗಿಯೂ 
ತೋರಿದವು. (೧೯೬೭ ರಲ್ಲಿ ಬೆಲೆ ಈಗಿನದರ ಅರ್ಧ ಇತ್ತು) ತಿಂಡಿಗಳನ್ನು ವಕಾಡ 
ಬೇಕಾದರೆ ಪ್ರಾಯೋಗಿಕ ಅನಂಭವ ಬೇಕಲ್ಲ. ಆದುದರಿಂದ ರಾಬರ್ಟ್‌, ತಿಂಡಿಗಳನ್ನು 
ಮಾಡುವುದನ್ನು ಕಲಿಯಲು, ನಾನು ಒಬ್ಬ ಬ್ರಾಹ್ಮಣ ಅಡಿಗೆ ನಿಪುಣನನ್ನು ಅವನಿಗೆ 
ಕೊಟ್ಟೆ. ರಾಬರ್ಟ್‌ನ ಮನೆಯಲ್ಲಿ ಅಡಿಗೆಯ ಕಾರ್ಯಾನೆಯೇ ನಿತ್ಯ ಷುರುವಾಯಿತು. 
ರಾಬರ್ಟ್‌ ಸಾಮಾನುಗಳನ್ನೆಲ್ಲ ತರಲು, ತಾನೇ ಅಡಿಗೆಯವನ ಜೊತೆ ಅಂಗಡಿಗೆ 
ಹೋಗುತ್ತಿದ್ದನು. ಸಾಮಾನಿನ ಹೆಸರುಗಳನ್ನೆಲ್ಲ ಬರೆದುಕೊಳು ತ್ತಿದ್ದನು. ಮನೆಗೆ 
ಬಂದ ಮೇಲೆ, ಅವುಗಳನ್ನೆಲ್ಲ ಕೇರುವುದು ವಾಾಡುವುದು ಕುಟು ಿವುದಂ ಅರೆಯುಂವುದು, 
ಈ ಕೃಮಗಳನ್ನೆಲ್ಲ ತಿಳಿದುಕೊಂಡು ಅಳತೆ ಎಷ್ಟು, ಯಾವ ಹದ, ತೂಕ ಎಷ್ಟು 
ಎಂಬುದನ್ನೆಲ್ಲ ಬರೆದುಕೊಳ್ಳುತ್ತಿದ್ದನು. ಅಡಿಗೆಯವನು-ನಮ್ಮ ಅಡಿಗೆಯವರು 
ಸ್ವಾಭಾವಿಕವಾಗಿರುವಂತೆ. ಸ್ವಲ್ಪ ಹೆಚ್ಚು ಕಡಿಮೆ ಎಂದಂ ದಬಾಯಿಸುತ್ತಿದ್ದನು. ಮಧ್ಯೆ 
ಮಧ್ಯೆ ರುಚಿ ನೋಡಿ ಸಹ, ಉಪ್ಪು ಖಾರ ಸಕ್ಕರೆ ಹಾಕಬೇಕಾಗುತ್ತೆ ಎನ್ನು ತ್ತಿದ್ದನು. 
ಅಡಿಗೆಯವನು ಬ್ರಾಹ್ಮಣನಾದ:ದರಿಂದ-ರಾಬರ್ಟ್‌ ಬೇಯಿಸಿದ ಸಾವಕಾನುಗಳನ್ನು 


ತ 'ದುತ್ತೆ ನ್ಯೂಯಾರ್ಕ್‌ ೨೪6 


' ಮುಟ್ಟದೆ ಇದ್ದರೂ, ಅವನು ಅಡಿಗೆ ಮನೆಯಲ್ಲಿ ಇರುವ ಕಾರಣದಿಂದಷ್ಟೇ-ಬೇಯಿಸಿದ 


ಸಾವಕಾನನ್ನು ರುಚನೋಡುತ್ತಿರಲಿಲ್ಲ. ಆದುದರಿಂದ ಪದಾರ್ಥ ಚೆನ್ನಾಯಿತೆ, ಮೃದು 
ವಾಗಿದೆಯೇ, ಉಪ್ಪು ಖಾರ ಸಕ್ಕರೆ ಹುಳಿ ಸಾಕೆ ಎಂದು ನೋಡಿ ಸರಿಮಾಡುವುದೂ 
ಸಾಧ್ಯವಾಗುತ್ತಿರಲ್ಲಿಲ್ಲ. 

ರಾಬರ್ಟ್‌ ಅಡಿಗೆಯಾದ ಮೇಲೆ ಅಡಿಗೆಯವನಿಂದಲೇ ತೆಗೆದುಕೊಂಡು ರಂಚಿ 
ನೋಡುತ್ತಿದ್ದನು. ಅವನು ಎಲ್ಲ ಮನೆಗಳಲ್ಲಿಯೂ ಎಲ್ಲ ಹಬ್ಬಗಳಲ್ಲಿಯೂ ಎಲ್ಲ 
ತಿಂಡಿಗಳನ್ನೂ ತಿನ್ನುತ್ತಿದ್ದುದರಿಂದ ಅವನಿಗೆ ರುಚಿ, ಗೊತ್ತಾಗುತ್ತಿದ್ದಿತು. ಅವನೇ 
ಅಡಿಗೆಯವನಿಗೆ ಹೇಳಿ ಹೆಚ್ಚು ಕಡಿಮೆಯಾಗಿದ್ದ ಸಾವಕಾನುಗಳನ್ನು ಹಾಕಿಸುತ್ತಿದ್ದನಂ, 
ನಾಲ್ಕಾರು ದಿನಗಳೊಳಗೆ, ಇದಾ ಸರಿಯಾಗುವುದಿಲ್ಲವೆಂದು ಅರಿತು, ನಾನೇ ಕಂಡೂ 


' ಕಾಣದಂತೆ ಸಾವಕಾನುಗಳನ್ನು ರುಚಿನೋಡಿ ಸರಿಮಾಡಿಸುತ್ತಿದ್ದೆ. ರಾಬರ್ಟ್‌, ತಿಂಡಿ 
' ತಯಾರಿಕಾ ಕಾರ್ಯಕ್ರಮದ ಒಂದು ಪಟ್ಟಿಯನ್ನೆ ಹಾಕಿಬಿಟ್ಟನು. ಇಂತಿಂಥ ದಿನ ಇಂತಿಂಥ 


ತಿಂಡಿ ಎಂದೂ ಎಲ್ಲರಿಗೂ ಪ್ರಕಟಿಸುತ್ತಿದ್ದನು. ಬರಬರುತ್ತ ಶಾಲೆಯ ಹುಡಂಗರೆಂ 
ದನಕಾಯುವ ಹುಡುಗರು ಕಾಲಕ್ಕೆ ಸರಿಯಾಗಿ ಅವನ ಮನೆಯಲ್ಲಿ ಹಾಜರಾಗುತ್ತಿದ್ದರೆಂ. 
ರಾಬರ್ಟ್‌ ಲಕ್ಷ ವಿಲ್ಲದೆ ಸಾವರಾನುಗಳನ್ನು ತಂದು ಎಳೆಯುತ್ತಿದ್ದನು. ಪ್ರಶಿಯೊಂದಂ 


, ತಿಂಡಿಯನ್ನೂ ಅಡಿಗೆಯವನು ಮಾಡಿದ ಮೇಲೆ ರಾಬರ್ಟ್‌, ಅದರ ಗುಣದೋಷಗಳನ್ನು 


ತಾನೇ ಹೇಳುವ ಸ್ಥಿತಿಗೆ ಬಂದನು. ಅವನು ಊರಿನಲ್ಲಿ ಜನಗಳ ಮನೆಯಲ್ಲಿ ತಿಂದಿದ್ದ 
ತಿಂಡಿಗಳನ್ನೆಲ್ಲ ಜ್ಞಾ ಪಕವಿಟಂ )ಕೊಂಡಿದ್ದನು, ಅಡಿಗೆಯವನ: ಮಾಡಿದ ತಿಂಡಿಗಳನ್ನು 


ತಿಂದು “ಇಂಥ ಮನೆಯಲ್ಲಿ ಇಂಥದಿನ ತಿಂದ ಮಂಚ್ಚೋರೆಯಷ್ಟು ಇದು ಚೆನ್ನಾಗಿಲ್ಲ. 


ಅದು ತುಂಬ ಗರಗು ಆಗಿತ್ತು. ಇದು ಗಟ್ಟಿ" ಎನ್ನುತ್ತಿದ್ದನು. ಒಟ್ಟಿನ ಮೇಲೆ 
“ಅಡಿಗೆ ಒಂದು ಪಾಕ ಒಂದು ಹದ. ಅನಂಭವದಿಂದೆ ಬರತಕ್ಕದ್ದು. ಮಾಡುವ ಕೈ, 


ಕೈಗುಣದ ಮೇಲೆ ಅದರ ರುಚಿ ಅವಲಂಬಿಸುತ್ತೆ, ಅತ್ಯುತೃಷ್ಣ ದ್ರಾಕ್ಷಾರಸ (ವೈನ್‌) 


ನಂತೆ” ಎಂಬುದು ಅವನಿಗೆ ಅನುಭವವಾಯಿತು. 


ಕೊನೆಗೊಂದು ದಿನ. ಅಡಿಗೆಯವನ ಮತ್ತು ರಾಬರ್ಟ್‌ನ ಕುರುಕ್ಷೇತ್ರ ಬಂತು. 
ಅದೇ ಅಯ್ಯಂಗಾರ ಹುಳಿಯನ್ನ-ಅಯ್ಯಂಗಾರ್ರ ಊರಿನಲ್ಲಿ ಪ್ರಸಿದ್ಧವಾಗಿರುವ 


. ಅಯ್ಯಂಗಾರ್ರ ಹುಳಿಯನ್ನ-ಒಂದು ವಾರದ ಮೊದಲಿನಿಂದಲೇ ರಾಬರ್ಟ್‌ ಅದರ 


ತಯಾರಿಕಾಕ್ರಮವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು, ಪಟ್ಟಿ ಬರೆದುಕೊಂಡಂ 


| ನಮ್ಮೂರ ಸಂತೆಯಲ್ಲಿ-ಅಡಿಗೆಯವನ ಜೊತೆಯಲ್ಲಿ ಹೋಗಿ-ಉತ್ತಮವಾದ ಸುಮಾನಂ 
' ಗಳನ್ನೇ ಕೊಂಡುಕೊಂಡು ಬಂದನು. ಯಾವ ಯಾವ ಮನೆಯ ಹುಳಿಯನ್ನ-ಅವನು 


' ತಿಂದಿದ್ದು ದು-ಚೆನ್ನೂಗಿತ್ತೊ, ಅವರಲ್ಲೆಲ್ಲ ಹೋಗಿ ವೆ:ಣಸಿನಕಾಯಿ, ಮೆಣಸು ಸಂಬಾರ 


ಬೀಜ, ಜೀರಿಗೆ, ಹುಣಸೆಹಣ್ಣು ಇವುಗಳ ಪ್ರವಕಾಣ, ಮೆಣಸಿನಪುಡಿಯ ಹದ, 
ಕಂದಿಸುವ ಕ್ರವಂ, ಗೊಜ್ಜಿನ ಹದ-ಅನ್ನ ಕಳಿಯಾಗದೆ, ಅಕ್ಕಿ ಚೆನ್ನಾಗಿ ಬೆಂದು ಹರಳು 
16 


೨೪೨ ಅಮೆರಿಕದಲ್ಲಿ ಗೊರೂರು 


ಹರಳಾಗಿರುವಂತೆ ಬೇಯಿಸುವ ವಿಧಾನ, ಆನ್ನಕ್ಕೂ ಗೊಜ್ಜಿಗೂ ಇರಬೇಕಾದ ಪ್ರಮಾಣ, 
ಇವನ್ನೆಲ್ಲ ಚಾಚೂ ತಪ್ಪದೆ ಮತ್ತೆ ಬರೆದುಕೊಂಡು ಬಂದನು. ಆ ದಿನ ಹುಳಿಯನ್ನ 
ಎಂಬುದು ಎಲ್ಲರಿಗೂ ಗೊತ್ತಾಗಿದ್ದುದರಿಂದ, ಜನ ಹೆಚ್ಚಾಗಿ ಬರುವ ಸಂಭವವಿದ್ದುದ 
ರಿಂದ, ಹೆಚ್ಚಾಗಿಯೇ ಹುಳಿಯನ್ನ ಮಾಡಿಸಲು ಏರ್ಪಾಡು ಮಾಡಿದನು. ರಾಬರ್ಟ್‌ 
ಅತ್ಯಂತ ಶ್ರದ್ಧೆಯಿಂದ ಅಡಿಗೆಯವನ ಪ್ರತಿಯೊಂದು ಕಾರ್ಯವಿಧಾನವನ್ನೂ ಅನಂಸರಿಸುತ್ತ- 
ಮಧ್ಯೆ ಮಧ್ಯೆ ಫೋಟೊ ಸಹ ತೆಗೆಯುತ್ತ ತನ್ನ ಟಿಪ್ಪಣಿಯಲ್ಲಿ ಬರೆದುಕೊಳ್ಳುತ್ತಿದ್ದನು- 

ನಮ್ಮವರು ಒಳ್ಳೆ ಅಡಿಗೆಯನ್ನು ನಳಪಾಕ, ಎಂದು ಹೇಳಿದುದು ಅತಿಶಯೋಕ್ತಿ 
ಯಲ್ಲ. ಅದೊಂದು ದೊಡ್ಡ ವಿದ್ಯ, ತಂತ್ರಶಾಸ್ತ್ರ. ಹುಳಿಯನ್ನದಲ್ಲಿ ಗೊಜ್ಜು ಮುಖ್ಯ. 
ಅದು ಸರಿಯಾದ ಹದದಲ್ಲಿ ಕುದಿದರೆ ಲೇಹ್ಯದ ಹಾಗೆ ಇರುತ್ತದೆ. ಮನುಷ್ಯನ ದೇಹದ 
ಪ್ರತಿಯೊಂದು ಜೀವಾಣುವಿನಲ್ಲಿಯೂ ಅವನ ಪೂರ್ಣ ದೇಹ ರಚನೆಯ ಮೂಲ 
ಸ್ವರೂಪವಿರುವುದೆಂದು ವಿಜ್ಞಾನಿಗಳು ಹೇಳುತ್ತಾರೆ. ಹಾಗೆ ಹುಳಿಯನ್ನದ ಗೊಜ್ಜಿನ 
ಒಂದು ಕಡಲೆಕಾಳು ಗಾತ್ರದಲ್ಲಿಯೂ ಪೂರ್ಣ ಹುಳಿಯನ್ನದ ಸಾರಸರ್ವಸ್ವವಿರುತ್ತದೆ. 
ಗೊಜ್ಜಿನಿಂದ ಅನ್ನವನ್ನು ಕಲೆಸಬೇಕು. ಗೊಜ್ಜು. ಸರಿಯಾದ ಹದದಲ್ಲಿದ್ದರೆ-ಉಪ್ಪು 
ಖಾರ ಹುಳಿ ಎಲ್ಲ ಸರಿಯಣಾಗಿ ಅನ್ನಕ್ಕೆ ಸೇರಿ, ಅನ್ನ ಉದುರು ಉದುರಾಗಿ ಉಳಿಯಂ 
ವುದು. ಅನ್ನ ಕಳಿಯಾಗಲೇ ಕೂಡದು. ಅಂದು ಅಡಿಗೆಯವನು ಅನ್ನವನ್ನೇನೋ 
ಉದುರು ಉದುರಾಗಿಯೇ ಮಾಡಿದನು. ರಾಬರ್ಟ್‌, ಕ್ಯಾಮರಾ ಸರಿವಕಾಡಿಕೊಳ್ಳೆಲು 
ಒಂದು ಗಳಿಗೆ ಹೊರಗಡೆ ಹೋಗಿದ್ದನು. ಅಡಿಗೆಯವನು ಅನ್ನವನ್ನು-ಹತ್ತು ಇಪ್ಪತ್ತು 
ಸೇರು ಅನ್ನ ಕಲೆಸುವ, ಕಲಾಯಮಾಡಿದ ಅಗಲವಾದ ಹಿತ್ತಾಳೆ ತಟ್ಟೆಗಳಿರಂತ್ತವೆ- 
ತಟ್ಟೆಯಲ್ಲಿ ಸುರಿದು ಆರಿಸಿ, ಅದಕ್ಕೆ ಗೊಜ್ಜು ಸುರಿದನಃ. ಒಂದು ಹಿಡಿ ಅನ್ನವನ್ನು 
ಗೊಜ್ಜಿನಲ್ಲಿ ಕಲೆಸಿ, ಬಾಯಿಗೆ ಎರಡು ಕಾಳು ಹಾಕಿಕೊಂಡು ನೋಡಿದಾಗ, ಗೊಜ್ಜು 
ಅತಿ ಖಾರವಾಗಿರುವುದು ಅಡಿಗೆಯವನಿಗೆ ಗೊತ್ತಾಯಿತಂ. ಸಾಮಾನ್ಯವಾಗಿಯೇ 
ಅಡಿಗೆಯವರು ಸ್ವಲ್ಪ ಉಡಾಫೆ ಮನುಷ್ಯರು. ಅಡಿಗೆಯವರ ಅಲಕ್ಷ್ಯ ಅಹಂಕಾರ 
ಗಳಿಂದಲೇ ಒಂದು ವಂದಂವೆ ನಿಂತು ಹೋದುದು ನನಗೆ ಗೊತ್ತು. ನಮ್ಮ ರಾಬರ್ಟ್‌ನ 
ಅಡಿಗೆಯವನೂ ಸಹ ಯಾವುದೊ ಜ್ಞಾನದಲ್ಲಿ ಹುಳಿಯನ್ನದ ಪುಡಿಗೆ ಹುಣಿಸೆಹಣ್ಣು 
ಮೆಣಸಿನಕಾಯಿ ಮೆಣಸಂಗಳನ್ನು ಹೆಚ್ಚಾಗಿ ಹಾಕಿಬಿಟ್ಟಿದ್ದನು. ನಾಲಿಗೆಯೇ ಸುಟ್ಟು 
ಹೋಗುವಂತಿದ್ದ ಆ ಖಾರವನ್ನು ನೋಡಿ ಅಡಿಗೆಯವನಿಗೆ ಕಿರಿಕಿರಿಯಾಯಿತು. ಅವನು 
ಕೂಡಲೇ, ಅಲ್ಲಿಯೇ ಇದ್ದ ಡಬ್ಬದಿಂದ ಒಂದಷ್ಟು ಸಕ್ಕರೆಯನ್ನು ತೆಗೆದು ಹುಳಿಯನ್ನದ 
ಮೇಲೆಲ್ಲ ಉದುರಿಸಿದನು. ಸಕ್ಕರೆಯನ್ನು ಹಾಕಿದುದರಿಂದ ಅನ್ನದ ಉದುರು ಮರೆ 
ಯಾಗಿ, ಅನ್ನ ಕಳಿಯಾಗಿ ಹೋಯಿತು. ಪಾಪ, ರಾಬರ್ಟ್‌, ಮಾಡುವ ಕ್ರಮ 
ಬರೆದದ್ದೂ ಬರೆದದ್ದೆ ; ಫೋಟೊ ತೆಗೆದದ್ದೂ ತೆಗೆದದ್ದೆ. ಒಳಗೆ ಬಂದ ರಾಬರ್ಟ್‌, 
ಗೊಜ್ಜು ಹಾಕಿ ಕಲಸಿದ್ದುದನ್ನು ನೋಡಿ "ನನಗೆ ಎರಡು ಕಾಳು ಕೊಡಿ, ಪರೀಕ್ಷಿಸೋಣ'' 


'ಮತ್ತೆ ನ್ಯೂಯಾರ್ಕ್‌ ೨೪೩ 


ಎಂದ. ಅಡಿಗೆಯವನು ಅವನ ಕೈಗೆ ನೆಲ್ಲಿಕುಯಿಗಾತ್ರ ಕೊಟ್ಟನಂ. ಅದು ಉಂಡೆಯಾಗಿ 
ಬಿದ್ದಿತೇ ಹೊರತು, ಉದುರುದುರಾಗಿರಲಿಲ್ಲ. ಪಾಪ ರಾಬರ್ಟ್‌ಗೆ, ಪ್ರಥಮಸಲವಾಗಿ, 
ಅಳು ಬರುವಂತೆ ಆಯಿತು. ಆ ಖಾರ ಹುಳಿಗಳ ತೀವ್ರತೆಯನ್ನು ಕಡಿಮೆ ಮಾಡಲು, 
ಅಡಿಗೆಯವನು ಕೆಲವು ಕೊಪ್ಪರಿಗಳನ್ನು ತರಿಸಿ ಅದನ್ನೂ ಸಹ ತುರಿದು, 
ಹುಳಿಯನ್ನಕ್ಕೆ ಸೇರಿಸಿದನು. ಒಟ್ಟಿನಲ್ಲಿ ಅದು ಹುಳಿಯನ್ನವಾಗಲಿಲ್ಲ. ಈ ಪ್ರಯೋಗ 
ರಾಬರ್ಟ್‌ನ ಹುಳಿಯನ್ನ ಮಾಡುವ ಚಟವನ್ನು ಗುಣಪಡಿಸಿತು. ಅವನು ನನ್ನೊಂದಿಗೆ 
“ಇದರಲ್ಲಿ ನಾನು ಫೇಲ್‌ ಆದೆ. ಆದರೆ ನನ್ನ ರೆಸೈಪ್‌ (ಮಾಡುವಕ್ರಮ) ಸರಿಯಾಗಿ 
ದೆಯೇ ನೋಡಿ. ಅದನ್ನೇ ನನ್ನ ಪ್ರಬಂಧದಲ್ಲಿ ಉಪಯೊ'ಗಿಸುತ್ತೇನೆ' ಎಂದನು. 

ಈ ಸಲ ನಾನು ಅಮೆರಿಕಕ್ಕೆ ಹೋಗಿದ್ದಾಗ, ಅವನ ಪ್ರಬಂಧ ನೋಡಿದೆ. 
ಹುಳಿಯನ್ನ ವರಾಡುವ ಕ್ರಮವನ್ನು ಸವಿಸ್ತಾರವಾಗಿ ಕೊಟ್ಟಿದ್ದಾನೆ. ಹಾಕುವ 
ಸಾಮಾನುಗಳನ್ನು ತೂಕದಲ್ಲಿ ಬರೆದಿದ್ದಾನೆ. ಅವನ ಪ್ರಬಂಧಕ್ಕೆ ಅವನಿಗೆ ಡಾಕ್ಟರೇಟ್‌ 
ಬಂದಿದೆ. ನನ್ನ ಅಡಿಗೆಯವನೂ ಡಾಕ್ಟರೇಟ್‌ಗೆ ಅರ್ಹ ಎಂಬ ಸಮಾಧಾನ ನನಗೆ 
ಉಂಟಾಯಿತು. ಗಂಡ ಹೆಂಡತಿ ಇಬ್ಬರ ಪಿಹೆಚ್‌. ಡಿ. ಪ್ರಬಂಧಗಳಲ್ಲಿಯೂ ನನ್ನ 
ಸಹಕಾರ ಸಲಹೆಗಳಿಗಾಗಿ ನನಗೆ ಆಭಾರ ಮನ್ನಣೆ ನಮೂದಾಗಿದೆ. 


ಧರ್ಮ ಮತ್ತು ಶಾಂತಿ ಸಮ್ಮೇಳನ 


ನ್ಕೂಯಕಾರ್ಕ್‌ನ್ನು ಮುಟ್ಟಿದ ಮಾರನೆಯ ದಿನವೇ, ನನಗೆ ಅಲ್ಲಿ ಡಾಭಹೋಮರ್‌ 
ಜಾಕ್‌ರನ್ನು ಭೇಟಿಮಾಡುವ ಕಾರ್ಯಕ್ರಮವಿತ್ತು. ಅವರ ಹೆಸರು ನನಗೆ ಮೊದಲು 
ಪರಿಚಯವಾದುದು, ಸುಮಾರು ಇಪ್ಪತ್ತೆ,ದು ವರ್ಷಗಳ ಹಿಂದೆ ಅವರು ಬರೆದ 
“ಗಾಂಧೀ ರೀಡರ್‌'' ಎಂಬ ಗ್ರಂಥದಿಂದ. ಅವರು (ಹೋಮ್ಸ್‌, ರೋಮನ್‌ರೋಲ) 
ಅವರುಗಳತೆ, ಗಾಂಧೀ ತತ್ವವನ್ನೂ ಆಚವಣೆಯನ್ನೂ ಮೆಚ್ಚಿದರು. ಅವರ 
ಗಾಂಧೀ ರೀಡರ್‌ ಪುಕ್ತಕ ತುಂಖ ಚೆನ್ನುಗಿದೆ. ಅವರು "ಧರ್ಮ ಮತ್ತು ಶಾಂತಿ 
ಗಾಗಿ ಜಗತ್‌ ಸಮ್ಮೇಳನ'' ಎಬ ಸಂಸ್ಥೆಯ ಕಾರ್ಯದರ್ಶಿ. ಅಧ್ಯಕ್ಷರು. ಅವರಿಗೆ 
ಪ್ರಪಂಚಸಂಸ್ಥೆಯಲ್ಲಿ ಧರ್ಮ ಮತ್ತು ಶಾಂತಿಗೆ ಸಂಬಂಧಿಸಿದ ಶಾಖೆಯಲ್ಲಿ, ಒಂದಂ 
ಪ್ರಮುಖ ಸಲಹೆಗಾರರ ಸ್ಥಾನವಿದೆ. 

ಈ ಸಂಸ್ಥೆ-ಜಗತ್ತಿನ ಶಾಂತಿ ಮತ್ತು ಧರ್ಮ ಸಮ್ಮೇಳನ-ಪ್ರಾರಂಭವಾದುದೇ 
೧೯೬೮ ರಲ್ಲಿ, ಮಹಾತ್ಮ ಗುಂಧೀಜಿಯ ಪ್ರಭಾವ ಮತ್ತು ಕುರ್ಯಗಳಿಂದ. ೧೮೯೩ 
ರಲ್ಲಿಯೇ ಶಿಕಾಗೊ ಧರ್ಮಗಳ ಜಗತ್‌ ಸಮ್ಮೇಳನದಲ್ಲಿ ಉಳಿದ ಧರ್ಮಗಳವರೆಲ್ಲ 
(ಕ್ರಿಶ್ಚಿಯನ್‌, ಇಸ್ಲೂಂ ವಗೆ ರೆ) ತಮ್ಮ ಧರ್ಮಗಳವರಿಗೆ ಮಾತ್ರವೇ ಸ್ವರ್ಗ 
ಲಭ್ಯವೆಂದೂ, ಇತರ ಧರ್ಮಗಳವರಿಗೆ ಪರಮಾಕ್ಮನ ಸಾನ್ನಿಧ್ಯವೇ ಇಲ್ಲವೆಂದೂ, 
ಘುಡು ಘಡಿಸುತ್ತಿರುವಾಗ ವಿವೆಃಕಾನಂದರು "ಹಿಂದೂ ಧರ್ಮ ಜಗತ್ತಿನ ಎಲ್ಲ 


೨೪೪ ಅಮೆರಿಕದಲ್ಲಿ ಗೊರೂರು 


ಧರ್ಮಗಳನ್ನೂ ಅಂಗೀಕರಿಸುತ್ತದೆ. ಎಲ್ಲರಿಗೂ ಅವರವರ ಧರ್ಮದಿಂದಲೇ ಮೋಕ್ಷ 
ಎಂಬುದನ್ನು ಒಪ್ಪುತ್ತದೆ. ಎಲ್ಲ ಧರ್ಮಗಳೂ ಸವಕಾನ'' ಎಂಬ ತತ್ವವನ್ನ ಘೋಷಿ 
ಸಿದರ. ವಿವೇಕಾನಂದರ ನಂತರ, ಮತ್ತೊಬ್ಬ ಪೌರ್ವಾತ್ಮರೇ ಆದ ಮಹಾತ್ಮ 
ಗಾಂಧೀಜಿಯ ಬೋಧನೆ ಆಚರಣೆ, ಸರ್ವ ಧರ್ಮ ಸಮಾನತೆ ಇವುಗಳ ಪ್ರಭಾವದಿಂದ 
ಮತ್ತೆ ನ್ಯೂಡಿಲ್ಲಿಯಲ್ಲಿ ೧೯೬೮ ರಲ್ಲಿ ಗಾಂಧಿ ಶಾಂತಿಪ್ರತಿಷ್ಠಾನದ ಆಶ್ರಯದಲ್ಲಿ 
“ಶಾಂತಿಗಾಗಿ ವಿಚಾರ ಸಂಕಿರಣ'' ಸವರಾವೇಶ ಗೊಂಡಿತ್ತು. ಇದಕ್ಕೆ ಮುಂಚೆ ೧೯೩೦ 
ರಲ್ಲಿಯೇ ಇಂತಹ ಸಮ್ಮೇಳನವನ್ನು ನಡೆಸಬೇಕೆಂದೂ ಅದರಲ್ಲಿ ಗಾಂಧೀಜಿ ಮತ್ತು 
ಐನ್‌ಸ್ಟಿನ್‌ರನ್ನು ಭಾಗವಹಿಸಲು ಪ್ರಾರ್ಥಿಸಬೇಕೆಂದೂ ತೀರ್ಮಾನವಾಗಿತ್ತು. ಆದರೆ 
ಆ ಸಮ್ಮೇಳನ ನಡೆಯಲೇ ಇಲ್ಲ. ಅನಂತರ, ಭಾರತ ಅಮೆರಿಕ ಜಪಾನ್‌ ರಾಷ್ಟ್ರಗಳ 
ಧಾರ್ಮಿಕ ಮುಖಂಡರು, ೧೯೭೦ರಲ್ಲಿ ಕ್ಕೋಟೋ (ಜಪಾನ್‌) ದಲ್ಲಿ, ಪ್ರಥಮ ಧರ್ಮಾ 
ಮತ್ತು ಶಾಂತಿ ಸಮ್ಮೇಳನವನ್ನು ನಡೆಸಿದರು. 

ಜಗತ್ತಿನ ಎರಡನೆ ಧರ್ಮ ಮತ್ತು ಶಾಂತಿ ಸಮ್ಮೇಳನ, ೧೯೭೪ ರಲ್ಲಿ ಬೆಲ್‌ 
ಜಿಯಂನಲ್ಲಿ ನಡೆಯಿತು, ಪ್ರತಿನಿಧಿಗಳು ಅಲ್ಲಿ ನಿಶ್ಯಸ್ತ್ರೀಕರಣ, ವಕಾನವೀಯ 
ಹಕ್ಕು, ಅಭಿವೃದ್ಧಿ ಪರಿಸರ ಇವುಗಳನ್ನು ಚರ್ಚಿಸಿದರು. ಪ್ರಪಂಚ ಸಂಸ್ಥೆಯಲ್ಲಿಯೂ 
ಅಧಿಕೃತವಾಗಿ ಇದರ ಪ್ರತಿಪಾದನೆ ನಡೆಯಬೇಕೆಂದು ನಿರ್ಣಯಿಸಿದರು. ಇದರ 
ಅಂಗವಾಗಿ ಸಿಂಗಪುರದಲ್ಲಿ ೧೯೭೬ ರಲ್ಲಿ, ಧರ್ಮದ ಮೂಲಕ ಶಾಂತಿ ಎಂಬ ಸಮ್ಮೇಳನ 
ವನ್ನು ನಡೆಸಿದರು. ಇದರಲ್ಲಿ ಏಷಿಯಾ ಖಂಡದ ಹತ್ತುರಾಷ್ಟ್ರಗಳ ಮುನ್ನೂರಕ್ಕೂ 
ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿದರು. ಉನ್ನತಮಟ್ಟದ ಚರ್ಚೆಗಳಾದವು. 
ಬೌದ್ಧ ಪ್ರತಿನಿಧಿಗಳು ೩೬, ಕ್ರಿಸ್ತರು ೩೦, ಮುಸಲ್ಮಾನರು ೨೨, ಹಿಂದುಗಳು ೧೬ 
ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಭಾರತದ ಸಾ ವೀ ಚಿದಾನಂದ ಸರಸ್ವತಿಯವರಂ 
“ಶಾಂತಿ, ನಿಮ್ಮ ಸ್ವಂತ ಅವಶ್ಯ ಸ್ವಭಾವ” ಎಂಬ ವಿಷಯದ ಮೇಲೆ ಭಾಷಣವಾಡಿ 
ದರಂ. ಇದರ ಸಹ ಸಂಸ್ಥೆಯಾಗಿ ಡಿಲ್ಲಿಯಲ್ಲಿಯೂ ಧರ್ಮ ಮತ್ತು ಶಾಂತಿಗಾಗಿ ಜಗತ್‌ 
ಸಮ್ಮೇಳನದ ಶಾಖೆ ಸ್ಥಾಪಿತವಾಗಿ. ಮೂರನೆಯ ಅಧಿವೇಶನ ನ್ಕೂಯಾರ್ಕಿನಲ್ಲಿ 
ನಡೆಯುವುದಾಗಿದೆ. ಗಾಂಧಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಆರ್‌. ಆರ್‌. ದಿವಾಕರರು, 
ಧರ್ಮ ಮತ್ತು ಶಾಂತಿ ಜಗತ್‌ ಸಮ್ಮೇಳನದ, ವೈಸ್‌ಪ್ರೆಸಿಡೆಂಟ್‌ರ ಪೈಕಿ ಒಬ್ಬರು. 
ಗಾಂಧೀ ಶಾಂತಿಪ್ರತಿಷ್ಠಾನದ ಅತ್ಮಂತ ಶ್ರದ್ಧಾವಂತ ಸಕ್ರಿಯ ಕಾರ್ಯಕರ್ತರಾದ ನನ್ನ 
ಹಳೆಯ ವಿಂತ್ರ ಶ್ರೀ ಕೆ. ಎಸ್‌. ನಾರಾಯಣಸ್ವಾಮಿಯವರು. ನಾನು ಖಂಡಿತ 
ನ್ಯೂಯಾರ್ಕಿನಲ್ಲಿ ಸಮ್ಮೇಳನದ ಕಾರ್ಯದರ್ಶಿ- ಅಧ್ಯಕ್ಷರನ್ನು ಸಂಧಿಸಬೇಕೆಂದು ಹೇಳಿ 
ದ್ದರು. ನಮಗೆ (ನನಗೆ) ಇರುವ ಬಂಡವಾಳೆವೇ ಗಾಂಧೀಜಿ. ಗಾಂಧೀಜಿಯನ್ನು 
ಬಿಟ್ಟರೆ ಪ್ರಪಂಚ ಸಂಸ್ಥೆಗೂ ಬೇರೆ ಬಂಡವಾಳವಿಲ್ಲ. ಆದುದರಿಂದ ಭೇಟಿ ನನಗೆ ಪ್ರಿಯ 
ವಾಗಿತ್ತು, ಹೋಮರ್‌ ಜುಕ್‌ರೆ ಅಫೀಸು ಸಹ, ಪ್ರಪುಚ ಸಂಸ್ಥೆಯ 0 ವಠಾರದಲ್ಲಿದೆ. 


ಮತ್ತೆ ನ್ಯೂಯಾರ್ಕ್‌ ೨೪೫ 


ಅವರು ಧರ್ಮ ಮತ್ತು ಶಾಂತಿಗಾಗಿ ಕೆಲಸ ವಾಡುವವರಾದುದರಿಂದಲೂ, 
ಈ ಎರಡು ಕ್ಷೇತ್ರಗಳೆಲ್ಲಿ ಭಾರತದ ಕೊಡುಗೆ ಜಗತ್ತಿಗೆ ವಿಶೇಷವಾಗಿರಂವುದರಿಂದಲೂ 
ಜಗತ್‌ ಶಾಂತಿಗಾಗಿ, ಗಾಂಧೀಜಿಯಷ್ಟು ಮಹತ್ವದ ಕಾರ್ಯವನ್ನು ಮತ್ತಾರೂ ಮಾಡಿಲ್ಲ 
ವೆಂದಾ, ಪ್ರಪಂಚ ಸಂಸ್ಥೆಯೇ ಗಾಂಧೀಜಿ ತೀರಿಕೊಂಡಾಗ ನಿರ್ಣಯಮಾಡಿದುದ 
ರಿಂದಲೂ, ಮಿ. ಜಾಕ್‌ರನ್ನು ಸಂಧಿಸಿ ವಾತನಾಡಬೇಕೆಂದು ನನ್ನ ಬಯಕೆ 
ಯಾಗಿದ್ದಿತಂ. ನಾನು ಅವರೊಂದಿಗೆ ಪತ್ರವ್ಯವಹಾರವನ್ನೂ ನಡೆಸಿದೆ. ಅವರು 
“I am honoured that you wrote me and ofcourse, shall be 
very glad to see you when you arrive in New York city’ 
I will be, on the eve of leaving New York for six weeks in 
Africa, but I must take the time to have a long discussion with 
you again. I am honoured to see you and do not hesitate to reach 
me as soon as you arrive” ಎಂದು ಬರೆದಿದ್ದರು. ನನ್ನ ಪರವಾಗಿ ಶ್ರೀಮತಿ 
ಸೂಸನ್ನ, ನ್ಯೂಯಾರ್ಕಿನಲ್ಲಿ ಜಾಕ್‌ರನ್ನಿ ಫೋನ್‌ನಲ್ಲಿ ಸಂಧಿಸಿ, ನಾನು ನ್ಯೂಯಾರ್ಕ್‌ 
ತಲಂಪಿದ ವಂರುದಿನವೇ, ಪ್ರಪಂಚ ಸಂಸ್ಥೆಯ ಅವರ ಕಛೇರಿಯಲ್ಲಿ (ಯೂನೆ ಟೆಡ್‌ 
ನೇಷನ್ಸ್‌ ಪ್ಲಾಜಾದಲ್ಲಿ) ಅವರನ್ನು ಭೇಟಿ ಮಾಡಂವಂತೆ ಗೊತ್ತಿ ವರಾಡಿದ್ದಳು. 
ಮರುದಿನ ಬೆಳಿಗ್ಗೆ ಗೊತ್ತಾದ ವೇಳೆಗೆ ಸರಿಯಾಗಿ ಆಕೆಯಂ ತನ್ನ ಮೋಟಾರಿನಲ್ಲಿ 
ಡಾ ಚೆಂದ್ರಶೇಖರರ ಮನೆಗೆ ಬಂದಳು. ಅಮೆರಿಕದ ಮಟ್ಟದಿಂದ ನೋಡಿದರೆ 
ಸೂಸನ್‌ಳ ಕಾರು ಹಳೆಯ ಓಬೀರಾಯನ ಕಾರಂ, ಭಾರತದಲ್ಲಿಯೇ ಅದಕ್ಕಿಂತ ಹೊಸ 
ದಾದ ಸಾವಿರಾರು ಕಾರುಗಳಿವೆ. ಸೂಸನ್ನಳ ಕಾರು ಸಂವಕಾರಂ ಹದಿನಾರು ವರ್ಷದ 
ಹಳೆಯ ವಕಾದರಿ, (ಸೋಡಷಿ). ಅಮೆರಿಕದಲ್ಲಿ ವರ್ಷದ ಡಿಸೆಂಬರ್‌ ವೇಳೆಗೇ ಕಾರು 
ಹಳೆಯ ಮಾದರಿಯಣಾಗುತ್ತದೆ-ಹಳೆಯ ಮಾದರಿಯ ಕಾರುಗಳನ್ನಿಡುವ ಪ್ರದರ್ಶನ 
ದಲ್ಲಿ ಆ ಕಾರನ್ನು ಇಡಬಹುದು. ನ್ಯೂಯಕಾರ್ಕಿನಲ್ಲಿ ಆ ಹಳೆ ವಣದರಿಯ ಕಾರಿನಲ್ಲಿ 
ಹೋಗುತ್ತಿರುವಾಗ, ಹಿಂದೆ ಮಂಂದೆ ಭೂತಾಕಾರದ ರೋಲ್ಸ್‌ ರಾಯ್ಸ್‌, ಕಾಡಿಲಾಕ್‌ 
ಇಂತಹ ಕಾರುಗಳ ಪಾಲಿಷ್‌ ಮೇಲೆ ಸೂರ್ಯರಶ್ಮಿ ಹರಡಿ, ಕನ್ನಡಿಯಂತೆ ನಮ್ಮ ಕಣ್ಣು 
ಗಳನ್ನೇ ಕೋರೈಸುತ್ತಿರಂವಾಗ, ನನಗೆ ಆಕಾಶ ವಿವಕಾನಗಳ ಪಟ್ಟಣದಲ್ಲಿ ನಾವು 
ಎಶ್ತಿನ ಗಾಡಿಯಲ್ಲಿ ಹೋಗುತ್ತಿರಂವಂತೆ ಭಾಸವಾಯಿತು. ಆದರೆ ಸೂಸನ್ನ ಜಾಣೆ, 
ಮಿತವ್ಯಯಿ, ಜೀವನದ ಮೌಲ್ಯಗಳನ್ನು ಚೆನ್ನಾಗಿ ಅರಿತವಳು. ಭಾರತದಲ್ಲಿ ಪದೇ 
ಪದೇ ಇದ್ದವಳು. ಅಮೆರಿಕದ ಅತಿಯಾದ ದಂಗಂಬಡಿಸುವ ಯರಂತ್ರಿಕತೆಯನ್ನು 
ಒಪ್ಪದವಳು. ಕಾರಿನಲ್ಲಿ, ನಾನು ನನ್ನ ಅಳಿಯ ಮತ್ತು ಸೂಸನ್‌ ಇದ್ದೆವು. ಕಾರನ್ನು 
ಅವಳೇ ನಡೆಸುತ್ತಿದ್ದಳು. ನಾನು ಅವಳಿಗೆ "ನ್ಯೂಯಾರ್ಕಿನ ಈ ಅತ್ಯಂತ ಜನ ಸಂದ 
ಣಯ ಪ್ರದೇಶದಲ್ಲಿ, ನಾವು ರಿಪ್‌ವ್ಯಾನ್‌ ಎಂಕಲ್‌ನಂತೆ ಕಾಣಂತ್ತೇವೆ” ಎಂದೆ. ಆಕೆ 


೨೪೬ ಅಮೆರಿಕದಲ್ಲಿ ಗೊರೂರು 


“ಇದು ಹಳೆಯ ಕಾರು ನಿಜ. ಆದರೆ ಇಂಜಿನ್‌ ತುಂಬಾ ಖಡಾಖೋಡಾಗಿದೆ. ಒಂದು 
ದಿನವೂ ತೊಂದರೆ ಕೊಟ್ಟಿಲ್ಲ. ನನಗೆ ಇದರ ಮೇಲೆ ಏನೋ (ಹಳೆ ಷ್ಯೂಗಳ ಮೇಲಿರು 
ವಂತೆ) ಒಂದು ಪ್ರೀತಿ. ಎಲ್ಲಕ್ಕಿಂತ ಹೆಚ್ಚಾಗಿ, ಕಾರನ್ನು ಪಾರ್ಶ್‌ವಕಾಡಲು, ರಾತ್ರಿ 
ಹೊತ್ತು ನಿಲ್ಲಿಸಲು ಸ್ಥಳವಿಲ್ಲ. ಕಾಲೇಜಿನ ಆವರಣದಲ್ಲಿಯೇ ನಿಲ್ಲಿಸಿ, ಪಾತಾಳದ ರೈಲಿ 
ನಲ್ಲಿ ತಿರುಗುತ್ತಿದ್ದೇನೆ. ಎಲ್ಲಿಗಾದರೂ ಹೋಗಬೇಕಾದರೆ ಮರಾತ್ರ ಕಾರಿನಲ್ಲಿ ಹೋಗು 
ತ್ತೇನೆ” ಎಂದಳು. ಸೂಸನ್‌ ಕೆಲವು ಕಾಲ ಗೊರೂರಿನಲ್ಲಿ ಇದ್ದವಳಾದುದರಿಂದ 
ಭಾರತದ ಸರಳ ಜೀವನ ಅವಳಿಗೆ ಪ್ರಿಯವಾಗಿದೆ. 
ಡಾ॥ ಹೋಮರ್‌ ಜಾಕ್‌ರು ತಮ್ಮ ಆಫೀಸಿನಲ್ಲಿ, ನಮಗಾಗಿಯೇ ಕಾಯುತ್ತಿ 
ದ್ದರು. ಪ್ರಾರಂಭದ ಔಪಚಾರಿಕೆಯಾದ ನಂತರ ನಮ್ಮಾ ಮಾತು, ಮುಖ್ಯವಾಗಿ 
ಪ್ರಪಂಚದ ಶಾಂತಿ, ಎಲ್ಲ ಧರ್ಮಗಳ ಮೂಲಕವೂ ಶಾಂತಿ, ಈ ದಿಕ್ಕಿನಲ್ಲಿ ಹರಿಯಿತು. 
ಈ ದಿಶೆಯಲ್ಲಿ ಹಿಂದು ಧರ್ಮದ ಪ್ರಾಮುಖ್ಯತೆಯನ್ನು ನಾನು ವಿವರಿಸಿದೆ. ವೇದ 
ಗಳಲ್ಲಿಯೇ|ಪ್ರಥಮವಾಗಿ '"ದ್ಯೌಶಾಂತಿರಂತರಿಕ್ಷಗ್‌ಂ ಶಾಂತಿಃ ಅಪಶ್ಶಾಂತಿಃ ಔಷಧಯ 
ಶಾಂತಿಃ ವನಸ್ಪತಯಃಶಾಂತಿರ್ವಿಶ್ವೇದೇವಾ ಶಾಂತಿಃ ಬ್ರಹ್ಮಶಾಂತಿಃ'' ಎಂದು ಹೇಳಿರು 
ವುದನ್ನು ವಿವರಿಸಿ, ಅತ್ಯಂತ ಪ್ರಾಚೀನ ಕಾಲದಲ್ಲಿಯೇ ವೇದ ಖಷಿಗಳು ಸಾವಿರಾರು 
ವರುಷಗಳಿಗಿಂತ ಹಿಂದೆಯೇ-ಆಕಾಶ ವಿವಕಾನ ಸಬ್‌ಮೆರಿನ್‌ ಹಡಗುಗಳನ್ನಿ 
ಊಹಿಸುವುದಕ್ಕೂ ಮುಂಚೆಯೇ--ಅಂತರಿಕ್ಷದಲ್ಲಿಯೂ ಸಮುದ್ರದಕ್ಷಿಯೂ ಅಶಾಂತಿ 
ಯಾಗಒಹ:ದೆಂಬುದನ್ನು ಅರಿತಿದ್ದರೆಂದಂ ಹೇಳಿದೆ. ಹಿಂದೂ ಧರ್ಮ, ಭಾರತೀಯ 
ಸಂಸ್ಕೃತಿ ಇವುಗಳ ಸ್ವಭಾವವೇ ಶಾಂತಿ ಎಂದೂ "ಅಹಿಂಸಾ ಪರಮೋಧರ್ಮಃ'' 
ಎಂಬುದು ಉಪನಿಷತ್ತಿನ ಪ್ರಾಚೀನ ವಾಕ್ಕವೆಂದೂ, ಸರ್ವೇಜನಾಃ ಸುಖಿನೋಭೆವಂತಂ 
ಎಂಬ ಮಾತಂ; ಯಕಾರು ಎಲ್ಲರಲ್ಲಿಯೂ ಆತ್ಮವನ್ನು ಕಾಣುತ್ತಾರೋ ಅವರಿಗೆ ಯಾರ 
ಲ್ಲಿಯೂ ಮೋಹವೂ ಜುಗಂಪ್ಸೆಯೂ ಇಲ್ಲ ಎಂಬುದನ್ನು ಉದಾಹರಿಸಿದೆ. ಈಶಾವಾಸ್ಕದ 
ಪ್ರಥಮ ಶ್ಲೋಕ "“ಈಶಾವಾಸ್ಯವಿ:ದಂ ಸರ್ವಂ” ಜಾಕ್‌ರಿಗೂ ತುಂಬ ಪ್ರಿಯವಾಯಿತು. 
ಅದು ಗಾಂಧೀಜಿಯ ಮೆಚ್ಚು ಗೆಯ ಶ್ಲೋಕವೆಂದು ಹೇಳಿದೆ. “ಅಣು ಬಾಂಬಿಗೆ ಸಹ, 
ಅಹಿಂಸೆ ಪ್ರತೀಕಾರವೆಂದು ಗಾಂಧೀಜಿ ಹೇಳಿದರಂ. ಗಾಂಧೀಜಿ ತತ್ವಗಳನ್ನು ಜಗತ್ತಿನ 
ಶಾಂತಿ ಮತ್ತು ಧರ್ಮ ಸಮ್ಮೇಳನದ ಸಂಸ್ಥೆ, ಸಕ್ರಿಯವಾಗಿ ಶ್ರದ್ಧೆಯಿಂದ ಪಾಲಿಸಂವು 
ದರಿಂದ- ಗಾಂಧೀಜಿ ಈಗ ತಾನೇ ನಮ್ಮೆದುರಿಗೇ ಇದ್ದು ರುಜಕೀಯವನ್ನು ಆಧ್ಯಾತ್ಮೀ 
ಕರಿಸಿದುದನ್ನು ನಾವೆಲ್ಲರೂ ಕಂಡುದರೀದ, ಅವರ ಬೋಧನೆಯ ಪ್ರಚಾರ, ನಮ್ಮ 
ಾಲಕ್ಕೆ ಅತ್ಮಂತ ಪ್ರಕೃತವಾಗುವುದೇದೂ ಹೇಳಿದೆ. ಜಾಕರು “ಅದು ಸರಿ; 
ಹಿಂದೂ ಧರ್ಮದಲ್ಲಿ ಮಾನವೀಯತೆ ತುಂಬ ಪ್ರತಿಪಾದಿತವಾಗಿದೆ. ಆದರೆ 
ಆದಕ್ಕೆ ಅನುಗುಣವಾದ ಆಚರಣೆಯೀಲ್ಲ' ಎಂದರು. ನಾನು “ಸರಿ ಆದರೆ ಯಾವ 
ಧರ್ಮದಲ್ಲಿ ತಾನೇ, ಅದರ ಬೋಧನೆಗೆ ಆನ`ಗ:ಣವಾದ ಅಚರಣೆ ಇದೆ, ಏಸುವಿನ 


ಮತ್ತೆ ನ್ಯೂಯಾರ್ಕ್‌ ೨೪೭ 


“ಬೆಟ್ಟದ ಮೇಲಿನ ಬೋಧನೆ (Sermon on the Mount)’ ಯನ್ನು ನೀವು 
ಆಚರಿಸುತ್ತಿದ್ದೀರಾ, ಹೆಜ್ಜೆ ಹೆಜ್ಜೆಗೂ ಮೀರುತ್ತಿಲ್ಲವೆ ? ಆಚರಣೆಯಲ್ಲಿ ನ್ಯೂನತೆ 
ಬಂದರೂ, ಧ್ಯೇಯವನ್ನು ಕಣ್ಣೆದುರಿಗಿಟ]ು ಕೊಂಡರೆ ಸ್ಫೂರ್ತಿಯಲ್ಲವೆ ?'' ಎಂದೆ. 
ಕೊನೆಯಲ್ಲಿ ಜಾಕ್‌ರು, “ನಿಮ್ಮ ಅಭಿಪ್ರಾಯಗಳನ್ನೆಲ್ಲ ಒಂದಂ ಟಿಪ್ಪಣಿಯಲ್ಲಿ (Note) 
ಬರೆದುಕೊಡಿ'” ಎಂದು ಕೇಳಿದರು. ಬರೆದುಕೊಟ್ಟೆ. ಅನಂತರ ಜಾಕ್‌ರು ತಮ್ಮ ಕೆಲವು 
ರಚನೆಗಳನ್ನು ನಮಗೆ ಕೊಟ ರು. ಭೇಟಿ ಸಮರ್ಪಕವಾಗಿತ್ತು ಎಂಬ ಭಾವನೆ ನನಗೆ 
ಉಂಟಾಯಿತು. 

ನಾವು ಶ್ರೀ ಜಾಕ್‌ರ ಆಫೀಸಿನಿಂದ ಚಂದ್ರಶೇಖರರ ಮನೆಗೆ ಹಿಂದಿರಂಗುವ 
ವೇಳೆಗೆ ಮಧ್ಯಾಹ್ನ ಹನ್ನೆರಚು ಗಂಟೆ-ಮನೆಯಲ್ಲಿ ಒಂದು ನರಪಿಳ್ಳೆಯೂ ಇರಲಿಲ್ಲ. 
ಮನೆಗೆ ಬೀಗ ಹಾಕಿತ್ತು. ಬೀಗದ ಕೈವಾತ್ರ, ಗೊತ್ತಾದ ಸ್ಥಳೆದಲ್ಲಿ ಇತ್ತು. ನಾವು 
ಬೀಗ ತೆಗೆದೆವು. ನನ್ನ ಹೆಂಡತಿ ನನ್ನ ಮಗಳು ಅಡಿಗೆಮನೆ ಸೇರಿದರು. ಎಲೆಕ್ಟ್ರಿಕ್‌ 
ಒಲೆ, ಅಕ್ಕಿ ಬೇಳೆ ತರಕಾರಿ, ಅಡಿಗೆಗೆ ಬೇಕಾದ ಸಾಮಾನುಗಳೆಲ್ಲ ಸಿದ್ಧವಾಗಿದ್ದವು. 
ಇವರು ಸೊಗಸಾಗಿ ಪಲ್ಕ ಸಾರು ಅನ್ನ ಚಪಾತಿ ಎಲ್ಲ ಮಾಡಿದರು. ಊಟ ವಣಡಿದೆವು. 
ಸಂಜೆ ಆರು ಗಂಟೆಯ ವೇಳೆಗೆ ಮನೆಯ ಯಜಮಾನರುಗಳು ಮಕ್ಕಳು ಹಿಂದಿರುಗಿದರು. 
ಅಲ್ಲಿಂದ ಮುಂದೆ ನಾವು ಅವಮೆಂರಿಕದಲ್ಲಿರುವವರೆಗೆ ಅಂದರೆ ಅಡಿಗೆ ಮಾಡಿಹಾಕುವ 
ಶಾಖಾಹಾರಿ ಭಾರತೀಯ ಅಥವಾ ಕನ್ನಡ ಕುಟುಂಬಗಳು ಇಲ್ಲದಿರಂವ ಕಡೆಗಳಲ್ಲೆಲ್ಲ 
ನಾವು ಅಮೆರಿಕನ್‌ ಸ್ನೇಹಿತರ ಮನೆಗಳಲ್ಲಿ ಹೋಗಿ ಉಳಿದಾಗಲೆಲ್ಲ, ಅವರು ಏಳುವ 
ಹೊತ್ತಿಗೆ ಕಾಫಿ, ಬ್ರೈಡ್‌ ಟೋಸ್ಟ್‌ ಫೆ ಹಣ್ಣು ಹಾಲು ಚೀಸ್‌, ತಿಂದುಕೊಂಡು, ತಮ್ಮ 
ಉದ್ಯೋಗಗಳಿಗೆ ಹೊರಟು ಹೋಗುತ್ತಾರೆ. ಮಧ್ಯಾಹ್ನ ಯಕಾರೂ ಊಟಕ್ಕೆ 
ಬರುವುದಿಲ್ಲ. ನಮಗೂ ಸಹ ಬ್ರೆಡ್‌ (ನನ್ನ ಹೆಂಡತಿ ಬ್ರೆಡನ್ನು ಸಹ ತಿನ್ನುವುದಿಲ್ಲ. 
ಉಪ್ಪಿ ಟ್ಟು ಅಥವಾ- ಅಮೆರಿಕದಲ್ಲಿ ಸೊಗಸಾದ ಬಾಳೆಹಣ್ಣು ) ಇಲ್ಲಿಯ ಹಣ್ಣುಗಳಿಗೆ 
ಏನೂ ಕಡಿಮೆ ಇಲ್ಲ. ಗಾತ್ರ ಮತ್ತು ಸೊಂಪಿನಲ್ಲಿ. . ಆದೆರೆ ನಿಜವಾದ ನಂಜನಗೂಡು 
ರಸಬಾಳೆಹಣ್ಣಿನ ರುಚಿ ಅದಕ್ಕೆ ಬರುವುಡಿಲ್ಲ-ಇವುಗಳ ಫಲಹಾರ ಇದೇ ಪದ್ಧತಿ 
ಯಾಯಿತು. ನನ್ನ ಮಗಳ ಮನೆಯಲ್ಲಿ ಇದ್ದ ಕಾಲ ಹೊರತು, ಉಳಿದ ಕಾಲಗಳಲ್ಲಿ 
ನಾವು, ನಮ್ಮ ಅಮೆರಿಕನ್‌ ವಿಂತ್ರರ ಅಡಿಗೆಮನೆಗಳನ್ನೇ ಸ್ವಾಧೀನವಠಾಡಿಕೊಂಡಿದ್ದೆ ವು. 

ನಮ್ಮನ್ನು ಸುಖವಾಗಿಡಲು, ನಮ್ಮ ಮನಸ್ಸಿಗೆ ಯಾವುದೇ ಸಂಕೋಚ ಕಿರಿ 
ಕಿರಿಯಂಂಟಾಗದಂತೆ ಮಾಡಲು, ಅವರು ತೆಗೆದುಕೊಂಡ ಶ್ರಮ, ಆಶ್ಚರ್ಯ. ತಮ್ಮ 
ಅಡಿಗೆ ಮನೆ ಪಾತ್ರೆಗಳನ್ನೆಲ್ಲ ಶುಭ್ರವಾಗಿ ತೊಳೆದು, "ನಿಮ್ಮೊಂದಿಗೆ ಊಟಕ್ಕೆ 
ಮಾತ್ರ ಸೇರುತ್ತೇವೆ'' ಎಂದು ಹೇಳಿ, ತಮ್ಮ ಕೆಲಸದ ಮೇಲೆ ಹೋಗುತ್ತಿದ್ದರು. 
ಒಬ್ಬರು ಬೆಣ್ಣೆ ಕಾಯಿಸಿದ ತುಪ್ಪ ಸಹ ಒಂದಂ ಸೀಸೆ ತಂದು ಇಟ್ಟಿದ್ದರೆ. ಯಕಾರಾ 
ದರೂ ಆತಿಥೇಯರ ಮನೆಯಲ್ಲಿ ನಾವು ಒಂದು ವಾರ ಇರುವುದು. ಐದು ದಿವಸ 


೨೪೮ ಅಮೆರಿಕದಲ್ಲಿ ಗೊರೂರು 


ಅವರ ಮನೆಯಲ್ಲಿಯೇ-ಆಡಿಗೆ ಮನೆಯೂ ನಮ್ಮ ಸ್ವಾಧೀನ-ಪಟ್ಟಣಗಳಲ್ಲಿಯೇ 
ನೋಡಬಹುದಾದ ಸ್ಥಳಗಳನ್ನು ನೋಡುವುದು. ಉಳಿದ ಎರಡು ದಿನ ಶನಿವಾರ 
ಭಾನುವಾರ ವಾರಾಂತ್ಯದ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿಬರುವುದು. ನಮ್ಮ 
ಆಹಾರದ ವಿಷಯ ನವಮಂಗೆ ಸೇರಿದ್ದ. ನನ್ನ ಹೆಂಡತಿ ದಾರಿಗೆ ಮತ್ತು ಕ್ಯಾಂಪ್‌ಗೆ 
ಉಪ್ಪಿಟ್ಟು ಚಪಾತಿಗಳ ಬುಟ್ಟಿಯನ್ನೇ ಕಟ್ಟಿಬಿಡಂತ್ತಿದ್ದಳೆ.  ಅವೇರಿಕ ಕೆನಡದ 
ಎಲ್ಲ ದೊಡ್ಡ ದೊಡ್ಡ ಹೋಟಲುಗಳಲ್ಲಿಯೂ, ಕೊಠಡಿಗೆ ಸೇರಿದಂತೆ ಸಜ್ಜಿತವಾದ 
ಅಡಿಗೆ ವಂನೆಗಳಿರಂತ್ತವೆ. ನಮ್ಮ ಆತಿಥೇಯರೊಬ್ಬರು ಮೋಟಾರಿಗೇ ಒಂದು 
ಮರದ ಮಂೆಯಂನ್ನು ಲಗತ್ತಿಸಿದ್ದರು, ಅದಂ ಅಡಿಗೆ ಮನೆ ಸಹ ಆಗಿತ್ತು. 


ಆ ರಾತ್ರಿ, ನಾವೆಲ್ಲ ಡಾ॥ ಚಂದ್ರಶೇಖರ್‌ರ ಮನೆಯಲ್ಲಿ ಮಲಗಿದ್ದೆ ವು. ಅವರದು 
ನಿಜವಾಗಿ ದೊಡ್ಡ ಬಂಗಲೆ. ಅದು ಇರುವ ಭಾಗಕ್ಕೆ ಜಮೈಕ ಎಸ್ಟೇಟ್‌ ಎಂದಂ 
ಹೆಸರು. ಬಹಳ ಒಳ್ಳೆಯ ಸ್ಥಳದಲ್ಲಿದೆ. ಮಂನೆ ವಿಶಾಲವಾಗಿ ಸುತ್ತ ಮರಗಳಿದ್ದು 
ಪಕ್ಷಿಗಳು ಕೂಗುತ್ತವೆ. ಆ ಮನೆಯನ್ನ ನೋಡಿ ನಾವು ಡಾಃ ಚಂದ್ರಶೇಖರರನ್ನು 
ಜಮೈಕ ಎಸ್ಟೇಟ್‌ನ ಜೋಡಿದಾರರು ಎಂದು ಕರೆದೆವು. ನ್ಯೂಯಕಾರ್ಕಿನಂತಹ 
ಗಗನಚುಂಬಿ ಸೌಧಗಳ ನಗರದಲ್ಲಿ, ಪಕ್ಷಿಗಳು ಕೂಗುವ ಮನೆಯಲ್ಲಿರುವುದಕ್ಕಿಂತ 
ಸ್ವರ್ಗ ಬೇರೊಂದಿಲ್ಲ. ಬೆಳಗಿನ ಜಾವ ಕಣ್ಣು ಬಿಡುವ ವೇಳೆಗೆ ನನ್ನ ಕಿವಿಗೆ ಲಕ್ಷ್ಮೀ 
ಸ್ತೋತ್ಪ ಪುರಂದರದಾಸರ ಹಾಡುಗಳು ಕೇಳಿಸಿದುವು. ನಿದ್ರೆಯ ಮೊದಲ ಮಂಪರಿನಲ್ಲಿ 
ನನಗೆ ನಾನು ಕನ್ನಡನಾಡಿನಲ್ಲಿಯೇ ಇದ್ದೇನೆ ಎಂಬ ಭಾವನೆ. ಸೆಂಟ್‌ ಆಲ್ಬರ್ಟ್‌ನಲ್ಲಿ 
ನನ್ನ ಅಳಿಯ ಕರ್ಣಾಟಕ ಶಾಸ್ತ್ರೀಯ ಸಂಗೀತದ ರಿಕಾರ್ಡುಗಳನ್ನು ನಿತ್ಯ ಹಾಕುತ್ತಿದ್ದ- 
ಅವನು ಸಂಗೀತ ಪ್ರೇಮಿಯೂ ಹೌದು. ಅವನಿಗೆ ಆದೇ ವಿರಾಮ ವಿನೋದ- 
ನ್ಯೂಯಾರ್ಕಿನಲ್ಲಿ ಕನ್ನಡ ಹಾಡನ್ನು ಕೇಳಿ ನನಗೆ ಇದ್ದಕ್ಕಿದ್ದಂತೆ ವಾತಾವರಣ 
ಕರ್ನಾಟಕದ ಹಳ್ಳಿಯಂತೆ ತೋರಿತ. ನಮ್ಮ ಭಾಷೆ ಎಂದರೆ ಮನಸ್ಸು ಹೇಗೆ 
ನಲಿಯಂತ್ತೆ ಎಂಬುದು ಆಶ್ಚರ್ಯದ ಸಂಗತಿ. ನಾನು ಎದ್ದು ಅಡಿಗೆ ಕೋಣೆಗೆ 
ಹೋದಾಗ ಡಾ ಶ್ರೀದೇವಿ (ಶ್ರೀಮತಿ ಚಂದ್ರಶೇಖರ್‌) ದೇವರಿಗೆ ದೀಪ ಹಚ್ಚಿ 
ಅಲಂಕರಿಸಿ ಪೂಜೆ ಮಾಡುತ್ತಿದ್ದರು. ಅವರು ಸಂಗೀತವನ್ನೂ ಆಭ್ಮಾಸ ಮಾಡು 
ತ್ತಿದ್ದರು. "'ಇಷ್ಟನ್ನಾದರೂ ಇಟ್ಟುಕೊಳ್ಳಿ. ನೀವು ಹೊರಜೀವನದಲ್ಲಿ ಅಮೆರಿಕದ 
ಬಾಳಿನೊಂದಿಗೆ ಸಮರಸವಾಗಿ ಬಾಳಿ, ಆದರೆ ಮನೆಯಲ್ಲಿ ಪ್ರತಿಯೊಬ್ಬ ಕನ್ನಡಿಗನೂ 
ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡ ಲಿಪಿ ಸಹ ಅಭ್ಯಾಸ ಮಾಡಿಕೊಳ್ಳಿ. ಭಾರತದ 
ಎಲ್ಲ ಭಾಷಾಬಂಧುಗಳೂ ತಾವು ಎಲ್ಲಿಯೇ ಇರಲಿ, ಮನೆಯಲ್ಲಾದರೂ ನಮ್ಮ 
ಪರಂಪರೆ ಬೆಳಸಬೇಕು. ಇದರಿಂದ ನಮ್ಮ ಮಕ್ಕಳು ನಮ್ಮ ಸಂಸ್ಕೃತಿಗೆ ಬಾಹಿರರಾಗು 
ವುದಿಲ್ಲ, ಹುಡುಗರಿಗೆ ಕನ್ನಡ ಸಂಸ್ಕೃತಿ ಮರೆಯದಿರಲಿ' ಎಂದು ಹೇಳಿದೆ, 


ಮತೆ ಕ ನ್ಯೂಯಾರ್ಕ್‌ ೨೪೯ 


ಆ ದಿನ, ನ್ಯೂಯಾರ್ಕ್‌ ಕನ್ನಡ ಕೂಟದಲ್ಲಿ ನನಗೆ ಸನ್ಮಾನೆ ಎಂದು ಇಟ್ಟ 
ಕೊಂಡಿದ್ದರು. ಬೆಳಗ್ಗೆ 10 ಘಂಟೆಗೆ ವೆಂಕಟೇಶ ಶಿರ ದೇವಾಲಯದಲ್ಲಿ, ಜೇಸುದಾಸರು 
ಹಾಡಿರುವ ಭಗವದ್ಗೀತೆ ರಿಕಾರ್ಡು ಒಂದನ್ನು ನಾನಂ ಬಿಡುಗಡೆ ಮಾಡಬೇಕೆಂದರಿ 
ಡಾ| ಚಂದ್ರಶೇಖರ್‌ರು ಹೇಳಿದರು. ದೇವಸ್ಥಾನ ಚೆನ್ನಾಗಿ-ಭಾರತದ ದೇವಾಲಯ" 
ಗಳ ಮಾದರಿಯಲ್ಲಿ, ಇಲ್ಲಿಯ ಶಿಲ್ಪಿಗಳಿಂದಲೇ ನಕ್ಷೆ ತಯಾರಿಸಿ ಅನೇಕ ವಸ್ತುಗಳನ್ನೂ 
ತಯಕಾರಿಸಿ-ವಿಗ್ರಹಗಳಂತೂ ಸರಿಯೇ ಸರಿ-ಭಾರತದ ಶಿಲ್ಪಿಗಳನ್ನೇ ಕರೆದುಕೊಂಡ8 
ಹೋಗಿ ಕಟ್ಟಿಸಿದ್ದಾರೆ. ದೇವಸ್ಥಾನ, ಎಲ್ಲ ರೀತಿಯಲ್ಲಿಯೂ ಭಾರತದ ದೇವಸ್ಥಾನ 
ದಂತೆಯೇ ತೋರುತ್ತದೆ. ನಾವು ಅಲ್ಲಿ ಮುಟ್ಟುವ ವೇಳೆಗೆ ರಿಕಾರ್ಡು ಭಗವದ್ಗೀತೆ 
ಮೊಳಗುತ್ತಿತ್ತು. ಅದು ವೆಂಕಟೇಶ ರ ದೇವಾಲಯ ಎನಿಸಿಕೊಂಡರೂ ಅದು ಸರ್ವ 
ದೇವರುಗಳ ಸಮ್ಮೇಳನ. ಭಕ್ತಾದಿಗಳಿಂದ ಹಣ, ಒದಗಿದಂತೆ ಅವರವರಿಗೆ ಪ್ರಿಯ 
ವಾದ ದೇವರನ್ನು ಸ್ಥಾಪಿಸಿದ್ದಾರೆ. ಮೊದಲು ಸ್ಥಾಪನೆಯಾದದ್ದು ಗಣೇಶ. ಅನಂತರ 
ವಂಂರಃಗನ್‌, ಆಮೇಲೆ ಮಹಾಲಕ್ಷಿ ಮುಂದೆ ಸರಸ್ವತಿ ಕೊನೆಯಲ್ಲಿ ವೆಂಕಟೇಶ್ವರ. ಆದರೆ 
ನಿತ್ಯ ಸಾಂಗವಾಗಿ ನಡೆಯುವುದು .ವೆಂಕಟೇಶ್ವರನ ಪೂಜೆಯೇ. ಉಳಿದ ದೇವರುಗಳಿಗೆ 
ಔಪಚಾರಿಕ ಮಂಗಳಾರತಿ. ಅಲ್ಲಿರುವ ಅರ್ಚಕರು ಶ್ರೀ ವೈಷ್ಣವರೇ. ಬ್ರಹ್ಮಚಾರಿ; 
ಪೂಜೆಗೆ ಬರುವಾಗ ಕಾವಿಯನ್ನು ತೊಟ್ಟಿರಂತ್ತಾರೆ-ಉಳಿದ ವೇಳೆ ಹೇಗೋ ಕಾಣೆ- 
ಅವರು ವಿರಕ್ತರೆಂದೂ ಬಿ.ಎ. ಮಾಡಿ ಪರವಕಾತ್ಮನ ಹುಚ್ಚು ತಲೆಗೆ ಹತ್ತಿ ಊಟ ನಿದ್ರೆ 
ಗಳ ಕಡೆ ಸಹ ನಿಗ ಇಲ್ಲದೆ ಹಿಮಾಲಯದಲ್ಲಿ ತಿರುಗುತ್ತಿದ್ದರೆಂದೂ ಕಷ್ಟಪಟ್ಟು ಒಡಂ 
ಬಡಿಸಿ ನ್ಯೂಯರಾರ್ಕಿಗೆ ಕರೆತಂದಿರುವುದಾಗಿಯೂ ಹೇಳಿದರು. ಅವರಂ ಮೈಸೂರಿನ 
ಕಡೆಯವರಿದ್ದರೂ ಇರಬಹುದಂ. ಕನ್ನಡ ತವಿಂಳೆಂ ಇಂಗ್ಲಿಷ್‌ ಹಿಂದಿ ಎಲ್ಲವನ್ನೂ 
ಚೆನ್ನಾಗಿ ವಾತನಾಡಂತ್ತಾರೆ. ಕೆ. ವಿ. ಪುಟ್ಟಪ್ಪನವರ ಹೆಸರು, ಕಾರ್ಯ ಚೆನ್ನಾಗಿ ಗೊತ್ತು. 
ಅನೇಕ ರಾಮಕೃಷ್ಣಾಶ್ರಮದ ಸ್ವಾಮಿಗಳು ಗೊತ್ತು. ಆರಾಧನೆಯನ್ನು ಸಂಪ್ರದಾಯ 
ಬದ್ಧವಾಗಿ ಚೆನ್ನಾಗಿ ವರಾಡುತ್ತಾರೆ. 

ಆ ದಿನ, ಶನಿವಾರವಾದುದರಿಂದ ಎಲ್ಲರಿಗೂ ಬಿಡುವು (ಅಮೆರಿಕ ಕೆನಡಗಳಲ್ಲಿ 
ಶನಿವಾರ ಭಾನುವಾರ ಪೂರ್ತ ರಜ, ಕೆಲವು ಖಾಸಗಿ ಕಂಪನಿಗಳು-ಅಮೆರಿಕದಲ್ಲಿ ಅವು 
ಗಳೇ ಹೆಚ್ಚು- ಶುಕ್ರವಾರ ಮಧ್ಯಾಹ್ನದ ಮೇಲೆಯೇ ರಜ ಕೊಟ್ಟುಬಿಡಂತ್ತವೆ. (ಆದರೆ 
ನಿಗದಿಯಾದ ಕೆಲಸವನ್ನು ಮುಗಿಸಿರಬೇಕು) ದೇವಸ್ಥಾನದಲ್ಲಿ ಜನ, ಕಿಕ್ಕಿರಿದು ಸೇರಿತ್ತು. 
ಅಲ್ಲಿಯೂ ಕನ್ನಡಿಗರು ತಮಿಳರೇ ಹೆಚ್ಚು. ಅಮೆರಿಕದಲ್ಲಿ ಅಪರೂಪವಾದ-ಹರೆರಾವಂ 
ಹರೆಕೃಷ್ಣ ಪಂಥದ ಹೊರತಂ-ನನ್ನ ಅಚ್ಚುಕಟ್ಟಾದ ಮೂರುನಾಮ ಗರಿಗರಿಯಾದ 
ಪಂಚೆ ಕಚ್ಚೆ ಇವುಗಳನ್ನು ನೋಡಿ, ಸ್ವಾವಿಂಗಳಿಗೂ ಖಂಷಿಯಾಯಿತು. ಕ್ರಮಬದ್ಧ 
ವಾಗಿಯೇ ಪೂಜೆ ನಡೆಸಿದರು. ಶ್ರೀ ವೈಷ್ಣವರಲ್ಲಿ ಶಾತ್ತಮುರೈ ಎಂಬುದು, ದೇವತಾ 
ರಾಧನೆಯ ಒಂದು ವಿಶೇಷವಾದ ಅಂಶ, ಇದರಲ್ಲಿ ನಾಲ್ಕು ವೇದಗಳ ಒಂದೊಂದು 


೨೫೦ ಅಮೆರಿಕದಲ್ಲಿ ಗೊರೂರು 


ಯಕ್ಕು (ಪದ್ಯ) ರಾಮಾಯಣ, ಭಾರತ, ಉಪನಿಷತ್‌, ಭಗವದ್ಗೀತೆ, ಭಾಗವತ ಮತ್ತು 
ತಮಿಳು ಗ್ರಂಥದಿಂದ ಉಕ್ತಿಗಳೂ ಸ್ತೋತ್ರಗಳು ಉದ್ದರಿಸಲ್ಪಡುತ್ತವೆ. ಈ ಪೂಜಾ 
ವಿಧಾನವನ್ನು (ಟೆಕ್ನಿಕ್‌) ರಾಮಾನುಜಾಚಾರ್ಯರ ಹೃದಯಜ್ಞರಾದ ವೇದಾಂತ ದೇಶಿಕರ? 
ವ್ಯವಸ್ಥೆ ಗೊಳಿಸಿದರು. ಈಗಲೂ ಅದೇ ಕ್ರಮದಲ್ಲಿ ನಡೆಯುತ್ತಿದೆ. ದೇವಸ್ಥಾನದಲ್ಲಿ. 
ಭಾರತದ ಸ್ತ್ರೀಯರೆಲ್ಲರೂ ಸೀರೆಯನ್ನೇ ಉಟ್ಟಿ ದ್ಡುದರಿಂದಲೂ-ಅಮೆರಿಕದಲ್ಲಿ ಭಾರತೀ 
ಯರಲ್ಲಿಯೂ ಸೀರೆ ಅಪರೂಪವಾಗಿದೆ-ಕೆಲವು ಭಾರತೀಯಂರಂ ಕಚ್ಚೆ ಪಂಚೆ ಲಂಂಗಿ 
ಗಳನ್ನು ಸುತ್ತಿಕೊಂಡು, ಸುಶ್ರಾವ್ಯವಾದ ಕಂಠದಲ್ಲಿ ತಾಳೆ ಲಯದೊಂದಿಗೆ ಭಜನೆ 
ಮಾಡುತ್ತಿ ದ್ವುದರಿಂದಲೂ ದೇವಾಲಯದಲ್ಲಿ ಅಪೂರ್ವವಾದ ಭಾರತೀಯ್ಯವಾತಾವರಣ 
ಎದ್ದಿತು. ಎಲ್ಲರೂ, ನನ್ನಲ್ಲಿಯೂ ಒಬ್ಬ ಪೂಜಾರಿ (ಪೂಜಾ-ಅರಿ) ಯನ್ನು ಗುರುತಿಸಿ 
ದರು. ಶಾತ್ತವಬರೈ ಚೆನ್ನಾಗಿಯೇ ನಡೆಯಿತಂ. ಅನಂತರ ದೇವರಿಗೆ ಸಂಗೀತವನ್ನು 
ಶಾಸ್ತ್ರೋಕ್ತವಾಗಿ ಕೇಳಿಸಿದೆವು. ಭಾರತೀಯರು ಸಂಗೀತವನ್ನು ದೇವತಾ ಪೂಜೆಯ 
ಒಂದು ಭಾಗವಾಗಿಯೇ ಮಾಡಿದ್ದರು. ""ಯಗ್‌ ಯಜುಸ್ಸಾವಕಾ, ಅಥರ್ವಣ, ಇತಿಹಾಸ 
ಪುರಾಣ ಪಂಚಾಂಗ ಶ್ರವಣ, ಮೃದಂಗಫಣಿವ, ನಿಸ್ಸಾಳ ಕಹಳೆ, ಭೇರಿತಾಡನ ಜರ್ಶುರಿ 
ರಬಲ್ಲರಿ ವೀಣಾಗಾನಾನಾಂ, ತತ್‌ತತ್‌ ದೇಶ ಭಾಷಾಯಾಂ ದೇವಂ ಶ್ರಾವಯೇತ್‌'' 
ಸಂಸ್ಕೃತ ಹೆಚ್ಚಾಗಿ ಪ್ರಾಬಲ್ಯದಲ್ಲಿದ್ದುದರಿಂದ. ಆಯಾ ದೇಶಭಾಷೆಯಲ್ಲಿ ಕೂಡ ದೇವ 
ರಿಗೆ ಸೇವೆ ಸಲ್ಲಬೇಕು'” ಎಂದರು. ದೇವಭಾಷೆ ದೇಶಭಾಷೆ ಎರಡನ್ನೂ ಸವಕಾನವಾಗಿ 
ದೇವತ್ವಕ್ಕೇರಿಸಿದ್ದರು, ಇದು ಇಂದಿಗೂ ಎಲ್ಲದೇವಸ್ಕಾನದಲ್ಲಿಯೂ (ಅದರಲ್ಲಿಯೂ 
ದಕ್ಷಿಣದ ದೇವಸ್ಥಾನಗಳಲ್ಲಿ)-ಪೂಜಾರಿಗೆ ಪೂಜೆ ಮಾಡುವುದು ತಿಳಿದಿದ್ದರೆ-ತಪ್ಪದೆ 
ನಡೆಯತ್ತದೆ. 

ಅಂದು ನ್ಯೂಯಾರ್ಕಿನ ಅರ್ಚಕರು-ದೇಶಭಾಷೆಯಲ್ಲಿ ಸಂಗೀತವಾಗಬೇಕೆಂದ 
ಕೂಡಲೇ ಅನೇಕ ಮಹಿಳೆಯರು, ಕನ್ನಡ ಮತ್ತು ತಮಿಳಿನಲ್ಲಿ ಸುಶ್ರಾವ್ಯವಾಗಿ ಹಾಡಿ 
ದರಂ. ಎಲ್ಲರೂ ಒಂದು ವಿಧವಾದ, ಆತುರ ಕಾತರವಿಲ್ಲದ ವಿರಾಮದ ಮನೋಭಾವ 
ದಲ್ಲಿ ಕುಳಿತಿದ್ದರು. ತ್ಯಾಗರಾಜರ ಕೀರ್ತನೆ, ಕಲಿಯುಗದೊಳಂ ಹರಿನಾವಂವ ನೆನೆದರೆ 
ಈ ಹಾಡನ್ನು ಕೇಳಿ ನನಗೆ ಆ ವಾತಾವರಣದಲ್ಲಿ ರೋಮಾಂಚನವಾಯಿತು. ಅಮೆರಿಕ 
ದಲ್ಲಿರುವ ಅನೇಕ ಭಾರತೀಯರ ಸಂಸ್ಕೃತಿಯನ್ನು ಪೂರ್ಣವಾಗಿ ಮರೆತೇ ಇದ್ದಾರೆಂದು 
ಕೇಳಿದಾಗ ದಂಃಖವಾದರೂ-ನಾನು ಸಂದರ್ಶಿಸಿದ ಮನೆಗಳಲ್ಲಿಲ್ಲ ಭಾರತದ ದೇವರುಗಳ 
ಪಠಗಳು, ಅವುಗಳ ಮುಂದೆ ದೀಪ ಇದ್ದು ದನ್ನು ನೋಡಿದಾಗ-ಕಿಂಚಿತ್‌ ಸಂತೋಷ 
ವಾಯಿತು. ನ್ಶೂಯಕಾರ್ಕಿನ ಅರ್ಚಕರು, ಪೂಜೆಗೆ ತುಳಸಿಯನ್ನು ಸಹ ತಂದಿದ್ದರು. 
ಅನಂತರ ಅರ್ಚನೆ ಮಾಡಿಸುವವರು ವಕಾಡಿಸಬಹಂದೆಂದೂ ಗಟ್ಟಿ ಶೈಯಾಗಿ ಕೂಗಿ ಹೇಳಿ 
ದರು. ಅನೇಕರು ಅರ್ಚನೆಯನ್ನೂ ಮಾಡಿಸಿದರು. ತಮ್ಮ ಗೋತ್ರ, ಹೆಸರನ್ನು 
ಹೇಳಿಕೊಂಡರು, 


ಮತ್ತೆ ನ್ಯೂಯಾರ್ಕ್‌ ೨೫೧. 


| ಆ ಸಂಜೆ ಐದೆಂ ಗಂಟೆಗೆ ಫಾರೆಸ್ಟ್‌ ಹಿಲ್ಸ್‌ನ (ಕ ಸೀನ್ಸ್‌) ಸಭಾಭವನದಲ್ಲಿ 
1 ಸನ್ಮಾನ ಸಭೆ. ನ್ಯೂಯಾರ್ಕ್‌ ಕನ್ನಡಿಗರ ಕೂಟ, ಅಮೆರಿಕದ ಕನ್ನಡಕೂಟಗಳಲ್ಲಿಲ್ಲ 
| ಅತ್ಯಂತ ದೊಡ್ಡದು. ಅಮೆರಿಕದಲ್ಲಿ ಈ ಸಂಸ್ಥೆ ಕನ್ನಡವನ್ನು ಜೀವಂತವಾಗಿ 
' ಇಟ್ಟಿದೆ. ನ್ಕೂಯಾರ್ಕಿನಲ್ಲಿಯೇ ಕನ್ನಡಿಗರ ಒಂದಂ ಸಾವಿರದ ಮುನ್ನೂರು ಸಂಸಾರ 
ಗಳು ಇವೆಯೆಂದು ಅಂದಾಜು ಮಾಡಲಾಗಿದೆ. ಅಮೆರಿಕದಲ್ಲಿರುವ ಎಲ್ಲ ಕನ್ನಡ 


|  ಸೆಂಸಾರಗಳನ್ನೂ ಕನ್ನಡ ಕೂಟದ ಸದಸ್ಯರನ್ನಾಗಿ ಮಾಡಬೇಕೆಂಬುದು ಕೂಟದ ಗುರಿ, 
. ಕನ್ನಡ ಕೂಟದವರು ವಿಸ್ತಾರವಾದ ಕಾರ್ಯಕ್ರಮವನ್ನಿಟ್ಟುಕೊಂಡಿದ್ದಾರೆ. ಕನ್ನಡದ 
ಎಲ್ಲ ಚಟಂವಟಿಕೆಗಳನ್ನೂ ಏರ್ಪಡಿಸುತ್ತಾರೆ “ಎಲ್ಲಾದರೂ ಇರು ಎಂತಾದರು ಇರು 


ಎಂದೆಂದಿಗು ನೀ ಕನ್ನಡವಾಗಿರು” ಎಂಬ ಕುವೆಂಪು ಕವನವೇ ಇವರ ಕೂಟದ ಗೀತೆ, 
ವಾಚನಾಲಯ, ವಸಂತೋತ್ಸವ, ಜನಪದನ್ನತ್ನ, ದೇವರನಾಮ ತರಗತಿಗಳು 


ಲ”? 


೯ ಪ್ರಬಂಧಸ್ಪರ್ಧೆ, ರೇಡಿಯೋ ಕಾರ್ಯಕ್ರವಂ, ಗಮಕ, ಸಂಗೀತ, ಭಾಷಾಂತರ ಸ್ಪರ್ಧೆ” 


ಭಾರತೀಯ ಹಬ್ಬಗಳು, ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ, ಕರ್ಣಾಟಕದಿಂದ 
ಸ ಹೋಗುವ ಸಾಹಿತಿ, ಕಲಾವಿದರಿಗೆ ಸನ್ಮಾನ-ಇವುಗಳ ಜೊತೆಗೆ ಅವರು ಕನ್ನಡ 
ನಾಡಿನಲ್ಲಿರುವ ಶಾಲಾವಿದ್ಯಾರ್ಥಿನಿಲಯಗಳಿಗೆ ಸಹ ಸಹಾಯ ಮಾಡುವ ಒಂದು 
ಕಾರ್ಯಕ್ರಮವನ್ನೂ ಹಾಕಿಕೊಂಡಿದ್ದಾರೆ. ಈ ವರಂಷ (೧೯೭೭) ದಕ್ಷಿಣ ಭಾರತದ 
ಚಂಡವಕಾರಂತ ಸಂತ್ರಸ್ತರಿಗಾಗಿ ಒಂದು ನಿಧಿಯನ್ನೂ ಕೂಡಿಸುತ್ತಿದ್ದಾರೆ. 
ನ್ಯೂಯಾರ್ಕ್‌ ಮತ್ತು ಇತರ ಭಾಗಗಳ ಕನ್ನಡ ಸಂಘಗಳನ್ನು ನೋಡಿದಾಗ ನನಗೆ 
ಉಂಟಾದ ಒಂದು ಸಮಾಧಾನವೆಂದರೆ ಅವರಿಗೆ ಕನ್ನಡ ನಾಡಿನ-ಅವರು ಯಾವುದೇ 
 ಪಂಥದವರಾಗಿರಲಿ-ಎಲ್ಲ ಪ್ರಸಿದ್ಧ ಬರಹಗಾರರ ಹೆಸರುಗಳೂ ಅವರ ಕೃತಿಗಳ 
ಪರಿಚಯವೂ ಆಗಿದ್ದಿತೆಂಬುದು. ಕನ್ನಡ ಸಾಹಿತ್ಯ ಪರಿಷತ್ತಿನವರು ಅ ಎಲ್ಲ ಸಂಘ 
ಗಳಿಗೂ ಪ್ರತಿ ವರುಷವೂ ಅನೇಕ ಗ್ರಂಥಗಳನ್ನು ಉಚಿತವಾಗಿ ಕಳುಹಿಸಿಕೊಡುತ್ತಿದ್ದಾರೆ. 
ಜೊತೆಗೆ ಅಮೆರಿಕದಲ್ಲಿರುವ ಎಲ್ಲ ಭಾರತೀಯರು ತಮಿಳು ತೆಲುಗು ಮಲೆಯಾಳಿ 
ಹಿಂದಿ ವಗೆ ಎರೆ ಎಲ್ಲ ಭಾಷಾಬಾಂಧವರ:-ಏರ್ಪಡಿಸುವ ಎಲ್ಲ ಸಾಂಸ್ಕೃತ ಕ್ರಮಗಳಿಗೂ 
ಸಹಾಯವನ್ನೂ ಪ್ರೋತ್ಸಾಹವನ್ನೂ ಕೊಡುತ್ತಾರೆ. ಸುದ್ದಿ ಸಾರಂಗಿ ಎಂಬ ತ್ರೆ ಮಾಸಿಕ 
' ಪತ್ರಿಕೆಯನ್ನು ಪ್ರಕಟಿಸುತ್ತಾರೆ. ಇದು ನ್ಯೂಯಾರ್ಕಿನಲ್ಲಿರುವ . ಎಲ್ಲ ಕನ್ನಡಿಗರ 
ಕೈಪಿಡಿಯೂ ಹೌದು. ಇಲ್ಲಿಯ ಕನ್ನಡಿಗರ ಸಮಾಚಾರ, ಅವರ ಚಟುವಟಿಕೆ 
| ಉದ್ಯೋಗವಿಷಯ ಸಂಸಾರವಿಷಯ ಎಲ್ಲವನ್ನೂ ಪ್ರಕಟಿಸಿ ಪತ್ರಿಕೆಯನ್ನು ಆಕರ್ಷಕ 
ವಾಗಿ ಮಾಡಿದ್ದಾರೆ. ಸಂದ್ದಿಸಾರಂಗಿ ಪತ್ರಿಕೆ ಕಲಾತ್ಮಕವಾಗಿ ಒಳ್ಳೆ ಹೊರಮೈಯೊಂದಿಗೆ 
ಬೆಳಗುತ್ತದೆ. ಇದರಲ್ಲಿ, ಅಭಿರುಚಿಯುಳ್ಳ ಲೇಖಕರೆಲ್ಲ ಬರೆಯುತ್ತಾರೆ. ಇದು 
ಅಮೆರಿಕ ಕನ್ನಡಿಗರ ಸಾಹಿತ್ಯ ಮತ್ತು ಕಲಾಪ್ರದರ್ಶನ ಸಾಧನ. ತಪ್ಪದೆ ಮೂರು 
ತಿಂಗಳಿಗೊಂದು ಬಾರಿ ಹೊರಬರುತ್ತದೆ. ಕೆಲವು ಸ್ವಾರಸ್ಕಲೇಖನಗಳು, ಹಾಸ್ಯ 


೨೫೨ ಅಮೆರಿಕದಲ್ಲಿ ಗೊರೂರು 


ಲೇಖನಗಳು, ಕರ್ನಾಟಕದ ಅಡಿಗೆ ಸಲಹೆಗಳು ಕನ್ನಡದ ಸಾಹಿತ್ಯದ ಸುದ್ಧಿ, ಭಾರತ 
ದಿಂದ-ಬರಿಯ ಕನ್ನಡ ನಾಡಿನಿಂದ ಮಾತ್ರವೇ ಅಲ್ಲ-ಅವಮೆಂರಿಕಕ್ಕೆ ವ್ಯಾಸಂಗಕ್ಕೆ, 
ಚಿಕಿತ್ಸೆಗೆ ಹೋಗಿ, ಆರ್ಥಿಕ ದುಸ್ಥಿತಿಯಲ್ಲಿದ್ದರೆ ಅವರಿಗೆ ಸಹಾಯಕ್ಕಾಗಿ ಪ್ರಾರ್ಥನೆ. 
ಸಂದ್ದಿಸಾರಂಗಿ ಕನ್ನಡಿಗರನ್ನೆಲ್ಲ ಒಂದುಗೂಡಿಸುವ ಒಂದು ಸಾಧನವಾಗಿದೆ. ಈ 
ಪತ್ರಿಕೆಯ ಸಂಚಿಕೆಗಳು, ಕನ್ನ ಡನಾಡಿನಲ್ಲಿಯೇ- ನ್ಯೂಯಾರ್ಕಿನಲ್ಲಿ ಅಲ್ಲ-ಜನಿಸಿದಂವೇನೋ 
ಎಂಬಷ್ಟು "'ಕನ್ನಡ''ವಾಗಿವೆ. ಇದು ಕಲ್ಲಚ್ಚು ಮುದ್ರಣ. 
ಸುದ್ದಿ ಸಾರಂಗಿಯಲ್ಲಿ ಮಂಕುತಿಮ್ಮನ ಕಗ್ಗಕ್ಕೆ ಪ್ರತಿಸಂಚಿಕೆಯಲ್ಲಿಯೂ ಪ್ರಾಶಸ್ತ್ಯ. 

ಪ್ರತಿ ಸಂಚಿಕೆಯಲ್ಲಿಯೂ ಮಂಕುತಿಮ್ಮನ ಕಗ್ಗದ ಎರಡು ಮೂರೆ ಕವನಗಳು-ಸ್ವಾರಸ್ಯೆ 
ವಿವರಣೆ, ಇವು ಇದ್ದೇ ಇರುತ್ತವೆ. ಮಂಕುತಿಮ್ಮನ ಅನುಕರಣ (ಪ್ಯಾರಡಿ) ಪದ್ಯವನ್ನು 
ನೋಡಿ ನನಗೆ ತುಂಬ ಸಂತೋಷವಾಯಿತು. ಡಾ| ವೆ|| ) ಶ್ರೀ ನಟರಾಜ್‌ರವರು 
ಬರೆದಿರುವುದು. 

ನ್ಯೂಯಾರ್ಕ್‌ ಸಬ್‌ವೆ ಬಂಡಿ, ಬಿಮ್‌ ಅದರ ಸಾಯೆಬ 

ಕುರುಬ ನೀನ್‌, ಅವನಂ ಕುಣಿಸಿದಂತೆ ಕಂಣಿವವನು 

ಬಿಸಿನೆಸ್ಸಿಗೋ ಬ್ಯಾಂಕ್ವೆಟ್ಟಿಗೋ, ಹೋಗೆಂದ ಕಡೆ ಹೋಗು 

ಪಲ್ಕಿಸಿಯೆ ಮಜವಹಂದಂ-ಮಂಕುತಿವ್ಮ 

ದಂಡಿದಮೇಲಿನ್ನೇನಂ ಭಾರತವೊ ನಿರಶವ್ರತವೊ 

ಬೆಂಗಳೂರೋ, ಹಾಸನವೊ, ಅದೆಲ್ಲೋ 

ತಿರುಗಿ ಹೋದವರಿಲ್ಲ ವರದಿ ಕೊಟ್ಟವರಿಲ್ಲ 

ದೇಶಭ್ರಷ್ಮರಂ ಎಲ್ಲ-ಮಂಕಂತಿವ್ಮ 

ಜೆರ್ರಿಫೋರ್ಡನೆ ನೀನು, ಜಿಮ್ಮಿಕಾರ್ಟರನೆ 

ಕರವನೆತ್ತುವೆ ತುಂಬ ಹಲ್ಲುಕಿರಿವೆ 

ಗರುವ ತೋರುವೆ ನೀನು, ವಂಠಿಪುಡಾರಿಯೆ 

ಮುದುರೋ ಬಾಲವ ಬೇಗ-ಮಂಕುತಿವ್ಮ 

ವಕಾಫಿಯವೋ ನ್ಯೂಯಾರ್ಕೆಲ್ಲ, ಸಭ್ಯತೆಯದೆಲ್ಲಿಹಂದೊ 

ಶಿಕ್ಷಿಸುವ ಪೋಲೀಸನೇ ಜತೆಗೆ ಸೇರಿಹನು 

ಎಚಿತ್ರವೀ ನಗರ, ಇದರೊಳಾಂಗುಣವೆಂತಹುದೊ 

ಪರದೇಶಿ ನೀ ಜೋಪಾನ-ಮಂಕುತಿಮ್ಮ 

ದುಡಿಮೆ ಪರದೇಶಿಯ ಧರ್ಮ ದುಡಿಸಂವುದು ಬಾಸ್ಸಿನ ಧರ್ಮ 

ದುಡಿವರ ಕಂಡು ಉರಿವುದು ನಿರುದ್ಯೋಗಿಯ ಕರ್ಮ 

ಸ್ವತಃ ದುಡಿಯದೆ ಪರರ ದಂಡಿಸುತ ದಂಡ್ಡು ಮಾಡಂವ 

ವರವ ವಿಗೆ ಬೇಡಿಕೊಳೋ-ಮಂಂಕುತಿಮ್ಮ 


ಮತ್ತೆ ನ್ಯೂಯಾರ್ಕ್‌ ೨೫೩ 


ನ್ಯೂಯಾರ್ಕ್‌ ಕನ್ನಡಿಗರಿಗೆಲ್ಲ ಮಂಕುತಿಮ್ಮ ಪರಿಚಿತವಾಗಿರುವಂತೆ, ಕನ್ನಡನಾಡಿನ 
ಕನ್ನಡಿಗರಿಗೆಲ್ಲ ಪರಿಚಿತವಾಗಿದ್ದಾನೆಯೆ? ಎಂದು ಚಿಂತಿಸಿದೆ. ನ್ಯೂಯಾರ್ಕ್‌ ಕನ್ನಡಕೂಟ, 
ಹೋದ ವರುಷ ತುಂಬವೆ ಭವ ಮತ್ತು ವಿಶೇಷವಾದ ಕನ್ನಡ ಕಾರ್ಯಕ್ಟವಂಗಳೊಂದಿಗೆ 
ಪ್ರಥಮ ಈಶಾನ್ಯ ಕನ್ನಡ ಸಮ್ಮೇಳನವನ್ನು ನಡೆಸಿತ್ತು. ಅದರ ಸ್ಫೂರ್ತಿಯಿಂದಲೋ 
ಎಂಬಂತೆ ಈ ವರುಷ ಜುಲೈನಲ್ಲಿ ಫಿಲಿಡೆಲ್ಫಿಯದಲ್ಲಿ ಈಶಾನ್ಯ ಅಮೆರಿಕ ಕನ್ನಡ 
ದ್ವಿತೀಯ ಸಮ್ಮೇಳನ ನಡೆದಿತ್ತು. 


ಅಂದಿನ ಸಭಾಭವನ, ಅಚ್ಚಕನ್ನಡ ಸಭೆಯದಾಗಿತ್ತು. ಸೊಗಸಾದ ರಿಕಾರ್ಡ್‌ 
ನಾಗಸ್ವರ (ಓಲಗ). ಕನ್ನಡ ಕೂಟದ ಅತ್ಯಂತ ದೊಡ್ಡ ಸಭೆಗಳಲ್ಲಿ ಅದೂ ಒಂದು 
ಎಂದು ಕಾರ್ಯದರ್ಶಿಗಳು ನಿರೂಪಿಸಿದರು. ಸಭೆಯ ಪ್ರಾರಂಭದಲ್ಲಿಯೇ ಶ್ರೀಕೆ.ವಿ. 
ರಾಘವಾಚಾರ್ಯರ ನಿಧನಕ್ಕಾಗಿ, ಸಭೆ, ಸಂತಾಪ ಸೂಚನೆಯ ನಿರ್ಣಯವನ್ನು ಅಂಗೀ 
ಕರಿಸಿತು. “ಹಿಂದೆ ಶ್ರೀ ಗೋಪಾಲಕೃಷ್ಣ ಅಡಿಗರು ಇಲ್ಲಿ ಬಂದಿದ್ದಾಗ ಮಾತ್ರ, ಇಷ್ಟು 
ದೊಡ್ಡ ಸಭೆ ನಡೆದಿತ್ತು. ಇಂದೂ ಅಂಥ ಕನ್ನಡ ಔತಣ” ಎಂದಂ ಹೇಳಿದರು 
ಡಾ॥ ಚಂದ್ರಶೇಖರರು. ಮತ್ತೆ ಸಭೆಯ ಗಮನಕ್ಕೆ ಡಾ ಮಾಸ್ತಿ ಮತ್ತು ಡಾ| 
ಬೇಂದ್ರೆಯವರ ಸಂದೇಶವನ್ನು ತಂದರು. ಡಾ ವಕಾಸ್ತಿ ಅವರು "ಹಬ್ಬ ಚೆನ್ನಾಗಿ 
ನಡೆಯಲಿ. ನಮ್ಮ ಕನ್ನಡ ಜನರ ಮನಸ್ಸಿಗೆ ಸಂತಸ ತರಲಿ, ನಿಮ್ಮ ನೆಲೆಯ ದೇಶದ 
ಜನರಿಗೆ ನಮ್ಮ ಸಂಸ್ಕ್ರತಿ ಪರಿಚಯವನ್ನು, ಎಷ್ಟು ಮಟ್ಟಿಗಾದರೂ ತಿಳಿಸಿ ಸಫಲವಾಗಲಿ'' 
ಎಂದು ಹಾರೈಸಿದ್ದರು, ಡಾ| ಬೇಂದ್ರೆ ಅವರು ಅಲ್ಲಿಯ ಜನಕ್ಕೆ, ಕನ್ನಡ ಜನವೂ 
ಭಾರತೀಯ ಸಂಸ್ಕೃತಿಯ ಒಂದು ಮುಖ ಎಂದು ತೋರಿಸಿಕೊಡಿ-ಅವರೂ ನಮ್ಮೊಡನೆ 
ಸ್ನೇಹದಿಂದ ವರ್ತಿಸುವಂತೆ ನೀವು ಸ್ನೇಹಿತರಾಗಿ ನಡೆದುಕೊಳ್ಳಿ'' ಎಂದು ಉಪದೇಶಿಸಿ 
ದ್ದರು. ಸಭೆಯ ಕಾರ್ಯಕಲಾಪಗಳೆಲ್ಲ ಅಚ್ಚಕನ್ನಡದಲ್ಲಿ ನಡೆದವು. ಕುವೆಂಪುರವರ 
“ಎಲ್ಲಾದರೂ ಇರು'' ಪ್ರಾರ್ಥನಾಗೀತ, ನಾನೇ ಸಂಗ್ರಹಿಸಿದ ಹಳ್ಳಿಯ ಹಾಡುಗಳಿಂದ 
ಜಾನಪದ ಹಾಡುಗಾರಿಕೆ. ಅನಂತರ ಶ್ರೀಮಾನ್‌ ಚುದ್ರಶೇಖತರೇ ನನ್ನ ಒಂದು ಕಥೆ 
“ಅಮೃತವಾಕ್ಯ” ಎಂಬುದನ್ನು ಓದಿದರು. ನಾನಂ ಉದ್ದ ಭಾಷಣದ ಗೋಜಿಗೆ 
ಹೋಗಲಿಲ್ಲ. ನನ್ನ ಕಿರು ಸಂದೇಶವನ್ನು ಆಗಲೇ ಅವರ ಪತ್ರಿಕೆ ಸುದ್ದಿಸಾರಂಗಿಗೆ 
ಕೊಟ್ಟಿದ್ದೆ. ನಾನು ಒಂದೆರೆಡು ಜಾನಪದ ತ್ರಿಪದಿಗಳನ್ನು ಪ್ರಾಸಂಗಿಕವಾಗಿ ಹೇಳಿದಾಗ 
ಪ್ರೇಕ್ಷಕರು-ಸಾಧ್ಯವಾದಷ್ಟೂ ಹೆಚ್ಚು ಕನ್ನಡವನ್ನು ಕೇಳಲು ಬಖಯಸಿದುದರಿಂದ-ನಾನಂ 
ನನ್ನ ಭಾಷಣಕ್ಕೆ ತೆಗೆದುಕೊಳ್ಳಬೇಕುಗಿದ್ದ ಕಾಲವನ್ನೆಲ್ಲ ಬರಿಯ ಜಾನಪದ ಗೀತೆಗಳಿಗೆ 
ತೆಗೆದುಕೊಂಡೆ. ಕನ್ನಡ ಜಾನಪದ ಗೀತೆಗಳು ಅಮೆರಿಕನ್‌ ಶ್ರೋತ್ರಗಳನ್ನೂ ಸಹ ಆಕರ್ಷಿ 
ಸುತ್ತವೆ ಎಂಬುದು ನನ್ನೆ ಅನುಭವಕ್ಕೆ ಬಂದಿತ್ತು. ಅವರಿಗೆ ಅವರ ಅರ್ಥವನ್ನು 
ವಿವರಿಸಬೇಕು ಅಷ್ಟೆ. ಆ ಬೆಳಿಗ್ಗೆ ಅನೌಸಚಾರಿಕವುದ ಒಂದು ಸುಯಿಕ್ಕ ಕೂನಿನನ್ನಿ, 


೨೫೪ ಅಮೆರಿಕದಲ್ಲಿ ಗೊರೂರು 


ಕನ್ನಡ ಸಾಹಿತ್ಯದ ಇತ್ತೀಚಿನ ಬೆಳವಣಿಗೆ, ಆಧುನಿಕ ಲೇಖಕರು ಹೊಸ ಪ್ರಕಾರಗಳು, 
ಇವುಗಳನ್ನು ಕುರಿತ ಒಂದು ಚರ್ಚೆಯಾಯಿತು. 

ಸಭೆ ಮುಗಿದ ಮೇಲೆ ಸ ಲ್ಪ ಕಾಲ ವಿರಾಮ. ಕೂಟದ ಮಹಿಳಾಸೆದಸ್ಯರೇ 
ತಯಾರಿಸಿದ್ದ ರವೆಉಪ್ಪಿಟ್ಟು, ಸಿಹಿ, ಕಾಫಿ, ತಂಪುಪಾನೀಯಗಳ ನಂತರ ಪರ್ವತ 
ವಾಣಿಯವರ ಏಕಾಂಕನಾಟಕವನ್ನು ಚೆನ್ನಾಗಿ ಅಭಿನಯಿಸಿದರು. ನಾಟಕ 
"ವಾರ್ಷಿಕೋತ್ಸವ.'' ಸಂದರ್ಭಕ್ಕೆ ಅನುಗುಣವಾದದಂ. ಆಂಟನ್‌ ಚಕಾಫ್‌ರ 
ರಷ್ಕನ್‌ನಾಟಕ, ಇಂಗ್ಲೀಷಿಗೆ ಆಗಿ ಅಲ್ಲಿಂದ ಕನ್ನಡಕ್ಕೆ ಬಂದು, ನ್ಯೂಯಾರ್ಕಿನ ಕನ್ನಡಿ 
ಗರು ಅಪ್ಪಟ ಕನ್ನಡ ಉಡುಪು (ರಂಗದ ಮೇಲೆ ಪಾತ್ರಗಳು ಸೀರೆ ಮತ್ತು ಪಚೆ 
ಯನ್ನೂ ಧರಿಸಿದ್ದವು) ಗಳೊಂದಿಗೆ ಆಕರ್ಷಣೀಯವಾಗಿ ಅಭಿನಯಿಸಿದರು. ಡಾ ಚಂದ್ರ 
ಶೇಖರರು ಒಂದು ಗಳಿಗೆಯೂ ಬಿಡುವಿಲ್ಲದೆ ಹಗಲು ಠಾತ್ರಿ ತಮ್ಮ ಕಸುಬಿನಲ್ಲಿ ದುಡಿಯು 
ತ್ತಿರುವ ವೈದ್ಯರಾದರೂ, ಕನ್ನದದ ಕಾರ್ಯವನ್ನು ಅಮೆರಿಕದಲ್ಲಿ ಸಹೋದ್ಯೋಗಿಗಳೆಲ್ಲರ 
ಪೂರ್ಣ ಸಹಕಾರದೊಂದಿಗೆ ಇಷ್ಟು ವೃವಸ್ಥಿತವಾಗಿ ದಕ್ಷವಾಗಿ ನಡೆಸುತ್ತಿರುವುದು 
ಯಾರಿಗೂ ಸಂತೋಷವನ್ನುಂಟುಮಾಡುವುದಂ. 

ಈ ವರುಷವೂ ಅಮೆರಿಕ ಕನ್ನಡಿಗರು ಮೂರನೆಯ ಈಶಾನ್ಯ ಕನ್ನಡ ಸಮ್ಮೇಳನ 
ವನ್ನು ನಡೆಸುತ್ತಾರೆ. ಅದರ ವಿಚಾರವಾಗಿ ನ್ಯೂಯಾರ್ಕ್‌ ಕನ್ನಡ ಕೂಟದ ಅಧ್ಯಕ್ಷರು 
ನನಗೆ ಹೀಗೆ ಬರೆದರು. ಸಮ್ಮೇಳನದ ಚರ್ಚಾ ವಿಷಯ “ (1) ಅಮೆರಿಕದಲ್ಲಿ ಬೆಳೆದ 
ನಮ್ಮ ಮಕ್ಕಳಿಗೆ ಕನ್ನಡ ಬೇಕೆ ? (2) ನಮ್ಮ ಮಕ್ಕಳ ಮೇಲೆ ಅಮೆರಿಕಾ ಸಂಸ್ಕ್ರತಿಯ 
ಪ್ರಭಾವ, (3) ಈ ದೇಶದಲ್ಲಿ ನಮ್ಮ ಸಂಸ್ಕೃತಿಯ ಬಿಚಿತ್ಯ-ಇದಕ್ಕೆ ಬೇಕಾದ 
ಉತ್ತರಗಳನ್ನು ನೀವು ನನ್ನ ಮೇಲೆ ಪ್ರೀತಿಯಿಟ್ಟು, ಕೆನಡಾದಿಂದ ಬರೆದು ಕಳುಹಿಸಿದ 
ಲೇಖನದಲ್ಲಿ ಕುಣಿಸಿದ್ದೀರಿ. ಜೊತೆಗೆ ಅದೂ ಇದೂ ಕುರುಕಿ, ತಿಳಿದವರನ್ನು ವೇದಿಕೆಗೆ 
ಕರೆದು ಒಂದು ಸೆವಿ:ನಾರ್‌ ನಡೆಸಿಬಿಡುವ ಧೆ ರ್ಯ ಇದೆ.” [ನಾನು ಕನ್ನಡ ಕೂಟದವರ 
ಸುದ್ಧಿಸಾರಂಗಿ ಎಂಬ ಪತ್ರಿಕೆಗೆ ಮೇಲಿನ ವಿಷಯಗಳನ್ನು ಕುರಿತು ಒಂದು ಲೇಖನ 
ಬರೆದಿದ್ದೆ.] ನಾನು ಭಾರತಕ್ಕೆ ಹಿಂದಿರುಗಿದ ನಂತರವೂ ಸಹ, ಕನ್ನಡ ಕೂಟದ ಅಧ್ಯಕ್ಷರಂ 
ನನಗೆ “ನೀವು ಬಂದು ಹೋದದ್ದು ತುಂಬ ಚೆನ್ನಾಗಿತ್ತು. ಕೂಟಕ್ಕೆ ಘನತೆ ತಂದಿತು. 
ನಿಮಗೆ ನಾವೆಲ್ಲ ಎಷ್ಟು ಕೃತಜ್ಞರಾಗಿದ್ದರೂ ಸಾಲದು” ಎಂದು ಬರೆದರು. ಇದು ಹೊರ 
ದೇಶದಲ್ಲಿಯಾದರೂ ಕನ್ನಡದ ಅಭಿಮಾನ ಅವರನ್ನು ಬಿಟ್ಟಿಲ್ಲ ಎಂಬುದಕ್ಕೆ ಉದಾ 
ಹರಣೆ-ಆ ಸೋಮವಾರ ನಾವು ಐದು ಜನರೂ ನಮ್ಮ ಗಂಟು ಮೂಟೆಗಳನ್ನೆಲ್ಲ ಕಟ್ಟಿ # 
ಕೊಂಡು ನ್ಯೂಯಾರ್ಕಿನ ಉಳಿದ ಕಾರ್ಯಕ್ರಮಗಳಿಗಾಗಿ, ಈಸ್ಟ್‌ ೮೪ನೆ ಬೀದಿಗೆ ಬಂದು 
ಸೇರಿದೆವು. ನ್ಯೂಯಾರ್ಕಿನ ಅನೇಕ ಕಟ್ಟಡಗಳಲ್ಲಿ ಹತ್ತು ಇಪ್ಪತ್ತನೆ ಅಂತಸ್ತುಗಳಲ್ಲಿ 
ಮರಗಳನ್ನು ಬೆಳಸುತ್ತಾರೆ. ಅವು ಮನೆಗೆ ಹಸಿರು ಕಿರೀಟಗಳಂತೆ ತೋರುತ್ತವೆ. 
ಕಟ್ಟಡಗಳ ಒಳಭಾಗಗಳಲ್ಲಿ ಸಹ, ಅಲ್ಲಲ್ಲಿ ದೊರಕುವ ಸ್ಫಳಗಳಲ್ಲಿ ವೃಕ್ಷಗಳನ್ನು ಬೆಳೆಸಿ 


ಸ ಮತ್ತೆ ನ್ಯೂಯಾರ್ಕ್‌ | ೨೫೫ 


ಸಿಮೆಂಟು ಕಲ್ಲು ಕಬ್ಬಿಣದ ಏಕತೆಯನ್ನು ನಿವಾರಿಸಿ ವೈವಿಧ್ಯವನ್ನು ಕಲ್ಪಿಸಿರುತ್ತಾರೆ. 
ನಮ್ಮ ಕಿಟಕಿಯೆದುರಿಗೆ ಮರ ! 

ಸೂಸನ್ನ ತುಂಬಾ ದಕ್ಷಳಾದ ವಂಹಿಳೆ. ಒಳೆ ಗ ಉಪಾಧ್ಯಾಯಿನಿ, ವಿದ್ಯಾರ್ಥಿ 
ಗಳೆಲ್ಲ ಅವಳನ್ನು ಬಹಳ ಪ್ರೀತಿಸುತ್ತಾರೆ. ಅವಳಿಗೆ ಅನೇಕ ವಿಷಯಗಳಲ್ಲಿ ಕುತೂ 
ಹಲ. ಭಾರತಕ್ಕೆ ಎರಡು ಮೂರು ಸಲ ಭೇಟಿಕೊಟ್ಟು ಅನೇಕ ಸೆಂಗತಿಗಳನ್ನು 
ತಿಳಿದುಕೊಂಡಿದ್ದಾಳೆ... ಭಾರತದ ಅನೇಕ ಕಲಾಕೃತಿಗಳನ್ನು ಶೇಖರಿಸಿದ್ದಾಳೆ. 
ಭಾರತದಿಂದ ಅವಳು ಒಂದು ಸುಂದರ ದಂತದ ಲಕ್ಷಿ್ಮಿವಿಗ್ರಹವನ್ನು ಮೂರು ಸಾವಿರ 
ರೂಪಾಯಿ ಕೊಟ್ಟು ತೆಗೆದುಕೊಂಡು ಹೋಗಿದ್ದಾಳೆ. ಇದು ಅವಳ ಭಾರತ ನಿಷ್ಠೆ 
ಯನ್ನು ತೋರಿಸುತ್ತದೆ. ಅವಳಿಗೆ ಭಾರತದ ಎಲ್ಲ ವಿಷಯದಲ್ಲಿಯೂ ಕುತೂಹಲ. 
ಭಾರತೀಯ ಸಂಗೀತ, ಜಾನಪದ ರಿಕಾರ್ಡುಗಳನ್ನೂ ಕೇಳುತ್ತಾಳೆ. ಅವಳು ಪಿಟೀಲಿನ 
ಅಭ್ಯಾಸವನ್ನೂ ವರಾಡುತ್ತಿದ್ದಾಳೆ. ಒಂದು ಗಂಟೆ ಎರಡಂ ಗಂಟೆ ಕಾಲ, ನಿಂತಂಕೊಂಡು 
ತಿರುಗಾಡುತ್ತ ಪಿಟೀಲನ್ನು ಅಭ್ಯಾಸವಕಾಡುತ್ತಾಳೆ. (ಪಾಶ್ಮಿವಕಾತ್ಯರೆಲ್ಲ ನಿಂತುಕೊಂಡೇ 
ಪಿಟೀಲು ಅಭ್ಯಾಸ ವಕಾಡಂತ್ತಾರೆ. ಯೆಹೂದಿಮೆನಂಹಿನ್‌ ಸಹ ಹಾಗೆಯೇ ಮಾಡುತ್ತಿ 
ದ್ದರು. ಅವರು ಪಾಲ್‌ಘಾಟ್‌ಮಣಿ ಅಯ್ಯರ್‌ರಂತಹ ಮೃದಂಗ ವಿದ್ವಾನ್‌ ಜಗತ್ತಿ 
ನಲ್ಲಿಯೇ ಬೇರೊಬ್ಬರು ಇಲ್ಲ ಎಂದಿದ್ದರು.) ಅವಳ ಮಗಳಿಗಾಗಿ ಪಿಯಾನೋ ತಂದಿ 
ದ್ದಾಳೆ. ತಾನೂ ಪಿಯಾನೋವನ್ನು ಸಹ ಅಭ್ಯಾಸಮಾಡುತ್ತಿದ್ದಾಳೆ. ಅವಳು ತುಂಬ 
ಕಷ್ಟಪಟ್ಟು, ವಂನೆಯನ್ನು ನವಃಗಾಗಿ ಸಜ್ಜು ಗೊಳಿಸಿದ್ದಳು. ಅವಳ ಮನೆಯ ದೊಡ್ಡ 
ಕೊಠಡಿಯಲ್ಲಿ ನಮಗೆ ಮಲಗಲಂ ಸ್ಥಳ. ಅವಳೂ ಅವಳ ಮಗಳೂ (ಮಿಮ್ಮಿ) ಬೇರೆ 
ಬೇರೆ ಸಣ್ಣ ಸಣ್ಣ ಕೊಠಡಿಗಳನ್ನು ಆಕೃವಿಂಸಿದ್ದರಂ, ಮನೆಯನ್ನೆಲ್ಲ ಸ್ವಚ್ಛವಾಗಿ ಕನ್ನಡಿ 
ಯಂತೆ ವಾಾಡಿಟ್ಟಿದ್ದಳಂ. ಆಡಿಗೆ ಮನೆಯಲ್ಲಿ ಪಾತ್ರೆಗಳು ಸೂರ್ಯನ ಮರಿಗಳಂತೆ ಬೆಳಗು 
ತ್ತಿದ್ದವು. ತರಕಾರಿ ಹಣ್ಣು ಹಣ್ಣಿನರಸ ಅಕ್ಕಿ ಗೋಧಿಹಿಟ್ಟು ಎಲ್ಲ ರಾಸಿ ಹಾಕಿದ್ದಳು. 
ಉತ್ಕೃಷ್ಟವಾದ ತುಪ್ಪವನ್ನೂ ತಂದು ಇಟ್ಟಿದ್ದಳಂ. ನಮ್ಮ ಸೌಕರ್ಯಕ್ಕಾಗಿಯೇ ಸಿದ್ಧವಾ 
ಗಿತ್ತೋ ಎಂಬಂತೆ ಎದುರಿಗೇ ಒಂದು--ಎಲ್ಲ ಪದಾರ್ಥಗಳನ್ನೂ ವಾಕಾರುವ--ಅಂಗಡಿ, 
ನನ್ನ ಹೆಂಡತಿ ಮಗಳು ಸಹ ಅಡಿಗೆಮನೆ ಸೇರಿಕೊಂಡರು. ಸೂಸನ್ನ, ಅವಳ ಮಗಳಂ, 
ಊಟಕ್ಕೆ ನಮ್ಮ ಜೊತೆ ಸೇರಿದರು. 

ನ್ಯೂಯಾರ್ಕಿನಲ್ಲಿ-ಇತರ ಅಮೆರಿಕದ (ವಿಶ್ವವಿದ್ಯಾನಿಲಯಗಳ) ಕಾಲೇಜುಗಳಲ್ಲಿ 
ಸಹ-ಭಾಷಣಗಳಿಗೆ ದೊಡ್ಡ ಶ್ರೋತೃಗಳ ಸಮೂಹ ಸೇರುತ್ತದೆಂದಂ ಭಾವಿಸಬಾರದು, 
ವಿಷಯಂದಲ್ಲಿ ಶ ್ರೈದ್ಧೆ ಇರಂವವರು ವಕಾತ್ರ ಬರುತ್ತಾರೆ. ವಿಶ ವಿದ್ಯಾಲಯಗಳ ಭಾಷಣ 
ಗಳೆಲ್ಲ ಸಾಮಾನ್ಯವಾಗಿ ತರಗತಿಗಳಿಗೂಗಿಯೇ ನಡೆಯುತ್ತವೆ. ಭರತ ಇತಿಹಾಸ, ಭಾರತ 
ಸಂಸ್ಕೃತಿ, ಗಾಂಧೀಜಿ, ಭುರತದನ್ಲಿ ಸುಮಾಸಿಃ ಜೀವನ, ಭುತತನ ಪ್ರ್ರಕಿನ ನಿ) ತಿ ಕ 


೨೫೬ ಅಮೆರಿಕದಲ್ಲಿ ಗೊರೊರು 


ಸಾಹಿತ್ಯ, ಹರಿಜನರ ಸಮಸ್ಯೆ, ಹಳ್ಳಿಗರ ನಿರುದ್ಯೋಗ, ಈಗ ಅಹಿಂಸೆಯ ಸೊಕ್ತತೆ, 
ಗಾಂಧೀಜಿ ನಡೆಸಿದ ಚಳಂವಳಿಗಳ ಸ್ವರೂಪ, ಜಾನಪದಕ್ಕೆ ಸಂಬಂಧಿಸಿದ ವಿಷಯಗಳು, 
ಈ ವಿಷಯಗಳ ಮೇಲೆ ನಾನು ವಠಾತನಾಡಿದೆ. ಸುಮಾರು ಮೂವತ್ತು ವಿದ್ಯಾರ್ಥಿ 
ಗಳು ವಕಾತ್ರ ಒಂದು ತರಗತಿಯಲ್ಲಿರುತ್ತಿದ್ದರಂ, ತರಗತಿಗಳು (ಗಾಳಿ ಬೆಳಕುಗಳೊಡನೆ) 
ವಿಶಾಲವಾಗಿ ಪ್ರತಿಯೊಬ ಸ ವಿದ್ಯಾರ್ಥಿ ವಿದ್ಯಾರ್ಥಿನಿಗೂ ಬೇರೆ ಬೇರೆ ಆಸನ ಮೇಜ. 
ನಾನು ಮಾತನಾಡಿದ ತರಗತಿಗಳಲ್ಲಿ ಯಾವುದರಲ್ಲಿಯೂ ಮೂವತ್ತು ಜನ ವಿದ್ಯಾರ್ಥಿ 
ಗಳಿಗಿಂತ ಹೆಚ್ಚಾಗಿ ಇರುತ್ತಿರಲಿಲ್ಲ. ತರೆಗತಿಯ ಪ್ರೊಫೆಸರ್‌ ಅಲ್ಲದೆ, ಹತ್ತು ಜನಕ್ಕೆ 
ಮೇಲ್ಪಟ್ಟ ಶ್ರೋತ್ರಗಳೂ ಇರಲಿಲ್ಲ. ಕೆಲವು ಕಡೆ ಕಾಲೇಜು ಪ್ರಿನ್ಸಿಪಾಲರಿಗೆ, 
ಪ್ರೆಸಿಡೆಂಟ್‌ ಎಂದೂ ಹೆಸರ. ಒಂದೋ ಎರಡೋ ಸಭೆಗಳಿಗೆ ಅವರು ಬಂದಿದ್ದರು. 
ಉಪನ್ಮೂಸ, ಮೊದಲೇ ತೀವರ್ನಾನ ವರಾಡಿದ್ದುದಾದರೆ-ನಿಗದಿ ಮಾಡಿರುವ ರೀತಿಯ 
ಸಂಭಾವನೆ 56೩೬6೫ 856 ಕೊಡಲ್ಪಡುತ್ತದೆ. ಇಲ್ಲದಿದ್ದರೆ ವಿದ್ಯಾರ್ಥಿಗಳೂ ಶ್ರೋತೃ 
ಗಳೂ ಮೇಜಿನ ಮೇಲಿಟ್ಟಿರುವ ಕಾಗದದ ಪೆಟ್ಟಿಗೆಯಲ್ಲಿ ತಲಾ ಒಂದು ಡಾಲರು ಹಾಕು 
ತ್ತಾರೆ. ತರಗತಿಯ ಕೊಠಡಿಯ ಕರಿಹಲಗೆ ಮೇಲೆ ಉಪನ್ಯಾಸಕರ ಹೆಸರು, ಭಾಷಣದ 
ವಿಷಯ ಇವನ್ನು ದಪ್ಪಕ್ಷರದಲ್ಲಿ ಸೀಮೆಸುಣ್ಣದಲ್ಲಿ ಬರೆದಿರಂತ್ತಾರೆ. ಕಾಲೇಜಿನ 
ಮುಂದೆಯೂ ಇಂಥದೇ ಒಂದು, ಬರೆದ ಕರಿಹಲಗೆ ಇರುತ್ತದೆ (ಇಲ್ಲಿಯಂತೆ) 
ಪ್ರೊಫೆಸರ್‌ರು ಭಾಷಣಕಾರರ ಪರಿಚಯ ಮಾಡುತ್ತಾರೆ. ನಾನು ಪ್ರತಿ ಉಪನ್ಯಾಸ 
ದಲ್ಲಿಯೂ ಅಮೆರಿಕದ ಮಹತ್ವ, ಅಮೆರಿಕ ಭಾರತ ಸ್ನೇಹ, ಭಾರತದ ಪ್ರಾಚೀನತೆ, 
ಅದರ ಘನತೆ, ಅದರ ಸಂಸ್ಕೃತಿ, ಗಾಂಧೀಜಿ ಅಹಿಂಸೆಯಿಂದ ಸ್ವರಾಜ್ಯವನ್ನು ಸಂಪಾದಿಸಿ 
ದಂದ್ಯುಇವುಗಳನ್ನೆಲ್ಲ ಹೇಳಿ, ಕೊನೆಗೆ ಉಪನ್ಮಾಸದ ವಿಷಯವನ್ನು ಹದಿನೈದು ಇಪ್ಪತ್ತು 
ನಿವಿಂಷಗಳಲ್ಲಿ ಮುಗಿಸುತ್ತಿದ್ದೆ. 

ನನ್ನನ್ನು ಅಮೆರಿಕದಲ್ಲಿ ಬಚಾಯಿಸಿದುದು. ವೇದಗಳ ಅನೇಕ ಭಾಗಗಳ ಪಠಣ, 
ಉಪನಿಷತ್ತುಗಳ ವಿವರಣೆ. ಸಂಸ್ಕೃತ ಕವಿತೆಗಳ ನಾನಾ ಬಗೆಯ ಛಂದಸ್ಸು; ಸಂಸ್ಕೃತ 
ಹಾಸ್ಯ ಶ್ಲೋಕಗಳು, ವೇದಗಳ ಉದಾತ್ತ ಅನುದಾತ್ತ ರಂಜನೀಯ ಸ್ವರ ಸಂಕಲನ, 
ಚತುರ್ವೇದಗಳ ಪ್ರಾರಂಭ-ಆಗ್ನಿಮೀಡೆ ಪುರೋಹಿತಂ, ಇಷೇತ್ವೂರ್ಜೇತ್ವಾ, ಅಗ್ಗ 
ಆಯಾಹಿವೀತಯೆ, ತಂನೋದೇವೀರಭೀಷ್ಟಯಃ-ತೈತ್ತಿರೀಯೋಪನಿಷತ್ತಿನ "ವೇದ 
ಮನೂಚ್ಯಾಚಾರ್ಕೋ ಅಂತೆವಾಸಿನಮನುಶಾಸ್ತಿ ; ಸಂಗಚ್ಛಧ್ವಂ ಸಂವಿದಧ್ವಂ, ಉದಕ 
ಶಾಂತಿಮಂತ್ರಭಾಗ ನೀರಿನ ಸ್ತಿತಿ (ಆಪೋವಾ ಇದಗ್‌ಂ ಸರ್ವಂ 
ದಲ್ಲಿ ನೀರು ಇತ್ತು ಎಂಬ ಬೈಬಲ್‌ ವಾಕ್ಯ ಅವರಿಗೆ ಜ್ಞಾಪಕ ತರುತ್ತಿತ್ತು. ವೇದದಲ್ಲಿನ 
ವಾಕ್‌ಸ್ತುತಿ (ದೇವೀಂ ವಾಚಮಜನಯಂತ ದೇವಾಃ) ವೇದಾಂತ ದೇಶಿಕರ ದಂಡಕದ 
ಪದವಿನ್ಯಾಸ, ಸಂಸ್ಕೃತ ಸಾಹಿತ್ಯದ ಹಾಸ್ಯ ಸ್ವಾರಸ್ಯ, ಯಮಕಶ್ಲೇಷಾರ್ಥ ಶ್ಲೋಕಗಳು, 
ಭದ್ರಂಕರ್ಣೇಭೀಃ; ಪಶ್ಯೇಮ ಶರದಶ್ಶತಂ ಶತವಣನಂಭವತಿ-ಕೊನೆಗೆ ಗದಾಯುದ್ಧದ 


ಮತ್ತೆ ನ್ಯೂಯಾರ್ಕ್‌ ೨೫೭ 


ಭೀಮ ದುರ್ಕೋಧನರೆ ಸಂವಾದ, ""ರಸೆಯಿಂಂ ಕಾಲಾಗ್ನಿರುದ್ರಂ ಪೊರಮಡುವವೊಲಂತಾ 
ಸರೋಮಧ್ಯದಿಂ'', ಭಾಷಣದ ನಂತರ ಪ್ರಶ್ನೆಗಳನ್ನು ಕೇಳುವಂತೆ ವಿದ್ಯಾರ್ಥಿಗಳಿಗೆ ಹೇಳು 
ತ್ತಿದ್ದೆ. ಅದು ಸುಮಾರು ಅರ್ಧಗಂಟೆ ಅಥವಾ ನಲವತ್ತು ನಿಮಿಷ. ನನಗೆ ಅದೇ ಉಪ 
ನ್ಯಾಸದ ಅತ್ಮಂತ ಸ್ವಾರಸ್ಕಭಾಗವಾಗಿ ತೋರುತ್ತಿದ್ದಿತು. ಪ್ರೊಫೆಸರು, ನನ್ನ ಪರಿಚಯ 
ವರಾಡಿಕೊಡ:ವುದಕ್ಕೆ ಐದು ನಿಮಿಷಗಳಿಗಿಂತ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ. ನನಗೆ 


ಬಂದ ಅನುಭವದಲ್ಲಿ, ಭಾರತದ ಇತಿಹಾಸ ಮತ್ತು ಭಾರತ ಸಂಸ್ಕೃತಿಗಳ ತರಗತಿಗಳಲ್ಲಿ, 
ಆರ್‌. ಕೆ. ನಾರಾಯಣರ ರಾಮಾಯಣವನ್ನು ಓದಿದ ವಿದ್ಯಾರ್ಥಿಗಳಿದ್ದರು. ಕೆಲವು : 


ಕಾಲ, ಅವರ ತರಗತಿಗೆ, ಕರ್ನಾಟಕಕ್ಕೆ ಹೋಗಿ ಬಂದಿದ್ದ ಒಬ್ಬ ಭಾಷಾ 
ಶಾಸ್ತ್ರ ಉಪಾಧ್ಯಾಯರು ಪಾಠ ಹೇಳುತ್ತಿದ್ದರಂತೆ. ಅವರಿಂದ ವಿದ್ಯಾರ್ಥಿಗಳಿಗೆ 
ಹಾಃಮಾ॥ ನಾಯಕ, ಬಿಳಿಗಿರಿ ಇವರ ಹೆಸರು ಗೊತ್ತಾಗಿತ್ತು. ಡಾ| ಶ್ರೀಮತಿ ಸೂಸನ್ನ 
ಹೆಂಚೆಟರು, ಕರ್ಣಾಟಕ ಜನಪದ, ಗ್ರಾಮ ಜೀವನದ ವಿಷಯದಲ್ಲಿ ಡಾಕ್ಟರೇಟ್‌ 
ಪಡೆದಿರುವುದರಿಂದಲೂ ಮೆ ಸೂರಿನಲ್ಲಿ ಸಹ ಇದ್ದಿ ರುವುದರಿಂದಲೂ ಅವಳ ತರಗತಿಯ 
ಅಮೆರಿಕನ್‌ ವಿದ್ಯಾರ್ಥಿಗಳಿಗೆ ಮೈಸೂರು ಕನ್ನಡ ಅಧ್ಯಯನಸಂಸ್ಥೆ, ಜಾನಪದ ಪ್ರದರ್ಶ 
ನಾಲಯ ಮತ್ತು ಡಾ ದೇ ಜವರೇಗೌಡ, ಪು.ತಿ.ನ. ಅಡಿಗ, ಡೂಃ ಗೋಕಾಕ್‌ 
ಇವರ ಹೆಸರೂ ಸಹ ಗೊತ್ತಾಗಿದೆ. ಡಾ| ಹೆಂಚೆಟರು, ನನ್ನ “ಹಳ್ಳಿಯ ಹಾಡುಗಳ'' 
ಕೆಲವು ತ್ರಿಪದಿಗಳನ್ನು ಶ್ರೀ ಕೆ. ಎಸ್‌. ನಾರಾಯಣ ಸ್ವಾಮಿಗಳಿಂದ ಇಂಗ್ಲಿಷಿಗೆ, 
ತರ್ಜುಮೆ ಮಾಡಿಸಿಟ್ಟುಕೊಂಡಿದ್ದು ತಮ್ಮ ತರಗತಿಯಲ್ಲಿ ಹೇಳಿದ್ದಾರೆ. ಡಾ॥ ಶಿವರಾಮ 
ಕಾರಂತರ ಯಕ್ಷಗಾನದ ಹೊಸ ಬಗೆಯ ಪ್ರಯೋಗಗಳ ವಿಷಯವೂ ತಿಳಿದಿದೆ. 
ಇವುಗಳನ್ನೆಲ್ಲಾ ಕುರಿತು ವಿದ್ಯಾರ್ಥಿಗಳು ನನ್ನನ್ನು ಪ್ರಶ್ನಿಸಿದರು. ಒಬ್ಬ ವಿದ್ಯಾರ್ಥಿ 
ರಾವಕಾನಂಜಂರ ಹೆನೆರನ್ನೂ ಹೇಳಿದ. 


ಅಮೆರಿಕದಲ್ಲಿ ವಿದ್ಯಾರ್ಥಿಗಳು ಉಪಾಧ್ಯಾಯರಿಂದ ಕಲಿಯುವುದಕ್ಕಿಂತ ಹೆಚ್ಚಾಗಿ 
ಪುಸ್ತಕ ಭಂಡಾರದಲ್ಲಿ (ಲೈಬ್ರೇರಿಯಲ್ಲಿ) ಕಲಿಯುತ್ತಾರೆ. ತಮ್ಮ ಬಹುಪಾಲು ಕಾಲ 
ವನ್ನು-ತರಗತಿಯಲ್ಲಿ ಕಳೆಯುವುದಕ್ಕಿಂತ ಹೆಚ್ಚಾಗಿ ಅವರು ಗ್ರಂಥಾಲಯದಲ್ಲಿ ಕಳೆಯು 
ತ್ತಾರೆ. ಅವರ ಸವಂಗ್ರ ತಿಳುವಳಿಕೆ, ತರಗತಿಯಲ್ಲಿ ಕಲಿತುದಕ್ಕಿಂತ ಹೆಚ್ಚು ಪೂರ್ಣಪೂ 
ವಿಶಾಲವೂ ಆಗಿರುತ್ತದೆ. ಅವರು ತುಂಬ ಬುದ್ಧಿವಂತಿಕೆಯ ಪ್ರಶ್ನೆಗಳನ್ನೇ ಹಾಕು 
ತ್ತಿದ್ದರು. ಒಂದು ಸಭೆಯಲ್ಲಿ ಒಬ್ಬ ವಿದ್ಯಾರ್ಥಿನಿ “ಭಾರತದಲ್ಲಿ ಈಗ ಹರಿಜನರಿಗೆ 
ತೊಂದರೆ ಕಡಿಮೆಯಾಗಿದೆಯೆ ?'' ಎಂದು ಕೇಳಿದಳು. ನಾನು ಹರಿಜನ ಚಳಂವಳಿ, 
ಗಾಂಧೀಜಿಯ ಪಾತ್ರಗಳನ್ನು ಸಂಕ್ಷೇಪವಾಗಿ ವಿವರಿಸಿ "'ಕಾನೂನಿನಲ್ಲಿ ಪೂರ್ಣವಾಗಿ 
ಅಸ್ಪೃಶ್ಯತೆ ತೊಲಗಿದೆ. ಅದರೆ ಇದು ಹಳೆಯ ಬೇರೂರಿರುವ ರೋಗ, ಮುಖ್ಯವಾಗಿ 
ಆಚರಣೆಯಲ್ಲಿ ಬದಲಾವಣೆಯಾಗಬೇಕು. ಅಸ್ಸ ಶ್ಯತೆ ತಪ್ಪು ಎಂಬುದು ಎಲ್ಲರಿಗೂ 

17 


೨೫೮ ಅಮೆರಿಕದಲ್ಲಿ ಗೊರೊರು 


ಮನದಟ್ಟಾಗಿದೆ, ಸರ್ಕಾರಗಳೂ ಪ್ರಜೆಗಳೂ ಇದನ್ನು ತೊಡೆದು ಹಾಕಲು ಸರ್ವ 
ಪ್ರಯತ್ನವನ್ನೂ ಮಾಡುತ್ತಿದ್ದಾರೆ” ಎಂದೆ. ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ 
ಭಾರತದ ಪರಿಸ್ಥಿತಿ, ರಾಜಕೀಯ ತಕ್ಕಮಟ್ಟಿಗೆ ಗೊತ್ತಿದೆ. (ಇದಂ ಸಾಮಾನ್ಯ 
ಅಮೆರಿಕನ್‌ರಿಗೆ ಅನ ಶೈ ಯಿಸಂವ ಮಾತಲ್ಲ) ಸಾಧಾರಣವಾಗಿ ಅಮೆರಿಕದವರು ಕೇಳಿರುವ 
ಭಾರತೀಯರ ಹೆಸರೊಂದಿಗೆ ಗಾಂಧೀಜಿ, ನೆಹರು, ರವೀಂದ್ರನಾಥೆಠಾಕೂರ್‌, ಇಂದಿರಾ 
ಗಾಂಧೀ-ಕೆಲವು ಕಡೆ ವಿವೇಕಾನಂದರ, ರಾಜಗೋಪಾಲಾಚಾರಿ ಮತ್ತಾ ವಿಶ್ವೇಶ್ವರಯ್ಯ 
ನವರು. ಒಬ್ಬ ವಿದ್ಯಾರ್ಥಿ ""ಗ್ರಾಮಾಂತರಗಳಲ್ಲಿ ನಿರುದ್ಮೋಗ ನಿವಾರಣೆ, ರಸ್ತೆ, 
ಸಾರಿಗೆ ಸೌಕರ್ಯ, ಕಂಡಿಯುವ ನೀರು ಇವುಗಳ ಪರಿಸ್ಥಿತಿಯು ಉತ್ತಮಗೊಂಡಿದೆಯೇ', 
ಎಂದು ಕೇಳಿದ್ದ ಅವನ ಪ್ರಶ್ನೆ ನನಗೆ ನಿಜವಾಗಿ ವಾರ್ಮಿಕವಾಗಿ ತೋರಿತು, 
ಭಾರತದ ರಾಜಕೀಯಕ್ಕಿಂತ ಅವನಿಗೆ ಇದು ಪ್ರಾಮುಖ್ಯವಾಗಿತ್ತು. ನಾನು 
"`ನೀನು ಭಾರತಕ್ಕೆ ಹೋಗಿದ್ದೀಯಾ ?'' ಎಂದು ಕೇಳಿದೆ. ಅವನು “ಇಲ್ಲ ಆದರೆ 
ನಮ್ಮ ತಂದೆ ಪ್ರತಿವರುಷವೂ ಬಿಸಿನೆಸ್‌ಗಾಗಿ ಹೋಗಿ ಬರುತ್ತಿದ್ದಾರೆ. ಭಾರತದ 
ವಿಷಯವೆಲ್ಲ ನವಂಗೆ ಗೊತ್ತು. ಬೆಂಗಳೂರು ಸುಂದರವಾದ ನಗರವೆಂದೂ ಆದರೆ 
ಅಲ್ಲಿಯ ಸಾರಿಗೆ ವ್ಯವಸ್ಥೆ ಬಹಳ ಅಸಮರ್ಪಕವಾಗಿದೆಯೆಂದೂ ಹೇಳುತ್ತಾರೆ" ಎಂದ. 
ನಾನು “ಬೆಂಗಳೂರು ಬಹಳ ಬೇಗ ಬೇಗ ಬೆಳೆಯುತ್ತಿರುವ ನಗರ. ನಗರದ ಬೆಳವಣಿ 
ಗೆಯ ವೇಗದಲ್ಲಿ ಸೌಕರ್ಯಗಳು ಓಡಲಾರವು. ನಗರದ ಗತಿ-ಜನ ಬುದ್ಧಿ ವಂತರಾದುದ 
ರಿಂದ ಹೇಗೋ ಸರಿಹೋಗುತ್ತೆ. ಆದರೆ ಗ್ರಾಮಾಂತರಗಳು ಹಿಂದುಳಿದಿರಂವುದರಿಂದ 
ಅವುಗಳ ಅಭಿವ ದಿಗೆ ಗಮನ ಕೊಡಬೇಕು. ಬಸ್‌ ಗಾಡಿಗಳ ಸಂಖ್ಯೆ ಸಾಲದು. 
ಸಾಲದುದಕ್ಕೆ ಪೆಟ್ರೋಲ್‌ ಅಭಾವ” ಎಂದೆ. ಒಬ್ಬ ವಿದ್ಯಾರ್ಥಿ "ಪೆಟ್ರೋಲ್‌ 
ಅಭಾವವಾದರೆ ಪ್ರಾಣಿಗಳ ಸಾರಿಗೆ ಏರ್ಪಡಿಸಬಹುದಲ್ಲ. ಕುದಂರೆ ಎತ್ತು ಇವುಗಳು, 
ಗಾಡಿ ಸಾರೋಟು ಇಷನ್ನೆಲ್ಲ ಏಕೆ ಬಳಸಬಾರದು ? ಇದರಿಂದ ನಿರುದ್ಯೋಗ ಸಮಸ್ಯೆ 
ಪರಿಹಾರವಾಗುವುದಿಲ್ಲವೆ ? ವಿಕೇಂದ್ರಿಕರಣದಿಂದಾಗಿ ಹಳ್ಳಿ ಹಳ್ಳಿಯಲ್ಲಿಯೂ ಜನರಿಗೆ 
ಉದ್ಯೋಗ ದೊರೆಯುವುದಲ್ಲ. ಗಾಂಧೀ, ಎಲ್ಲರೂ ಖಾದಿ ಧರಿಸಿದರೆ ಎಲ್ಲರಿಗೂ 
ಉದ್ಯೋಗ ಎಂದರೆಲ್ಲ. ಭಾರತದಲ್ಲಿ ಸಹ ಬಟ್ಟೆ ಯಂತ್ರಗಳು ದಿನ ದಿನಕ್ಕೂ ಹೆಚ್ಚು 
ತ್ತಿವೆ ಎಂದು ಕೇಳಿದೆ?” ಎಂದನು, ನನಗೆ ತೋರಿದ ಪ್ರತ್ಯುತ್ತರ ನಾನು ಕೊಟ್ಟಿ, 
ಒಬ್ಬ ವಿದ್ಯಾರ್ಥಿ "ಭಾರತದಲ್ಲಿ ಆರುನೂರು ಮಿಲಿಯ (ದಶಲಕ್ಷ) ಜನಸಂಖ್ಯೆ ಇದೆ 
ಯೆಂದು ಕೇಳಿದೆ. ಹಳ್ಳಿಗಳೇ ಹೆಚ್ಚು ಎಂದು ಕೇಳಿದೆ. ಅಷ್ಟು ಜನಸಂಖ್ಯೆಗೆ 
ಎಷ್ಟೊಂದು ಸೌಕರ್ಯಗಳು ಬೇಕು ? ಎಷ್ಟೊಂದು ಸಾಮಾನುಗಳು ಬೇಕು. ಇವುಗಳ 
ನೈಲ್ಲ ಹಳ್ಳಿಗರ ಅಲ್ಲಲ್ಲಿಯ ಕಚ್ಚಾವಕಾಲುಗಳಿಂದ ತಯಾರಿಸಿದರೆ ಉದ್ಯೋಗಕ್ಕೇನಂ 
ಕಡಿಮೆ'' ಈ ಪ್ರಶ್ನೆಗಳನ್ನು ಕೇಳುತ್ತಿದ್ದವರು ಅಮೆರಿಕನ್‌ ಶ್ರೋತೃಗಳು. ಸಾಮಾನ್ಯ 
ಅಮೆರಿಕನ್‌ರಿಗೆ ಭಾರತದ ವಿಷಯದಲ್ಲಿ ಅಷ್ಟು ತಿಳುವಳಿಕೆಯಾಗಲೀ ಆಸಕ್ತಿಯಾಗಲೀ 


ಇಲ್ಲ. ಇರುವವರು ಸಮಸ್ಯೆಗಳನ್ನು ಎಷ್ಟು ಚೆನ್ನುಗಿ ಅರ್ಥಮಾಡಿಕೊಂಡಿದ್ದಾ 
ರೆಂಬುದಂ ನನಗೆ ಆಶ್ಚರ್ಯವೇ ಆಯಿತು. 

ಒಂದು ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ, ಭಾರತದಲ್ಲಿ ದೇಶೀಯ ಸಾಹಿತ್ಯ 
ವನ್ನು ಕುರಿತಂ ಸ್ವಲ್ಪ ವಿವರಿಸಿ” ಎಂದನು. ನಾನು ಜವಾಬು ಕೊಡುವುದಕ್ಕೆ 
ಮುಂಚೆಯೇ ಮತ್ತೊಬ್ಬ ವಿದ್ಯಾರ್ಥಿ “ಪೂರ್ಣವಾದ ದೇಶಿಯ ಸಾಹಿತ್ಯದ'' (Pure 
Indian literature) ವಿಷಯ ಹೇಳಿ. ಕಳೆದ ಇನ್ನೂರು ವರ್ಷಗಳ ಸಾಹಿತ್ಯವಲ್ಲ 
ನಾನು ಕೇಳುವುದು. ಕಳೆದ ಇನ್ನೂರು ವರ್ಷಗಳ ಭಾರತೀಯ ಸಾಹಿತ್ಯಗಳೆಲ್ಲ 
ಇಂಗ್ಲೀಷಿನಿಂದ ಪ್ರಭಾವಿತವಾದವು. ನಿಮ್ಮ ವಿಶ ವಿದ್ಯಾಲಯಗಳಲ್ಲಿ ಉಪಾಧ್ಯಾಯ 
ರಾಗಿರುವವರು, ಲೇಖಕರಂ, ವಿಮರ್ಶಕರು, ನಾಟಕಕಾರರು ಎಲ್ಲರೂ ಪಾಶ್ಚಾ ತ್ಯ 
ಪ್ರಭಾವ ಭೂಯಿಷ್ಮರಂ. ಅವರ ಕೃತಿಗಳನ್ನು ಓದಿದರೆ ನಮಗೆ ನಿಜವಾದ ಭಾರತದ 
ಸಾಹಿತ್ಯ ಸ್ವರೂಪ ಗೊತ್ತಾಗುವುದಿಲ್ಲ.” ಎಂದ. ನಾನಂ ರಾಮಾಯಣ, ಭಾರತ 
ಉಪನಿಷತ್‌ ಕಾಳಿದಾಸರ ವಿಷಯಗಳನ್ನೆಲ್ಲ ಹೇಳಿದೆ. ಪ್ರಶ್ನೋತ್ತರಗಳ ಕಾಲದಲ್ಲಿ 
ಒಬ್ಬ ಪ್ರ್ರೊಫೆಸರ್‌ರು ""ಎಮರ್‌ಸನ್‌ ವಾಲ್ಟ್‌ ವಿಟಮಿನ್‌ ಇವರೆಲ್ಲ ಉಪನಿಷತ್ತುಗಳಿಂದ 
ಪ್ರಭಾವಿತರಾದರು. ಔರಂಗ್‌ಜೇಬನ ತಮ್ಮ ದಾರಾಶಕು, ಉಪನಿಷತ್ತನ್ನು ಪರ್ಶಿಯನ್‌ಗೆ 
ಆನುವಾದಿಸಿದ. ಆನಂತರ ಒಬ )) ವಿದ್ವಾಂಸ, ಲ್ಯಾಟಿನಿಗೆ ಅನುವಾದಿಸಿದ. (ಯುರೋಪಿನ 
ಎದಾ ಎಂಸರೆಲ್ಲ ಕಲಿಯಉತ್ತಿದ್ದ ಭಾಷೆ ಲ್ಯಾಟಿನ್‌) ಅದನ್ನು ಓದಿದ ಜರ್ವುನ್‌ದಾರ್ಶನಿಕ 
ಶೋಷನಾರ್‌ “ವನವನ ಆತ್ಮಾನ್ವೀಷಣೆಯಲ್ಲಿ ಇದು ಆತ್ಕುಚ್ಛಸಾಧಿನೆ ಎಂದ” 
ಎಂದನು. ಆಗ ಮತ್ತೊಬ್ಬ ವಿದ್ಯಾರ್ಥಿ, ಶಾಶುಂತಳವನ್ನು ಕಂರಿತ ಗಯಟೆ ಕವಿಯ 
ಪ್ರಶಂಸೆಯನ್ನು ಹೇಳಿದನು. "“॥n case you desire to rejoice” ಎಂಬ ಕವನ. 
ಆಗ ಹಿಂದಲ ಡೆಸ್ಕಿನಿಂದ ಮತ್ತೊಬ್ಬ ಪ್ರೊಫೆಸರ್‌, ''ಕಾಳಿದಾಸನ ಶಾಕುಂತಲವನಲ್ನ 
ಕುರಿತು ಜರ್ಮನ್‌ ಕವಿ, ಶಿಲ್ಲರ್‌ನ ಈ ಪ್ರಶಂಸೆ ನನಗೆ ನೆನಪಿಗೆ ಬರುತ್ತದೆ. “There 
is no poetical presentation of womanhood, or of more beautiful 
a life, in the whole of Greck antiquity that might reach Shakun- 
tala even from a distance’ [ಪ್ರಾಚೀನ ಗ್ರೀಕ್‌ ಸಾಹಿತ್ಯದಲ್ಲಿಲ್ಲ ದೂರದಿಂದ 
ಲಾದರೂ ಶಾಕುಂತಲದ ಸಮಕ್ಕೆ ನಿಲ್ಬಒಲ್ಲ, ಸ್ತ್ರೀತ್ವದ ಕಾವ್ಯಮಯ ನಿರೂಪಣೆ ಅಥವಾ 
ಸುಂದರ ನಿರೂಪಣೆ ಇಲ್ಲ.] ನನಗೆ ಒಂದು ಕಡೆ ಸಂತೋಷ, ಭಾರತೀಯ ಸಾಹಿತ್ಯ ಹೇಗೆ 
ಮೇಲುಗೈಯಾಗುತ್ತಿದೆ ಎಂದು. ಮತ್ತೊಂದು ಕಡೆ ಕೋಪವೂ ಸಹ. ಇದನ್ನೆಲ್ಲ ಇವ 


ಲ. 


್ನ 
ಬಾಯಿಂದ ನಾನು ಕೇಳಿ ಕೊಳ್ಳಬೇಕಾಗಿದೆಯಲ್ಲ ಎಂದು. ಆಗ ಮತ್ತೊಬ್ಬ ವಿದ್ಯಾರ್ಥಿ 
“"1/14! more pleasant shall we know— Thank Shakuntala, Nala 
that we must kiss and Meghaduta the cloud messenger ; who is 
there who will not like to send him to his soul. ನಮಗೆ ಶಾಕ:ಂತಲ, 


೨೬೦ | ಅಮೆರಿಕದಲ್ಲಿ ಗೊರೊರು 


ನಳ- ಇವರಿಗಿಂತ ಹೆಚ್ಚು ಪ್ರಿಯವಾದದ್ದು ಏನಿದೆ ? ಇನ್ನು ಮೇಘದೂತ-ಅದನ್ನು 
ತನ್ನ ಹೃದಯದಲ್ಲಿ ಇಟ್ಟುಕೊಳ್ಳದವನಾರು ?'' 

ಅದು ಯಾರ ವಾಕ್ಯಗಳು ಎಂಬದನ್ನು ಸಾನಂ ಕೇಳಿ ತಿಳಿದುಕೊಳ್ಳುವುದರೊಳೆ 
ಗಾಗಿ, ಇನ್ನೊಬ್ಬ "ಜರ್ಮನ್‌ ವಿಲ್‌ಹೆಲ್ಮ್‌ ವಾನ್‌ ಹಂಬೋಲ್ಟ್‌ (೫180111 von 
12170010) ಎಂಬ ದಾರ್ಶನಿಕನ ಭಗವದ್ಗೀತೆಯನ್ನು ಕುರಿತ, ಮುಂದಲ ಪ್ರಶಂಸೆಯನ್ನು 
ಹೇಳಿದ... "771೩! this episode of the Mahabharata is the most 
beautiful-nay, perhaps the only true philosophical poem, which 
we can find in all the literatures known tous” [ವಂಹಾಭಾರತದ ಈ 
ಉಪಾಖ್ಯಾನ, ಅತ್ಯಂತ ಸುಂದರ, ಆಷ್ಟೇ ಆಲ್ಲ. ನಮಗೆ ತಿಳಿದಿರುವ ಜಗತ್ತಿನ ಎಲ್ಲ 
ಸಾಹಿತ್ಯಗಳಲ್ಲಿಯೂ, ಇದೊಂದೇ ನಿಜವಾದ ವೇದಾಂತ ಕವನ] ಒಬ್ಬ ವಿದ್ಯಾರ್ಥಿ 
“ಜಗತ್ತಿನ ನಾನಾ ಭಾಷೆಗಳಿಗೆ ಭಾರತದ ಪ್ರಾಚೀನ ಮಂಹಾಕಾವ್ಯಗಳೂ ಗ್ರಂಥಗಳೂ 
ಅನುವಾದವಾಗಿವೆ. ರಷ್ಯದ ಗೂಸೇವ, ರಾವಕಾಯಣವನ್ನು ನಾಟಕಕ್ಕೆ ಅಳವಡಿಸಿ 
ಈಗ ಹದಿನೇಳು ವರ್ಷಗಳಿಂದಲೂ ಪ್ರದರ್ಶಿಸುತ್ತಿದ್ದಾರೆ. ವಃಹಾಭಾರತವೂ ಸಹ 
ರಷ್ಯನ್‌ಗೆ ಪದ್ಮಾನಂವಾಗಿದೆ. ಈಚಿನ ನಿಮ್ಮ ಗ್ರಂಥಗಳು ಹೀಗೆ ಯಾವುದಾದರೂ 
ಭಾಷೆಗೆ ಅನಂವಾದವಾಗಿವೆಯೇ'' ಎಂದು ಕೇಳಿದನು. 

ಆ ಎದ್ಯಾರ್ಥಿಗಳ, ಉಪಾಧ್ಯಾಯರ, ಭಾರತೀಯ ಉದ್ದ್ರಂಥಗಳ ಜ್ಞಾ ನವನ್ನು 
ನೋಡಿ, ನಾನಂ ಅವಾಕ್ಕಾದೆ, "ನಾನಂ ಸಹ ವ್ಯಾಸ ವಾಲ್ಮೀಕಿ ಉಪನಿಷತ್‌ ಖುಷಿಗಳಿಂದ 
ನಾಲ್ಕು ಅಕ್ಷರಗಳನ್ನು ಭಿಕ್ಷೆ ಬೇಡಿದ್ದದರಿಂದ ಹೇಗೋ ನಿಭಾಯಿಸಿದೆ. “ನಮ್ಮ 
ಕನ್ನಡದಲ್ಲಿ ಸಹ ಪ್ರಾಚೀನ ಭಾರತೀಯ ಮೌಲ್ಯಗಳನ್ನು ಉಳಿಸಿಕೊಂಡಿರುವ ಲೇಖಕರ 
ವಿಷಯವನ್ನು ಪ್ರಸ್ತಾಪಿಸಿದೆ. ಆಗ ಸ್ವಾಭಾವಿಕವಾಗಿ ಪುತಿನ, ವಣಸ್ತಿ, ಬೇಂದ್ರೆ, 
ಗೋಕಾಕ್‌, ಕುವೆಂಪು ಇವರ ಹೆಸರಂ ನನ್ನ ಬಾಯಿಂದ ಬಂದವು, 

ಅಮೆಂರಿಕನ್‌ರಂ ಎಷ್ಟೇ ವಿಜ್ಞಾನಿಗಳಾಗಿರಲಿ ಚಂದ್ರಲೋಕಕ್ಕೇ ಹೋಗಿ ಬಂದಿ 
ರಲಿ-ಕೆಲವು ವಿಷಯಗಳಲ್ಲಿ ಅವರು ಮಕ್ಕಳಂತೆ ; ಇನ್ನೂ ಅದ್ಭುತ ಕಥೆಗಳನ್ನು ಆಸಕ್ತಿ 
ಯಿಂದ ಕೇಳುತ್ತಾರೆ. ಬರವಣಿಗೆಯಲ್ಲಿ ಭೂತ ದೆಯ್ಯ ಅದ್ಭುತ ವಾಾಟಮಂತ್ರ 
ಯಕ್ಷಿಣಿ ಇವೂ ಅವರಿಗೆ ಹಿತ. ಜೀವನದಲ್ಲಿ ಒಂದು ವ್ಯವಸ್ಥಿತ ಸ್ಥಿರತೆ ಇಲ್ಲದುದ 
ರಿಂದ ಅವರು ಅಶಾಂತರಾಗಿದ್ದಾರೆ. ಔಸಂrಂist (ವರಾಂತ್ರಿಕ) ಮುಂತಾದ ಕೃತಿಗಳೂ 
ಚಿತ್ರಗಳೂ ಪ್ರಸಿದ್ಧವಾಗಲು ಇದೂ ಒಂದು ಕಾರಣ. ಒಂದು ಸಂದರ್ಭದಲ್ಲಿ ನಾನು 
ಅವರಿಗೆ ನಚಿಕೇತನ ಕಥೆಯನ್ನು ಹೇಳಿದೆ. ವಾಜಶ್ರವಸ್ಸಿನ ಯಾಗ, ನಚಿಕೇತನನ್ನು 
ಯಮನಿಗೆ ಕೊಟ್ಟುದು, ನಚಿಕೇತ ಯಮನಲ್ಲಿಗೆ ಹೋದುದು, ಉಪವಾಸ ಕೂತುದಂ ; 
ನಚಿಕೇತ ಯಮನನ್ನು ಜೀವನ ಮರಣಗಳ ರಹಸ್ಯವನ್ನು ತನಗೆ ಬೋಧಿಸಬೇಕೆಂದು 
ಕೇಳಿದುದು, ಯಮನು ಅವನಿಗೆ '"ಸ್ವರ್ಗಲೋಕದ ಎಲ್ಲ ಭೋಗಗಳನ್ನು ಮನುಷ್ಕರಿಗೆ 


ಮತ್ತೆ ನ್ಯೂಯಾರ್ಕ್‌ ೨೬೧ 


ದುರ್ಲಭವಾದ ಈ ಸುರಸುಂದರಿಯರು, ಈ ರಥಗಳು ಈ ವಾದ್ಯಗಳು, ನಿನ್ನನ್ನು 
ಉಪಚರಿಸುವ ದಾಸಿಯರು, ಶತಾಯಸ್ಸು ಪುತ್ರರು ಪೌತ್ರರಂ, ಪಶುಗಳು ಚಿನ್ನ 
ಅಶ್ವಗಳು ಆನೆಗಳು ಎಷ್ಟು ಬೇಕಾದರೂ ಫಲವತ್ತಾದ ಭೂಮಿ ಎಲ್ಲವನ್ನೂ-ತೆಗೆದುಕೊ 
ಅನುಭವಿಸು. ಆದರೆ ಮರಣವನ್ನು ಕುರಿತು ಕೇಳಬೇಡ'' ಎಂದುದು, ನಚಿಕೇತನಂ 
“ಇವೆಲ್ಲ ಅಪ್ರಯೋಜನ, ಇಂದ್ರಿಯಗಳೆಲ್ಲ ನಿರ್ಬಲವಾಗುತ್ತವೆ. ಮಂಪ್ಸು ಬರೆಂ 
ತ್ತದೆ, ಜೀವ ಅಲ್ಪ ಅಶಾಶ್ವತ, ನಿನ್ನ ನೃತ್ಯ ಗೀತ ಐಶ್ವರ್ಯ ನೀನೇ. ಇಟ್ಟುಕೊ* 
ನನಗೆ. ಜ್ಞಾನವನ್ನೇ ಬೋಧಿಸು'” ಎಂದಂದಂ, ಕೊನೆಗೂ ಯಮನಿಂದ ಜ್ಞಾನವನ್ನು 
ಪಡೆದು ಬಂದಂದು, ಇವನ್ನೆಲ್ಲ ಹೇಳಿದೆ. 
“ನೀವು ಚಂದ್ರ ಲೋಕಕ್ಕೆ ಹೋಗಿ ಬಂದುದು ಹೀಗೆ. ಭಾರತದ ನಚಿಕೇತ 
ಸಾವಿರಾರಂ ವರುಷಗಳ ಕೆಳಗೆ ಯಮಲೋಕಕ್ಕೆ ಹೋದದ್ದು ಹಾಗೆ. ಅವನು ಸಕಲ 
ಭೋಗಗಳನ್ನೂ ತ್ಯಜಿಸಿ ಜ್ಞಾನವನ್ನು ಸಂಪಾದಿಸಿದ ನೀವೂ ಸಮಸ್ತ ಭೋಗ 
ಗಳನ್ನೂ ಅನಂಭವಿಸಿದ್ದೀರಿ. ಭೋಗಗಳನ್ನು ಅನುಭವಿಸಿ ಅನಂಭವಿಸಿ ಸಾಕಾಗಿ 
ಅವುಗಳಲ್ಲಿಯೂ ಜಿಗಂಪ್ಲೆಪಟ್ಟು ದಿಕ್ಕೆಟ್ಟವರಾಗಿದ್ದೀರಿ. ಇವೆಲ್ಲವನ್ನೂ ಮೀರಿದಂದಂ 
ಮತ್ತಾವುದಾದರೂ ಈ ಬಾಳಿನಲ್ಲಿ ಉಂಟೆ ? ಎಂಬುದನ್ನು ಚಿಂತಿಸಲು ನಿಮಗೆ ಈಗ 
ವಿರಾಮವೂ ಮನಶ್ಶಾಂತಿಯೂ ಇದೆ" ಎಂದೆ, ಶ್ರೋತೃಗಳಲ್ಲಿ ಕೆಲವರು “ಹೌದು 
ಆದರೆ ನಮಗೆ ಆ ಮಾರ್ಗದಲ್ಲಿ ಮಾರ್ಗದರ್ಶನವಿಲ್ಲ. ಭರತವರ್ಷ, ತನ್ನ ಭಾರತೀಯ 
ಮೌಲ್ಯಗಳನ್ನು ಆಧುನಿಕ ಜಗತ್ತಿನ ಸಮಸ್ಯೆಗಳಿಗೆ ಅನ್ವಯಿಸಿ ವಿಜ್ಞಾನವನ್ನು 
ಆಧ್ಯಾತ್ಮೀಕರಿಸಿ ಜಗತ್ತಿಗೆ ಮಾರ್ಗದರ್ಶನ ಮಾಡುವುದೆಂದು ನಾವು ನೀರಿಕ್ಷಿಸು 
ತ್ತಿದ್ದೇವೆ'” ಎಂದರು. ಒಬ್ಬ ಪ್ರೊಫೆಸರ್‌ರಂ “ನಾವು ಭೌತಸುಖಗಳ ಪರಾಕಾಷ್ಠತೆ 
ಯನ್ನು ಅನುಭವಿಸಿಯಾಯಿತಂ. ಇನ್ನು ಆಧ್ಯಾತ್ಮಿಕದತ್ತ ಹೋಗಬೇಕು'' ಎಂದರು. 
ನಾನು ನೋಡಿದ ಅವೆಃರಿಕನ್‌ ವಿದ್ಯಾರ್ಥಿಗಳು '"ಅಯ್ಯೋಪಾಪ'" ಎನ್ನುವ 
ಮಟ್ಟಿಗೆ ನನಗೆ ಸಭ್ಯರಾಗಿ ತೋರಿದರು. ಪ್ರಾಧ್ಯಾಪಕರು "ಇವರೆಲ್ಲ ಗಂಭೀರ 
ಪ್ರಕೃತಿಯಂಳ್ಳವರು. ಶಿಕ್ಷಣ ಮಂಗಿದ ಮೇಲೆ ದಾರಿಯಾವುದು ಎಂಬಂದು ಅವರನ್ನೂ 
ಕಾಡುತ್ತಿದೆ. ಯಾವುದೋ ಉದ್ಯೋಗ ಸಿಕ್ಕಬಹಂದು. ಆದರೂ ಈಗೀಗ ಇಲ್ಲಿಯೂ 
ನಿರುದ್ಯೋಗ ತಲೆದೋರುತ್ತಿದೆ" ಎಂದರು. ಅಮರಿಕನ್‌ ವಿದ್ಯಾರ್ಥಿಗಳು ನವ್ಮೂ 
ಎದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ಗ್ರಂಥಾವಲೋಕನ ಮಾಡುತ್ತಿರಬಹುದೆಂದು ಹಿಂದೆ 
ಹೇಳಿದೆ. ಆದರೆ ನಮ್ಮ ದೇಶದ ವೈವಿಧ್ಯ, ಸವಂಸ್ಯೆಗಳು ನಿರುದ್ಯೋಗ ಬಡತನ ಇವು 
ಗಳಿಂದಾಗಿ ನವ ವಿದ್ಯಾರ್ಥಿಗಳ ವ್ಯವಹಾರ ಜ್ಞಾ ನ ಅನುಭವ ಇವು ಅವರದಕ್ಕಿಂತ 
ಹೆಚ್ಚು. ಅಮೆರಿಕನ್‌ ವಿದ್ಯಾರ್ಥಿಗಳೂ ಸಹ, ಅತಿ ಉದ್ವೇಗವಿಲ್ಲದ ಶಾಂತಿ ಸಮಾಧಾನ 
ಜೀವನವನ್ನು ಬಯಂಸುತ್ತಾರೆಂಬುದಂ ನಾನು ಅಮೆರಿಕದಿಂದ ಹಿಂದಿರುಗಿದ ನಂತರ ನನಗೆ 
ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಬರೆದ ಮಃಂದಲ ಕಾಗದದಿಂದ ಸ್ಪಷ್ಟವಾಗುತ್ತದೆ, 


೨೬೨ ಅಮೆರಿಕದಲ್ಲಿ ಗೊರೂರು 


Dear Dr Iyengar-please accept our thanks for your visit to 
Dr. Henchett’s class. We will always remember the beautiful 
words you 50086, the charming songs you sang and your keen 


sense of humour. 


The two hours you spent with us, will make our classroom 
work so much more meaningful. The message that you ieft 
with us by sharing with us your thoughts about peace, self. 
respect and courage are words of wisdom, that we will not 


forget. 


We hope that your stay in the United States, was a happy 
put in separate line. It in the end ofa letter yours in friend- 
ship ಎಂಬಂತೆ one. In friendship ಎಂಬಂತೆ ಮೇಲಿನ ಕಾಗದಕ್ಕೆ ಸುಮಾರು 
ಇಪ್ಪತ್ತೈದು ಮಂದಿ ಸ್ನಾತಕೋತ್ತರ ಅಮೆರಿಕನ್‌ ವಿದ್ಯಾರ್ಥಿಗಳು ತಮ್ಮ ಹಸಾಕ್ಷರ 
ವನ್ನು ಹಾಕಿದ್ದಾರೆ. 


ಅಮೆರಿಕ ವಿದ್ಯಾರ್ಥಿಗಳು ಮತ್ತು ಜನತೆಯೊಂದಿಗಿನ ನನ್ನ ಸಹವಾಸದಲ್ಲಿ, ನಾನು 
ಒಂದು ವಿಷಯವನ್ನು ಗಮನಿಸಿದೆ. ಭಾರತೀಯ ಸಾಹಿತ್ಯದಲ್ಲಿ ಅವರಿಗೆ ಪ್ರಿಯವಾದುದು 
ಪ್ರಾಚೀನ ವೇದ ಉಪನಿಷತ್‌ ರಾಮಾಯಣ ಭಾರತ ಪುರಾಣಗಳು ಜೊತೆಗೆ ಜಾನಪದ 
ಸಹ, ಆದು ಒಂದು ಕೊನೆಯಾದರೆ ಇದು ಮತ್ತೊಂದು ಕೊನೆ. ನಾನು ಭಾಷಣ 
ಮಾಡುತ್ತಿರುವಾಗ ವಿದ್ಯಾರ್ಥಿಗಳ ಮುಖದ ಮೇಲೆ ನಿರಂತ್ಸಾಹ ಕಂಡರೆ, ಕೂಡಲೆ 
ಒಂದು ಉಪನಿಷತ್‌ ಕಥೆ ಹೇಳುತ್ತಿದ್ದೆ. ಒಂದು ಸಂದರ್ಭದಲ್ಲಿ ಕೇನೋಪನಿಷತ್ತಿನ ಕಥೆ 
ಯನ್ನೇ ಪೂರ್ಣವಾಗಿ ಹೇಳಿದೆ. ನಾನು ಪ್ರತಿಯೊಂದು ಸಭೆಯಲ್ಲಿಯೂ ತಪ್ಪದೆ 
ಜಾನಪದವನ್ನು ಹೇಳಂತ್ತಿದ್ದೆ. ವಣಂಗೋಳಿ ಕೂಗ್ಯಾವು ಮೂಡು ಕೆಂಪೇರ್ಯಾವು 
“'ಬಿಳಿಗಿರಿರಂಗ ಬಿಳಿಯ ತೇಜೆಯನೇರಿ'' “ಹಗಲಂ ಹಾರಂವನಾದ ಇರಂಳು ಬಣಜಿಗನಾದ' 
“ಸರಿಗೆ ಪಂಜೆಯಾಕೊ ನೆರುವಿನ ಜೊಡ್ಯಾಕೊ'' “ನೀರಾಗ ನಿಂತಿರುವ ನೀಲಿ ಪಾವಡ 
ದಣ್ಣ'' '"ಇಬ್ಬರ್ನೆಂಡಿರ ಕಾಟ”, ""ಏಳಿರಿನಂಜುಂಡ ಏಟ್ಟೊತ್ತು ಸುಖನಿದ್ರೆ,” ಆಚೆ 
ಕೇರಿಲಿ ಅಲ್ಲೊಬ್ಬ ಸಂಗಾತಿ, ಕಿನ್ನೂಡಿ ನುಡಿಸೋನ ದನಿ ಚಂದವೊ.” "ವ್ಯಾಘ್ರ" 
"ಹಾರಿ ಬಂದಿದ್ದ ಲಂಕೆ ಒಳಗೆ ಹನುಮಂತ,'' ಕೋಲಾಟದ ಪದಗಳು ಪ್ರಾಸಒಳಪ್ರಾಸ 
ಪಲ್ಲವಿ, ಜಾಲಗೋಪಾಲ ನಿನ್ನ ಬಾಲನೇನ ಗೋಪಮ್ಮ. ನಮ್ಮ ಜಾನಪದ ಧಾಟಿ 
ಯನ್ನೂ ಅವರು ಮೆಚ್ಚಿದರು. 


ಮತ್ತೆ ನ್ಯೂಯಾರ್ಕ್‌ ೨೬೩ 


ಈ ಪ್ರಾಯದಾಗ ಕುಡುಕೈಯ 

ಒಲ್ಲೆ ಅನಬೇಡ ಒಲ್ಲೆ ಅನಬೇಡ 
ನಡೆರಂಗಮಾಲದಾಗ 

ಬಂದಂ ಕೂಡ, ನನಜೋಡ ನನ ಜೋಡ 
ಈ ಹರೆಯ ಹೋದಮೇಲೆ ಸರದ 
ಅಲ್ಲಿಂದ ಬರದ ಈಗಿನ ಧಮಕ. 


ಇದರ ಅರ್ಥವನ್ನು ವಿವರಿಸಿದಾಗ ವಿದ್ಯಾರ್ಥಿಗಳು ಎದ್ದುನಿಂತು ಚಪ್ಪಾಳೆ 
ಹೊಡೆದು ಹುರ ಹುರ ಎಂದರು. ಸ್ವಲ್ಪ ವಯಸ್ಸಾದ ಉಪಾಧ್ಯಾಯರು “ಯವ್ವನ 
ಎಷ್ಟು ಬೇಗ ಜಾರಿಹೋಗಿ ಮಧ್ಯವಯಸ್ಸು ಬಂದಂಬಿಡುತ್ತದೆ !'' ಎಂದರ. 


ಜ್‌ ಸೇ ತ 


ನ್ಯೂಯಾರ್ಕಿನಲ್ಲಿ, ರಾತ್ರಿ ಹೊತ್ತು ಮೀರುತ್ತ ಬಂದಂತೆ ಹೊಸಬರು, ಅಪರಿ 
ಚಿತರು, ಪಾತಳದ ರೈಲಿನಲ್ಲಿ ಒಬ್ಬೊಬ್ಬರೇ ಪ್ರಯಾಣವರಾಡಲು ಹೆದರುತ್ತಾರೆ. ಆದಂದ 
ರಿಂದ, ನಾವು ಸಂಜೆಯಾದ ಮೇಲೆ ಅ ರೈಲಿನಲ್ಲಿ ಹೊರಟರೆ, ಶ್ರೀಮತಿ ಸೂಸನ್ನ 
ತಪ್ಪದೆ, ನಮ್ಮ ಜೊತೆ ನಮ್ಮ ಬೆಂಗಾವಲಿಗೆ ಬರುತ್ತಿದ್ದಳು. ಅಭ್ಯಾಸವೂ ಚುರುಕೂ 
ಇಲ್ಲದವರಿಗೆ ಆ ರೈಲಿನಲ್ಲಿ ಪ್ರಯಾಣ ವರಾಡುವುದೂ ಕಷ್ಟ. ಮೊದಲನೆಯದಾಗಿ 
ಪ್ಲಾಟಪಾರಂಗೆ ಹೋಗಬೇಕಾದರೆ ಕವಡಿಯಲ್ಲಿ ಐದು ಸೆಂಟ ಹಾಕಬೇಕು. ಕವಡಿ 
ಒಂದು ಸಂತ್ತು ತಿರುಗಿ ಜಾಗ ಬಿಡುತ್ತದೆ. ತತ್‌ಕ್ಷಣ [ಆ ಜಾಗದಲ್ಲಿ ತೂರಿ ಆಚೆಹೋಗ 
ಬೇಕು. ಒಂದೇಸೆಕೆಂಡ್‌ ತಡವಾದರೂ ಕವಡಿ, ಎರಡನೆ ಸುತ್ತಿನಲ್ಲಿ ಬಂದು ನಮ್ಮ 
ಸೊಂಟಕ್ಕೆ ರೂಡಿಸುತ್ತದೆ. ವಿದ್ಯುತ್‌ಚಾಲಿತವಾದುದರಿಂದ ಪೆಟ್ಟು ಬಲವಾಗಿಯೇ 
ಬೀಳುತ್ತದೆ. ಒಬ್ಬರಿಗಿಂತ ಹೆಚ್ಚು ಜನರಾದರೆ ಅಷ್ಟು ಐದು ಸೆಂಟಗಳನ್ನು ಹಾಕ 
ಬೇಕು. ರೈಲು ನೂರು ಮೈಲಿ ವೇಗದಲ್ಲಿ ಬಂದು ಪ್ರಾಟ್‌ಫಾರಂನಲ್ಲಿ ನಿಲ್ಲಂತ್ತದೆ- 
ಬಾಗಿಲು ತಾನೆ ತಾನಾಗಿ ತೆರೆದು, ಒಂದು ನಿಮಿಷದೊಳಗೆ ಮತ್ತೆ ಹಾಕಿಕೊಳ್ಳುತ್ತದೆ. 
ಒಂದು ನಿಲ್ದಾಣದಲ್ಲಿ ರೈಲು ಎರಡು ನಿಮಿಷಗಳಿಗಿಂತ ಹೆಚ್ಚು ಕಾಲ ನಿಲ್ಲುವದಿಲ್ಲ. 
ಅಷ್ಟರೊಳಗೆ ರೈಲಿನೊಳಕ್ಕೆ ಸೇರಿಕೊಳ್ಳಬೇಕು. ಒಂದು ಸಲ ರೈಲುಬಾಗಿಲು ಹಾಕಿ 
ಕೊಂಡರೆ, ಮುಂದಲ ಸ್ಟೇಷನ್‌ನಲ್ಲಿಯೇ ನಿಲ್ಲುವುದು ಜನ ಹೆಚ್ಚಾಗಿದ್ದು ಬೇಗ ಒಳಕ್ಕೆ 
ಹೋಗದೆ ಹೋದರೆ ಅವರು ನೆಲದ ಮೇಲಿಯೇ ಉಳಿಯುತ್ತಾರೆ. 

ಒಂದು ಸಂಜೆ, ಸೂಸನ್ನ, ಕಾಲೇಜಿನಲ್ಲಿ ಅವಳಿಗೆ ಹೆಚ್ಚು ಕೆಲಸ ಬಿದ್ದುದರಿಂದ 
ಸಂಜೆ, ಏಳಂಗಂಟೆಯಾದರೂ ಮನೆಗೆ ಬರಲು ಸಾಧ್ಯವಾಗಲಿಲ್ಲ. ನಾನು ಒಬ್ಬನೇ 
ನೆಲಮಾಳಿಗೆ ರೈಲಿನಲ್ಲಿ ರಾತ್ರಿಹೊತ್ತು ಹೋಗಕೊಡದೆಂದು ಅವಳು ನನ್ನಿಂದ ವಚನ 
ತೆಗೆದುಕೊಂಡಿದ್ದಳು. ನಾನು ಅಮೆರಿಕಕ್ಕೆ ಹೊರಟಾಗ, ಬೆಂಗಳೂರಿನಲ್ಲಿ ನನಗೆ ಕ್ಷೌರ 


೨೬೪ ಅಮೆರಿಕದಲ್ಲಿ ಗೊರೂರು 


ಮಾಡುವ ಸೆಲೂನ್‌ನವನಂ, ಅವೆಂರಿಕದಿಂದ ಒಂದು (ಕೂದಲು ತೆಗೆಯುವ) ಮಿಷನನ್ನು 
ತರಬೇಕೆಂದು ಹೇಳಿದ್ದ. ನಮ್ಮ ಕ್ಷೌರಿಕರು ಹೇಳಿದ ವರಾತನ್ನು ನಾವು ನಡೆಸಬೇಕು: 
ಆ ಸಂಜೆ ನನಗೆ ಈ ವಿಷಯ ನೆನಪಿಗೆ ಬಂತು. ನಾನು ಕೂಡಲೆ ಏಳೆ ಗಂಟೆಯಲ್ಲಿ 
ನನ್ನಲ್ಲಿದ್ದ ಒಂದು ವಿಳಾಸದ ಅಂಗಡಿಯನ್ನು ಹಂಡುಕಿಕೊಂಡು ಹೊರಟೆ. ಕೆಲವು ದೂರ 
ಬಸ್ಸಿನಲಿಲ್ಲಿ ಹೊರಟು ಅನಂತರ ಪಾತಾಳದ ರೈಲುಸ್ಟೇಷನ್‌ ಸೇರಿ ರೈಲು ಹಿಡಿಯ 
ಬೇಕಾಗಿತ್ತು. ನಾನು ಟಿಕೆಟ್‌ ತೆಗೆದಂಕೊಂಡಂ ಕವಡಿಯಲ್ಲಿ ಐದು ಸೆಂಟ್‌ ಹಾಕಿ ರೈಲು 
ಬಂದು ನಿಂತಕೂಡಲೇ ಗಾಡಿ ಏರಿದೆ. ಗಾಡಿ ಚಲಿಸಿದನಂತರ ನಾನಂ ಅಲ್ಲಿದ್ದ ಜನಗಳ 
ನ್ನೆಲ್ಲ ನಿಧಾನವಾಗಿ ನೋಡುತ್ತಿರುವಾಗ, ಓಬ್ಬ ಮನುಷ್ಯ ನನ್ನನ್ನೇ ಕುರಿತು ನೋಡು 
ತ್ತಿರುವುದು ನನ್ನ ಲಕ್ಷ್ಯಕ್ಕೆ ಬಂತು. ಮುಂದಲ ಸ್ಟೇಷನಗಳಲ್ಲಿ ಜನಗಳು ಹತ್ತಿದರಂ, 
ಇಳಿದರು. ಕಣ್ಣು ಮುಚ್ಚಿ ತೆಗೆಯುವುದರೊಳಗೆ ಅನೇಕ ಸ್ಟೇಷನ್‌ಗಳು ದಾಟಿ 
ಹೋದವು. ನಾನು ಗಾಡಿಯಲ್ಲಿ ಮತ್ತೆ ನೋಡಿದಾಗ ನಾನು ಹಿಂದೆ ಗಮನಿಸಿದ ವ್ಯಕ್ತಿ 
ನನ್ನ ಕಡೆಯೇ ನೋಡುತ್ತಿದ್ದ. ಅವನು ನನ್ನನ್ನೇ ಯಾಕೆ ಹಾಗೆ ನೋಡುತ್ತಿರಬಹು 
ದೆಂದು ನನಗೆ ಆತಂಕವಾಯಿತು. ಅಮೆರಿಕದಲ್ಲಿ ಎಲ್ಲರೂ ಇರುವಂತೆ ಆತ ಒಳ್ಳೇ 
ಪುಷ್ಪನಾಗಿ ದಪ್ಪ ಜವಳಿ ಉಡಪನ್ನು ಧರಿಸಿದ್ದ. ನಿಗ್ರೋವಿನಷ್ಟು ಅಲ್ಲದಿದ್ದರೂ 
ಒಳ್ಳೆಕಪ್ಪು ದಪ್ಪ ಮುಖ. ಈ ಮುಜಗರದಲ್ಲಿ ರೈಲು ಒಂದು ಸ್ಟೇಷನ್ನಿನಲ್ಲಿ ನಿಂತು 
ಹೊರಟಿದು, ಹೊರಡುವವರೆಗೆ ನನಗೆ ಗೊತ್ತಾಗಲೇ ಇಲ್ಲ. ನಾನು ಆ ನಿಲ್ದಾಣದಲ್ಲಿ 
ಇಳಿಯಂಬೇಕಾಗಿತ್ತೂ. 

ಆಗ ರೈಲಿನಲ್ಲಿದ್ದವರು ನಾನು, ನನ್ನನ್ನು ಹಿಂಬಾಲಿಸುತ್ತಿದ್ದ -ನಾನು ಹಾಗೆ 
ತಿಳಿದುಕೊಂಡೆ-ಕಪ್ಪುಮನುಷ್ಯ ಮತ್ತು ಮತ್ತೊಬ್ಬ ಅಮೇರಿಕದವ. ಮುಂದಲ 
ಸ್ಟೇಷನ್ನಿನಲ್ಲಿ ನಾನು ಇಳಿಯಬೇಕೆಂದು ಸಿದ್ಧನಾಗಿ ರೈಲಿನ ಬಾಗಿಲವರೆಗೆ ಬಂದು ಆ 
ಆಮೇರಿಕದವನನ್ನು ನಾನು ಇಳಿಯಬೇಕಾಗಿದ್ದ ಸ್ಟೇಷನ್‌ ಹೆಸರು ಕೇಳಿದೆ. ಅವನು ಆ 
ಸ್ಟೇಷನ್‌ ಹಿಂದಕ್ಕೆ ಆಯಿತು” ಎಂದು ಹೇಳಿ ಇಳಿದು ಹೊರಟು ಹೋದನು. ನಾನು 
ಏನು ಮಾಡಬೇಕೆಂದು ತಿರ್ಮಾನಿಸುವುದರೊಳಗಾಗಿ ರೈಲು ಮತ್ತೆ ಮುಂದಕ್ಕೆ ಹೊರಟಿತು. 
ನಾನಂ ನನ್ನ ಆಸನದಿಂದ ಎದ್ದ ರೈಲಂಗಾಡಿಯ ಬಾಗಿಲಿಗೆ ಬಂದಾಗ ನನ್ನನ್ನು ಹಿಂಬಾ 
ಲಿಸುತ್ತಿದ್ದ ಕರಿಯನೂ ಬಾಗಿಲಿನ ಹತ್ತಿರಕ್ಕೆ ಬಂದು ನಾನಂ ಗಾಡಿಯಿಂದ ಇಳಿಯದೆ 
ಮತ್ತೆ ಕುಳಿತಾಗ ತಾನೂ ಕುಳಿತಿದ್ದ. ಇದರಿಂದ ನನಗೆ ಇನ್ನೂ ಗಾಬರಿಯಾಯಿತು 
ಸೂಸನ್ನ ನನಗೆ “ಗಾಡಿಯಲ್ಲಿ ಒಬ್ಬರೇ ಆದಾಗ ಜನರಿರಂವ ಬೇರೆ ಗಾಡಿಗೆ ಹೋಗಿ' 
ಎಂದು ಹೇಳಿದ್ದಳು. ಈಗ ನಾನು ಒಬ್ಬನೇ ಆದೆ, “ನನ್ನ ಜೊತೆಯಲ್ಲಿ ಪ್ರಯಾಣ 
ಮಾಡುತ್ತಿರುವವನು ಮಿತ್ರನಲ್ಲ. ನನ್ನನ್ನೇ ಹಿಂಬಾಲಿಸುತ್ತಿದ್ದಾನೆ'' ಎಂದು ನಾನು 
ಹೆದರಿದೆ. ಅಮೆರಿಕನ್‌ ರೆ ೈಲಿನಲ್ಲಿ ಘಾತಕರು ಆಂಥ ಸಂದರ್ಭವನ್ನೇ ಕಾಯ್ದು 
ಕೊಂಡಿದ್ದು ಚಾಕು ತೋರಿಸಿ ನಮ್ಮ ಹಣ ದೋಚುವರೆಂಬುದಂ ಪ್ರಸಿದ್ಧ. ನಾನು 


ಮತ್ತೆ ನ್ಯೂಯಾರ್ಕ್‌ ೨೬೫ 


ಮುಂದಲ ಸ್ಟೇಷನ್ನಿನಲ್ಲಿ ಇಳಿದು ಮತ್ತೆ ಅದೇ ರೆ ೈಲಿನಲ್ಲಿ ಹಿಂದಂರಂಗಿ ವಂನೆಗೆ 
ಹೋಗುವುದೆ ದೂ ಮರಂದಿನ ಪುನಃ ಬರುವುದೆಂದೂ ನಿಶ್ಚಯಿಸಿದೆ. ನನ್ನ ಸಹ 
ಪ್ರಯಾಣಿಕನನ್ನಿ ಪದೇ ಪದೇ ನೋಡದಿರಲು ನನಗೆ ಸಾಧ್ಯವೇ ಆಗಲಿಲ್ಲ. ಕೊನೆಗೆ 
ಅನ್ಯಮನಸ್ಮನಾಗಿರಬೇಕೆಂದು ನನ್ನ ಕೆ ಚೇಲದಲ್ಲಿದ್ದ ಡೈರಿಯನ್ನು ತೆಗೆದು ಬಿಚ್ಚಿ 
ಅದರೊಳಗಿದ್ದ ವಿಳಾಸಗಳನ್ನು ಹಂಡಂಕಂವಂತೆ ನಟಿಸಂತ್ತಿದ್ದೆ. ಆದರೂ ಒಂದು ಕಣ್ಣು 
ನನ್ನ ಸಹ ಪ್ರಯಾಣಿಕನ ಮೇಲೆಯೇ ಇತ್ತು. 

ಪ್ರಯಾಣಿಕ ನಿಧಾನವಾಗಿ ನನ್ನ ಕಡೆಗೇ ಬರುತ್ತಿದ್ದ. ಅವನು ನನ್ನಿಂದ ನಾಲ್ಕು 
ಐದು ಅಡಿ ದೂರದವರೆಗೆ ಬಂದು ನಿಂತುಕೊಂಡ. ಇನ್ನೇನು ಚಾಕುವಿನೊಂದಿಗೆ ನನ್ನ 
ಮೇಲೆ ಎರಗುತ್ತಾನೆ ಎಂದು ನಾನು ತಲೆ ಎತ್ತಿ ಅವನ ಕಡೆ ನೋಡಿದೆ. ಅವನು ನನ್ನ 
ಕೈಯಿನ ಡೈರಿಯನ್ನೇ ನೋಡುತ್ತಿದ್ದ. ಅದು ಬೆಂಗಳೂರು ಪ್ರೆಸ್ಸಿನ ಡೈರಿ ದಪ್ಪ 
ಅಕ್ಷರ ಕಾಣುತ್ತಿತ್ತು. ಗಳಿಗೆ ಗಳಿಗೆಗೂ ನನ್ನ ಭಯಂ ಹೆಚ್ಚುತ್ತಲೇ ಇತ್ತು, ಅವನಂ 
“ನೀವು ಕನ್ನಡದವರೆ ?'' ಎಂದ. ಅವನ ವಣಾತಿನಿಂದ ನನ್ನ ಮೇಲೆ ಉಂಟಾದ 
ಪರಿಣಾಮವನ್ನು ವರ್ಣಿಸಂವುದು ಕಷ್ಟ ! ಚಾಕು ಹೊರಬರಂವುದೆಂದು ತಳಮಳಿಸುತಿದ್ದ 
ನನಗೆ ನನ್ನ ತಲೆಯ ಮೇಲಿನ ಯಾವದೋ ದೊಡ್ಡಹೊರೆ ಇಳಿದು ಹಗುರವಾದಂತೆ 
ಕಣ್ಣಿನಿಂದ ನಿಜವಾಗಿ ಆನಂದ ಬಾಷ್ಟವೇ ಉದುರಿತಂ. ನಾನು ಗದ್ಗದ ಕಂಠದಿಂದಲೇ 
“ಹೌದು ನೀವಾರು ?'' ಎಂದೆ. ಆತ ನಾನು "'ಗೋವೆಯವನು ಕನ್ನಡಿಗ. ನೀವು ಕನ್ನಡಿಗ 
ರಿರಬಹುದೆಂಬ ಸಂಶಯವಿತ್ತು. ನಾನು ಇಲ್ಲಿ ಬಂದು ಕೆಲವು ವರ್ಷಗಳಾಗಿದ್ದರೂ 
ಒಬ್ಬ ಕನ್ನಡಿಗನ ಪರಿಚಯವೂ ನನಗೆ ಆಗಿಲ್ಲ. ಕನ್ನಡವರಾತು ಕಿವಿಗೆ ಬೀಳುವುದೆ ? 
ಎಂದು ಹಸಿದಿದ್ದೆ, ಕಾತುರನಾಗಿದ್ದೆ. ನಿಮ್ಮ್‌ ಕೈಯಲ್ಲಿದ್ದ ಡೈರಿನೋಡಿ ಧೈರ್ಯದಿಂದ 
ಮಾತನಾಡಿಸಿದೆ'' ಎಂದನು. ಹೀಗೆ ನಾನು ಹಾವೆಂದು ಹೆದರಿದ್ದುದು ಹೂವು 
ಆಯಿತಂ. ಮಂದೆ ಅವನೆ ನನಗೆ ವಕಾರ್ಗದರ್ಶಕನಾಗಿ ನನ್ನನ್ನು ನಾನು 
ಇಳಿದಿದ್ದ ಮನೆಗೆ ಕರೆದುಕೊಂಡು ಹೋಗಿ ಬಿಟ್ಟ. ""ನಿಮ್ಮ ಹತ್ತಿರ ಇರುವ ಕನ್ನಡ 
ಪುಸ್ತಕಗಳನ್ನೆಲ್ಲ ಕೊಟ್ಟು ಹೋಗಿ'' ಎಂದ. ನನ್ನಲ್ಲಿದ್ದ ಕನ್ನಡ ಪುಸ್ತಕಗಳು, ಕನ್ನಡ 
ಅಕ್ಷರದ ಸಂಸ್ಕೃತ ಪುಸ್ತಕಗಳು ಮತ್ತು ನನ್ನ ಅಳಿಯನ ಬಳಿ ಇದ್ದ ಕನ್ನಡ ಪುಸ್ತಕ 
ಗಳನ್ನು ತೆಗೆದಂಕೊಟ್ಟೆ. 


ವಾಷಿಂಗ್‌ ಟಿನ್‌ 


ವಾಷಿಂಗ್‌ಟನ್‌ಗೆ ನಾವು ಅತ್ಯುಚ್ಚ ತರಗತಿಯ, ವೇಗದ ಲಗ್ಮ್‌ರಿ ಟ್ರೇನಿನಲ್ಲಿ 
ಹೋಗಬೇಕೆಂಬುದು ನನ್ನ ಆಳಿಯನ ವಂತ್ತು ಸೂಸನ್ನಗಳ ಇಷ್ಟವಾಗಿತ್ತು. ನಾವು ಆಗಲೇ 
ಅಮೇರಿಕದಲ್ಲಿ ದೂರಪ್ರಯಾಣದ ರೈಲು, ಬಸ್ಸು ಕಾರಂ ವಿಮಾನಗಳ ಪ್ರವಾಸ ಮಾಡಿ 
ಯಠಾಗಿತ್ತು. ಎಲ್ಲವೂ ನಮಗೆ ಹೊಸದಾಗಿದ್ದದರಿಂದ ನಾವು ಜೊತೆಯಲ್ಲಿ ರಾಬರ್ಟನನ್ನಿ 
ಕರೆದುಕೊಂಡು ಹೊರಟೆವು. ಅವನೇ ನಮ್ಮ ಮಾರ್ಗದರ್ಶಕ. ರೈಲಿನ ನೀಲವರ್ಣ. 
ನಿಜವಾಗಿಯಾ ವೈಭವಯುಕ್ತ ಶಯ್ಯಾಗಾರದಂತೆ ಅಲಂಕರಿಸಿದ್ದ ಗಾಡಿಗಳು, ಅಸನಗಳಂ, 
ರೈಲು, ಕನ್ಯಾದಾನಕ್ಕೆ ಸಿದ್ಧಳಾದ ವಧುವಿನಂತೆ ಕಂಡಿತು. ಗಾರ್ಡ ನಮ್ಮನ್ನು ಗಾಡಿಯೊ 
ಳಕ್ಕೆ ತಾನೇ ಕೂರಿಸಿ ಸಾಮಾನುಗಳನ್ನು ಸರಿಯಠಾದ ಸ್ಥಳದಲ್ಲಿ ಇಡುತ್ತಾನೆ. ನಾವು ಹಿಂದೆ 
ದೀರ್ಥಪ್ರವಾಸದ ಒಂದು ರೈಲಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಅದು ಜನರಹಿತ 
ವಾದ ಕಾಡುಗಳಲ್ಲಿ ಸಹ ನುಗ್ಗು ತ್ತಿತ್ತು. ಆಲ್ಲಿ ರೈಲು ಸ್ಟೇಷನ್‌ ವರಾತ್ರೆ ಇದ್ದು ಜನ ಹತ್ತಿ 
ಇಳಿಯುವಾಗ ವಕಾತ್ರವೇ ಸ್ಟೇಷನ್‌ ಮಾಸ್ಟರರೂ ಇರುತ್ತಿದ್ದರು. ಉಳಿದ ವೇಳೆಗಳಲ್ಲಿ 
ಅವರು ಹತ್ತು ಹದಿನೈದು ಮೈಲಿ ದೂರದಲ್ಲಿರುವ ಜನರಿರುವ ಊರಿನಲ್ಲಿರುತ್ತಿದ್ದರಂ. 
ಸ್ಟೇಷನ್‌ ವಕಾಸ್ಟರು ಒಬ್ಬರೇ, ಸ್ಟೇಷನ್‌ಗೆಲ್ಲ ನೌಕರವರ್ಗವಾಗಿದ್ದ ಸ್ಟೇಷನ್‌ಗಳೂ 
ಉಂಟಂ, ಅವರೇ ಟಿಕೆಟ್‌ ಕೊಡುವವರು ಲೆಕ್ಕ ಇಡುವವರು, ರೆ ಬಲಿಗೆ ಮುಂದೆ ಹೋಗಲು 
ಪರವಾನಗಿ ಕೊಡುವವರು. ಕೆಲವು ಕಡೆ ಅವರೇ ಪ್ರಯಾಣಿಕರ ಸಾಮಾನುಗಳನ್ನು ಗಾಡಿಗೆ 
ಹಾಕಲು ಸಹಾಯ ಮಾಡಿದುದೂ ಉಂಟು. ಅಮೆರಿಕದಲ್ಲಿ ಸಹ 2 ಸಾವಿರ 2} 
ಸಾವಿರ ಮೈಲಿ ಓಡುವ ದೀರ್ಥ ಪ್ರಯಾಣದ ರೈಲುಗಳು ವೇಳೆ ಮೀರಿ ಬರುತ್ತವೆ. 
ನ್ಯೂಯಾರ್ಕಿನಲ್ಲಿ ಒಂದು ಟ್ರೇನಿನಲ್ಲಿ-ಅಮೇರಿಕದಲ್ಲಿ ಟ್ರೇನ್‌ಗಳೂ ಕೂಡ ಖಾಸಗಿ 
ಕಂಪನಿಯವರಿಂದಲೇ ನಡೆಸಲ್ಪಡುತ್ತವೆ. ನಾವು ಪ್ರಯಾಣ ಮಾಡಿದ ರೈಲು ಖಾಸಗಿ 
ಕಂಪನಿಯವರಿಂದಲೇ ಅದುವರೆಗೆ ನಡೆನಲ್ಪಡುತ್ತಿದ್ದಿತೆಂದೂ ಈಚೆಗೆ ಸರಕಾರ ವಹಿಸಿ 
ಕೊಂಡಿರುವುದೆಂದೂ ಆದರೂ ಖಾಸಗಿ ಡೈರೆಕ್ಟರ್‌ನ್ನು ಸಲಹೆಗಾರರನ್ನಾಗಿ ನಿಯಮಿಸಿ 
ಕೊಂಡಿರುವರೆಂದೂ ತಿಳಿಯಿತು- ಕಾಯ್ದಿಟ್ಟ ಜಾಗಗಳಿಗೆ ಪ್ರಯಠಾಣಿಕರು ಬಂದರೆ ಇಲ್ಲವೆ 
ಎಂಬುದನ್ನು ಸಹ ಗಾರ್ಡ್‌ ಗಮನಿಸುತ್ತಾನೆ. ಕೆಲವು ಸಮಯಗಳಲ್ಲಿ ನಿಲ್ದಾಣವನ್ನು 
(ಪ್ಲಾಟ್‌ಫಾರಂ) ಕಂಡು ಹಿಡಿಯುವುದು ಕಷ್ಟ. ದೂರದಲ್ಲಿ ಆತುರ ಆತುರವಾಗಿ 
ಪ್ರಯಾಣಿಕರು ಓಡಿಬರುತ್ತಿರುವುದನ್ನು ಕಂಡರೆ, ಗಾರ್ಡ, ಒಂದು ನಿಮಿಷ, ಎರಡು 
ನಿಮಿಷ ರೈಲಿನ ನಿರ್ಗಮನವನ್ನು ತಡೆಯುತ್ತಾನೆ. ಅಮೆರಿಕದಲ್ಲಿ ಎಲ್ಲವೂ ಯಾಂತ್ರಿಕವೇ 
ಆಗಿದ್ದರೂ, ಮಾನವೀಯತೆಗೂ ಅವರು ಲಕ್ಷ್ಯ ಕೊಡುವರೆಂಬ ಅಂಶ, ಅಂತಹ ಸಮಯ 


ಸ 


ಗಳಲ್ಲಿ ನಮಗೆ ಮನವರಿಕೆಯಕಾಗುತ್ತದೆ. ನಮ್ಮ ಆಸನಗಳಿಗೆ ತಗಲಿಸಿರುವ ಗುಂಡಿಗಳನ್ನು 
ಒತ್ತಿದರೆ, ರೈಲ್ವೆ. ನೌಕರವರ್ಗ ಕೂಡಲೇ ಹಾಜರಾಗಿ ನಮ್ಮ ಅವಶ್ಯಕತೆಗಳನ್ನು 
ವಿಚಾರಿಸುವರು. 
ಆರೆ ೈಲಿನಲ್ಲಿ ಪ್ರಯಾಣ ವಣಡಂವುದೇ ಒಂದು ಖಷಿ. ಹವಾನಿಯಂತ್ರಣ ; 
1 ಸೆ ಲ್ಪಿವಾಗಲೀ ಧೂಳು ಇಲ್ಲಿ. ಗಾಡಿ ಅಲುಗಾಡುವುದೇ ಕಾಣುವುದಿಲ್ಲ. ನಿಶ್ಯಬ್ದವಾಗಿ 
ಚಕ್ರ, ಕಂಬಿಗಳನ್ನು ನುಂಗುತ್ತ ಮಂನ್ನುಗಂ ತ್ತದೆ. ನ್ಯೂಯಕಾರ್ಕಿನಿಂದ ವಾಷಿಂಗ್ಟನ್‌ 
ವರೆಗೆ ಉದ್ದಕ್ಕೂ ನಗರಗಳೇ ಇರುವಂತೆ ನಮಗೆ ಭಾಸವಾಗುತ್ತದೆ. ರಾತ್ರಿ ಹೊತ್ತಾದರೆ 
ಊದ್ದಕ್ಕೂ ದೇದೀಪ್ಯಮಾನವಾದ ದೀಪಗಳೇ ಇರುವುದರಿಂದ ನ್ಕೂಯಾರ್ಕಿನಿಂದ 
ವಾಷಿಂಗ್‌ ಟನ್‌ವರೆಗೆ-ಸುಮಾರು 450 ಕಿಲೋಮೀಟರ್‌ ಒಂದೇ ನಗರದ ಭಾಗವಾಗಿ 
ತೋರುತ್ತದೆ. ನ್ಯೂಯಾರ್ಕಿನಿಂದ ವಾಷಿಂಗ್‌ಟನ್‌ವರೆಗೆ ಉದ್ದಕ್ಕೂ ಉತ್ಪಾದನಾ 
ಕೇಂದ್ರಗಳೂ ಯಂತ್ರಾಗಾರಗಳೂ ಕಾರ್ಬಾನೆಗಳೂ ಗಿರಣಿಗಳೂ ಇವೆ. ರೈಲು, 
ಒಂದೇ ಕಡೆ, ಸ್ವಲ್ಪಕಾಲ ನಿಂತಂತೆ ನೆನಪು-ಫಿಲಡಲ್ಲಿ ಯದಲ್ಲಿ, (ನಾವು ಹಿಂದೆ ಆ 
ಮಾರ್ಗದಲ್ಲಿ ಹೋಗಿದ್ದೆವು) ವಾಷಿಂಗ್‌ಟನ್‌ನನ್ನು ನಾವು ಸಮೀಪಿಸುತ್ತಿದ್ದಂತೆ ತುಂಬ 
ಜೋರಾದ ಮಳೆ. ವಾಷಿಂಗ್‌ಟನ್‌ನಲ್ಲಿ ನಮ್ಮ ಅಕ್ಕನ ಮಗಳ ಅಳಿಯ ಶ್ರೀ ರಂಗಾ 
ಚಾರ್‌ ಮತ್ತೂ ಇನ್ನೂ ಕೆಲವು ಬಂಧುಗಳು ಇದ್ದಾರೆ. ಅವರು ವಾಸವಾಗಿರುವುದು, 
ವಾಷಿಂಗ್‌ಟನ್‌ನಿಂದ ಇಪ್ಪತ್ತೈದು ಮೈಲಿ ದೂರದಲ್ಲಿರುವ ಮೇರಿಲ್ಯಾಂಡ್‌ ಎಂಬಲ್ಲಿ. 
ವಾಷಿಂಗ್‌ಟನ್ನಿನಲ್ಲಿರುವ ಅನೇಕ ನೌಕರರು ಅಧಿಕಾರಿಗಳು ವರ್ತಕರು ನಿತ್ಯ ಮೇರಿ 
'ಲ್ಯಾಂಡಿನಿಂದಲೇ ವಾಷಿಂಗ್‌ಟನ್‌ಗೆ ಬಂದು ಕೆಲಸ ಮುಗಿಸಿಕೊಂಡು ಹಿಂತೆರಂಗಂತ್ತಾರೆ. 
ವಾಷಿಂಗ್‌ಟನ್‌ನಿಂದ ಮೇರಿಲ್ಕಾಂಡ್‌ಗೆ ಒಂದು ಉಪರೈಲು ಇದೆ. ನಾವು ಅದಕ್ಕೆ 
ಬದಲಾಯಿಸಿ, ಮೇರಿಲ್ಮಾಂಡ್‌ನಲ್ಲಿ ಇಳಿಯಬೇಕಾಗಿದ್ದಿ ತು. ಆದರೆ ನಾವು ವಾಷಿಂಗ್‌ಟನ್‌ 
ತಲಪಿದ ದಿನ, ““ರೈಲು ಮೇರಿಲ್ಯಾಂಡ್‌ಗೆ ಇಲ್ಲ ಎಂದರು. ಸ್ಟೇಷನ್ನಿನಿಂದ ಹೊರಗಡೆ 
ಬರುವುದೇ ಸಾಧ್ಯವಿಲ್ಲದಷ್ಟು ಮಳೆ ಬರುತ್ತಿದ್ದಿತಂ. ಆದರೆ ನಾವು ಅತಿಥಿಗಳಾಗಲಂ 
ಹೋಗಬೇಕಾಗಿದ್ದ ರಂಗಾಚಾರ್ಕರೂ ಸಹ ಈ ವಿಷಯವನ್ನರಿತು, ಎರಡು ಕಾರು 
ಗಳೊಂದಿಗೆ ವಾಷಿಂಗ್ಟ್‌ನ ಸ್ಟೇಷನ್ನಿಗೆ ಬಂದಿದ್ದರಂ, ಸುರಿಯುತ್ತಿದ್ದ ಮಳೆಯಲ್ಲಿಯೇ 
ಮೇರಿಲ್ಯಾಂಡ್‌ನ ಅವರ ಮನೆಯನ್ನು ರಾತ್ರಿ ಎಂಟೂವರೆಗೆ ಸೇರಿದೆವು. 
ವಾಷಿಂಗ್ಟನ್‌ನಲ್ಲಿ ನಾವು ಇರುವಾಗ ಬರ್ಟ್‌ಲ್ಮಾನ್ಸ್‌ ಅವರ ವಿಚಾರಣೆ ಪ್ರಕರಣ 
ನಡೆಯಿಂತಂ. ಅಮೆರಿಕದಲ್ಲಿ, ಮಂತ್ರಿಮಂಡಲದಲ್ಲಿ ಅಥವ ಉನ್ನತ ಹಂದ್ದೆಯಲ್ಲಿ ಸ್ಥಾನ 
ವನ್ನು ಕೊಡುವುದಕ್ಕೆ ಮಂಂಚೆ ಸೆನೆಟ್‌ ಸದಸ್ಯರು, ಉಮೇದುವಾರರ ಯೋಗ್ಯತೆ ಶಕ್ತಿ 
ಹಿಂದಲ ಇತಿಹಾಸ ಎಲ್ಲವನ್ನೂ ಪರೀಕ್ಷೆ ಮಾಡುತ್ತಾರೆ. ಅವರು ಮುಖ್ಯವಾಗಿ ಪರೀಕ್ಷಿ 
ಸುವುದು ಅವರ ಪ್ರಾವಕಾಣಿಕತೆ, ಅವನು ಹಣಕಾಸನ್ನ್ನ ಸಂಪಾದಿಸಿರುವ ವಿಧಾನ. 
ಅಧ್ಯಕ್ಷರು, ಇಂಧಿಂಥವರನ್ನು ವಂಂತ್ರಿಮಂಡಲಕ್ಕೆ ಸೇರಿಸಿಕೊಳ್ಳುತ್ತೇವೆಂದ ಕೂಡಲೇ 


೨೬೮ ಅಮೆರಿಕದಲ್ಲಿ ಗೊರೂರು 


ಆ ವ್ಯಕ್ತಿಗಳ ಪರೀಕ್ಷೆ “ಸೆನೇಟ್‌ ಗವರ್ನೆವೇಂಟ್‌ ಆಫೀಸ್‌'' ಕವಿಂಟಿಯಿಂದ ನಡೆಯಂಂ 
ತ್ತದೆ. ಉಮೇದಃವಾರ, ಸವಿಂತಿಯ ಮುಂದೆ ತನ್ನ ಎಲ್ಲ ವ್ಯವಹಾರಗಳನ್ನೂ ವಂಖ್ಯ 
ವಾಗಿ ಹಣಕಾಸಿನ ವ್ಯವಹಾರ ಮತ್ತು ಅದನ್ನು (ಹಣವನ್ನು) ಹೇಗೆ ಸಂಪಾದಿಸಿದ, 
ಎಂಬುದನ್ನು ವಿವರಿಸಬೇಕು. ಹಿಂದೆ ರಾಕ್‌ಫೆಲರ್‌ (ಜೂನಿಯರ್‌) ವೆ ೈಸ್‌ಪ್ರೆಸಿಡೆಂಟ್‌ಗೆ 
ಉವೆೇದಃವಾರನಾದಾಗ, ಸೆನೇಟ್‌ ಸವಿಂತಿಯ ಮಂದೆ, ಅವನ ವಿಚಾರಣೆಯೂ 
ನಡೆಯಿಂತಂ. ' ಆವನ ಐಶ್ವರ್ಯ ಸಂಪಾದನೆಯ ವಿಧಾನದಲ್ಲಿ, ಸಮಿತಿ ಅತ್ಯಂತ ಸೂಕ್ಷ್ಮ 
ವಾದೆ ಮತ್ತು ವರಾರ್ಮಿಕವಾದ ಪ್ರಶ್ನೆಗಳನ್ನು ಹಾಕಿದಾಗ, ರಾಕ್‌ಫೆಲರ್‌'' ಅಸಮಾಧಾನ 
ದಿಂದ "ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನೂ ಕೊಡುವುದಿಲ್ಲ ನನಗೆ ವೈಸ್‌ಪ್ರೆಸಿ 
ಡೇಟ್‌ ಹುದ್ದೆಯೂ ಬೇಡ'' ಎಂದು ಹೊರಟಂ , ಹೋದನು. ಸೆನೇಟ್‌ ಉದ್ದೇಶ, 
ಅವನು ವೈಸ್‌ಪ್ರೆಸಿಡೇಟ್‌ ಆಗಲು ಅರ್ಹನೇ ಎಂಬುದಷ್ಟನ್ನೇ ನಿರ್ಣಯಿಸುವುದೇ 
ಹೊರತು ಇತರ ವ್ಯವಹಾರಗಳನ್ನಲ್ಲ ಎಂಬಂದಂ ಖಾತರಿಯಾದ ಮೇಲೆಯೇ ಅವನು 
ಪರೀಕ್ಷೆಗೆ ಒಳಪಟ್ಟುದು. 

ಬರ್ಟ್‌ಲ್ಕಾನ್ಸ್‌, ಕಾರ್ಟರ್‌ ಸರ್ಕಾರದಲ್ಲಿ ಬಡ್ಜೆಟ್‌ ಡೈರೆಕ್ಟರ್‌ ಆಗಿ (ಅರ್ಥ 
ಮಂತ್ರಿಗೆ ಸಮಾನ ಹುದೆ)ನೇಮಕ ಹೊಂದಿದ್ದರಂ. ನೇಮಕ ಹೊಂದುವಾಗಲೇ ೧೯೭೭ನೆ 
ಜನವರಿಯಲ್ಲಿ ಒಂದು ಸಲ, ಅವರ ಪರೀಕ್ಷೆಯಾಗಿತ್ತು. ಅನಂತರ ೧೯೭೭ ಜುಲೈನಲ್ಲಿ 
ಮತ್ತೊಂದು ಸಲ, ಅವರ ಹಿಂದಲ ವ್ಯವಹಾರಗಳ (ಅಧಿಕಾರವಹಿಸಿಕೊಳಂ )ಿವುದರ 
ಹಿಂದಲ) ಪ್ರಾವರಾಣಿಕತೆಯ ಬಗ್ಗೆ ಮತ್ತೆ ಸಂಶಯ ಬಂದು, ಪುನಃ ಅವರ ವಿಚಾರಣೆ 
ಯಾಗಿ ನಿರ್ದೋಷಿಯೆಂದು ತೀರ್ಮಾನವಾಗಿ ಕಾರ್ಟರರೇ “Bert 1 am proud of 
you” (ನಿನ್ನ ವಿಷಯದಲ್ಲಿ ನನಗೆ ಹೆಮ್ಮೆ) ಎಂದು ಹೇಳಿದ್ದರು. ಅದಾದ 
ಒಂದೆರಡು ವಾರಗಳೊಳಗೆ ಬರ್ಟ್‌ರು “`ವಿಚಾರಣೆಯಲ್ಲಿ ಕೆಲವು ಸಂಗತಿಗಳನ್ನು ಮುಚ್ಚಿ 
ಟ್ಟರು'' ಎಂಬ ಆರೋಪದ ಮೇಲೆ ಮತ್ತೆ ವಿಚಾರಣೆ (ಹದಿನೇಳು ಜನ ಸದಸ್ಯರ 
ನ್ನೊಳಗೊಂಡ) ಸೆನೇಟ್‌ ಸಭೆಯ ಮುಂದೆ, ಆಯಿತು. ವಿಚಾರಣೆಯನ್ನು ಈಕ್ಷಿಸಲು 
ಸಾವಿರಾರು ಜನ, ಸೆನೇಟ್‌ ಆವಣರದಲ್ಲಿ ನಿಶ್ಶಬ್ದವಾಗಿ ಸೇರಿದ್ದರು. ಬರ್ಟ್‌, ಸೆನೆಟ್‌ನ 
ಪ್ರೇಕ್ಷಕರ ಸಭಾಂಗಣದಲ್ಲಿ ತನ್ನ ಮಿತ್ರರು, ಹಿತೈಷಿಗಳಿಗಾಗಿ ನಲವತ್ತು ಆಸನಗಳನ್ನು 
ಕಾಯ್ತಿರಿಸಿದ್ದರು. 

ಬರ್ಟ್‌ರ ಮೇಲೆ ಬಂದ ಆಪಾದನೆಗಳು ಇವು-ಬರ್ಟ್‌ರಂ ಜಾರ್ಜಿಯಾದಲ್ಲಿ, 
ಅಧ್ಯಕ್ಷರಾಗಿರುವ ಒಂದು ಸಣ್ಣ ಬ್ಯಾಂಕಿನಲ್ಲಿ ಅನೀತಿಯುತ ವ್ಯವಹಾರ ನಡೆಸಿದರು ; 
ಐದು ಸಾವಿರ ಡಾಲರ್‌ಗಳಿಗಿಂತ ಹೆಚ್ಚು ಓವರ್‌ ಡ್ರಾಫ್ಟ್‌ನ್ನು ತೆಗೆದುಕೊಳ ಲು ಅಧ್ಯಕ್ಷ 
ರಿಗೆ ಅವಕಾಶವಿಲ್ಲದಿದ್ದರೂ ತೆಗೆದುಕೊಂಡರು, ಯಾಕೆಂದರೆ ಓವರ್‌ಡಾಫ್ಟ್‌ಗೆ ಬಡ್ಡಿ 
ಇಲ್ಲ. ಬರ್ಟ್‌ ಮತ್ತ ಅವರ ಹೆಂಡತಿ ಇಬ್ಬರು ಹೆಸರುಗಳಲ್ಲಿಯೂ ೧೯೭೨ ರಿಂದ 
೧೯೭೭ ರವರೆಗೆ ದೊಡ್ಡ ದೊಡ್ಡ ಓವರ್‌ಡ್ರಾಫ್ಸ್‌ಗಳು, (ಅವರ ಹೆಸರಿನಲ್ಲಿ ೨೬ ಸಾವಿರ, 


_ ವಾಷಿಂಗ್‌ಟನ್‌ py: 


p ಸುವನಾರು ೧೬೦ ದಿನಗಳು) ಅವರ ಹೆಂಡತಿಯ ಹೆಸರಿನಲ್ಲಿ ಲಕ್ಷದ ಒಂದು ಹತ್ತು 
ಕ & ಸಾವಿರದವರೆಗೆ ಸುಮಾರು ೨೫೯ ದಿನಗಳು ಇದ್ದವು. ಅವರ ೯ ನೆಂಟರಿಗೆ 4% ಲಕ್ಷ 
೫ ಡಾಲರ್‌ ಓವರ್‌ ಡ್ರಾಪ್ಸ್‌ ಪಾವತಿಯಾಗಿತ್ತು. ಬ್ಯಾಂಕಿನ ಮೇಲ್ವಿಚಾರಕರೇ 

4 “ಈ ಓವರ್‌ಡ್ರಾಫ್‌ ಗಳ ಮೊತ್ತ, ವಾಯಿದೆ, ಎಲ್ಲ ತಪ್ಪು ಗಾಬರಿ ಹಂಟ್ವಿಸಂ 
 ವಂಥದ್ದು,'” ಎಂದು ಅಭಿಪ್ರಾಯಪಟ್ಟಿದ್ದರು ; ಬ್ಯಾಂಕಿನ ಆಕಾಶ ವಿಮಾನವನ್ನು 
 ಖರ್ಟ್‌, ಅನೇಕ ಸಲ ತನ್ನ ಸ್ವಂತ ಉಪಯೋಗಕ್ಕೆ ತನ್ನ ಚುನಾವಣೆಗೆ ಸಹ, ಉಪಯೋ 
' ಗಿಸಿದ್ದನು. ಒಂದು ಸಲ ಯೂನಿವರ್ಸಿಟಿ ಪುಟಬಾಲ್‌ ಪಂದ್ಯ ನೋಡಲು ಅದರಲ್ಲಿ 
ಹೋಗಿದ್ದನು, ಬ್ಯಾಂಕಿನ ಉಪಯೋಗಕ್ಕೆ ವಿಮಾನ ಇದ್ದುದಾದರೂ ಅದು ಮಾಡಿದ 
0೩೦೦ ಹಾರಾಟಗಳ ಪೈಕಿ ಬ್ಯಾಂಕಿಗಾಗಿ ಹೋದದ್ದು ಎಷ್ಟು ಸಲ, ತನ್ನ ಸ್ವಂತಕ್ಕಾಗಿ 
ಹೋದದ್ದು ಎಷ್ಟು ಸಲ ಎಂಬ ಲೆಕ್ಕ ಇಡಲಿಲ್ಲ ; ೧೯೭೫ ರಲ್ಲಿ ಬರ್ಟ್‌ ನ್ಯಾಷನಲ್‌ 
ಬ್ಯಾಂಕ್‌ ಆಫ್‌ ಜಾರ್ಜಿಯದ ೧೪೮೧೧೮ ಶೇರುಗಳನ್ನು ಆಧಾರ ಮಾಡಿ ನ್ಯೂಯಾರ್ಕಿನ 
1 ಹ್ಮಾನೊವರ್‌ ಟ್ರಸ್ಟ್‌ ಕಂಪನಿಯಿಂದ ೨,೬೨,೫೦೦೦ ಡಾಲರುಗಳ ಸಾಲವನ್ನು ಪಡೆದನಂ. 
1 ಆ ಸಾಲಕ್ಕೆ ಅವನು ಆ ಶೇರುಗಳ ಜೊತೆಗೆ ಅದರಿಂದ ಮುಂದೆ ಬರಬಹುದಾದ ಎಲ್ಲ 
' ಲಾಭಗಳನ್ನೂ (0೦1867೩1) ಸಹ [ಅಡವಾಗಿಟ್ಟಿದ್ದನಂ. ಆದರೆ ಆ ಬ್ಯಾಂಕಿನವರು 
 ಮಂಂದೆ ಅವನಿಗೆ ಶೇರುಗಳ ಡಿವಿಡೆಂಟ್‌ಗಾಗಿ ತಮ್ಮ ನ್ಯೂಯಾರ್ಕ್‌ ಬ್ಯಾಂಕಿನ ,೧೪೬೫೭ 
ಶೇರುಗಳನ್ನು ಕೊಟ್ಟಾಗ, ಅವನು ಆ ಷೇರಂಗಳನ್ನು-ನ್ಯೂಯಾರ್ಕ್‌ ಬ್ಯಾಂಕಿನವರು 
ಅದು ಹ್ಯಾನೋವರ್‌ ಟ್ರಸ್ಟ್‌ ಕಂಪನಿಗೆ ಸೇರಿದುದೆಂದು ಎಷ್ಟೇ ಸಾಧಿಸಿದರೂ ಕೊಡದೆ 
 ತೆಗೆದುಕೊಂಡನಂ. ಸಂಗತಿಯನ್ನು ಹ್ಯಾನೋವರ್‌ ಟ್ರಸ್ಟ್‌ಗೆ ತಿಳಿಸಲೂ ಇಲ್ಲ. ಅದನ್ನು 
' ಅವನು ತನ್ನ ಮತ್ತೊಂದು ಸಾಲಕ್ಕೆ ಅಡವಾಗಿಕೊಟ್ಟು ಬಿಟ್ಟನು. ಮೊದಲನೆಯ 


ಸಾಲದ ಕಂಪನಿಗೆ, ಆ ಶೇರುಗಳು ಸೇರಬೇಕಾಗಿತ್ತು. ಆ ಸಾಲ ತೀರುವವರೆಗೆ ಆ 


ಸಾಲಕ್ಕಾಗಿ ಅಡ ಹಾಕಿದ್ದ ಶೇಂಂಗಳ ಬಡ್ಡಿಯನ್ನು ತೆಗೆದುಕೊಳ್ಳಲು ಲಾನ್ಸ್‌ಗೆ ಅಧಿಕಾರ 
ವಿರಲಿಲ್ಲ. ಕೊನೆಯಲ್ಲಿ “ಕಾನೂನಿನಲ್ಲಿ ಹೇಗೆ ಬೇಕಾದರೂ ಇರಲಿ, ನೈತಿಕ ದೃಷ್ಟಿ 
' ಯಿಂದ ಲ್ಮಾನ್ಸ್‌ ಅಪರಾಧಿ'' ಎಂದು ತೀರ್ಮಾನವಾಯಿತಂ. 


ಒಬ್ಬ ಸೆನೇಟರು “ತನ್ನ ಸ್ವಂತ ವಿಷಯದಲ್ಲಿ ಲ್ಯಾನ್ಸ್‌ ನಡೆದುದು ಕಾನೂನು 


' ಬಾಹಿರವಲ್ಲದಿರಬಹುದು. ಆದರೆ ಅವನ ವ್ಯಕ್ತಿತ್ವಮೌಲ್ಯ, ತನ್ನ ಅಧಿಕಾರ ಬದ್ಧವಾದ 


ಶಿ ವ 


| ಕರ್ತವ್ಯವನ್ನು ನಿರ್ವಹಿಸುವ ಅವನ ಶಕ್ತಿಯನ್ನು ಕುಂದಿಸುತ್ತದೆ. ತನ್ನ ಸಂಪುಟದಲ್ಲಿ 


ಪಾರಿಶುದ್ಧ ತೆಗೆ ಆದ್ಯತೆ ಎಂಬ ಕಾರ್ಟರರೆ ತತ್ವಕ್ಕೆ ಇದು ಅಪವಾದ. ಬಡ್ಡಟ್‌ 


ಡೆ ರೆಕ್ಕ ರಂತಹ ಅತಿ ಮುಖ್ಯ ಹುದ್ದೆಯಲ್ಲಿರುವ ಮನುಷ್ಯ ಮಾಡಿದ ನಿರ್ಣಯ ಅಥವ 


ಸೂಚಿಸಿದ ಸಲಹೆಗಳನ್ನು-ಅವನ ಸ್ವಂತ ವ್ಯವಹುರದ ನೀತಿ ಕಲುಷಿಕವಾಗಿರುವಾಗ- 
ದೇಶ, ಅಂಗೀಕರಿಸುವುದು ಕಷ್ಟವಾಗುತ್ತದೆ. ಸರ್ಕುರೆದ ವಿರೋಧಿಗಳು, ಅನನ 
ಗತಕಾಲದ ಭೂತವನ್ನು ಅವನ ಮುಖಕ್ಕಿ ಒಡ್ಡಿ ಅನನ ದಕ್ಷಕೆ ಸನ್ನು ಸ್ಥಗಿತಗೊಳಿಸಿ 


೨೩೭೦ ಅಮೆರಿಕದಲ್ಲಿ ಗೊರೂರು 


ಬಿಡುತ್ತಾರೆ'' ಎಂದ್ದು, ಕೊನೆಗೆ ಕಾರ್ಟರರಂ, ಆಳ್ವಿಕೆಯ ಪರಿಶುದ್ಧತೆಯ ದೃಷ್ಟಿ 
ಯಿಂದ, ಲ್ಯಾನ್ಕನ ರಾಜೀನಾಮೆ ಅಂಗೀಕರಿಸಿದರು. ಅಧ್ಯಕ್ಷಪೋರ್ಡರು, ನಿಕ್ಸನ್‌ಗೆ 
ಕ್ಷಮಾದಾನ ಮಾಡಿ, ತಮ್ಮ ಚುನಾವಣೆಯನ್ನೇ ಕಳೆದುಕೊಂಡಂತೆ, ಕಾರ್ಟರೂ ಜನ 
ಪ್ರಿಯತೆಯನ್ನು ಕಳೆದುಕೊಳ್ಳುವರೆಂಬ ಭಯ ಜನಕ್ಕೆ ಕಡಿಮೆಯಾಯಿತು. ನಾವೂ 
ಪ್ರಜಾತಂತ್ರ ರಾಜ್ಯವಾದಂದರಿಂದ ಇಂತಹ ಸಂಗತಿಗಳು ನಮಗೂ ಮಾರ್ಗದರ್ಶನವಾಗ 
ಬಹುದು. ಎಂಬ ಉದ್ದೇಶದಿಂದ ಇದನ್ನು ವಿವರವಾಗಿ ತಿಳಿಸಿದ್ದೇನೆ ವಾಷಿಂಗ್‌ಟನ್ನಿ 
ನಲ್ಲಿ ನಾವು ನಿಕ್ಸನ್‌ನನ್ನು ಪದಚ್ಯುತಿಗೊಳಿಸಿದ ವಾಟರ್‌ಗೇಟ್‌ ,ಕಟ್ಟಡವನ್ನು ನೋಡಿ 
ದೆವು.. ಒಬ್ಬ ಸಾಮಾನ್ಯ ಪಶ್ರಿಕಾ ವರದಿಗಾರ ; ಏನೆಲ್ಲ ಸಾಹಸಮಾಡಿ ನಿಕ್ಸನ್‌ನ 
ದುರಾಡಳಿತವನ್ನು ಕೊನೆಗೊಳಿಸಿದ ಎಂಬುದನ್ನು ನೆನೆದು ಆಶ್ಚರ್ಯ ಮೆಚ್ಚಿಕೆಯಿಂದ 
ಮೂಕರಾದೆವು. ಇದಕ್ಕೆ ವಾಟರ್‌ಗೇಟ್‌ ಎಂದು ಏಕೆ ಹೆಸರು ಎಂಬುದು ನಮಗೆ 
ಸಂಶಯವಿತ್ತು. ವಾಷಿಂಗ್‌ಟನ್‌ನಲ್ಲಿ ಒಂದು ದೊಡ್ಡ ಕೆರೆಯ ಸುತ್ತಲೂ ಅದರ 
ತೀರದಲ್ಲಿಯೇ ಅನೇಕ ಸೌಧಗಳು ಆಫೀಸುಗಳು ಪ್ರಮಂಖ ಕಟ್ಟಡಗಳು ಇವೆ. ಅವುಗಳು 
ಆ ಕೆರೆಯ ಕಡೆಗೆ ಮುಖ ಮಾಡಿರುತ್ತವೆ. ನಿಕ್ಷನ್‌ರ ಪತನಕ್ಕೆ ಕಾರಣವಾದ ಟೇಪ್‌ 
ರಿಕಾರ್ಡುಗಳನ್ನು ಕದ್ದುಕೊಂಡು ಹೋದ ಕಟ್ಟಡವೂ ಅಲ್ಲದೆ. 


ಇರಾನ್‌ ಹಾರವರ ಭೇಟಿ 


ನಾವು ವಾಷಿಂಗ್ಟ್‌ನ್‌ನಲ್ಲಿದ್ದ ಕಾಲ, ಏಷ್ಯ ರಾಜಕೀಯದಲ್ಲಿಯೂ ಗೊಂದಲದ 
ಕಾಲ ಸಾದತ್‌, ಇಸ್ರೀಲಿನ ಬೇಗಿನ, ಮೋಶೆಡಯಾನ್‌ ಇವರೆಲ್ಲ ವೈಟ್‌ಹೌಸ್‌ಗೆ 
ಬಂದು ಹೋದಾಗ, ನಾವೂ ವೈಟ್‌ಹೌಸ್‌ ದ್ವಾರದ ಬಯಲಿನಲ್ಲಿ ಸೇರಿದ್ದೆವು. 
ಇರಾನ್‌ ಷಾ ಬಂದಾಗ, ಇಷ್ಟು ಸುಲಭವಾಗಿ ವೈಟ್‌ಹೌಸ್‌ ಬಾಗಿಲವರೆಗೆ ಹೋಗಲು 
ಸಾಧ್ಯವಾಗಲಿಲ್ಲ. ಷಾಗೆ, ಕಾರ್ಟರ್‌, ವೈಟ್‌ಹೌಸ್‌ನ ವಿಶಾಲವಾದ ಹಸಿರು ಬಯಲಿನಲ್ಲಿ 
ಸತ್ಕಾರ ಕೂಟವನ್ನು ನೀಡಿದರು. ಕೆಲವು ಇರಾನ್‌ ವಿದ್ಯುರ್ಥಿಗಳು ಮತ್ತು 
ಪ್ರಜೆಗಳು, ಮೊದಲೇ ಪ್ರತಿಭಟನೆಯ "“ನೋಟೀಸ್‌''ನ್ನು ಸರ್ಕಾರಕ್ಕೆ ಕೊಟ್ಟಿದ್ದುದ 
ರಿಂದ, ಸತ್ಕಾರ ಕೂಟದ ಬಯಲಿನಲ್ಲಿ ಒಂದು ತಂತಿ ಬೇಲಿಯ ತಡೆಯನ್ನು ರಕ್ಷಣಾ 
ಸಿಬ್ಬಂದಿ ಏರ್ಪಡಿಸಿದ್ದರು. ಅದು ತುಂಬ ದೂರದಲ್ಲಿಯೂ ಅಲ್ಲ, ಅಲ್ಲಿಂದ ಕೂಟದಲ್ಲಿ 
ನಡೆಯುತ್ತಿದ್ದ ವಿಷಯಗಳೆಲ್ಲ ಕಾಣುತ್ತಿದ್ದವು. ಧ್ವನಿವರ್ಧಕಗಳನ್ನು ಇಟ್ಟಿದುದರಿಂದ 
ಕಾರ್ಯಕ್ರಮುಗಳನ್ನೆಲ್ಲ ಕೇಳಬಹುದಾಗಿತ್ತು. ವಿಶೇಷ ಪರವಾನಗಿ ಇದ್ದವರು, ಆಹ್ವಾನಿತರು 
ಮಾತ್ರ ಒಳಕ್ಕೆ ಹೋಗುತ್ತಿದ್ದರು. ಷಾರವರು ಬ್ಹುುವುದಕ್ಕೆ 10 ನಿಮಿಷ 
ಮುಂಚಿತವಾಗಿಯೇ ಷಾರವರ ವಿರೋಧಿಗಳು “ಷಾರಿಗೆ ದಿಕ್ಕಾರ, ಷಾ ಸಾಮ್ರಾಜ್ಯ 
ಷಾಹಿಗಳ ಏಜಂಟು, ಷಾ ಪ್ರಜಾಪ್ರಭುತ್ವವಾದಿಯಲ್ಲ'' ಎಂದು ಬರೆದಿದ್ದ ದೊಡ್ಡ 
ದೊಡ್ಡ ಫಲಕಗಳನ್ನು ಹಿಡಿದುಕೊಂಡು, ವೈಟ್‌ಹೌಸ್‌ನ ಮುಂಭಾಗಕ್ಕೆ ಬಂದರು, 


ವಾಷಿಂಗ್‌ಟನ್‌ ೨೬೧ 


ಅವರು ಒಳ್ಳೆ ಶಿಸ್ತಿನಿಂದ ಸಮವಸ್ತ್ರವನ್ನು ಧರಿಸಿ ನಾಲ್ವರು ನಾಲ್ವರ ಸಾಲಿನಲ್ಲಿ, 
ಸದ್ದಿಲ್ಲದೆ ಗಂಭೀರ ವಂಂಖ ಮುದ್ರೆಯಿಂದ ನಿಂತರ. ಅದೇ ವಕಾರ್ಗದಲ್ಲಿ ಷಾ ಮಧ್ಯೆ 
ಬಿಟ್ಟಿದ್ದ ರಸ್ತೆಯಲ್ಲಿ-ಹತ್ತು ನಿಮಿಷಗಳ ನಂತರ-ಹಿಂದೆ ಮಂದೆ ಕೆಲವು ಕಾರು 
ಗಳೊಂದಿಗೆ ಬಂದರು. ಷಾ ಕಾರನ್ನೂ ಷ್ಟಾನ್ನೂ ಆದರಲ್ಲಿದ್ದವರನ್ನೂ ಜನ ಗುರುತಿಸಿ 
ಚಪ್ಪಾಳೆ ತಟ್ಟಿದರು. ವಿರೋಧಿಗಳು ಕೂಗುವುದಾಗಲೀ ಚೀತ್ಕಾರ ತಿರಸ್ಕಾರವನ್ನಾ 
ಗಲಿ ವಕಾಡಲಿಲ್ಲ. ಅವರ ಶಿಸ್ಕ್ರ ಮೌನವನ್ನು ನೋಡಿ ನನಗೆ ತುಂಬ ಸಂತೋಷವೂ 
ತೃಪ್ತಿಯೂ ಉಂಟಾಯಿಂತಂ. 

ಷಾ ವಿಷಯದಲ್ಲಿ ನಾವು ಉದಾಸೀನರು. ಆದರೆ ಮುಂದಲ ನಿವಿಂಷದಲ್ಲಿಯೇ 
ಸತ್ಕಾರ ಔಪಚಾರಿಕವಾಗಿ ಪ್ರಾರಂಭವಾದ ಕೂಡಲೇ, ಷಾ ವಿರೋಧಿಗಳು, ಪೋಲೀಸ್‌ 
ಬಂದೋಬಸ್ತನ್ನೂ ಅತಿಕ್ರಮಿಸಿ ಒಳಗೆ ನಂಗ್ಗಲು ಪ್ರಯತ್ನಿಸಿದರು. ಪಹರೆಯವರು 
ಎರಡು ಮೂರು ಸಲ, ಎಚ್ಚರಿಕೆಯನ್ನು ನೀಡಿದರೂ, ಪ್ರದರ್ಶನಕಾರರು ಮುನ್ನುಗ್ಗು 
ವುದಂ ವಣಂದಂವರಿದೇದರಿಂದ ೫ ನಿವಿಂಷ ವಾಯಿದೆ ಕೊಟ್ಟು, ಅದರ ಅಂತ್ಯದಲ್ಲಿ 
ಟಿಯರ್‌ಗ್ಯಾಸ್‌ ಪ್ರಯೋಗಿಸಂವುದಾಗಿ ಪೋಲೀಸರು ಘೋಷಿಸಿದರು. ಪ್ರದರ್ಶನ 
ಕಾರರ ಹೊರತು, ಉಳಿದವರು, ಅಪಾಯದ ಗಡಿಯನ್ನು ದಾಟಿ ಆಚೆ ನಿಂತೆವು. 
'ಪೋಲೀಸಿನವರು ಟಿಯರ್‌ಗ್ಯಾಸನ್ನು ಉಪಯೋಗಿಸಿದರು. ಕಾರ್ಟರ್‌ ಭಾಷಣ, ಷಾರ 
ಭಾಷಣ ಎಲ್ಲವೂ ಕೇಳಂತ್ತಿತ್ರ್ತಿ, ಕಾಣುತ್ತಿತ್ತ. ಸಮಾರಂಭ ಶಾಂತವಾಗಿ ವಂಕ್ತಾಯಂ 
ವಾಯಿತಂ. ಷಾರವರ ಆಳ್ವಿಕೆ ಇರಾನಿನಲ್ಲಿ ಹೆಚ್ಚು ದಿನ ನಡೆಯಂವುದಿಲ್ಲವೆಂಬುದಂ 
ಸ್ಪಷ್ಟವಾಗಿತ್ತು. 


ವಾಷಿಂಗ್‌ಟನ್‌ ಸ್ಮಾರಕ 


ಮೊದಲ ನೋಟಕ್ಕೆ ವಾಷಿಂಗ್‌ಟನ್‌, ಬರಿ ಕಲ್ಲು ಸಿಮೆಂಟು ಕಬ್ಬಿಣದ ಅಗಾಧ 
ಕಟ್ಟಡಗಳ ನಗರವಾಗಿ ಕಾಣುತ್ತದೆ. ಸರ್ಕಾರಿ ಕಟ್ಟಡಗಳಿಗಾಗಿಯೇ ಆ ನಗರವನ್ನು 
ಕಟ್ಟಿದ್ದಾರೆನ್ನಬಹುದಂ. ಅಮೇರಿಕನ್‌ರ ಪೈಕಿ ಜಾರ್ಜ್‌ವಾಷಿಂಗ್‌ಟನ್‌ ನಿಜವಾಗಿ ಎಲ್ಲ 
ದೃಷ್ಟಿಯಿಂದಲೂ ಅಶಿ ಮಹತ್ವದ ವ್ಯಕ್ತಿ. ಮೊದಲನೆಯದಾಗಿ ಅವನು ದೊಡ್ಡ 
ಸೈನ್ಯದ ದಂಡನಾಯಕ; ಅಮೆರಿಕದ ಸ್ವಾತಂತ್ರ್ಯದ ಯುದ್ಧಕೆ 3 ಸಕಲ ಸಿದ್ಧತೆ ಸಲಕರಣೆ, 
ಯೂರೋಪಿನ ಅನೇಕ ರಾಷ್ಟ್ರಗಳ ಬೆಂಬಲಗಳನ್ನು ಗಳಿಸಿ ತಾನೇ ಸೈನ್ಯವನ್ನು ನಡೆಸಿ 
ಜಗತ್ತಿನ ಅತ್ಯಂತ ಪ್ರಬಲ ಶಸ್ತ್ರಸಜ್ಜಿತ ರಾಷ್ಟ್ರ (ಇಂಗ್ಲೆಂಡ)ವನ್ನು ಸೋಲಿಸಿ ಜಯ 
ವನ್ನು ಸಂಪಾದಿಸಿದನಂ. ಸ್ವಾತಂತ್ರ್ಯಾ ನಂತರ ಅಮೆರಿಕನ್‌ ರಾಷ್ಟ್ರ ಎದುರಿಸಿದ, ನಾನಾ 
ಎಡರುಗಳಂ-_ ಸಾರ್ವಜನಿಕ ಸಾಲ, ಬೇರೆ ಬೇರೆ ಪ್ರಾಂತಗಳ ಪರಸ್ಪರ ವೈರ, ರಾಷ್ಠ 


ಟ 
ದಲ್ಲಿದ್ದ ಅನಾಯಕತ್ವ ಇವನ್ನೆಲ್ಲ ಅವನು ನಿವರಲಗೊಳಿಸಿ ಫೆಡರಲ್‌ ಸಂವಿಧಾನವನ್ನು 


೨೭೨ ಅಮೆರಿಕದಲ್ಲಿ ಗೊರೊರು 


ನಿರೂಪಿಸಿ, ತಾನೇ ಪ್ರಥಮ ಅಧ್ಯಕ್ಷನಾಗಿ ಚುನಾಯಿತನಾದನಂ. ಅವನ ಅಧಿಕಾರಾವಧಿ 
ಯಲ್ಲಿ ಯುದ್ಧದಿಂದ ಬಳಲಿದ್ದ ರಾಪ ಕ್ಕೆ ಶಾಂತಿ, ಸಾರ್ವಜನಿಕ ಸಾಲಗಳ ಮರುಪಾವತಿ 
ಹೊಸ ಗಣರಾಜ್ಯದ ಆಳ್ವಿಕೆಯನ್ನು ನಿರ್ವಹಿಸಬಲ್ಲ ನೌಕರವರ್ಗದವರ ಆಯ್ಕೆ, ಇವು 
ಗಳನ್ನೆಲ್ಲ ಸ್ಮಾಪಿಸಂವುದು ಅವಶ್ಯವಾಗಿತ್ತು. ದಕ್ಷ ಆಡಳಿತ ಸಹಾಯಕರನ್ನು ಆರಿಸುವು 
ದರಲ್ಲಿ, ಅವನ ವನವ ಸ್ವಭಾವ ಜ್ಞಾನ, ಅನ್ಯಾದೃಶವಾಗಿತ್ತು. ವಾಷಿಂಗ್‌ಟನ್‌ 
ಪ್ರಥಮ ಆಧ್ಯಕ್ಷನಾದಂದರಿಂದ ಆನೇಕ ಹೊಸ ಸಂಪ್ರದಾಯಗಳನ್ನು ಅವನು ಸ್ಥಾಪಿಸ 
ಬೇಕಾಗಿತ್ತು. ಅಧಿಕಾರವನ್ನು ವಹಿಸಿಕೊಂಡ ಕೂಡಲೇ ಅವನು “ಪ್ರಾಮಾಣಿಕತೆ 
ಮತ್ತು ಧೃಡ ನಿಲವು ಇವನ್ನು ವಠಾತ್ರ ನಾನಂ ವಾಗ್ದಾನ ಮಾಡಬಲ್ಲೆ. ಜಗತ್ತೆಲ್ಲ 
ನನ್ನನ್ನು ಕೈಬಿಟ್ಟರೂ, ಇವು ನನ್ನನ್ನು ಕೆ ೈಬಿಡುವುದಿಲ್ಲ'” ಎಂದು ಘೋಷಿಸಿದನು. 


ಅಮೆರಿಕದಲ್ಲಿ ಮತ್ತೂ ಜಗತ್ತಿನ ಇತರ ಭಾಗಗಳಲ್ಲಿ ಸಹ ವಾಷಿಂಗ್‌ಟನ್‌ನ 
ಮಹಿಮೆ ಆದರ್ಶ, ವಣಾನವತಾಗುಣ ಇವುಗಳ ಉತ್ಕರ್ಷ ಎಂದೆಂದಿಗೂ ಬೆಳೆಯುತ್ತಲೇ 
ಇದೆ. ಇವೆಲ್ಲವುಗಳ ಪ್ರತೀಕವಾಗಿ, ಆಮೆರಿಕನ್‌ರಂ ವಾಷಿಂಗ್‌ಟನ್‌ನಲ್ಲಿ, ಒಂದು ಬೃಹತ್‌ 
ಪ್ರವಣಣದ ಸ್ಮಾರಕವನ್ನು ನಿರ್ಮಿಸಿದ್ದಾರೆ. ಇದರ ತುದಿ, ಸುತ್ತಮುತ್ತಲ ಅನೇಕ 
ಮೈಲಿಗಳನ್ನ ಗಾಂಭೀರ್ಯದಿಂದ ವೀಕ್ಷಿಸಂತ್ತಿದೆ. ಹೊರನೋಟಕ್ಕೆ ಸ್ತಂಭ, ಒಂದು 
ಈಟೆಯಂತೆ ತೋರುತ್ತದೆ. ಇದರ ಎತ್ತರ ಸುಮಾರು ೫೬೦ ಅಡಿ, ಅಗಲ ಒಂಡ ೫೬ 
ಅಡಿ, ಗೋಡೆಗಳ ದಪ್ಪ ಬುಡದಲ್ಲಿ ೧೫ ಆಡಿ. ವಾಷಿಂಗ್‌ಟನ್‌ನಿಗೆ ಕೃತಜ್ಞ ಅವೆ:ರಿಕನ್‌ 
ಪ್ರಜೆಗಳ ಭಕ್ತಿಭಾವಪೂರಿತ ಕಾಣಿಕೆ ಇದು. ಅಧ್ಯಕ್ಷ ವಾಷಿಂಗ್‌ಟನ್‌ ೧೭೮೩ ರಲ್ಲಿ 
ವಾಷಿಂಗ್‌ಟನ್‌ ನಗರದ ಶಂಕುಸ್ಥಾಪನೆಯನ್ನು ಮಾಡಿದಾಗ, ಉಪಯೋಗಿಸಿದ ಕರಣೆ 
ಯನ್ನೇ ಈ ಸ್ಮಾರಕ ಸ್ತಂಭದ ಶಂಕುಸ್ಥಾ ಪನೆಗೂ ಉಪಯೋಗಿಸಿದರು. ಈ ಸ್ತಂಭದ 
ತುದಿಗೆ ಏರಲು ಒಳಗಡೆ ನಿರ್ಮಿಸಿರುವ ಸುಮಾರು ಒಂಭೈನೂರು ಕಬ್ಬಿಣದ ಮೆಟ್ಟಿಲು 
ಸಾಲ. ಪ್ರಾರಂದಲ್ಲಿ ೧೬೦೧ರವರೆಗೆ, ಮೇಲೆ ಏರಲಂ ಹಬೆಯ ಸಂವಿಧಾನವನ್ನು ಅಳ 
ವಡಿಸಿದ್ದರೆಂ. ಈಚೆಗೆ ವಿದ್ಯುತ್‌ ಲಿಪ್ಸ್‌, ಈಗ ಎಪ್ಪತ್ತು ಸೆಕಂಡ್‌ಗಳಲ್ಲಿ ಕೆಳಗಿನಿಂದ 
ಮೇಲೇರಬಹಂದು. ಮೊದಲ ನೋಟಕ್ಕೆ ಈ ಬೃಹತ್‌ ದೈತ್ಯಾಕಾರದ ಕಲ್ಲು ಸಿಮೆಂಟು 
ಕಬ್ಬಿಣದ ರಾಸಿಯನ್ನೂ ನೋಡಿ ಆಶ್ಚರ್ಯಚಕಿತರಾಗುತ್ತೇವೆ. ಇದೆಲ್ಲ ವ್ಯರ್ಥಶ್ರಮ, 
ವೆಚ್ಚವಲ್ಲವೆ ಎನಿಸುತ್ತದೆ. ಇಲವೇಟ್‌ರ್‌ನಲ್ಲಿ ಹೋಗಿ, ಆರುನೂರು ಅಡಿ ಎತ್ತರದಲ್ಲಿ 
ದೇವತೆಗಳಂತೆ ನಿಂತಂ ಸುತ್ತಲ ವಿಸ್ತಾರ ಪ್ರಪಂಚವನ್ನ ನೋಡಿದಾಗ, ಇದೊಂದಂ 
ಸಾಧನೆ ಎಂದು ಉಲ್ಲಾಸದಿಂದ ಅಂದುಕೊಳ್ಳುತ್ತೇವೆ. ಮನುಷ್ಯನಿಗೆ, ಪ್ರೇಮಭಕ್ತಿ 
ಕೃತಜ್ಞತೆಗಳನ್ನು ತೋರಿಸಲು ದಾರಿಯಾವುದೆಂದು ಸರಿಯಾಗಿ ಗೊತ್ತಾಗುವುದಿಲ್ಲ. 
ಅದೊಂದಂ ವಿಗ್ರಹ, ಕಟ್ಟಡ ಸ್ತಂಭ ಗೋಪುರ ಯಾವುದೂ ಅದ್ಭುತ ಅಥವ ಬೃಹತ್‌ 
ಆಗಬಹಂದಂ. ತಮಗೆ ಸ್ವಾತಂತ್ರ್ಯವನ್ನು ಸಂಪಾದಿಸಿಕೊಟ್ಟು, ಪ್ರಥವಂ ಅಧ್ಯಕ್ಷ ನಾಗಿ 


ವಾಷಿಂಗ'ಟನಿ್‌ ೨೬೬, 


ಅದರ ಅಡಿಪಾಯ, ಸಂಪ್ರದಾಯಗಳನ್ನು ನಿರೂಪಿಸಿದ ಮೂಲ ಪುರುಷನಿಗೆ, 
ಅಮೇರಿಕನ್‌ರಂ ಈ ವಿಧಾನದಲ್ಲಿ ಗೌರವ ಸಲ್ಲಿಸಿದ್ದಾರೆ. ಕ 


ಲ 


ಲಿಂಕನ್‌ ಭವನ 


ವಾಷಿಂಗ್‌ಟನ್‌ ನಗರ ಶಾಂತವಾದ, ಬಿಡುವು ಇರುವ ಊರು. ಅಲ್ಲಿ ಜನ, 
ಬೀದಿಯಲ್ಲಿ ನಿಧಾನವಾಗಿ ತಿರಂಗಾಡಂತ್ತಾರೆ. ವಾಷಿಂಗ್‌ಟನ್‌ ನಮ್ಮ ಮೈಸೂರಂ 
ನಗರದ ಹಾಗೆ. ಅಲ್ಲಿರಲಂ ಸಂತೋಷವಾಗುತ್ತದೆ. ವಾಷಿಂಗ್‌ಟನ್‌ನಲ್ಲಿ-ಒಟ್ಟು 
ಅಮೆರಿಕ ಕೆನಡಗಳಲ್ಲಿಯೆ-ಡ್ರೆ ವರುಗಳು ಕ್ಕಾಬ್‌ನವರು ಅತಿ ನಮ್ರರು, ಸುಸಂಸ್ಕೃತರು, 
ಅವರ ವಾಹನಗಳಲ್ಲಿ ಹೋಗುವುದೇ ಒಂದು ಖುಷಿ. ಅವರ ನಡತೆಯನ್ನು ನೋಡಿ 
1" ಎಂಥ ದಡ್ಡನಿಗೂ, ಆವಿದ್ಮಾವಂತನಿಗೂ, ಬಡವನಿಗೂ, ""ನಾನೂ ಸ್ವಲ್ಪ ಬೆಲೆಯಾದ 
& ಮನಂಷ್ಯನೇ'' ಎಂಬ ಭಾವನೆ ಬರುತ್ತದೆ. ವಾಷಿಂಗ್‌ಟನ್‌ನಲ್ಲಿ ಪ್ರೇಕ್ಷಣೀಯ ಸ್ಥಳ 
| ಗಳನ್ನು ನೋಡುವುದಕ್ಕಾಗಿಯೇ, ಪ್ರವಾಸಿ ಬಸ್ಸುಗಳನ್ನು (TOURMOBI1LE) 
ಏರ್ಪಡಿಸಿರಂತ್ತಾರೆ. ಅವು ಬೆಳಗಿನಿಂದ ಸಂಜೆಯವರೆಗೆ ಅರ್ಧಗಂಟೆಗೊಂದರಂತೆ, ಸಂಚರಿ 
ಸುತ್ತಲೇ ಇರುತ್ತವೆ. ಪ್ರತಿ ಬಸ್ಸೂ, ಗೊತ್ತಾದ ಹದಿನೇಳು ಹದಿನೆ:ಟು ಪ್ರೇಕ್ಷಣೀಯ 
ಸ್ಥಳಗಳಲ್ಲಿ ನಿಲ್ಲುತ್ತದೆ. ಯಾವುದೇ ಬಸ್ಸಿನಲ್ಲಿ ಹೋಗಿ ಯಾವುದೇ ಸ್ಮಳದಲ್ಲಿ ಇಳಿದು, 
ಬೇಕಾದಷ್ಟು ಹೊತ್ತು ನೋಡಿ, ಮಂಂದೆ ಬೇರೆ ಬಸ್ಸಿನಲ್ಲಿ ಮುಂದಲ ಸ್ಥಳಕ್ಕೆ ಹೋಗ 
ಬಹುದು. ಟಕೆಟ್‌ ತೆಗೆದುಕೊಳ್ಳುವುದು ಒಂದನ್ನೇ. ಬೆಳಗಿನಿಂದ ಸಂಜೆಯವರೆಗೆ ಆ 
ಟಿಕೆಟ್ಟೆನಲ್ಲಿ ಎಲ್ಲಿಗೆ ಬೇಕಾದರೂ ತಿರುಗಬಹುದು. ಶುಲ್ಕವೂ ಅಮೆರಿಕ ಲೆಕ್ಕದಲ್ಲಿ ತುಂಬ 
ಕಡಿಮೆ. ವಾಷಿಂಗ್ಟನ್‌ನಲ್ಲಿ ಟಾಕ್ಸಿಗಳಿಗೂ, ಎಲ್ಲಿಂದ ಎಲ್ಲಿಗೆ ಒಂದೇ ಶುಲ್ಕ. ವಾಷಿಂಗ್ಟನ್‌ 
ನಲ್ಲಿ ಅಮೆರಿಕ ಸರ್ಕಾರದ ಎಲ್ಲ ಕಛೆ:ರಿಗಳೂ, ಸಿನೇಟ್‌ ಭವನ, ಎಲ್ಲ ಅಧ್ಯಕ್ಷರ ಸಮಾಧಿ 
ಗಳು, ಪ್ರಪಂಚ ಬ್ಯಾಂಕ್‌, ಲಿಂಕನ್‌ ಜಾಫರ್‌ಸನ್‌ ಸ್ಮರಣಭವನಗಳು, ಸ್ಮಿತ್‌ನೊ:ನಿ 
ಯನ್‌ ಸಂಸ್ಥೆಗಳು, ವೈಟ್‌ಹೌಸ್‌, ಕರೆನ್ಸಿವುದ್ರಣಾಲಯ (Bureau of Engraving 
and Printing) ವೂ ಇವೆ. ಲಿಂಕನ್‌ ಮೆಮೋರಿಯಲ್‌ ಭವನದಲ್ಲಿ ದೊಡ್ಡ 
ಪ್ರದರ್ಶನಾಲಯವೇ ಇದೆ, 

ನಾವು ಅಲ್ಲಿ ಪ್ರವೇಶಿಸಿದಾಗ ಒಬ್ಬಳು ಮಹಿಳೆ, ಏನನ್ನೋ ಟೈಪ್‌ಮಾಡುತ್ತ 
ಕುಳಿತಿದ್ದಳು. ನಮ್ಮನ್ನು ನೋಡಿ “ನೀವು ಆಫ್ರಿಕದವರೇ ?'' ಎಂದು ಕೇಳಿದಳು. 
ನಾನು “ಇಲ್ಲ ಇಂಡಿಯದವರು'' ಎಂದೆ. ಅವಳು "ಇಂಡಿಯ ಹೆಸರು ಕೇಳಿದ್ದೇನೆ. 
ಗಾಂಧೀ ನೆಹ್ರು ಟಾಗೂರರ ಇಂಡಿಯ'' ಎಂದಳು. "ನಾನು ನಿಮಗೆ ಮಾರ್ಗದರ್ಶನ 
ಮಾಡುತ್ತೇನೆ” ಎಂದು ನಮ್ಮ ಜೊತೆ ಹೊರಟಳು. ಎಲ್ಲವನ್ನೂ ನೋಡುತ್ತ 
Kd ವಿಶಾಲವಾದ ಕೇಂದ್ರಸಭಾಂಗಣಕ್ಕೆ ಬಂದೆವು. ಅಲ್ಲಿ-ಉತ್ತಮವಾಗಿ ಕಾಣುವ ಪ್ರದೇಶ 
p : ದಬ್ಲಿ-ಅಧ್ಯಕ್ಷತೆಯ ಅಲಂಕೃತ ಕುರ್ಚಿಯ ಮೇಲೆ, ಬಲಗೈಯನ್ನು ಕೆನ್ನೆಗೆ ಆನಿಸಿ 
18 


೨೬೪ ಅಮೆರಿಕದಲ್ಲಿ ಗೊರೂರು 


ಗಂಭೀರ ಮುದ್ರೆಯಿಂದ ಕುಳಿತಿದ್ದ ಲಿಂಕನ್‌ರ ಸಜೀವ ಆಕೃತಿಯ, ಕೋರೈಸುವ 
ಬಣ್ಣಗಳ ಭಾವಚಿತ್ರ ಪ್ರದರ್ಶಿತವಾಗಿತ್ತು. ಲಿಂಕನ್‌ರ ವಿಷಯದಲ್ಲಿ ತುಂಬ ಗೌರವ 
ವಿದ್ಧ ನಾನು "ಇದಂ ಸೊಗಸಾದ ಚಿತ್ರ'' ಎಂದೆ. ಅವಳು ಉತ್ಸಾಹದಿಂದ “ಹೌದು 
ಅವನೊಬ್ಬ ಧೀಮಂತ ವ್ಯಕ್ತಿ'' ಎಂದಳು. ನಾನು "“ನೀವು ಅವರನ್ನು ನೋಡಿದ್ದಿರಾ?” 
ಎಂದೆ. ಅವಳು ಒಂದಂ ಗಳಿಗೆ ನನ್ನ ಮುಖವನ್ನು ನೋಡಿದಳು. ಅನಂತರ ನಕ್ಕು 
“ಇಲ್ಲ ಆದರೆ ನಮ್ಮ ಅಜ್ಜಿಯ ಅಜ್ಜಿ ಲಿಂಕನ್‌ರನ್ನು ನೋಡಿದ್ದಳು. ಹೌದು 
ಅವಳು ಸ್ವತಃ ನೋಡಿದ್ದಳು. ನಮ್ಮ ಮನೆತನಕ್ಕೂ ಲಿಂಕನ್‌ರಿಗೂ ತುಂಬ 
ಆತ್ಮೀಯತೆ'' ಎಂದಳು. ನಾನು ''ಬಂಧಂತ ವೇ ? ಎಂದೆ. ಆಕೆ “ಬಂಧುತ ವಲ್ಲ. 
ಅದಕ್ಕಿಂತ ಹೆಚ್ಚು ; ಲಿಂಕನ್‌ ನಮ್ಮ ಅಜ್ಜಿಯ ಮುತ್ತಜ್ಜಿಗೆ ಒಂದು ವಿಶಿಷ್ಟ ಸಂದರ್ಶನ 
ವನ್ನು ಕೊಟ್ಟು, ಆಕೆಗೆ ಕೃತಜ್ಞತೆ ಅರ್ಪಿಸಿದರು'' ಎಂದಳು. ನಾವು ಮೌನವಾಗಿ 
ಆಲಿಸುತ್ತಿದ್ದೆವು. 

ಆಕೆ ಮುಂದುವರಿಸಿದಳು. “ಅಧ್ಯಕ್ಷ ಲಿಂಕನ್‌, ಗುಲಾಮಗಿರಿಯ ವಿರುದ್ಧ 
ವಾಗಿ ಯುದ್ಧವನ್ನೇ ಮಾಡಬೇಕಾಗಿಬಂದ ಸಂಗತಿ ಚರಿತ್ರೆಯ ವಿಷಯ. ಆಗ ಗುಲಾಮ 
ಗಿರಿಯ ವಿರುದ್ಧ ರಾಜ್ಯಗಳು, ತಮ್ಮ ಸರ್ವಶಕ್ತಿಯನ್ನೂ ಸರ್ವ ಸಲಕರಣೆಗಳನ್ನೂ 
ಕ್ರೋಡೀಕರಿಸಬೇಕಾಗಿತ್ತು. . ಅಧ್ಯಕ್ಷರು ಆಗಿಂದಾಗ್ಗೆ, ಯುದ್ಧಭೂವಿಂಯಲ್ಲಿ ಕಾದು 
ತ್ತಿದ್ದ ನಮ್ಮ ವೀರಯೋಧರಿಗೆ ಆವಶ್ಯಕವಾದ ವಸ್ತುಗಳಿಗಾಗಿ ಕೋರಿಕೆ ಪ್ರಕಟಿಸು 
ತ್ತಿದ್ದರು. ಆ ಛಳಿಗಾಲದಲ್ಲಿ ಅವರಂ, ಯಂದ್ಧಭೂಮಿಯಲ್ಲಿಯ ನಮ್ಮ ಎಪ್ಪತ್ತೆ ದು 
ಸಾವಿರ ಯೋಧರಿಗಾಗಿ ಎಲ್ಲರೂ ಉಣ್ಣೆ ಬಟ್ಟೆ (ಸ್ಥೆ ಓಟರ್‌) ಗಳನ್ನು ಸ ಕಳುಹಿಸಬೇಕೆಂದು 
ಕೇಳಿಕೆ ಹೊರಡಿಸಿದರು. ಈಗ್ಗೆ ಅದು ನೂರು ವರುಷಗಳಿಗಿಂತ ಹಿಂದಲ ಮಾತಷೆ ಕ 
ಆಗ ಉಣ್ಣೆ ಕವಚಗಳನ್ನು ಕೈಯಿಂದಲೇ ತಯಾರುಮಾಡುತ್ತಿದ್ದರು. ನಮ್ಮ ಅಜ್ಜಿಯ 
ಮುತ್ತಜ್ಜಿ ಅಮೆರಿಕದ-ಗುಲಾಮಗಿರಿ ವಿರುದ್ಧವಿದ್ದ ಎಲ್ಲ ಪಟ್ಟಣ ಹಳ್ಳಿಗರ ಮಹಿಳೆ 
ಯರನ್ನೆಲ್ಲ ಸಂಧಿಸಿ, ಪ್ರಚಾರಮಾಡಿ ವ್ಯವಸ್ಥೆಗೊಳಿಸಿ ಅತಿಕ್ಷಿಪ್ರಕಾಲದಲ್ಲಿ ಒಂದು ಲಕ್ಷ 
ಉಣ್ಣೆಕವಚಗಳನ್ನು ತಯಾರುಮಾಡಿ ಯುದ್ಧಭೂಮಿಗೆ ಕಳುಹಿಸಿದರಂತೆ. ಎಲ್ಲಸೆ ನಿ 
ಕರಿಗೂ ಕವಚಗಳು ಸಾಕಾಗಿ '"ಇನ್ನು ಕವಚ ಬೇಕಿಲ್ಲ.'' ಎಂದು ಕೃತಜ್ಞತಾಪೂರ್ವಕ 
ವಾದ ಕಾಗದ, ಪ್ರೆಸಿಡೆಂಟ್‌ರಿಂದ ನಮ್ಮ ಅಜ್ಜಿಯ ಮುತ್ತಜ್ಜಿಗೆ-ಅಧ್ಯಕ್ಷರ ಮೊಹರುನಿಶಿ 
-ಬಂದಿತು. ಆ ಪತ್ರ ಇನ್ನೂ ನಮ್ಮ ಸಂಸಾರದ ಬೆಲೆಬಾಳುವ ಕಾಗದ ಪತ್ರಗಳೊಂದಿಗೆ 
ಇದೆ, ಯುದ್ಧವೆಲ್ಲವೂ ಶಾಂತವಾದ ಮೇಲೆ ಅಧ್ಯಕ್ಷ ಲಿಂಕನ್‌ರು, ನಮ್ಮ ಅಜ್ಜಿ 
ವಂತ್ತಜ್ಞಿಯನ್ನು ವಾಷಿಂಗ್ಟನ್ನಿನಲ್ಲಿ ಸರ್ಕಾರೀ ಭವನಕ್ಕೆ ಕರೆಸಿ, ಆಕೆಗೆ ಸ್ವತಃ ಕೃತಜ್ಞತೆ 
ಯನ್ನು ಅರ್ಪಿಸಿದರಂತೆ. ಲಿಂಕನ್‌ಮೆಮೊರಿಯಲ್‌ ಭವನ ಪ್ರಾರಂಭವಾದಂದಿನಿಂದ, 
ನಮ್ಮ ಸಂಸಾರದ ಯಾರಾದರೂ ಒಬ್ಬರು -ಆಕಸ್ಮಿಕವಾಗಿಯೋ ವ್ಯವಸ್ಥೆಯಿಂದಲೋ- 
ಈ ಕಟ್ಟಡದಲ್ಲಿ ಸಣ್ಣ ಅಥವಾ ದೊಡ್ಡ ನೌಕರಿಯಲ್ಲಿರುತ್ತೇವೆ, ಈ ಭವನಕ್ಕೂ 


ವಾಷಿಂಗಿಟನಿ್‌ ೨೭೫ 


ನಮಗೂ ಹೀಗೆ ಸಾಂಸಾರಿಕ ಬಾಂಧವ್ಯ ಇದೆ' ಎಂದಳು. ಅನಂತರ ತನ್ನ ಕೈ ಪುಸ್ತಕ 
ವನ್ನು ತೆರೆದು ಒಂದು ಸಣ್ಣ ಭಾವಚಿತ್ರವನ್ನು ತೋರಿಸಿ "ಇದು ಅಂದಿನ ಕಾಲದಲ್ಲಿ 
ನಮ್ಮ ಹಳ್ಳಿಯ ಚಿತ್ರಕಾರನೊಬ್ಬ ಚಿತ್ರಿಸಿದ ನಮ್ಮ ಅಜ್ಜಿಯ ಮುತ್ತಜ್ಜಿಯ ವರ್ಣಚಿತ್ರ- 
ಅವಳು ಉಣ್ಣೆನೂಲಿನಿಂದ ಕವಚ ಹಾಕುವುದನ್ನು ತೋರಿಸಿದ್ದಾನೆ. ಚಿತ್ರ ಒಳ್ಳೆ ದೊಡ್ಡ 
ದಾಗಿದೆ. ಆದರೆ ಬಣ್ಣವೆಲ್ಲ ಮಾಸಿ ಮಂಕಾಗಿದೆ. ಇದು ಅವರ ಭಾವಚಿತ್ರ'' ಎಂದಳು. 
ಅವಳು ಹೇಳಿದ ವಿಷಯ, ರೀತಿ ಎಲ್ಲ ನನಗೆ ತುಂಬ ಮೆಚ್ಚಿಕೆಯಾಯಿತು. 
ಅಬ್ರಹಾಂಲಿಂಕನ್‌ರ, ದೊಡ್ಡ ಭಾವಚಿತ್ರದ ಮಗ್ಗುಲಲ್ಲಿ ಲಿಂಕನ್‌ರ ಈ ಬೋಧನೆ 
ಇದೆ. ಇದು ನಮಗೂ ಅನ್ವಯವಾಗಬಹುದು. "ವಿಂತವ್ಯಯವನ್ನು ಪ್ರೋತ್ಸಾಹಿಸದೆ, 
ಅಭಿವೃದ್ಧಿ ಗಳಿಸುವುದು ಸಾಧ್ಯವಿಲ್ಲ. ಪ್ರಬಲರನ್ನು ದುರ್ಬಲಗೊಳಿಸುವುದರಿಂದ, 
ದುರ್ಬಲರು ಪ್ರಬಲರಾಗಂವುದಿಲ್ಲ. ಕೂಲಿ ಕೊಡುವವನನ್ನು ಕುಗ್ಗಿ ಸುವುದರಿಂದ, ಕೂಲಿ 
ಮಾಡಿದವನು ಹಿಗ್ಗುವುದಿಲ್ಲ. ಧನಿಕರನ್ನು ನಾಶಮಾಡುವುದರಿಂದ, ಬಡವನ ಉದ್ದಾರ 
ವಾಗುವುದಿಲ್ಲ. ಸಾಲಮಾಡಿ ಸುಭದ್ರತೆ ಸ್ಮಾಪಿಸುವುದು ಸಾಧ್ಯವಿಲ್ಲ. ಸಂಪಾದಿಸು 
ವುದಕ್ಕಿಂತ ಖರ್ಚು ಹೆಚ್ಚಾದರೆ, ಕಷ್ಟ ತಪ್ಪಿದ್ದಲ್ಲ... ಮನುಷ್ಯನ ಸ್ವಾತಂತ್ರ್ಯವನ್ನು 
ಅಪಹರಿಸಿದರೆ, ಅವನಲ್ಲಿ ಶೀಲವನ್ನೂ ಧೆ ರ್ಯವನ್ನೂ ತುಂಬುವುದು ಸಾಧ್ಯವಿಲ್ಲ. 
ಜನರು ತಮಗಾಗಿ ತಾವು ಮಾಡಿಕೊಳ್ಳಬೇಕಾದುದನ್ನು -ಮಾಡಿಕೊಳ್ಳಬಲ್ಲದುದನ್ನು-- 
ಸರ್ಕಾರ ಮಾಡುವುದರಿಂದ, ಅವರಿಗೆ ಶಾಶ್ವತ ಸಹಾಯವಾಗುವುದಿಲ್ಲ.'' ಅನಂತರ 
ನಾವು ಜಾಫರ್‌ಸನ್‌ ಸ್ಮಾರಕ ಕಟ್ಟಡ, ಕೆನಡಿ ಸಮಾಧಿ ಇವನ್ನೆಲ್ಲ ನೋಡಿದೆವು. 
ವಾಷಿಂಗ್ಟನ್‌ನ ವಿಷಯದಲ್ಲಿ ನಮ್ಮ ಮತ್ತೊಂದು ಸವಿನೆನಪೆಂದರೆ ಒಂದು ಸಂಜೆ, ನಾವು 
ಟೂರೋಮೊಬೈಲು ಆರು ಗಂಟೆಗೆ ಕೊನೆಯ ಬಾರಿಗೆ ಬರುತ್ತಿದ್ದ ಒಂದು ಸ್ಥಳವನ್ನು 
ಸೇರಿ, ನಮ್ಮ ನೆಲೆಯನ್ನು ಮುಟ್ಟಬೇಕಾಗಿತ್ತು. ಆದರೆ ನಾವು ಹತ್ತಿರದಲ್ಲಿದ್ದ ಒಂದಂ 
ರಾಕ್ಷಸಾಕಾರದ-ಎಂಟಂನೂರು ಆಡಿ ಎತ್ತರದಲ್ಲಿ ಹಿಂದೆಯೇ ಸ್ಥಾಪಿಸಿದ್ದ -ಗಾಳಿಯಿಂದ 
ತಿರುಗುವ ಯಂತ್ರ-ವಿಂಡ್‌ಮಿಲ್‌ನ್ನು ನೋಡಲು ಹೋಗಿದ್ದೆವು. ನಾವು ಹಿಂದಿರುಗುವ 
ವೇಳೆಗೆ ನಮ್ಮ ಟೂರೊಮೊಬೈಲು ತನ್ನ ಕೊನೆ ಪ್ರಯಾಣವನ್ನು ಮುಗಿಸಿತ್ತು. ಇನ್ನು 
ಅದು ಬರಂವುದು ಮರುದಿನ. ಬೆಳಗಿನ ಮೊದಲ ಪ್ರಯಾಣ ಎಂಟಂ ಗಂಟಿಗೆ. ನಮ್ಮ 
ನೆಲೆಯನ್ನು ನಾವು ತಲಪಲು ಸುಮಾರು ಮೂರು ಮೈಲಿ ಹೋಗಬೇಕಾಗಿತ್ತು. ನಾವು 
ಮೂವರು ಗಂಡಸರು ಇಬ್ಬರು ಹೆಂಗಸರು ಒಂದು ಮಗು, ಅಲ್ಲಿ ಒಂದು ಖಾಸಗಿ 
ಪ್ರವಾಸಿ ಬಸ್ಸು, ಕೆಲವು ಪ್ರೇಕ್ಷಕರು ಅದನ್ನು ಬಾಡಿಗೆಗೆ ತಂದಿದ್ದರಂ, ಅವರು 
ಹೋಗಬೇಕಾಗಿದ್ದು ದು, ನಾವು ಹೋಗುತ್ತಿದ್ದುದಕ್ಕೆ ತೀರಾ ಎದುರು ದಿಕ್ಕು. ಅವರು 
ನಮ್ಮ ಕಷ್ಟವನ್ನು ವಿಚಾರಿಸಿ ಅರಿತು ''ನಿಮ್ಮನ್ನು ಬಿಡಲು ನಮ್ಮ ಬಸ್ಸನ್ನು 
ಕಳುಹಿಸುತ್ತೇವೆ” ಎಂದರು. ಡ್ರೈವರೂ ಒಪ್ಪಬೇಕಲ್ಲ. ಅವನೂ "ಯಂ ಆರ್‌ 
ವೆಲ್‌ಕಂ'' ಎಂದ. ನಾವು "ನಿಮ್ಮ ವೆಚ್ಚವನ್ನೂ ಟೂರೋಮೊಬೈಲ್‌ ಛಾರ್ಜನ್ನೂ 


೨೭೬ ಅಮೆರಿಕದಲ್ಲಿ ಗೊರೂರು 


ಕೊಡುತ್ತೇವೆ” ಎಂದೆವು. ಅವರಲ್ಲಿ ಒಬ್ಬ “ಬೇಡ, ಬೇಡ, ನೀವು ಗಾಂಧೀ ನಾಡಿನವರು. 
ಗಾಂಧಿ ಕ್ರಿಸ್ತನ ಅನಂಯಾಯಿ'' ಎಂದ. ಅವನು ಯಾವ ಅರ್ಥದಲ್ಲಿ ಹೇಳಿದ ಎಂಬುದನ್ನು 

ಇನಂ ಕೇಳಲು ನಿಲ್ಲಲಿಲ್ಲ. ಆರ್ಥಿಕಸ್ಥಿತಿ ಉತ್ತಮವಾಗಿದ್ದರೆ ಉದಾರಬುದ್ಧಿ ಚುರುಕು 
ಗೊಳ್ಳುವುದೇನೊ ? ಕೆಲವು ಅಮೆರಿಕನ್‌ರು ನನ್ನೊಂದಿಗೆ ವಾತನಾಡುವಾಗ "“ಆರ್ಥಿಕ 
ಅಭಿವ ದ್ದಿಯಿಲ್ಲದೆ ಆಧ್ಯಾತ್ಮಿಕತೆ ಸಾಧ್ಯವಿಲ್ಲ” ಎನ್ನುತ್ತಿದ್ದರು. 


ಸ * ಸ 


ಮಹಿಳೆಯರ ಖಾಡಾಖಾಡಿ 


ಪಾಶ್ಮಿವಣಾತ್ಯ ದೇಶಗಳಲ್ಲಿ, ಎಲ್ಲೆಡೆಯೂ ಸ್ತ್ರೀಯರು, ಪುರುಷರಷ್ಟೇ ಸ್ವತಂತ್ರ 
ರಾಗಿರುತ್ತಾರೆ. ಅಮೆರಿಕದ ಜನಸಂಖ್ಯೆ ಸಹ, ೯೫ ಪುರುಷರಿಗೆ ೧೦೦ ಸ್ತ್ರೀಯಂರಪಷ್ಟಿದೆ. 
ಅವರನ್ನು ನೋಡುವುದೇ ಒಂದು ಸಂತೋಷ, ಎಲ್ಲರೂ ವಿದ್ಯಾವಂತರು, ಸ್ವತಂತ್ರರಾ, 
ಉದ್ಯೋಗಸ್ಥರು. ಯಾರ ಮೇಲೆಯೂ ಅವರು ಯಾವಾಗಲೂ ಅವಲಂಬಿಸುವುದಿಲ್ಲ. 
ಯಾವ ಕೆಲಸವನ್ನಾದರೂ ನಿಭಾಯಿಸುತ್ತಾರೆ. ಎಪ್ಪತ್ತು ವರುಷಗಳಿಗೂ ಹಿಂದೆಯೇ 
ವಿವೇಕಾನಂದರಂ ಅಮೇರಿಕದಿಂದ ""ಈ ಪಾಶ್ಚಿ ವಕಾತ್ಯ ದೇಶದ ಹೆಂಗಸರನ್ನು ನೋಡಿದರೆ, 
ಅನೇಕ ವೇಳೆ, ಅವರು ಹೆಂಗಸರೆಂದೇ ಹೇಳುವುದಕ್ಕಾಗುವುದಿಲ್ಲ. ಅವರು ವಕಾಡುವ ಕೆಲಸ 
ಗಳೆಲ್ಲ ಗಂಡಸರದು, ಗಾಡಿ ಹೊಡೆಯುತ್ತಾರೆ, ಸ್ಕೂಲಿಗೆ ಹೋಗುತ್ತಾರೆ, ಪ್ರೊಫೆಸರಿ 
ಮಾಡುತ್ತಾರೆ. ಭರತಖಂಡ ಒಂದರಲ್ಲಿ ಮಾತ್ರ, ಹೆಂಗಸರಲ್ಲಿ ಲಜ್ಜೆ, ವಿನಯಂ 
ಮುಂತಾದುವನ್ನು ನೋಡಿ ಕಣ್ಣುಗಳಿಗೆ ಸಮಾಧಾನವಾಗುತ್ತದೆ. "ಹ್ರೀಶ್ವತೇ ಪತ್ನೀಶ್ಚ 
ಲಕ್ಷ್ಮೌ?' ಎಂದು ಬರೆದರು. ಈ ಎಪ್ಪತ್ತು ವರ್ಷಗಳಲ್ಲಿಯಂತೂ ಸ್ತ್ರೀಯರು ಮಾಡದ 
ಕೆಲಸವೇ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಶ್ರೀಮತಿ ಜಾನ್ಸನ್‌ ಎಂಬ ಆಂಗ್ಲ ಮಹಿಳೆ, 
ಪ್ರಪಂಚದಲ್ಲಿಯೇ ಮೊದಲನೆಯವಳಾಗಿ, ಏಕಾಂಗಿಯಾಗಿ ವಿಮಾನವನ್ನು ನಡೆಸಿ, 
ಜಗತ್ತನ್ನು ಸುತ್ತಿದಳು. ಈಚೆಗೆ ರಷ್ಯದ ಹೆಂಗಸೊಬ್ಬಳು ಅಂತರಿಕ್ಷಕ್ಕೆ ಹೋಗಿ ಬಂದಳಂ. 
ಈಗ ಭಾರತದಲ್ಲಿಯೂ ಒಬ್ಬಳು ಮಹಿಳಾ ವಿಮಾನಚಾಲಕಿ ಇದ್ದಾಳೆ. ಭಾರತದಲ್ಲಿ 
ಸ್ತ್ರೀಯರಿಗೆ. ಶಾಸ್ತ್ರಗಳಲ್ಲಿ ಸಮಾನತೆಯನ್ನು ಕೊಟ್ಟಿದ್ದರೂ-ಸ್ವಾತಂತ್ರ ಎಷ್ಟು ಬೇಕೋ 
ಅಷ್ಟು ಇಲ್ಲ. ನಮ್ಮ ದೇಶ ದುರ್ಬಲವಾಗಿರುವುದಕ್ಕೆ ಅದೂ ಒಂದು ಕಾರಣ. ನಮ್ಮ 
ದೇಶದ ಸ್ತ್ರೀಯರು, ಬಹು ಕಾಲದಿಂದ ಪುರುಷರ ಮತ್ತು ಸಮಾಜದ ಕೌರ್ಯಕ್ಕೆ 
ಸಿಕ್ಕಿದ್ದಾರೆ. ಅವರಿಗೆ ಪೂರ್ಣಸ್ವಾತಂತ್ರ್ಯ ದೊರೆಯಬೇಕು ಎಂಬುದು ನನ್ನ ಬಯಕೆ, 

ವಾಷಿಂಗ್ಟನ್‌ನಲ್ಲಿ ಒಂದೇ ಕಾಲದಲ್ಲಿ ಅಮೆರಿಕದ ಸ್ತ್ರೀಯರ ಎರಡು ದೊಡ್ಡ 
ಸಭೆಗಳೇ ನಡೆದವು. ಒಂದು ಸಭೆ, ಸ್ತ್ರೀಯರಿಗೆ ಇನ್ನೂ ಹೆಚ್ಚು ಸ್ವಾತಂತ್ರ್ಯ 
ಬೇಕೆಂದು. ಅದಕ್ಕೆ ವಿರೋಧವಾದ ಸಭೆ "ಈಗಿರುವ ಸ್ವಾತಂತ್ರ್ಯ ಸಾಕು, ಸ್ತ್ರೀಯರ 
ಸ್ವಾತಂತ್ರ್ಯದಿಂದಲೇ ಅಮೆರಿಕನ್‌ರ ವೈಪಾಹಿಕ ಜೀವನ ಅತಂತ್ರವಾಗಿದೆ. ವಿವಾಹ 


ವಾಷಿಂಗ್‌ಟನ್‌ ೨೭೭ 


ವಿಚ್ಛೇದ, ಮಕ್ಕಳ ವಿಷಯದಲ್ಲಿ ಮಾತಾಪಿತೃಗಳ ಅಲಕ್ಷ್ಯ ಇನ್ನು ಸಾಕು'' ಎಂಬ ಪಕ್ಷ, 
ಸಮ್ಮೇಳನಗಳೆರಡೂ ಅಖಿಲ ಅಮೆರಿಕ ಮಟ್ಟದಲ್ಲಿ. ನಡೆದವು. ಕಾರ್ಟರ್‌ ಸರ್ಕಾರ 
ಎರಡು ಸಭೆಗಳ ನಿರ್ವಹಣೆಗೂ ಐದು ಮಿಲಿಯನ್‌ ಡಾಲರು ಮತ್ತು ಇತರ ಎಲ್ಲ 
ಸೌಕರ್ಯಗಳನ್ನೂ ಒದಗಿಸಿತು. ಮಹಿಳೆಯರು, ಎರಡೂ ಸಭೆಗಳನ್ನು ಒಳ್ಳೆ ಜೋರಿನಿಂದ 
ಶಿಸ್ತಿನಿಂದ ನಡೆಸಿದರು. : ಪರಿಣಾಮಕಾರಿಯಾದ ಸಕಾರಣವಾದದ ಭಾಷಣಗಳನ್ನು 
ಬಿಗಿದರು. ಅವರ ನಿಲುವು, ಮನೋಭಾವ, ಧೆ ರ್ಯ, ಪುರುಷರಿಗೆ ಯಾವ ರೀತಿ 
ಯಿಂದಲೂ ಕಡಿಮೆಯದಲ್ಲ. ಅವರು ಅಂಕಿ ಅಂಶಗಳನ್ನೆಲ್ಲ ಸಂಗ್ರಹಿಸಿ, ಸೈನ್ಯ, 
(ನೌಕಾಪಡೆ ವಾಯಣಖಪಡೆ ಸಹ) ಕಂಪನಿಗಳು ಕಾರ್ಯಾನೆಗಳ ಅತ್ಮುಚ್ಚ ಹುದ್ದೆಗಳು, 
ಸರ್ಕಾರದ ಅತ್ಯುಚ್ಚ ಹುದ್ದೆಗಳು, ನ್ಯಾಯಾಧಿಪತಿಗಳಂ, ರಾಯಭಾರಿ ಹಂದ್ದೆಗಳಂ, 
ವಿಮಾನಚಾಲಕ ಹಂದ್ಜೆಗಳು, ಪ್ರತಿಯೊಂದರಲ್ಲಿಯೂ ತಮಗೆ ಅರ್ಧಪಾಲು ಮೀಸ 
ಲಾಗಿಡಬೇಕೆಂದು ವಾದಿಸಿದರು. ಸಭೆಗಳಲ್ಲಿ ಶ್ರೀಮತಿ ಜಾನ್ಸನ್‌, ಶ್ರೀಮತಿ ಫೋರ್ಡ್‌, 
ಶ್ರೀಮತಿ ಕಾರ್ಟರ್‌ ಎಲ್ಲ ಉಪಸ್ಥಿತರಿದ್ದರು. “ಇನ್ನೂ ಹೆಚ್ಚು ಸ್ವಾತಂತ್ರ್ಯ”ದ 
ಹೋರಾಟಗಾರರ ಸಮ್ಮೇಳನಕ್ಕೆ ಎರಡು ಸಾವಿರ ಪ್ರತಿನಿಧಿಗಳು ಬಂದಿದ್ದರ, ಆದರೆ 
ವಿರೋಧಿಗಳ ಸಮ್ಮೇಳನದಲ್ಲಿ ಹತ್ತೊಂಬತ್ತು ಸಾವಿರ ಪ್ರತಿನಿಧಿಗಳು ಹಾಜರಿದ್ದರು. 
ಎರಡು ಕಡೆಯವರೂ ಸಿಪಾಯಿಗಳಂತೆ, ವೀರಾವೇಶದಿಂದಲೇ ಇದ್ದರು. ಎರಡು 
ಗುಂಪಿನವರೂ, ತಮ್ಮ ಅಭಿಪ್ರಾಯವೇ ಅಮೇರಿಕ ಸ್ತ್ರೀಯರ ಅಭಿಪ್ರಾಯವೆಂದು 
ಸಾಧಿಸುತ್ತಿದ್ದರು... ತಮ್ಮ ಸಮ್ಮೇಳನದಲ್ಲಿ ಕಡಿಮೆ ಪ್ರತಿನಿಧಿಗಳು ಇರಂವುದನ್ನು 
ಪ್ರಸ್ತಾಪಿಸಿದ ಅದರ ವ್ಯವಸ್ಥಾಪಕರು “ನಮಗೆ ಕಾರ್ಯಕರ್ತರ ಕೊರತೆಯಿಂದಾಗಿ 
ಸರಿಯಾದ ರೀತಿಯಲ್ಲಿ ಪ್ರಚಾರಕಾರ್ಯ, ಅಹ್ವಾನ ಪತ್ರಿಕೆಗಳ ವಿತರಣೆ, ಭಾಷಣಗಾರರ 
ಸಿದ್ಧತೆ, ಇವುಗಳಿಗೆ ಅವಕಾಶವಾಗಲಿಲ್ಲ. ಸ್ತ್ರೀ ಸ್ವಾತಂತ್ರ್ಯ ವಿರೋಧಿಗಳು ಹಳೆ 
ಕಾಲದವರು, ಪಟ್ಟಭದ್ರಹಿತಾಸಕ್ತಿಯವರು, ಹಣ ಬೇಕಾದಷ್ಟಿದೆ, ಕೆಲಸಗಾರರಿದ್ದಾರೆ. 
ನಾನಾ ಉಪಾಯ ಆಕರ್ಷಣೆಗಳಿಂದ ಪ್ರತಿನಿಧಿಗಳನ್ನು ಸೆಳೆದಿದ್ದಾರೆ. ಇದಲ್ಲ ಅಮೆರಿಕದ 
ಮನೋಭಾವ. ಕಡಿಮೆ ಪ್ರತಿನಿಧಿಗಳಿದ್ದರೂ, ನಮ್ಮ ಸಮ್ಮೇಳನವೇ ನಿಜವಾದ 
ಅಮೆರಿಕನ್‌ ಮಹಿಳೆಯರ ಸಂಘಟಿತ ಅಭಿಪ್ರಾಯು'” ಎಂದರು. 

ಸಮ್ಮೇಳನದಲ್ಲಿ-ಇತರ ವಿಷಯಗಳ ಜೊತೆಯಲಲ್ಲಿ-ಖಡಾಖಡಿಯಿಂದ ಚರ್ಚಿತ 
ವಾದ ಒಂದು ಮಂಖ್ಯ ವಿಷಯವೆಂದರೆ, ಗರ್ಭಪಾತವನ್ನು ಮಾಡಿಸಿಕೊಳ್ಳಲು-ಆರ್ಥಿಕ 
ವಾಗಿ ದುರ್ಬಲವಾಗಿರುವ ಮಹಿಳೆಯರಿಗೆ-ಸರ್ಕಾರ ಒದಗಿಸುವ ಧನ ಸಹಾಯ. 
ಈಗಾಗಲೇ ಸರ್ಕಾರ ಗರ್ಭಪಾತಗಳಿಗೆಲ್ಲ ಹಣವನ್ನು ಕೊಡುತ್ತಿದೆ (ಅಮೆರಿಕದಲ್ಲಿ 
ವೈದ್ಯಕೀಯ ಸೌಲಭ್ಯ ತುಂಬ ದುಬಾರಿ) ಈ ಕ್ರಮವನ್ನು ಇನ್ನೂ ಸಂಲಭಗೊಳಿಸ 
ಬೇಕಂ, ಸರಳಗೊಳಿಸಬೇಕು, ಧಾರಾಳಗೊಳಿಸಬೇಕು. ಈಗ ಇರುವಂತೆ ಕಾನೂನಿನಲ್ಲಿ 
(೧) ಗರ್ಭ ಪೂರ್ತಿ ಬೆಳೆದು ಹೆಂಗಸಿನ ಪ್ರಾಣಕ್ಕೆ ಅಪಾಯವಾಗುವುದಾದರೆ, ಮತ್ತು 


೨೭೮ ಅಮೆರಿಕದಲ್ಲಿ ಗೊರೂರು 


(೨) ಬಲಾತ್ಕಾರ ಅಥವಾ ಅಕ್ರಮ ಸಂಭೋಗದಲ್ಲಿ (೩) ಗರ್ಭದಿಂದ ಹುಟ್ಟುವ ಶಿಶುವಿಗೆ 
ಶಾಶ್ವತ ಅಂಗವಿಕಲತೆ ಉಂಟಾಗುವುದಾದರೆ ಮಾತ್ರ, ಸರ್ಕಾರ ಗರ್ಭಪಾತಕ್ಕೆ ಹಣ 
ತೆರುತ್ತದೆ. ಇದರಲ್ಲಿ ಗರ್ಭವನ್ನು ತಪ್ಪಿಸಂವುದಕ್ಕೆ ಅನುಸರಿಸುವ ಸಂಭೋಗದ ಮರು 
ದಿನದ ವೈದ್ಯಕೀಯ ಕ್ರವಂವೂ ("morning after contraceptives” ಎಂದೇ ಈ 
ಕ್ರಮಕ್ಕೆ ಹೆಸರು) ಸೇರಿದೆ, ವೈದ್ಯರು ""ಆವಶ್ಯಕ''ವೆಂದು ಹೇಳಿದರೆ ಸಾಕು. ಗರ್ಭ 
ಪಾತಕ್ಕೆ ಸರ್ಕಾರ ಹಣ ಒದಗಿಸಬೇಕು ಎಂಬುದೂ ಸಹ ಅಮೆರಿಕನ್‌ ಸೆನೇಟ್‌ ಸಭೆಯಲ್ಲಿ 
ಚರ್ಚೆಯಾಗಿತ್ತು. ಸ್ವತಂತ್ರ ಮಹಿಳಾ ಸಮ್ಮೇಳನದಲ್ಲಿ ಈ ವಿಷಯದಲ್ಲಿ ಸದಸ್ಯರು 
ಕೋಪದಿಂದ ಮೇಜುಕುಟ್ಟಿ, ಎಲ್ಲದರಲ್ಲಿಯೂ ಗರ್ಭಿಣಿ ವಂಹಿಳೆಯ ಇಷ್ಟವೊಂದೇ 
ಪ್ರಧಾನವಾಗಿರಬೇಕೆಂದು ಒತ್ತಿ ಹೇಳಿದರಂ. 

ಮಹಿಳೆಯರ ಚಳಂವಳಿಯ ಪರಿಣಾಮ, ಅಮೆರಿಕದ ಜನತೆಯ ಮೇಲೆಯೂ 
ಸರ್ಕಾರದ ಮೇಲೆಯೂ ಬೇಗವೇ ಆಯಿತಂ. ಈ ವರುಷದ ಅಕ್ಟೋಬರ್‌ ಒಂದರಿಂದ 
ಕಾರ್ಟರರು ಅಮೆರಿಕ ಸುಪ್ರೀಂ ಕೋರ್ಟಿನ- ಒಂಬತ್ತು ನ್ಯಾಯಾಧೀಶರ ಪೈಕಿ, ಒಂದು 
ಸ್ಥಾನಕ್ಕೆ ಒಬ್ಬ ಮಹಿಳೆಯನ್ನು ನಿಯಮಿಸಿದರು. ಅಮೆರಿಕದ ಜೀವನದಲ್ಲಿ ಸಹ 
ಅದೊಂದು ಅದ್ಭುತ ಸಂಗತಿಯಾಯಿತು. ಸುಪ್ರೀಂಕೋರ್ಟಿನ ನ್ಯಾಯಾಧೀಶರ ಪೈಕಿ 
ಹಿರಿಯರೊಬ್ಬರಂ, ಮಹಿಳಾ ಚಳುವಳಿ ಮತ್ತು ಸ್ವಾತಂತ್ರ್ಯದ ವಿರೋಧಿಗಳು. ಅದು 
ಜಗತ್‌ಪ್ರಸಿದ್ಧವಾದ ಅಂಶ. ಅವರ ಈ ತೀರ ವಿರೋಧ, ಎಲ್ಲರಿಗೂ ವಿನೋದದ 
ಸಂಗತಿ. ಎಲ್ಲರೂ ಆ ನ್ಯಾಯಾಧೀಶರನ್ನು “ನೀವು ಹೇಗೆ ಮಹಿಳಾ ನ್ಯಾಯಾಧೀಶ 
ರೊಂದಿಗೆ ಸವಕಾನ ಆಸನದಲ್ಲಿ ಕುಳಿತು ಕಾರ್ಯ ನಡೆಸಂತ್ತೀರಿ ?'' ಎಂದೆಲ್ಲ ವಿನೋದ 
ಮಾಡಿದರು. ಈ ವಿಷಯ ಎಷ್ಟು ಪ್ರಸಿದ್ಧವಾಯಿತೆಂದರೆ, ಅಮೆರಿಕದ ಒಂದು ದೊಡ್ಡ 
ಚಲನಚಿತ್ರ ಸಂಸ್ಥೆ “ಆಕ್ಟೋಬರ್‌ ಒಂದನೆ ತಾರೀಖು'' ಎಂಬ ಹೆಸರಿನಿಂದ ಒಂದು 
ಚಲನಚಿತ್ರವನ್ನೇ ತಯಾರಿಸಿತು. ಅದರಲ್ಲಿ ಅನೇಕ ಉತ್ತಮ ಚಿತ್ರಗಳಲ್ಲಿ ನಟಿಸಿರುವ 
ಪ್ರಸಿದ್ಧ ನಟ ಹೆನ್ರಿಫಾಂಡ್‌-ಸ್ತ್ರೀ ಸ್ವಾತಂತ್ರವಿರೋಧಿ-ಜಡ್ಜ್‌ರ ಪಾತ್ರವನ್ನು ತಂಬ 
ಸ್ವಾರಸ್ಯವಾಗಿ-ವಿಡಂಬನೆಯನಾಗಿ ನಿರ್ವಹಿಸಿದ್ದಾನೆ. 


ಸ್ಮಿತ್‌ ಸೋನಿಯನ್‌ ಸಂಸ್ಥೆಗಳು 


ವಾಷಿಂಗ್‌ಟನ್‌ನಲ್ಲಿ ನಮ್ಮ ಮನಸ್ಸನ್ನು ಬಹುಕಾಲ ಆಕರ್ಷಿಸಿ ನಿಲ್ಲಿಸುವ ಸಂಸ್ಥೆ 
ಎಂದರೆ ಸ್ಮಿತ್‌ ಸೋನಿಯನ್‌ ಪ್ರದರ್ಶನಗಳು, ಇವು ವಕಾನವನ-ಪ್ರಾರಂಭ, ಬೆಳವಣಿಗೆ 
ಕಲೆ, ವಾಸ್ತುಶಿಲ್ಪ, ಮೂರ್ತಶಿಲ್ಪ, ವರ್ಣಶಿಲ್ಪ, ಸಾಹಿತ್ಯ, ಆರ್ಥಿಕ ಪ್ರಗತಿ, ವೈಜ್ಞಾನಿಕ 
ಸಾಧನೆ, ಇತಿಹಾಸ, ಔದ್ಯೋಗೀಕರಣ, ಸಸ್ಯ ಮತ್ತು ಪ್ರಾಣಿಗಳ ಪ್ರದರ್ಶನಾಲಯ ; 
ಜಗತ್ತು ಹಟ್ಟಿದ ಲಾಗಾಯಿತು ಇಂದಿನವರೆಗೆ ಬೆಳೆದ ರೀತಿ, ಜ್ಞಾನ ಕಾರ್ಯಗಳ ವಿವಿಧ 


ವಾಷಿಂಗ್‌ಟನ್‌ ೨೭೯ 


ಭಾಗದಲ್ಲಿ ಕೆಲಸ ವಕಾಡಿರುವ ಸಾವಿರಕ್ಕೂ ಹೆಚ್ಚು ಮಹನೀಯರೆ ಚಿತ್ರಗಳಂ, ವಿಗ್ರಹಗಳು 
(ಬುದ್ಧನ ವಿಗ್ರಹವೂ ಇದೆ). ಇವನ್ನೆಲ್ಲ ಒಳಗೊಂಡಿವೆ. ಸ್ಮಿತ್‌ಸೋನಿಯನ್‌ ಸಂಸ್ಥೆಗೆ 
ಸೇರಿದ ಪ್ರದರ್ಶನ ಭವನಗಳು ಅಂತಸ್ತಿನ ಕಟ್ಟ ಶಡಗಳು ಅನೇಕವಾಗಿವೆ. ಒಂದರ 
ಪ್ರದರ್ಶನಾಲಯದಲ್ಲಿ, ಪ್ರಾಚೀನ ಆಫ್ರಿಕಾ ಕಾಡಿನ (ಇದುವರೆಗೆ ಸಿಕ್ಕಿರುವ ಪ್ರಾಣಿ 
ಗಳಲ್ಲಿ) ಅತ್ಯಂತ ದೊಡ್ಡದಾದ ಆನೆಯ ಪ್ರತಿಕೃತಿ ಇದೆ. ಇದಕ್ಕೆ ಸೇರಿದ ಸುವಕಾರು 
ಇನ್ನೂರು ಎಕರೆ ಭೂಮಿಯ ವನದಲ್ಲಿ, ಎರಡು ಸಾವಿರ ಪ್ರಾಣಿಗಳ ಮೃಗಾಲಯ- 
ಇದರಲ್ಲಿ ನಾನಾ ವಿಧಗಳಾದ ಹಕ್ಕಿಗಳು, ಕರಡಿಗಳು, ಸವಂದ್ರ ಸಿಂಹಗಳು (508೩ lions) 
ಕಪಿಗಳು, ಮಂಗಗಳು, ಆನೆಗಳು, ಜಿರಾಫೆ, ದೊಡ್ಡ ದೊಡ್ಮ ಬೆಕ್ಕುಗಳಂ, ಹಾವು-ಹಲ್ಲಿ, 
ಮೊಸಳೆ, ಆಮೆ ಇವೆ. ಎಲ್ಲ ಪ್ರಾಣಿಗಳಿಗೂ ಅವು ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ 
ಇರಂವಂತೆ ಇರುವ, ವಾತಾವರಣವೂ ಹವ ನಿಯಂತ್ರಣವೂ ಇದೆ. ಪ್ರಾಚೀನ ಬೃಹತ್‌ 
ಪ್ರಾಣಿಯಾದ ಡೈನೆಸಾರಸ್‌ನ ಒಂದು ಅಸ್ಥಿ ಪಂಜರವಿದೆ. ಇದರ ಉದ್ದ ನೂರಿಪ್ಪತ್ತು 
ಅಡಿ. ಒಟ್ಟಿನಲ್ಲಿ ಸ್ಮಿತ್‌ಸೋನಿಯನ್‌ ಸಂಸ್ಥೆ ಒಂದು ಪ್ರಪಂಚ ವಿಜ್ಞಾನಶಾಲೆ. ಇದರ 
ಒಂದೊಂದು ಶಾಖೆಯ ಅಧ್ಯಯನಕ್ಕೇ ತಿಂಗಳಂಗಟ್ಟಲೆ ಬೇಕ. ನಮ್ಮ ಈ ಅಶಾಂತ 
' ಭೂಮಿ, ಪ್ರಾರಂಭದಿಂದ ಇಂದಿನವರೆಗೆ ಹೇಗೆ ಬೆಳದಿದೆ ಎಂಬಂದಂತೂ ನಮ್ಮನ್ನು 
ಆಶ್ಚರ್ಯದಲ್ಲಿ ಮುಳುಗಿಸುತ್ತದೆ. ಬೋಧಿಸದೆ ಜ್ಞಾನವನ್ನು ನೀಡುವ ಉಲ್ಲಾಸಕರವಾದ 
ಸನ್ನಿವೇಶ ಅದಂ. 

.. ಪೌರ್ವಾತ್ಯ ಪ್ರದರ್ಶನಗಳ ಪೈಕಿ, ಗಾಂಧಾರದ ಶಿಲಾವಿಗ್ರಹ-ಕ್ರಿ. ಶ. ಎರಡನೆಯ 
ಶತಮಾನದ್ದೆಂದಂ ಅದರ ಕೆಳಗೆ ಬರೆದಿದೆ. -ಬಂದ್ದನ ಪ್ರಥಮ ಪ್ರವಚನ ; ರಾಜ 
ವಿದರ್ಭ ಬುದ್ಧನನ್ನು ದರ್ಶನ ಮಾಡಿದ ವಿಗ್ರಹ (೧೫೦ ಬಿ ಸಿ ಎಂದೂ ಸುಂಗ ರಾಜ 
ವಂಶ-50888 dyಗ೩st್ಲy ಎಂದೂ ಅದರ ಕೆಳಗೆ ಬರೆದಿದೆ). ಮತ್ತೊಂದೆಡೆ ಬಹಳ 
ಸೊಗಸಾದ ಪಾರ್ವತಿಯ ವಿಗ್ರಹ ; ಹಿತ್ತಾಳೆಯದಂ. ಅದರ ಕೆಳಗೆ ಹತ್ತನೆ ಶತಮಾನ 
ಎಂದು ಬರೆದಿದೆ. ಇನ್ನೊಂದೆಡೆ ವಿಷ್ಣು ನಿಂತಿರಂವ ಎತ್ತರವಾದ ಹಿತ್ತಾಳೆ ವಿಗ್ರಹ, 
ಅದರ ಸೌಂದರ್ಯ ಹೇಳತೀರದು. ಇವೆಲ್ಲ ಭಾರತದಿಂದಲೇ ಅಲ್ಲಿಗೆ ಹೋಗಿರಬೇಕು. 
ಇದಂ ಹನ್ನೆರಡನೆ ಶತಮಾನದ ವಿಗ್ರಹವೆಂದು ಹೇಳಿದೆ. ಜ್ಞಾನಾರ್ಜನೆಗೆ ಜ್ಞಾನ 
ಪ್ರಚಾರಕ್ಕೆ, ಜಾತಿ ಕುಲ ಬಣ್ಣ ಪ್ರದೇಶ ಯಾವುದರ ಅಡ್ಡಿಯೂ ಬರಬಾರದೆಂಬುದಕ್ಕೆ 
ಸ್ಮಿತಸೋನಿಯನ್‌ ಸಂಸ್ಥೆ ಒಂದು ಉದಾಹರಣೆ. ಇದನ್ನು ಸ್ಮಾಪಿಸಿದವರಂ ಇಂಗ್ಲೆಂಡಿನ 
ಜೇಮ್ಸ್‌ ಸ್ಮಿತ್‌ಸನ್‌ ಎಂಬುವವರು. ಅವರು ೧೯೪೬ ರಲ್ಲಿ ತಮ್ಮ ಆಸ್ತಿಯನ್ನೆಲ್ಲ ಈ 
ಸಂಸ್ಥೆಯನ್ನು ಸ್ಥಾಪಿಸಲು ಅಮೆರಿಕಕ್ಕೆ ಧಾರೆ ಎರೆದರು. ಅವರು ಪ್ರಕಟಿಸಿದ ಉದ್ದೇಶ 
“ಮಾನವರಲ್ಲಿ ಜ್ಞಾನದ ಆಧಿಕ್ಕ ಮತ್ತು ಪ್ರೆಸಾರಕ್ಕಾಗಿ'' (for increase and 
diffusion of knowledge among men) ಆ ಆಸ್ತಿಯನ್ನು ಅಂಗೀಕರಿಸಿ ಅಮೆರಿಕ 
ಸರ್ಕಾರ, ಈ ಅತ್ಯಂತ ದೊಡ್ಡ ಪ್ರಮಾಣದ ಪ್ರದರ್ಶನಾಲಯವನ್ನು ಸ್ಥಾಪಿಸಿತಂ. 


೨೮೦ ಅಮೆರಿಕದಲ್ಲಿ ಗೊರೂರು 


ಚಂದ್ರಲೋಕಕ್ಕೆ ಹೋದ ಅನುಭವ 


ಸ್ಥಿತ್‌ಸೋನಿಯನ್‌ ಸಂಸ್ಥೆಯಲ್ಲಿ ಬಾಹ್ಯಾಕಾಶಯಾನಕ್ಕೆ ಸಂಬಂಧಿಸಿದ 
ಪ್ರದರ್ಶನಾಲಯ ಅತಿ ಪ್ರವಣಖವೂ, ಆಕರ್ಷಣೀಯವೂ ಆದುದು. ಇಲ್ಲಿ ಮೊದಲಿ 
ನಿಂದ ಕೊನೆಯವರೆಗೆ, ಸ್ಟೂಟ್ನಿಕ್‌ಗೆ ಸಂಬಂಧಿಸಿದ ನಾನಾ ಕೈಗಾರಿಕೆಗಳು, ಯಂತ್ರ 
ಭಾಗಗಳು, ಇವುಗಳ ಜೋಡಣೆ ವಿಧಾನ, ಕೊನೆಗೆ ಚಂದ್ರಲೋಕವನ್ನು ತಲುಪಿದ 
ಅಪೊಲೊ ವಠಾದರಿ, ಇವುಗಳೆಲ್ಲ ಪ್ರದರ್ಶಿತವಾಗಿವೆ. ಚಂದ್ರಲೋಕದಿಂದ ತಂದ ಕಲ್ಲು 
ವಂಣ್ಣು ಪ್ರದರ್ಶಿತವಾಗಿವೆ. ನಾವು ನೋಡಿದ ಕಲ್ಲು, ಸ್ವಲ್ಪ ಕಂದಂಬಣ್ಣದ್ದಾಗಿತ್ತು. 
ಆ ಭಾಗ ಯಾವಾಗಲೂ ಮಕ್ಕಳು ಆದಿಯಾಗಿ ಎಲ್ಲರನ್ನೂ ಹೆಚ್ಚಾಗಿ ಆಕರ್ಷಿಸಂತ್ತದೆ. 
ಆ ಆಕರ್ಷಣೆಯ ಕೇಂದ್ರವೆಂದರೆ, ಚಂದ್ರಲೋಕ ಗಮನವನ್ನು ಕುರಿತ ಚಲನಚಿತ್ರ, 
ಇದಂ ಮೂರು ಆಯಾವಂದ ಚಿತ್ರ (three dimension) ಈ ಚಿತ್ರವನ್ನ ತಯಾರಿ 
ಸಿರುವ ಮತ್ತು ಪ್ರದರ್ಶಿಸುವ ಸಂವಿಧಾನ, ಅಪೂರ್ವವೂ, ವಿಚಿತ್ರವೂ ಅದ್ಭುತವೂ 
ಆದುದು. ಅದನ್ನು ಅನುಭವಿಸಬೇಕೇ ಹೊರತು ಬಾಯಿಂದ ಹೇಳುವುದು ಸಾಧ್ಯವಿಲ್ಲ. 
ಚಿತ್ರದ ವಸ್ತು, ವಕಾನವನಂ ಪ್ರಾರಂಭದಿಂದಲೂ ಅಂತರಿಕ್ಷಕ್ಕೆ ಹಾರುವ ಉದ್ದೇಶವುಳ್ಳ 
ವನಾಗಿ ಮಾಡಿದ ನಾನಾ ವಿಧಗಳಾದ ಪ್ರಯೋಗಗಳು, ವಿಧವಿಧ ವಾಹನಗಳು, 
ಸಂವಿಧಾನಗಳ, ಪದೇ ಪದೇ ಉಂಟಾದ ತೊಡಕುಗಳು, ಕೊನೆಯಲ್ಲಿ ಜಯಶಾಲಿ 
ಯಾದ ಮೊದಲನೆ ವಿಮಾನ, ಅನಂತರ ವಿಮಾನಗಳ ಸುಧಾರಣೆ, ಕೊನೆಯಲ್ಲಿ ಬಾಹ್ಕಾ 
ಕಾಶಯಃಾನ, ಸ್ಟೂಟ್ನಿಕ್‌ ಅಪೋಲೋ ಚಂದ್ರಲೋಕ ಗಮನ ; ಇವನ್ನೆಲ್ಲ ತೋರಿಸಂ 
ತ್ತಾರೆ. 


ಅಂತರಿಕ್ಷ ನೌಕೆಯೊಳಕ್ಕೆ ಪ್ರವೇಶಿಸುವ ಪ್ರಯಾಣಿಕೆ, ಮೋಟಾರು ರೈಲು 
ವಿಮಾನಗಳನ್ನು ಏರುವಂತೆ ನೆಟ್ಟಗೆ ನಿಂತ, ಏರಲು ಸಾಧ್ಯವಿಲ್ಲ. ಆ ಉಪಕರಣದ 
ದ್ವಾರ, ಅಷ್ಟು ಎತ್ತರವಾಗಿರುವುದಿಲ್ಲ. ಅವನು ಬಗ್ಗಿ ಕುಳಿತು ಕಾಲು ನೀಡಿ ತೆವಳಿ 
ಅನಂತರ ಒಳಗೆ ನೆಟ್ಟಗೆ ಕೂರಬೇಕು. ಅವನ ವೇಷ ಶಿರಸ್ತ್ರಾಣ, ಮೈಕೈಗೆಲ್ಲ ತಗಲಿಸಿ 
ಕೊಂಡಿರುವ ಬಗೆ ಬಗೆಯ ಉಪಕರಣಗಳು, ಕೊಳವೆಗಳು, ಕಪ್ಪುಕಣ್ಮರೆ-ಒಂದಂ ಆಲದ 
ಮರದಿಂದ ಕೆಳಕ್ಕೆ ನೇತು ಬಿದ್ದಿರುವ, ಅನೇಕ ಬೀಳುಗಳಂತೆ ತೋರುತ್ತದೆ. ಅವನಂ 
ಬಹಳ ಅಪಾಯಕರವಾದ ಪ್ರಯಾಣದಲ್ಲಿ ಹೊರಟಿರುವುದನ್ನು ಅರಿತು ನಾವು ಮೆಚ್ಚು 
ತ್ತೇವೆ, ನಡುಗಂತ್ತೇವೆ. ಇದರಲ್ಲಿ ಉಂಟಾಗುವ ಮತ್ತೊಂದು ವಿಚಿತ್ರವಾದ ಅನುಭವ 
ವೆಂದರೆ-ಸಿನಿಮಾದಲ್ಲಿ ನಾವು ಕುಳಿತಿದ್ದರೂ, ನಮಗೆ ಅಂತರಿಕ್ಷದಲ್ಲಿ ಹೋಗುತ್ತಿರುವ 
ಭಾವನೆಯಂಂಟಾಗುತ್ತದೆ. ಇದಂ ತಾಂತ್ರಿಕ ಕೌಶಲ, ನಾವು ಆಸನದ ಮೇಲೆ ಕುಳಿತಿರಂ 
ವೆವೆಂದು ಏನು ಮಾಡಿದರೂ ಊಹಿಸುವುದಕ್ಕೇ ಆಗುವುದಿಲ್ಲ. ಭ್ರಾಂತಿ ಪೂರ್ಣವಾಗಿ, 
ಚಂದ್ರಲೋಕವನ್ನು ಸೇರುತ್ತಿರುವ ಅಪೊಲೊವನ್ನು ನಾವು ನೋಡಂತ್ತಿದ್ದೇವೆಂಬುದಂ 


ವಾಷಿಂಗ್‌ಟನ್‌ ೨೮೧ 


ಮರೆಯಕಾಗಿ, ನಾವೂ ಅಪೊಲೊದಲ್ಲಿ ಕುಳಿತು ಚಂದ್ರಲೋಕಕ್ಕೆ ಹೋಗುತ್ತಿದ್ದೇವೆಂದೇ 
ನಾವು ಅನುಭವಿಸುತ್ತೇವೆ, ಚಂದ್ರಲೋಕ ಗವಂನವನ್ನು ಅವರು ಪೂರ್ಣವಾಗಿ 
ಟೆಲಿವೀಕರಿಸಿರುವುದರಿಂದ, ಅಪೊಲೊ ಐವತ್ತು ಸಾವಿರ ಮೈಲಿ, ಲಕ್ಷಮೈಲಿ, ಒಂದೂ 
ವರೆ ಲಕ್ಷಮೆ ಲಿ, ಎರಡು ಲಕ್ಷ ಮೆ ಲಿ, ಎಲ್ಲೆಲ್ಲಿ ಹೋಗುತ್ತದೆಯೋ, ಅಲ್ಲೆಲ್ಲ ನಾವೂ 
ಹೋಗುತ್ತಿರುವಂತೆ ಅನಃಭವಿಸುತ್ತೇವೆ. ಅಪೊಲೊ ಪ್ರಯಾಣಿಕರಿಗೆ, ಸೂರ್ಮಚಂದ್ರರಂ 
ಎಷ್ಟೆಷ್ಟು ಹತ್ತಿರ ಅಥವಾ ದೂರದಲ್ಲಿದ್ದರು ; ಅವರು ಅನುಭವಿಸಿದ ಸಿಡಿಲು-ಗಂಡಂಗು 
ಪ್ರಖರ ಬೆಳಕು, ಚಂದ್ರಲೋಕದಲ್ಲಿ ಮೆತ್ತಗೆ ಮೆತ್ತೆಯ ಮೇಲೆ ಇಳಿದಂತೆ ಕಾಲಿಟ್ಟಿದ್ದು, 
ಅಲ್ಲಿ ಅವರು ನಡೆದುದು, ಚಂದ್ರಲೋಕದ ಮೇಲುಮೈ ಇವುಗಳನ್ನೆಲ್ಲ- ಅಪೊಲೊ 
ಪ್ರಯಾಣಿಕರು ಹೇಗೆ ಹತ್ತಿರದಲ್ಲಿ ಅಥವಾ ದೂರದಲ್ಲಿ ಅನಂಭವಿಸಿದರೋ ಹಾಗೆಯೇ 
ನಾವೂ ಸಹ-ಯಾಂತ್ರಿಕಕೌಶಲದಿಂದ- ಅನುಭವಿಸಿದೆವು. ನಾವು ಕುಳಿತಿದ್ದುದು 
ಸಿನಿಮಾ ಮಂದಿರದಲ್ಲಿ ಆದರೂ, ಆಕಾಶದ ವಿಸ್ತೀರ್ಣ ನಾವು ಭೂವಿಂಯ ಮೇಲೆ ನಿಂತು 
ನೋಡಿದರೆ ಎಷ್ಟು ದೂರ ಕಾಣುತ್ತದೋ ಅಷ್ಟು ಮಾತ್ರವೇ ಅಲ್ಲ-ಅಪೊಲೊವಿನ 
ಎತ್ತರದಲ್ಲಿ ನಿಂತರೆ ಕಾಣಂವಷಂ ಸ್ರ ಅನಂತವೂ ಅಪಾರವೂ ಸೀಮಾರಹಿತವೂ ಆಗಿ 
ತೋರುತ್ತಿತ್ತು. ಚಂದ್ರನು ನಮಂಗೆ 2 ಲಕ್ಷ ಮೈಲಿ ದೂರದಲ್ಲಿದ್ದರೂ, ನಾವೂ 
ಅದನ್ನು ಅಪೊಲೊದಲ್ಲಿ ಕುಳಿತವರು [ಅದರಿಂದ ನೆಲದಮೇಲೆ ಇಳಿದವರು ನೋಡುತ್ತಿ 
ದ್ವಷ್ಟೇ ಹತ್ತಿರದಿಂದ] ನೋಡುತ್ತಿದ್ದೆವು. ಚಿತ್ರ ಮುಗಿದ ಕೂಡಲೇ ಫಕ್ಕನೆ ದೀಪವನ್ನು 
ಹತ್ತಿಸಿದಾಗ, ನಮ್ಮ ಮನಸ್ಸಿನೊಳಗೆ ನಾವು ಇನ್ನೂ ನಿಧಾನವಾಗಿ-ಚಲಿಸುತ್ತಿರುವ 
ವಿಮಾನದಿಂದ ಇಳಿಯಂತ್ತಿದ್ದೇವೆ ಎಂಬ ಭಾವ, ನಾನು, ನನ್ನ ಆಸನ ಏನಾದರೂ 
ಮೆತ್ತಗೆ ಚಲಿಸುತ್ತಿದೆಯೋ ಎಂದು ನೋಡಿದಂದೂ ಉಂಟು. ಆ ಅನುಭವ ಒಂದು 
ದೈವೀ ಉಲ್ಲಾಸಕರ ರೋಮಾಂಚನ. ಪದೇ ಪದೇ ಅದನ್ನು ಅನಂಭವಿಸಬೇಕೆಂಬ 
ಆಸೆಯನ್ನುಂಟಂಮಾಡುವುದು. ನಮಗೂ ಸಹ ಅಪೊಲೊ ವಿಮಾನದಲ್ಲಿ ಹೋಗಿ, 
ಆ ಭಾಗಗಳನ್ನೆಲ್ಲ ಸಂತ್ತಿಕೊಂಡಂ ಬಂದ ಅನುಭವವುಂಟಾಗುವುದಂ. 

ವಾಷಿಂಗ್‌ಟನ್‌ನ ಇನ್ನೊಂದು ಪ್ರಸಿದ್ಧ ಆಕರ್ಷಣೀಯವಾದ ಸ್ಥಳವೆಂದರೆ 
ಜನಜೀವನಕ್ಕೆ ಚಾಲನೆಕೊಡುವ ನೋಟುಗಳ (ಕರೆನ್ಸಿ, ಮುದ್ರಣಾಲಯ. 
(Bureau of Engraving and Printing ಇದೊಂದು. ಬಹು ದೊಡ್ಡ 
ಕಾರ್ಯಾಗಾರ. ಇಲ್ಲಿ ಪೋಸ್ಟೇಜ್‌ ಸ್ಕಾ ಿಂಪು, ತೆರಿಗೆ ಸ್ಥಾ ಸಂಪು, ಛಾಪಾಕಾಗದ ಇವೆಲ್ಲ 
ಮಂದ್ರಣವಾಗಂವುದರ ಜೊತೆಗೆ-ಅತ್ಯಂತ ಜನಪ್ರಿಯವಾದ ಕರೆನ್ಸಿ ಇಲ್ಲಿ ಅಚ್ಚಾಗುತ್ತದೆ. 
ಈ ಕಟ್ಟಡಕ್ಕೆ ಸಾರ್ವಜನಿಕರು ಪ್ರವೇಶಿಸಿ, ನಡೆಯುತ್ತಿರುವ ಎಲ್ಲ ಕೆಲಸಗಳನ್ನೂ 
ನೋಡಬಹುದು. ಕಟ್ಟಡದ ರಚನಾ ಸಂವಿಧಾನವೇ ಹೇಗಿದೆಯೆಂದರೆ, ಪ್ರತಿಯೊಂದು 
ಕಾರ್ಯವೂ ಬೆಳಂಬೆಳಕಿನಲ್ಲಿ-ಮೊಳೆಯಿಂಬ ನಕ್ಷೆಯನ್ನು ಕೊರೆದು ಕಾಗದ ಪತ್ರ ನೋಟುಗಳ 
ಸಂವಿಧಾನವನ್ನು ರೂಪಿಸಿ, ತಯಾರಿಸಿ, ಮುದ್ರಿಸಿ ಟ್ರೆಜರಿಗಳಿಗೆ ರವಾನಿಸಲು ಸಿದ್ಧವಾಗು 


೨೮೨ ಅಮೆರಿಕದಲ್ಲಿ ಗೊರೂರು 


ವವರೆಗೆ--ಬಹಿರಂಗವಾಗಿ ನಡೆಯಂತ್ರ್ತದೆ. ವಿಶಾಲವಾದ ತೊಟ್ಟೆಗಳಂ (ಹಾಲ್‌) 
ಗಾಜುಗಳ ಮೂಲಕ ಒಳಗೆ ನಡೆಯುತ್ತಿರುವುದೆಲ್ಲ "ಹತ್ತಿರ ಕೈಹಾಕಿ ಮುಟ್ಟಬಹುದು'' 
ಎಂಬಷ್ಟು ಹತ್ತಿರದಲ್ಲಿ ನಡೆಯುತ್ತದೆ. ಡಾಲರಂಗಳು ವಬದ್ರಣವಾಗುವ ಭಾಗದಲ್ಲಿಯೇ 
ಆಕರ್ಷಣೆ, ಜನಸಂದಣಿ ಹೆಚ್ಚು . ಮಧ್ಯೆ ಒಂದೇ ಒಂದು ಗಾಜು, ಅದರ ಆಚೆ ಒಂದೆರೆಡು 
ಅಡಿ ದೂರದಲ್ಲಿ ಒಂದು, ಐದು, ಹತ್ತು, ನೂರು, ಸಾವಿರ ಡಾಲರುಗಳ ನೋಟಂಗಳ 
ಮುದ್ರಣ ಪರೀಕ್ಷೆ, ದೋಷಯುಕ್ತ ನೋಟಂಗಳ ನಿರಾಕರಣೆ, ನೋಟುಗಳನ್ನು 
ಯಂತ್ರಗಳು ಕತ್ತರಿಸುವುದು, ತಂತಿ ಅಮುಕುವ್ರದಂು, ಕಟ್ಟು ಕೆಟ್ಟು ಗಳು ಪ್ಯಾಕ್‌ 
ಆಗುವುದು, ಇವು ಯಾವ ಚಲನಚಿತ್ರಕ್ಕಿಂತ ಹೆಚ್ಚು ಆಕೆರ್ಷಣೀಯವೂ ಪ್ರಿಯವೂ- 
ಡಾಲರ್‌ ಸರ್ವಶಕ್ತವಲ್ಲವೆ ?-ಆಗಿ ತೋರುವುದು. ಗಂಟೆಗಟ್ಟಲೆ ನೋಡುತ್ತಲೇ 
ಇದ್ದರೂ, ಇನ್ನೂ ನೋಡೋಣ ಎನಿಸುವುದು. ಮುಂದೆ ಹೋಗಿ ಮಂದೆ ಹೋಗಿ 
ಎಂದು ಆತುರಪಡಿಸುವವರಂ ಯಾರೂ ಇಲ್ಲ. ಸಾಧಾರಣವಾಗಿ ಒಂದು ಹಾಳೆಯಲ್ಲಿ 
(sheet) ನೂರು ಅಥವಾ ಇನ್ನೂರು ನೋಟುಗಳಿರುತ್ತವೆ. ಪ್ರತಿ ಹಾಳೆಯನ್ನೂ- 
ನೋಟಂಗಳನ್ನ ಲ್ಲ-ಹೂಳೆಯಲ್ಲಿ ಒಂದೇ ನೋಟು ಕೆಟ್ಟಿದ್ದರೂ, ಪೂರ್ತ ಹಾಳೆಯನ್ನೇ 
ಕಸದ ಬುಟ್ಟಿಗೆ ಹೋಗುತ್ತದೆ-ಬೂತಕನ್ನಡಿಗಳಲ್ಲಿ ಪರೀಕ್ಷಿಸಿ ಮುಂದಕ್ಕೆ ಬಿಡುತ್ತಾರೆ. 
ನಾವು ನೋಡುತ್ತಾ, ನಿಂತಿದ್ದ ಕಿಟಕಿಯ ಆ ಕಡೆಯಲ್ಲಿ, ಒಬ್ಬ ನೌಕರ, ನೂರು 
ಡಾಲರುಗಳ ಹಾಳೆಗಳನ್ನು ಪರೀಕ್ಷಿಸುತ್ತಿದ್ದ. ಮಧ್ಯೆ ಮಧ್ಯೆ ಒಂದೊಂದು ಹಾಳೆ 
ಗಳನ್ನೇ ಕಸದಬುಟ್ಟಿಗೆ ಎಸೆಯುತ್ತಿದ್ದ. ನಮ್ಮ್‌ ಜೊತೆ ಬಂದಿದ್ದ ಪ್ರೊಫೆಸರ್‌ ರಾಬಟ್‌- 
ಯಾವಾಗಲೂ ಸ್ವಲ್ಪ ವಿನೋದದ ಅನಾಸಕ್ತಮನುಷ್ಯ-1 60 not know why he 
does not understand ; it will be good if he throws one this side” 
(ಒಂದನ್ನು ಈ ಕಡೆ ಎಸೆಯಬಾರದೆ ? ಅದರ ಅವಶ್ಯಕತೆ ನಮಗೆ ಎಷ್ಟೊಂದು ಇದೆ !) 
ಎಂದ. ನಾನು ““ನಿಮಗೆ ಅದರ ಅವಶ್ಯಕತೆ, ಅಷ್ಟು ಇದೆಯೆಂದು ಅವನಿಗೆ ತಿಳಿಯದರಂ”' 
ಎಂದೆ. ಕರೆನ್ಸಿ ಆಫೀಸಿನಲ್ಲಿ ಕೊಡುವ ಚೀಟಿಯಲ್ಲಿ "ಇಲ್ಲಿ ಪ್ರತಿಯೊಂದು ಅಂಗುಲ 
ನೆಲದ ಮೇಲೆಯೂ ರಕ್ಷಣಾ ಸಿಬ್ಬಂದಿಯ ಮತ್ತು ಟೆಲಿವಿಷನ್‌ನ ಕಣ್ಣು ಇದೆ" ಎಂದಂ 
ಬರೆದಿರುತ್ತದೆ. ಅಮೇರಿಕದ ಇನ್ನೂ ಅನೇಕ ದೊಡ್ಡ ದೊಡ್ಡ ವ್ಯಾಪಾರಸ್ಥಳಗಳು, 
ಪ್ರದರ್ಶನಾಲಯಗಳಲ್ಲೆಲ್ಲ ಈ ರೀತಿ ಅದೃಶ್ಯ ಕ್ಯಾಮರದ ಕಣ್ಣುಗಳಿವೆಯೆಂದೂ, 
ಪ್ರೇಕ್ಷಕರಾದರೂ ಏನನ್ನಾದರೂ ಮರೆತು ಜೇಬಿಗೆ ಹಾಕಿಕೊಂಡರೆ, ಕಂಡು ಹಿಡಿಯುವ 
ರೆಂದೂ ನನಗೆ ತಿಳಿಯಿತು. 

ವಾಷಿಂಗ್‌ಟನ್‌ನಲ್ಲಿ ನಾವು ನೋಡಿದ ಮತ್ತೊಂದು ವಿಶಾಲವಾದ ಐದು 
ಅಂತಸ್ತಿನ ಕಟ್ಟಡ, ಲೈಬ್ರೇರಿ ಆಫ್‌ ಕಾಂಗ್ರೆಸ್‌, ಇದರಲ್ಲಿ ಜಗತ್ತಿನ ಎಲ್ಲ ಭಾಷೆಗಳಲ್ಲಿಯೂ 
ಪ್ರಚಾರವಾಗಿರುವ-ಆಗಂತ್ತಿರುವ-ಎಲ್ಲ ಪುಸ್ತಕಗಳ ಎರಡು ಪ್ರತಿಗಳಿವೆ. ಭಾರತದ ಎಲ್ಲ 
ಭಾಷೆಗಳಲ್ಲಿ ಪ್ರಕಟವಾಗಿರುವ ಪುಸ್ತಕಗಳ ಪ್ರತಿಗಳೂ ಇವೆ. ಕನ್ನಡ ಪುಸ್ತಕಗಳೂ ಇವೆ. 


ವಾಷಿಂಗ್‌ಟನ್‌ ೨೮೩ 


ನನ್ನ ಪುಸ್ತಕದ ಪ್ರತಿಗಳೂ ಇವೆಯೆಂಬುದನ್ನು ನೋಡಿ ನನಗೆ ಸ್ವಲ್ಪ ತೃಪ್ತಿಯಾಯಿತು. 
ಆದರೆ ಯಾರಾದರೂ ಅವುಗಳನ್ನು ಓದಿದ್ದಾರೆಯೋ ಎಂಬುದು ತಿಳಿಯಲಿಲ್ಲ. 
ಯಾವ ಗ್ರಂಥಗಳನ್ನೂ ಮನೆಗಳಿಗೆ ಕೊಡುವುದಿಲ್ಲವೆಂದೂ ಪುಸ್ತಕಾಲಯದಲ್ಲಿ 
ಅಲ್ಲಿಯೇ ಕುಳಿತು ಓದಿಕೊಳ್ಳಬೇಕೆಂದೂ ಹೇಳಿದರು. ನೂರಾರು ಆಸನ 
ಗಳಿರುವ ಗ್ರಂಥಾಲಯದ ವಾಚಕರ ವಿಭಾಗ, ಯಾವಾಗಲೂ ತುಂಬಿರುತ್ತದೆ. 
. ಅಮೆರಿಕದಲ್ಲಿ ಪ್ರತಿವರುಷವೂ ಸುವಣರು ಐವತ್ತು ಸಾವಿರ ಹೊಸ ಪುಸ್ತಕಗಳು 
ಅಚ್ಚಾಗುತ್ತಿವೆ. ದೇವನಾಗರಿ, ಪಾಲಿ ಮುಂತಾದ ಭಾಷೆಗಳ ಅಪೂರ್ವ ಗ್ರಂಥಗಳ 
ದೊಡ್ಡ ರಾಶಿಯೇ ಅಲ್ಲಿದೆ. ಕಾರ್ನಗಿ ಸಂಸ್ಕೃತಿ ಕೇಂದ್ರಗಳಲ್ಲಿ ಜಗತ್ತಿನ ಎಲ್ಲ ಅಪೂರ್ವ 
ವಸ್ತುಗಳ ಸಂಗ್ರಹವೂ ಇದೆ. ಭಾರತದ ಆನೇಕ ಮೂರ್ತಿಶಿಲ್ಪ ಮತ್ತು ವರ್ಣ ಚಿತ್ರ 
ಗಳೂ ಕಂಗೊಳಿಸುತ್ತಿವೆ. 

ವಾಷಿಂಗ್ಟನ್‌ನಲ್ಲಿ, ನವಿ ಆತಿಥೇಯರು-ನಮ್ಮ ಅಕ್ಕನ ವಂಗಳ ಅಳಿಯ ರಂಗಾ 
ಚಾರ್‌-ದೊಡ್ಡ ಮತ್ತು ಪ್ರಭಾವಶಾಲಿ ಹುದ್ದೆಯಲ್ಲಿದ್ದಾರೆ. ಪ್ರಪಂಚ ಬ್ಯಾಂಕಿನಲ್ಲಿ 
ಅವರದು ಮೇಲಿನಿಂದ ಎರಡನೆಯದೋ ಮೂರನೇಯದೋ ಸ್ಥಾನ. ಪ್ರಪಂಚಬ್ಯಾಂಕ್‌ 
ಯಕಾವ ರಾಷ ಕ್ಕೆ ಯಾವ ಸಹಾಯಮಾಡಬೇಕಾದರೂ-ಭಾರತಕ್ಕೆ ಸಹ ಸಾಲ ಕೊಡ 
ಬೇಕಾದರೂ ಇವರು ಮೊದಲು ನೋಡಿ, ವರದಿ ಒಪ್ಪಿಸಬೇಕು. ಇವರು ತುಂಬ ಬುದ್ದಿ 
ವಂತರು ವಂತ ಅಂತರ್‌ರಾಪಿ ್ರೀಯ ಅನಂಭವವುಳ್ಳವರ. ನಮ್ಮ ವಾಷಿಂಗ್ಟನ್‌ 
ಪ್ರವಾಸದಲ್ಲಿ, ನಮಗೆ ಅವರಿಂದ ತುಂಬ ಸಹಾಯವಾಯಿತಂ. ವಾಷಿಂಗ್ಟನ್‌ನಲ್ಲಿ ನನಗೆ 
ವಂತ್ತೊಂದು ಅಪೂರ್ವ ಸಂತೋಷವೂ ಅನಂಭವವೂ ಉಂಟಾಯಿತಂ. ನಾನೂ ನನ್ನ 
ಹೆಂಡತಿಯೂ ಪ್ರಪಂಚಬ್ಯಾಂಕಿನ ಸುತ್ತವಂಂತ್ರಲ ಆವರಣದಲ್ಲಿ ತಿರುಗಾಡುತ್ತಿರಂವಾಗ, 
ಒಂದು ಸಂಜೆ, ಯಕಾವುದೋ ಅಡ್ಡರಸ್ತೆಯಲ್ಲಿ ದಾರಿತಪ್ಪಿದೆವು. ರಂಗಚಾರ್ಟು ಅಫೀಸು 
ಬಿಡಂವವೇಳೆಗೇ, ನಾವು ಅವರನ್ನು ಸಂಧಿಸಿ ಅವರ ವಾಹನದಲ್ಲಿ ಅವರ ಮನೆಗೆ ಹೋಗ 
ಬೇಕಾಗಿತ್ತು. ಆಗಲೇ ಗಂಟೆ ಸಂಜೆ ಆರು ಆದುದರಿಂದರೂ, ಬಣ್ಣ ಬಣ್ಣದ ಕಣ್ಣು 
ಕೋರೈಸುವ ದೀಪಗಳನ್ನು ಹಚ್ಚಿದುದರಿಂದಲೂ ಅತುರದಲ್ಲಿ, ನಮಗೆ ನಮ್ಮ ರಸ್ತೆ, 
ಸರಿಯಾಗಿ ತಿಳಿಯಲಿಲ್ಲ. ನಾವು "“ಇಲ್ಲೆ ಎಲ್ಲೊ, ಒಂದು ಅಡ್ಡರಸ್ತೆ ಅದರಲ್ಲಿ ತಿರಂಗ 
ಬೇಕು'' ಎಂದು ವಕಾತನಾಡುತ್ತಿರುವಾಗ ಇದ್ದಕ್ಕಿದ್ದಂತೆ ಒಂದು ದಪ್ಪಗಡಸು ದನಿ 
ಕನ್ನಡದಲ್ಲಿ “ನೀವು ಎಲ್ಲಿಗೆ ಹೋಗಬೇಕು ?'' ಎಂದಿತು. ಭಾಷೆಯ ಬಂಧನ ನಿಜವಾಗಿ 
ವರ್ಣನಾತೀತ. ತಾಯಿ ನಮ್ಮನ್ನು ಹೊತ್ತು ಹೆತ್ತು ಕೆಲವು ವರ್ಷ ಸಲಹುವಳು. 
ಆದರೆ ಭಾಷೆ ನಮ್ಮನ್ನು ಜೀವವಕಾನವೆಲ್ಲ ಸಲಹಂವುದಂ. ಅನಿರೀಕ್ಷಿತವಾಗಿ ಕನ್ನಡದಲ್ಲಿ 
ಅವನ ಪ್ರಶ್ನೆ ಕೇಳಿ, ನನಗೆ ಸಂಭ ಸಮವೇ ಉಂಟಾಯಿತು, ಅವನು. ವಾಷಿಂಗ್ಸ್‌ನ್‌ನಲ್ಲಿ 
ಯಾವುದೋ ಆಫೀಸಿನಲ್ಲಿ ಕಾವಲುಗಾರ (Security guard). ನೀಲಿ ಬಣ್ಣದ ದಪ್ಪ 
ಉಡುಪು ತೊಟ್ಟಿದ್ದ. ಭದ್ರಾವತಿ ಸುತ್ತಮಂತ್ತಲ ಹಳ್ಳಿಯವನೆಂದು ಹೇಳಿದ, ಅವನಂ 


೨೮೪ ಅಮೆರಿಕದಲ್ಲಿ ಗೊರೂರೆ 


"'ಗೌಡ''ನೊಬಂದನ್ನು ವಿಚಾರಿಸಿ ತಿಳಿದುಕೊಂಡೆ. ಸಾಧಾರಣವಾಗಿ ಬದ್ಮಿ ಜೀವಿಗಳು, 
ಇಂಜಿನೀಯರ್‌, ವಿಜ್ಞಾನಿ, ಡಾಕ್ಟರ್‌ಗಳು ಭಾರತದಿಂದ ಅಮೇರಿಕಕ್ಕೆ ಹೋಗುತ್ತಾರೆ. 
ಉಳಿದವರಿಗೆ ಅಲ್ಲಿ ಕೆಲಸ ಸಿಕ್ಕೋದು ಕಷ್ಟ. “ನೀನು ಇಲ್ಲಿಗೆ ಹೇಗೆ ಬಂದೆ ? ಕೆಲಸ 
ಹೇಗೆ ಸಿಕ್ಕಿತು ?'' ಎಂದು ಕೇಳಿದೆ. ಅವನು ನನ್ನ ಪ್ರಶ್ನೆಗೆ ನೇರ ಉತ್ತರ ಕೊಡದೆ 
"“ಕಾಸಂ ಸಂಪಾದಿಸಬೇಕಾದ್ರೆ ಇಲ್ಲಿ ಎಲ್ಲಿಗಾದ್ರು ಬರ್ಬೇಕು. ನಮ್ಮ ದೇಶದಲ್ಲಿ ಕಾಸಂ 
ಸಂಪಾದ್ಸೋಕಾಗಲ್ಪ್ಬ'' ಎಂದನು. 


ಆ ರಾತ್ರಿ, ರಂಗಚಾರ್ರ ಮನೆಗೆ-ಮೇರಿಲ್ಕಾಂಡ್‌ಗೆ-ಹೋದಂದಂ ವಾಷಿಂಗ್ಟನ್‌ನಿಂದ 
ಇಪ್ಪತ್ತೈದು ಮೈಲಿ-ನಮ್ಮ ಮನಸ್ಸಿನಲ್ಲಿ ಎಂದಿಗೂ ಜ್ಞಾಪಕವಿರುತ್ತದೆ. ವಾಷಿಂಗ್‌ಟನ್‌ 
ನಿಂದ ನಾವು ಕಾರಿನಲ್ಲಿ ಹೊರಟ ಕೂಡಲೇ ದೊಡ್ಡ ಮಳೆಗೆ ಸಿಕ್ಕಿದೆವು. ಮಳೆ ರಪರಪ 
ಎಂದಂ ರಾಚಂತ್ತಿದ್ದು ದಲ್ಲದೆ ಸಂತರ್ಧಾರೆಯಕಾಗಿ ಸುರಿಯಂತ್ತಿತ್ತು, ಒಂದ ವಿಧವಾದ 
ಮಬ್ಬು ಮೆಂಜಂ, ಕಾರುಗಳ ಅಸಾಧ್ಯ ಸಂಖ್ಯೆಯಿಂದ ವೇಗದ ವಾತಿ. ಸುಮಾರು ಹತ್ತು 
ವರ್ಷಗಳಿಂದ ಆ ದಾರಿಯಲ್ಲಿಯೇ ರಂಗಾಚಾರಬ್ರ ಕಾರು ಓಡಿಸುತ್ತಿರುವುದಾದರೂ, ಆ 
ದಿನ ದಾರಿತಪ್ಪಿ, ಮಗ್ಗಲು ರೋಡಿಗೆ ಹೋಗಿಬಿಟ್ಟರು. ಎಲ್ಲಿ ನೋಡಿದರೂ ಕಾರುಗಳು. 
ಕಣ್ಣನ್ನು ಚುಚ್ಚು ವ ಪ್ರಖರ ಬೆಳಕು. ರಸ್ತೆಯಲ್ಲಿ ಒಂದೇ ಮರ, ಮನುಷ್ಯ, ದನ-ಕೊನೆಗೆ 
ನಾಯಿಂ ಸಹ ಇಲ್ಲ. ರಸ್ತೆಯುದ್ದಕ್ಕೂ ಪಂಜಿನ ಮೆರವಣಿಗೆಯೆ. ಅಲ್ಲಿಯ ರಸ್ತೆಗಳ 
ಸಂವಿಧಾನ ಹೇಗಿದೆಯೆಂದರೆ, ಕಾರನ್ನು ಹಿಂದಿರುಗಿಸಿಕೊಳ್ಳಬೇಕಾದರೆ, ಯಾವ ಸ್ಥಳದಲ್ಲಿ 
ತಿರಂಗಬಹಂದಂ ಎಂದು ಬರೆದಿರುತ್ತದೆಯೋ ಅಲ್ಲಿಯೇ ತಿರುಗಬೇಕು. ಕಾರುಗಳ ಸಂಖ್ಯೆ 
ಅಸಾಧ್ಯವಾದಂದರಿಂದ, ಹಾಗೆ ವಕಾಡಂವುದು ಅನಿವಾರ್ಯವಾಗಿದೆ. ರಂಗಾಚಾರ್ರು ರಸ್ತೆ 
ತಪ್ಪಿದ ಸ್ಥಳದಿಂದ ಹಿಂದಕ್ಕೆ ತಿರುಗಬೇಕಾದರೆ, ರೂಲ್ಲಿಗನುಗಂಣವಾಗಿ ಮೂರುಮೈಲಿ 
ಹೋಗಿ ಹಿಂದಿರಂಗಬೇಕಾಗಿತ್ತು. ಆದರೆ ಅವರು ಒಂದೆಡೆ ಹೇಗೋ ಉಪಾಯವಾಗಿ 
ಕಾರನ್ನು ಹಿಂದಿರಂಗಿಸಿದರಂ, ಅಲ್ಲಿ ತಿರಂಗಲಂ ರಸ್ತೆಯಿಲ್ಲದುದರಿಂದ, ಕಾರು ಕೆಸರಿನಲ್ಲಿ 
ಹೂಳಿಕೊಂಡಿತು. ಆದರೂ ಹೇಗೋ ರಸ್ತೆಯನ್ನು ವಜಟ್ಟಿಬಿಟ್ಟರ. ಈ ಬೇಸರಿಕೆ 
ಯನ್ನೆಲ್ಲ ಕಳೆಯಲು ಅವರ ಮಗಳಂ-ಎಂಟಂ ವರ್ಷದ ಹುಡುಗಿ-ವರ್ನ್‌ ಬಿಲ್ಲಿಂಗ್‌ ಆಟ 
(word building game) ಪ್ರಾರಂಭಿಸಿದಳು. ಒಂದು ಪದವನ್ನು ಒಬ್ಬಳು ಹೇಳಿದರೆ 
ಅದರ ಕೊನೆಯ ಅಕ್ಷರದ ಪದವನ್ನು ವಣಂದಲವರು ಹೇಳಬೇಕು. ಉದಾಹರಣೆ, pಂt 
ಅಂತ ಹೇಳಿದರೆ ಮುಂದಲವನು ₹೩p ಅಂತ. ಅದರ ಮುಂದಕ್ಕೆ pೀಂp! ಹೀಗೆ. 
ಕೊನೆಯಲ್ಲಿ ಯಣರು ಹೇಳಲಾರರೋ ಅವರು ಸೋತಂತೆ. ಒಂದು ಸಲ ಹೇಳಿದ ಪದ 
ವನ್ನೇ ವಃತ್ತೆ ಹೇಳಬಾರದು. ಯಾವ ಅಕ್ಷರದಿಂದ ಪದ ಇಲ್ಲವೋ ಅಂಥ ಅಕ್ಷರ 
ಕೊನೆಗೆ ಬರುವಂತೆ ಹೇಳುವವರು ಗೆಲ್ಲುತ್ತಾರೆ. ನಮ್ಮ ಪಂದ್ಯದಲ್ಲಿ ಕೊನೆಗೆ ಹುಡುಗಿಯೇ 
ಗೆದ್ದಳೆಂದು ನನ್ನ ನೆನಪು. 


ವಾಷಿಂಗ್‌ಟನ್‌ ೨೦೪ 


ಮಳೆಯಲ್ಲಿ ನೆನೆದು ಬಂದಿದ್ದು ದರಿಂದ, ಹೇಗೂ ಸ್ವಲ್ಪ ಛಳಿಯಣಾಗುತ್ತಿತ್ತು. ಶ್ರೀ 
ಪ್ರಸನ್ನರವರ ಮನೆಯಲ್ಲಿಯೇ ಆ ರಾತ್ರಿ ಊಟ ಗೊತ್ತಾಗಿದ್ದಿತು. ಪ್ರಸನ್ನ ಅವರೇ 
ಅರ್ಧ ಅಡಿಗೆ ಮಾಡಿದ್ದರು. ಅವರ ಹೆಂಡತಿ ನೆಂಟರ ಜೊತೆ ಬೇರೆ ಊರಿಗೆ ಹೋಗಿದ್ದಳು. 
ನನ್ನ ಹೆಂಡತಿ, ಮಗಳು, ಭಾಗ್ಯ, ಎಲ್ಲ ಸೇರಿ ಅಡಿಗೆ ಮುಗಿಸಿದರು. ಊಟ ಮಾಡಿದೆವು, 
ಅವೆಂರಿಕ-ಕೆನಡಗಳಲ್ಲಿ ಹವನಿಯಂತ್ರಣವನ್ನು ವಿದ್ಯುತ್‌ನಿಂದ ಮಾಡಿರಂವರಾದರೂ, 
ಪ್ರತಿ ಮನೆಯಲ್ಲಿಯೂ ನೆಲದ ಅಂತಸ್ತಿನಲ್ಲಿ (8೩56081001) ಶೀತ ದೇಶಗಳ ಪದ್ಧತಿ 
ಯಂತೆ ಸೌದೆಹಾಕಿ ಉರಿಸವ ಒಲೆಗಳನ್ನೂ ಮಾಡಿರುತ್ತಾರೆ. ವಿದ್ಯುತ್‌ ಕೈಆಳಂ 
ಆಗಿರುವುದರಿಂದ ಈ ಸೌದೆ ಒಲೆಗಳೇ ಒಂದು ಭೋಗವಸ್ತು. ಕೈಯಿಂದ ಮಾಡಿದ 
ಅಕ್ಕಿ (ಕೊಟ್ಟದ ಅಕ್ಕಿ) ಬೀಸುವ ಕಲ್ಲಿನಲ್ಲಿ ಬೀಸಿದ ಹಿಟ್ಟು, ಹಸು ಅಥವಾ ಎಮ್ಮೆಗಳಿಂದ 
ನೇರವಾಗಿ ಕರೆದ ಹಾಲು, ಕೈಯಿಂದ ವಕಾಡಿದ ಪದಾರ್ಥಗಳು ಇವೆಲ್ಲ ಅಮೆರಿಕದಲ್ಲಿ- 
ಯಾಂತ್ರೀಕರಣದ ಕಾರಣಗಳಿಂದ-ತಂಂಬ ಅಪರೂಪವೂ ಪ್ರಿಯವೂ ಆದ ವಸ್ತುಗಳಾ 
ಗಿವೆ. ನಾವು ಅಮೆರಿಕ ರಾಕಿಪರ್ವತ ಶ್ರೇಣಿ, ಗ್ಲೇಸಿಯರ್‌, ನ್ಯಾಶನಲ್‌ ಪಾರ್ಕ್‌ (ಹದಿ 
ನೈದಂ ಸಾವಿರ ಆಡಿ ಎತ್ತರದಲ್ಲಿ) ಇವುಗಳಿಗೆ ಹೋಗಿದ್ದಾಗ, ಆ ಎತ್ತರದ ಛಳಿಯಲ್ಲಿ, 
ದೊಡ್ಡ ದೊಡ್ಡ ವಂರದ ಕೊರಡುಗಳನ್ನು ಒಟ್ಟಿ, ಉರಿಯ ಶಾಖಮಾಡಿ ಅದರ ಸುತ್ತ 
ಪ್ರವಾಸಿಕರು ನಿಂತಂ ಕೂತು ತಿನ್ನುತ್ತ ಕುಡಿಯುತ್ತ ಬೆಚ್ಚಗಿನ ಸೌಖ್ಯವನ್ನು ಅನುಭವಿಸು 
ತ್ತಿದ್ದರು. ಆದರೆ ಅವರಿಗೆ ಅದೊಂದು ಅಪೂರ್ವ ಪ್ರವಾಸಿ ಸೌಖ್ಯ. ಮನೆಯಲ್ಲಿ 
ಸೌದೆ ಇಲ್ಲ, ಒಲೆ ಇಲ್ಲ. ಎಲ್ಲ ವಿದ್ಯುತ್‌ ಮತ್ತು ಗ್ಯಾಸ್‌ ಸಲಕರಣೆ. ಸೌದೆ ಸಹ ಒಂದೂ 
ವರೆ ಅಡಿ ತುಂಡಿನ ಚೂರಂಗಳನ್ನು ಕಾಗದದಲ್ಲಿ ಪ್ಯಾಕ್‌ಮಾಡಿ ಮರದ ಪೆಟ್ಟಿಗೆಯಲ್ಲಿ 
ಇಟ್ಟಿರುತ್ತಾರೆ. ಪ್ರಸನ್ನನ ಮನೆಯಲ್ಲಿ ಆತ ನಮ್ಮ ಮೈಸೂರು ಕಡೆಯ ಹಳ್ಳಿಯವ 
ನಾದುದರಿಂದ, ವಕಾಳಿಗೆ ಅಂತಸ್ತಿನಲ್ಲಿ ಉದ್ದೇಶಪೂರ್ವಕವಾಗಿ ದೊಡ್ಡ ಸೌದೆ ಒಲೆ 
(fire place) ಮಾಡಿದ್ದಾನೆ. ಊಟವಾದ ಮೇಲೆ ನಾವೆಲ್ಲ ಅದರ ಸುತ್ತ ಕುಳಿತು, 
ಒಲೆಗೆ ಸೌದೆ ತುಂಡುಗಳನ್ನು ಹಾಕಿ ಶಾಖಕ್ಕೆ ಮೈಕೈ ಒಡ್ಡುತ್ತ ಸ್ಕೌಟುಗಳ ಕ್ಯಾಂಪ್‌ 
ಫೈರ್‌ ಅನಂಭವಿಸುತ್ತ ಹರಟೆ ಹೊಡೆಯುತ್ತಿದ್ದೆವು. ಅವರು ಅಮೆರಿಕದ ರಾಜಧಾನಿ 
ಯಲ್ಲಿದ್ದ ವರಂ. ನಾವು ಭಾರತದಿಂದ ಹೋಗಿದ್ದವರು. ಬಹಳ ಕಾಲದ ಮೇಲೆ 
ಹೆಂಗಸರು ಒಟ್ಟಾಗಿ ಸೇರಿದ್ದರ. ನಾವು ಮರುದಿನ ಬೆಳಿಗ್ಗೆ ನ್ಯೂಯಣಾರ್ಮಿಗೆ ಹಿಂದಿರಂಗಂ 
ವವರಾಗಿದ್ದೆವು. ಭಾರತದ ತಿಂಡಿಗಳ ಆಸೆಯಾಯಿತೆಂದು ಕಾಣುತ್ತದೆ. ಅಲ್ಲಿ ನನ್ನ 
ಅಳಿಯ, ರಾಬರ್ಟ್‌ (ಭಾರತದ ತಿಂಡಿಗಳ ಮೇಲೆ ಪ್ರಬಂಧ ರಚಿಸಿ ಡಾಕ ರೇಟ್‌” ಪದವಿ 
ಪಡೆದವರು) ಎಲ್ಲ ಇದ್ದರಂ. ಅವರೂ ಪಿತ್ತೂರಿಗೆ ಸೇರಿದ್ದಿರಬಹಂದಂ. ಎಲ್ಲರೂ ಸೇರಿ 
ರಾತ್ರಿ ಆ ಹನ್ನೆರಡಂ ಗಂಟೆಯಲ್ಲಿ ಹಾಲಂಬಾಯಿ (ಸಿಹಿಹಲ್ವ ದಂಥ ವಸ್ತು) ಮಾಡಂವು 
ದೆಂದು ನಿರ್ಣಯಿಸಿದರಂ. ಮರು ಕ್ಷಣದಲ್ಲಿಯೇ ಹೋಗಿ ತೆಂಗಿನಕಾಯಿ ಜಿಲ್ಲ ಎಲ್ಲವನ್ನೂ 
ತಂದರು-ಅಮೆರಿಕದಲ್ಲಿ ಅನೇಕ ಅಂಗಡಿಗಳು ಇಪ್ಪತ್ತನಾಲ್ಕು ಗುಟೆಯೂ ತೆರೆನಿರುತ್ತ ವೆ- 


೨೮೬ ಅಮೆರಿಕದಲ್ಲಿ ಗೊರೂರು 


ಅರ್ಧ ಗಂಟೆಯೊಳಗೆ ತೆಂಗಿನಕಾಯಿಂ ತುರಿದು ಬೆಲ್ಲ ಜಜ್ಜಿ ಅಕ್ಕಿ ತಿರುವಿ ಅರೆಯುವ 
ಯಂತ್ರದಲ್ಲಿ ಆರೆದು ಒಲೆಯ ಮೇಲೆ ಇಟ್ಟುದಾಯಿತು. ಇದಕ್ಕೆಲ್ಲ ನನ್ನೆ ಹೆಂಡಶಿಯೆಂ 
ಡೈರೆಕ್ಟರ್‌. ಒಂದಂ ಗಂಟೆಯೊಳಗೆ ಸೊಗಸಾದ ಐದು ತಟ್ಟೆ ಹಾಲುಬಾಯಿ ಸಿದ್ಧ 
ಇಯಿತಂ. (ಕೆಲವು ವೇಳೆ ಅದು ಅತಿ ತೆಳುವು, ಗಂಟಂ ಆಗುವುದುಂಟು) ಆಗಲೇ 
ಹೊಸ ಉತ್ಸಾಹದಿಂದ ತಿನ್ನುವಷ್ಟು ತಿಂದು, ಉಳಿದುದನ್ನು ಮರುದಿನಕ್ಕೆ ಇಟ್ಟೆವು. 
ರಾಬರ್ಟ್‌ಗೆ ಭಾರತದ ತಿಂಡಿಗಳ ವಿಷಯದಲ್ಲಿ ಯಾವಾಗಲೂ ಆಶ್ಚರ್ಯ. “ಎಷ್ಟು 
ಸುಲಭ, ಎಷ್ಟು ಅಗ್ಗ, ಎಷ್ಟು ರುಚಿ !-ಆದರೆ ಮಾಡಂವುದು ತಿಳಿದಿರಬೇಕು” ಎನ್ನು 
ತ್ತಿದ್ದನು... ಯಾವುದೇ ಪ್ರವಾಸದಲ್ಲಿ ಒದು ವಿಶಿಷ್ಟ ಸಂಗತಿ ನಡೆದರೆ ಅದು ನಮ್ಮ 
ನೆನಪಿನಲ್ಲಿ ಅನೇಕ ಕಾಲ ಉಳಿಯುತ್ತದೆ. 
ಅಧ್ಯಕ್ಷ ಕಾರ್ಟರರು ರೈತರ ಒಂದು ನಿಯೋಗದೊಂದಿಗೆ ಸಂಭಾಷಿಸುತ್ತಿರಂವು 
ದನ್ನು ನೋಡುವ ಅವಕಾಶ ನಮಗೂ ದೊರಕಿತು. ಕಾರ್ಟರ್‌ರ ಸಂಭಾಷಣೆಯಲ್ಲಿ 
ಆಡಂಬರವಿಲ್ಲ. ಆತ್ಮೀಯತೆ, ಎಲ್ಲರನ್ನೂ ಅವರಂ ಸಮಾನರಾಗಿ ಕಾಣುತ್ತಾರೆ. ಜನರನ್ನು 
ವಕಾತಿನಿಂದ ಒಲಿಸಿಕೊಳ್ಳುತ್ತಾರೆ. ಎಲ್ಲರೊಂದಿಗೆ ಸಮಾನತೆಯಿಂದ ಅನೌಪಚಾರಿಕವಾಗಿ 
ನಡೆದುಕೊಳ್ಳುತ್ತಾರೆ. ಜನ ಅವರನ್ನು ಪ್ರೀತಿಸುವುದು ಏನೂ ಆಶ್ಚರ್ಯವಲ್ಲ. 


ಶೆ ಸೀತ ಭವನ 


ಅಮೆರಿಕದ ಅಧ್ಯಕ್ಷ ಭವನ ವೆ ೃಟ್‌ಹೌಸ್‌, ಇದು ಅವರ ವಾಸದ ಭವನವಾದರೂ 
ಸ್ವಂತ ಸಂಸಾರಕ್ಕೆ ಅವಶ್ಯಕವಾದಷ್ಟು ಭಾಗವನ್ನು ಮಾತ್ರ ಇಟ್ಟುಕೊಂಡಂ, ಉಳಿದ 
ಇಗವನ್ನೆಲ್ಲ ಪುಸ್ತಕಾಲಯ, ರಾಜತಾಂತ್ರಿಕ ಸ್ಥಾ ಗತ ಭವನ, ಕೌಲು- ಕರಾರುಗಳ ಭವನ 
ಹೀಗೆ ಸರ್ಕಾರಿ ಕಾರ್ಯಾಗಾರಕ್ಕೇ ಬಿಟ್ಟಿರುತ್ತಾರೆ. ಭವನದ ದ್ವಾರದಲ್ಲಿ "ಫ್ರೀ ಮತ್ತು 
ಶ್ರೀಮತಿ ಕಾರ್ಟರ್‌, ಪ್ರತಿಯೊಬ್ಬ ಮತ್ತು ಎಲ್ಲ ಪ್ರವಾಸಿಗಳನ್ನೂ ಈ ಭವನಕ್ಕೆ 
ಆಹ್ವಾನಿಸಲು ಸಂತೋಷಿಸುತ್ತಾರೆ'” ಎಂಬ ಫಲಕ ಇದೆ, ಜಾರ್ಜ್‌ ವಾಷಿಂಗ್‌ಟನ್‌ನು 
ಮೊದಲು ರಾಜಧಾನಿಯನ್ನು ಸ್ಥಾಪಿಸಿದಂದಿನಿಂದ ಇಂದಿನವರೆಗೆ ಆಳ್ವಿಕೆ ಮಾಡಿರುವ 
ಮುವತ್ತೊಂಬತ್ತು (ಕಾರ್ಟರ್‌ ಸೇರಿ) ಅಧ್ಯಕ್ಷರ ಪೂರ್ಣಾಕೃತಿ ಚಿತ್ರಗಳು. ಅಎರು ಈ 
ಸರ್ಕಾರಿ ಭವನದಲ್ಲಿ ನಾನಾ ಕಾಲಗಳಲ್ಲಿ ಮಾಡಿರಂವ ಎಲ್ಲ ಬದಲಾವಣೆ, ಶೇಖರಿಸಿದ 
ಸಾಮಗ್ರಿ ಎಲ್ಲವೂ ಇಲ್ಲಿ ಕಾಣುತ್ತವೆ. ಜೊತೆಗೆ ವೈಟ್‌ಹೌಸ್‌, ಅಮೆರಿಕದ ಮತ್ತು 
ಜಗತ್ತಿನ ಕೆಲವು ಅತ್ಯುತ್ಭೃಷ್ಟ ವಸ್ತುಗಳ ಪ್ರದರ್ಶನಾಲಯವೂ ಹೌದು. 
ಅಮೆರಿಕ ಅಧ್ಯಕ್ಷಸ್ಥಾನ- ಇಂಗ್ಲೆಂಡ್‌ ರಾಜರಂತೆ ಅಥವಾ ಭಾರತದ ಅಧ್ಯಕ್ಷರಂತೆ- 
ಬರಿಯ ಅಲಂಕಾರ ಸ್ಥಾನವಲ್ಲ. ಅಲ್ಲಿಯ ಅಧ್ಯಕ್ಷ ಕಾರ್ಯಕಾರೀ ಅಧ್ಯಕ್ಷ. ಜನತೆ 
ಯಿಂದ ನೀರವುಗಿ ಚುನಾಯಿತನಾಗಿ, ತನ್ನ ಮಂತ್ರಿಮಂಡಲವನ್ನು ತಾನೇ ಆರಿಸಿ 
ಕೊಂಡು-ಸರ್ಕಾರದ ಕಾರ್ಕಕ್ರಮಗಳನ್ನು ರೂಪಿಸಿಕೊಂಡು (ಸಿನೇಟ್‌ ಮತ್ತು ಕಾಂಗ್ರೆಸ್‌ 


ವಾಷಿಂಗ್‌ಟನ್‌ ೨೪೬ 


ಸಲಹೆಯೊಂದಿಗೆ) ಆಳುತ್ತಾನೆ. ಸಿನೇಟಿನ ಸಲಹೆಗಳನ್ನು ವಿಟೋ ಮಾಡುವ ಅಧಿಕಾರವೂ 
ಅವನಿಗೆ ಇದೆ. ಸಿನೇಟ್‌ ಸಲಹೆಯನ್ನು ೩೯ ಸಲ ವಿಟೋ ಮಾಡಿದ ಅಧ್ಯಕ್ಷರೂ, 
ಉಂಟು. (ಜೆರಾಲ್ಡ್‌ ಆರ್‌ ಫೋರ್ಡ್‌) ಎಲ್ಲ ಅಧ್ಯಕ್ಷರೂ, ಜನತೆಯ ಜೊತೆ, 
ಜನತೆಯ ನಡುವೆ ಬೆಳೆದು, ಯುದ್ಧಗಳಲ್ಲಿ ಸಹ ಭಾಗಿಗಳಾಗಿ ಬಂದವರು. ಬ್ರಿಟಿಷರಿಂದ 
ಯುದ್ಧದಲ್ಲಿ ಸ್ವಾತಂತ್ರ್ಯವನ್ನು ಗಳಿಸಿಕೊಂಡ ಮೇಲೆ, ಹೊಸದಾಗಿ ರಾಜ್ಯವನ್ನು ಕಟ್ಟಿ 
ಸಂಪ್ರದಾಯಗಳನ್ನು ಸ್ಥಾಪಿಸಬೇಕಾದುದರಿಂದ ಅವರು ಜನತೆಯ ಸಂಪರ್ಕವನ್ನು 
ಪೂರ್ಣವಾಗಿ ಹೊಂದಬೇಕಾಗಿತ್ತು. ಜಮೀನು ವಿಪರೀತವಾಗಿದ್ದುದರಿಂದ ವ್ಯವಸಾಯಕ್ಕೆ 
ಪ್ರಾಧಾನ್ಯತೆ ಇದ್ದು, ಮೊದಲಿನ ಇಪ್ಪತ್ತು ಅಧ್ಯಕ್ಷರುಗಳು ಮರದ ಕೊರಡುಗಳಿಂದ 
ಕಟ್ಟಿದ್ದ ಗುಡಿಸಿಲಿನವರು. (Log-cabin President). ಆಗ ವ್ಯವಸಾಯಗಾರರೆಲ್ಲ 
ಅಂಥ ಮನೆಗಳಲ್ಲಿಯೇ ವಾಸಿಸುತ್ತಿದ್ದರು. ಅಂಕಲ್‌ ಟಾಮ್ಸ್‌ ಕ್ಕಾಬಿನ್‌ (Uncle 
Tom’s Cabin) ಮರದ ಗುಡಿಸಲಿನಿಂದ ಸರ್ಕಾರಿಭವನಕ್ಕೆ (ಫ್ರೊಂ ಲಾಗ್‌ ಕ್ಯಾಬಿನ್‌ 
ಟು ವೈಟ್‌ಹೌಸ್‌) ಎಂಬ ಗ್ರಂಥಗಳನ್ನು ಸಾವು ಕೇಳಿದ್ದೇವೆ. ಹೀಗೆ ವ್ಯವಸಾಯಂಗಾರರೇ 
ಅಧ್ಯಕ್ಷರಾಗಿ ಬಂದುದರಿಂದಲೇ ಅಮೆರಿಕದ ವ್ಯವಸಾಯಗಾರರ ಸ್ಥಿತಿ ಉತ್ತಮವಾಗಿ 
ಅಮೆರಿಕ ವ್ಯವಸ್ಥೆಯಲ್ಲಿ ವೃವಸಾಯಗಾರರ ಪಾತ್ರ ಹಿರಿದಾಯಿತು. ಭೂಕ್ಷೇತ್ರಗಳಂ 
ತುಂಬ ವಿಸ್ತಾರವಾಗಿ ಜನಸಂಖ್ಯೆ, ಸೀಮಿತವಾಗಿದ್ದುದರಿಂದ, ವ್ಯವಸಾಯ ಯಾಂತ್ರೀಕೃತ 
ವಾಯಿತು. ಒಬ್ಬ ಅಧ್ಯಕ್ಷ ಐದು ಸಾವಿರ ಎಕರೆ ಭೂಮಿಯನ್ನು ಪಿತ್ರಾರ್ಜಿತವಾಗಿ 
ಪಡೆದನು. ಬಹು ಪಾಲು ಅಧ್ಯಕ್ಷರು-ವಾಷಿಂಗ್‌ಟನ್‌, ಆಡಮ್ಸ್‌, ಜಫರ್‌ಸನ್‌, 
ಮಡಿಸನ” ಮುಂತಾದವರು ತಮ್ಮ ಅಧ್ಯಕ್ಷ ಪದವಿ ಮುಗಿದ ಮೇಲೆ ತಮ್ಮ ಭೂಮಿ, 
ದನ ಕುರಿ ಕೋಳಿ ಹಂದಿಗಳನ್ನು ಬೆಳೆಸುವ ಕ್ಷೇತ್ರಗಳಿಗೆ ಹಿಂದಿರುಗಿ ಅಲ್ಲಯೇ ತೀರಿಕೊಂಡ 
ವರು. ಅಮೆರಿಕದಲ್ಲಿ ಅಧ್ಯಕ್ಷನಾಗಬಹುದಾದವರನ್ನು "ಪ್ರೆಸಿಡೆನ್‌ಷಿಯಲ್‌ ಟಿಂಬರ್‌” 
ಎಂದು ವಿನೋದವಾಗಿ ಕರೆಯುತ್ತಾರೆ. ಅಮೆರಿಕ ಅಧ್ಯಕ್ಷರ ಪೈಕಿ ಬಹಂಕಾಲ ಇದ್ದವ 
ರೆಂದರೆ ಮುವ್ವತ್ತೆರಡನೆಯ ಅಧ್ಯಕ್ಷರಾದ ಫ್ರಾಂಕ್ಲಿನ್‌ ರೂಸ್‌ವೆಲ್ಟ್‌, ಅವರು ೧೯೩೩ 
ರಿಂದ ೧೯೪೫ ವರುಷಗಳವರೆಗೆ ಅಧಿಕಾರದಲ್ಲಿದ್ದರು. ಅತ್ಯಂತ ಕಡಿಮೆ ಕಾಲ ಅಧ್ಯಕ್ಷ 
ರಾಗಿದ್ದು, ಅಧ್ಯಕ್ಷತೆಯಲ್ಲಿ ಮೊದಲನೆಯವನಾಗಿ ತೀರಿಕೊಂಡವರಂ, ಒಂಬತ್ತನೆ ಅಧ್ಯಕ್ಷ 
ಹ್ಯಾರಿಸನ್‌. ೧೮೪೧ರಲ್ಲಿ ಚುನಾಯಿತರಾಗಿ ಎರಡು ತಿಂಗಳು ಅಧಿಕಾರದಲ್ಲಿರುವುದ 
ರೊಳಗಾಗಿ, ನ್ಯೂಮೋನಿಯಾನಿಂದ ಸತ್ತರು. ಆಗ ವೈಸ್‌ಪ್ರೆಸಿಡೆಂಟ್‌ರಾಗಿದ್ದ 
ಜಾನ್‌ಟೇಲರ್‌, ಕಾನೂನಿಗನುಗುಣವಾಗಿ ಚುನಾವಣೆಯಿಲ್ಲದೆ ಅಧ್ಯಕ್ಷರಾದರು. ಹೀಗೆ 
ಚುನಾವಣೆಯಿಲ್ಲದೆ ಅಧ್ಯಕ್ಷರಾದವರ ಪೈಕಿ ಟೇಲರ್‌ ಮೊದಲನೆಯವರು. ಟೇಲರ್‌ನಲ್ನ 
" ಅವರ ವಿರೋಧಿಗಳು ""ಆಕಸ್ಮಿಕ'' ಅಧ್ಯಕ್ಷರು ಎಂದು ವಿನೋದಮಾಡುತ್ತಿದ್ದರಂ. 
(His accidency). ಅಧ್ಯಕ್ಷಸ್ಥಾನದಲ್ಲಿ ತೀರಿಕೊಂಡ ಎರಡನೇ ಅಧ್ಯಕ್ಷರೆಂದರೆ 
ಹನ್ನೆರಡನೇ ಅಧ್ಯಕ್ಷರಾದ ಫಿಟ್ಸ್‌ಗೆರಾಲ್ನು ಟೇಲರ್‌ರು, ಅವರು ಎರಸ) ವರ್ಷ ಮಾತ್ರ 


ಎ೮೮ ಅಮೆರಿಕದಲ್ಲಿ ಗೊರೂರು 


(೧೮೪೯-೫೦) ಆಳ್ವಿಕೆ ಮಾಡಿದರು. ಅಮೆರಿಕದಲ್ಲಿ ಬಂದೂಕದ ಹೊಡೆತದಿಂದ 
ಕೊಲೆಯಾದ ಅಧ್ಯಕ್ಷರು ನಾಲ್ವರು. ಹದಿನಾರನೇ ಪ್ರೆಸಿಡೆಂಟ್‌ ಆಬ್ರಹಾಂ ಲಿಂಕನ್‌, 
ಇಪ್ಪತ್ತನೆ ಪ್ರೆಸಿಡೆಂಟ್‌ ಜೇಮ್ಸ್‌ ಗಾರ್‌ಫೀಲ್ಡ್‌, (ಇವರ ದೇಹದೊಳಕ್ಕೆ ಹೋಗಿದ್ದ 
ಗುಂಡನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ) ಇಪ್ಪತ್ತೆ ದನೆ ಅಧ್ಯಕ್ಷರು ವಿಲಿಯಂ 
ಮಾಕ್‌ ಕಿನ್ಲಿ. ಅವರ ಅಧ್ಯಕ್ಷತೆಯ ಎರಡನೆಯ ಅವಧಿಯಲ್ಲಿ ಒಬ್ಬ ಕ್ರಾಂತಿಕಾರ 
ಅವರ ಎದೆಗೆ ಎರಡು ಗುಂಡು ಹಾರಿಸಿದನು. ಇಪ್ಪತ್ತೊಂಬತ್ತನೆ ಅಧ್ಯಕ್ಷ ಥಿಯೋಡರ್‌ 
ರೂಸ್‌ವೆಲ್ಟ್‌ ರನ್ನು ಒಬ್ಬ ಹುಚ್ಚ ಎದೆಗೆ ಗುಂಡಿಟ್ಟು ಹೊಡೆದ. ಆದರೆ ರೂಸ್‌ವೆಲ್ಟ್‌ 
ಬದುಕಿದರು. ಮತ್ತು ಮುವ್ವತ್ತೆದನೆ ಅಧ್ಯಕ್ಷ ಜಾನ್‌ ಕೆನ್ನಡಿ. [ಮವ ತ್ತೆಂಟನೆ 
ಅಧ್ಯಕ್ಷ ಜೆರಾಲ್ಡ್‌ ಪೋರ್ಡರ ಪ್ರಾಣಹರಣಕ್ಕೆ ೭೫ನೆ ಇಸವಿಯಲ್ಲಿ ಎರಡು ಪ್ರಯತ್ನ 
ನಡೆಯಿತು. ಆದರೆ ಫೋರ್ಡರು ಬಚಾವಾದರು] ಅಧ್ಯಕ್ಷರುಗಳ ಪೈಕಿ ಮದುವೆ 
ಯಾಗದವರು ಹದಿನೈದನೆ ಅಧ್ಯಕ್ಷರಾದ ಜೇಮ್ಸ್‌ ಬಣಚಾನಿನ್‌. ವೈಟ್‌ಹಾೌಸ್‌ನಲ್ಲಿ 
ಮದುವೆ ಮಾಡಿಕೊಂಡ ಒಬ್ಬರೇ. ಅಧ್ಯಕ್ಷರು, ಇಪ್ಪತ್ತೆರಡನೆ ಅಧ್ಯಕ್ಷ ಗ್ರೋವರ್‌ 
ಕ್ಲೀವ್‌ಲ್ಮಾಂಡ್‌. ಮಾದಕ ವಸ್ತುಗಳ ಮೇಲೆ ತೆರಿಗೆ, ಜನರಿಗೆ ಅಪ್ರಿಯವಾದುದ 
ರಿಂದ ಅದನ್ನು ಕಡಿಮೆಮಾಡಿದವನು ವೂರನೆ ಅಧ್ಯಕ ಜಾಫರ್‌ಸನ್‌ (೧೮೦೧- 
೧೮೦೯). ತ್ತೊಂಬತ್ತನೆ ಪ್ರೆಸಿಡೆಂಟ್‌ ರದರ್‌ ಫೋರ್ಡ್‌ ಹೇಸ" (೧೮೭೭-೮೧) 
ವೈಟ್‌ಹೌಸ್‌ನಿಂದ ಮಾದಕ ಪಾನೀಯಗಳನ್ನು ಪೂರ್ಣವಾಗಿ ಬಹಿಷ್ಕರಿಸಿದರು, 
ಮತ್ತು ಅಧಿಕಾರಕ್ಕೆ ಬಂದ ಕೂಡಲೇ ಎರಡನೆ ಅವಧಿಗೆ ಸ್ಪರ್ಧಿಸುವುದಿಲ್ಲವೆಂದು 
ಘೋಷಿಸಿದರು. ಮತ್ರ ಮೊದಲ ಚುನಾವಣೆಯಲ್ಲಿಯೂ ಅವರು ತಮ್ಮಾ ಪ್ರಚಾರ 
ಮಾಡಲಿಲ್ಲ. ಉತ್ಪತ್ತಿ ಹೆಚ್ಚಾದರೆ ಸರ್ಕಾರದ ವೆಚ್ಚವೂ, ಹಣ ದುಬ್ಬರವೂ ಹೆಚ್ಚುವು 
ದೆಂದು ತೆರಿಗೆಯನ್ನೇ ಕಡಿಮೆ ಮಾಡಿದವರು ಇಪ್ಪತ್ತೊಂದನೆ ಅಧ್ಯಕ್ಷರಾದ ಚೆಸ್ಟರ್‌ 
ಆರ್ತೆರ್‌ ಎಂಬುವವರು. (೧೮೮೧-೧೮೮೫) ಎರಡನೆ ಅಧ್ಯಕ್ಷರಾದ ಜಾನ್‌ ಆಡಮ್ಸ್‌ರ 
ಮಗ (೧೭೯೭-೧೮೦೧) ಜಾನ್‌ಕ್ವಿನ್ಸಿ ಆಡಮ್ಸ್‌ (೧೮೨೫ ರಿಂದ ೧೮೦೯ ರವರೆಗೆ) 
ಆರನೆಯ ಅಧ್ಯಕ್ಷರಾದರು. ಇಪ್ಪತ್ತೆರಡನೆಯ ಅಧ್ಯಕ್ಷರಾದ ಗ್ರೋವರ್‌ ಕ್ಲೀವ್‌ 
ಲ್ಯಾಂಡ್‌ರ ತಂದೆಗೆ ಒಂಬತ್ತು ಮಕ್ಕಳು. ಗ್ರೋವರ್‌ಕ್ಲೀವ್‌ ಲ್ಯಾಂಡ್‌ರು ೧೮೮೫ 
ರಿಂದ ೧೮೮೯ ರವರೆಗೆ ಮೊದಲ ಅವಧಿಯ ಅಧ್ಯಕ್ಷರಾಗಿದ್ದು » ಅನಂತರ ನಾಲ್ಕು ವರ್ಷ 
ಬಿಟ್ಟು ಮತ್ತೆ ಸ್ಪರ್ಧಿಸಿ, ೧೮೯೩ರಿಂದ ೧೮೯೭ರವರೆಗೆ ಎರಡನೆ ಅವಧಿಗೆ ಅಧ್ಯಕ್ಷರಾದರು. 
ಹೀಗೆ ನಡೆಯುವ ಯೋಗ (ಅಮೆರಿಕ ಅಧ್ಯಕ್ಷರ ಇತಿಹಾಸದಲ್ಲಿ) ಇವರೊಬ್ಬರಿಗೆ 
ಮಾತ್ರ ದೊರೆಯಿತು. ಅಮೆರಿಕದಲ್ಲಿ ಅರಡು ಅವಧಿ (8 ವರುಷ) ಅಧ್ಯಕ್ಷರಾದವರು 
ಹತ್ತು ಜನಕ್ಕಿಂತ ಹೆಚ್ಚಾಗಿದ್ದಾರೆ. ಫ್ರಾಂಕ್ಲಿನ್‌ ರೂಸ್‌ವೆಲ್ಟ್‌ರು ಹನ್ನೆರಡು ವರುಷ 
ಇದ್ದರು. ಆದರೆ ಅವರು ಒಂದು ಸಲ ಅಧ್ಯಕ್ಷರಾದ ಮೇಲೆ ಮತ್ತೆ ಸ್ಪರ್ಧಿಸಿ ಮುಂದು 
ವರಿಸಿದವರು. ಆದರೆ ಇಪ್ಪತ್ತೆರಡನೆಯ ಅಧ್ಯಕ್ಷರಾದ ಗ್ರೋವರ್‌ ಕ್ಲೀವ್‌ ಲ್ಯಾಂಡ್‌ 


ದಾಷಿಂಗ್‌ಟನಿ 5 ೨೮೯ 


ಮಾತ್ರ, ಒಂದು ಅವಧಿ ಮುಗಿದ ಮೇಲೆ ನಾಲ್ಕು ವರಂಷ ಸುಮ್ಮನಿದ್ದು ಎರಡನೆ 
ಅವಧಿಗೆ ಬಂದವರು. ೯ನೆ ಅಧ್ಯಕ್ಷರು ಕೆಲವೇ ತಿಂಗಳು. ಇಪ್ಪತ್ತೊಂಬತ್ತನೆ ಅಧ್ಯಕ್ಷರು 
ಎರಡೂವರೆ ವರ್ಷ, ಮಂವತ್ತೆ ಠದನೆ ಅಧ್ಯಕ್ಷರು ಕೆನಡಿ. ಮೂರು ವರ್ಷಕ್ಕೂ ಮೊದಲೆ 
ತೀರಿಕೊಂಡರು. ಅಧ್ಯಕ್ಬರಾದವರಲ್ಲಿಯೂ, ಸತ್ತವರಲ್ಲಿಯೂ ಕೆನಡಿ ಅತ್ಯಂತ 
ಕಿರಿಯರಂ. ಅವರು ಮೊದಲನೆ ಕ್ಯಾಥೋಲಿಕ್‌ ಅಧ್ಯಕ್ಷರು. ಹತ್ತೊಂಬತ್ತನೆಯ ಅಧ್ಯಕ್ಷ 
ಹೇಯಿಸ್‌ (Haye ೧೮೭೬-೧೮೮೧) ಒಂದೇ ಮತದಿಂದ ಗೆದ್ದರು. ಅಮೆರಿಕ 
ಚಂನಾವಣೆಯಲ್ಲಿ ಸಾವಾಾನ್ಕನ ಮತ (80001೩೯ ೫೦೭6) ಮತ್ತು ಚುನಾವಣೆಯ 
ಮತ (81601081 Vote) ಎಂದು ಎರಡೂ ಇದೆ. ಎರಡನ್ನೂ ಸೇರಿಸಿ ನಿಯಮಬದ್ಧ 
ರೀತಿಯಲ್ಲಿ ಲೆಕ್ಕಾಚಾರ ಮಾಡುತ್ತಾರೆ. ಹೇಯಿಸ್‌ ಚುನಾವಣೆಯಲ್ಲಿ, ಅವನಿಗೆ 
೧೮೫ ಮತ, . ಅವನ ಸ್ಪರ್ಧಿಗೆ ೧೮೪ ಮತ ಬಂದುದರಿಂದ ಹೇಯಿಸ್‌ ಗೆದ್ದನು. ಈ 
ಒಂದೊಂದು ಮತಕ್ಕೂ ಅನೇಕ ಲಕ್ಷ ಮತಗಳೆಂಬ ಲೆಕ್ಕಾಚಾರವಿದೆ. ಇಷ್ಟು ಖಾಡಾ 
ಖಾಡಿಯ ಚುನಾವಣೆಯಕಾಗಲೀ, ಅಲ್ಬವ್ಯತ್ಕಾಸದಲ್ಲಿ ಸೋಲುಗೆಲವುಗಳಾಗಲೀ» 
ಅಮೆರಿಕದ ಇತರ ಯಾವ ಚಂನಾವಣೆಯಲ್ಲಿಯೂ ಆಗಿಲ್ಲ. ಅಮೆರಿಕ ಇತಿಹಾಸದಲ್ಲಿ 
ವಿಚಾರಣೆಗೆ ಗುರಿಯಾದ ಅಧ್ಯಕ್ಷರು ಒಬ್ಬರೇ. ಅವರು ಹದಿನೇಳನೆ ಅಧ್ಯಕ್ಷ 
ರಾದ ಜಾಕ್ಸನ್‌ರು. ಒಂದು ಮತದಿಂದ ಅವರು ನಿರ್ದೋಷಿಯೆಂದು, 
ತೀರ್ಮಾನವಾಯಿತು. ಅಧ್ಯಕ್ಷತೆಯಿಂದ ನಿವೃತ್ತರಾದ ಮೇಲೆ ತಮ್ಮ ಅರವತ್ತಮೂರನೆ 
ವಯಸ್ಸಿನಲ್ಲಿ ಒಬ್ಬ ವಿಧವೆಯನ್ನು ಮದುವೆಯಾದವರು ಇಪ್ಪತ್ತ ಮೂರನೆ 
ಅಧ್ಯಕ್ಷರಾದ ಬೆಂಜಾವಿನ್‌ ಹ್ಯಾರಿಸನ್‌ ಎಂಬುವರು. ಇಪ್ಪತ್ತಾರನೆಯ ಅಧ್ಯಕ್ಷ 
ಥಿಯೋಡೆರ” ರೂಸ್‌ವೆಲ್ಟ್‌ರು, ರಷ್ಯ-ಜಪಾನ್‌ಗಳ ನಡುವೆ ಯುದ್ಧಶಾಂತಿ ಮಾಡಿಸಿ 
ದುದರಿಂದ ಅವರಿಗೆ ನೋಬಲ್‌ ಶಾಂತಿ ಬಹುಮಾನ ದೊರೆಯಿತು. ಅಂಥವರು 
ಒಬ್ಬ ಹುಚ್ಚನ ಪಿಸ್ತೂಲಿಗೆ ಬಲಿಯಾದರು. ಏಳನೆ ಅಧ್ಯಕ್ಷರಾದ ಆಂಡ್ರೂ ಜಾಕ್ಸ್‌ 
ನ್‌ರು, ತನ್ನ ಹೆಂಡತಿಯ ಮೇಲೆ ದೋಷಾರೋಪಣೆ ಮಾಡಿದನೆಂದು ಒಬ್ಬನನ್ನು, 
ಪಿಸ್ತೂಲ್‌ ಕದನದಲ್ಲಿ (Duel) ಕೊಂದರು. ಹದಿನಾಲ್ಕನೆ ಅಧ್ಯಕ್ಷ ಫ್ರಾಂಕ್ಲಿನ್‌ 
ಪಿಯರ್ಸ್‌ ಎಂಬಂವನಂ, ಅಧಿಕಾರ ವಹಿಸಲು ವಾಷಿಂಗ್‌ಟನ್‌ಗೆ ಹೆಂಡತಿಯೊಂದಿಗೆ ರೆ ಲಿ 
ನಲ್ಲಿ ಬರುತ್ತಿರುವಾಗ ಅಪಘಾತದಲ್ಲಿ ತನ್ನ ಮಗ (ಹನ್ನೊಂದಂ ವರ್ಷ) ನನ್ನು ಕಳೆದು 
ಕೊಂಡನು. ಎಂಟು ವರ್ಷ ಅಮೆರಿಕದ ಅಧ್ಯಕ್ಷನಾಗಿದ್ದು, ಸಾಲ ತೀರಿಸಲು ಹಣವಿಲ್ಲದೆ 
ವಿಶ್ರಾಂತನಾಗಿ ತನ್ನ ಆತ್ಮಕಥೆಯನ್ನು ಬರೆದು ನಾಲ್ಕುವರೆ ಲಕ್ಷಡಾಲರ್‌ ಸಂಪಾದಿಸಿ 
ಸಾಲ ತೀರಿಸಿ, ಸತ್ತಾಗ ಇನ್ನೂ ಕೊನೆಯ ಹಾಳೆಯನ್ನು ಬರೆಯುತ್ತಿದ್ದ ಅಧ್ಯಕ್ಷ, 
ಹದಿನೆಂಟನೆ ಅಧ್ಯಕ್ಷ ಗ್ರಾಂಟ್‌ ಎಂಬುವವನು. (೧೮೬೯-೧೮೭೭) ಇಪ್ಪತ್ತೆರಡನೆಯ 
ಅಧ್ಯಕ್ಷ ಕ್ಲಿ ವ್‌ಲ್ಯಾಂಡ್‌ರಿಗೆ ಮನೆಯಲ್ಲಿ ಮಾಡಿದ ಅಡಿಗೆ ಇಷ್ಟ. ಆದರೆ ರಾಜಕೀಯ 
ಕಾರ್ಯಗಳಿಂದಾಗಿ ವೈಟ್‌ಹೌಸ್‌ನ್ಲಿ ಅತಿಥಿಗಳೊಡನೆ ಊಟ ವಕಾಡಬೇಕಾಗಿತ್ತು. "ನನಗೆ 


19 


೨೯೦ “ ಅಮೆರಿಕದಲ್ಲಿ ಗೊರೂರು 


ಆ ಫ್ರೆಂಚ್‌ ಅಡಿಗೆ (French 5801) ಇಪ್ಪವಿಲ್ಲ' ಎದು ರೇಗುತ್ತಿದ್ದ. 
ಇಪ್ಪತ್ತೊಂಬತ್ತನೆಯ ಅಧ್ಯಕ್ಷ ಹಾರ್ಡಿಂಗ್‌, ವಿವಾಹ-ವಿಚ್ಛೇದ ಮಾಡಿಕೊಂಡಿದ್ದ 
ಮಹಿಳೆಯನ್ನು ವಂದುವೆಯಾಗಿದ್ದ. 

ಈ ಮೇಲಿನ ಕುತೂಹಲಕಾರಿ ಸಂಗತಿಗಳೆಲ್ಲ ಅಧ್ಯಕ್ಷರುಗಳನ್ನು ಕುರಿತಂ ಪ್ರಕಟ 
ವಾಗಿರುವ ಕರಪತ್ಪಗಳಿಂದ ಸಂಗ್ರಹಿಸಿದ್ದು.  ಮನಂಷ್ಯ ಸ್ವಭಾವ ಎಲ್ಲೆಡೆಯೂ 
ಯಾವಾಗಲೂ ಒಂದೇ ಸಮ ಎಂಬುದಕ್ಕೆ ಇದು ನಿದರ್ಶನ. 


* 3 ೫% ತ 


ಸ್ವಾತಂತ್ರ್ಯ ವಿಗ್ರಹ 


ಅಮೆರಿಕಕ್ಕೆ ಹೋದವರು ಸ್ವಾತಂತ್ರ್ಯ ಪ್ರತಿಮೆಯನ್ನು ನೋಡಲೇಬೇಕು. 
ಅದು ಅಮೆರಿಕದ ಪ್ರವೇಶದ್ವಾ ರ (ನ್ಯೂಯಾರ್ಕ್‌) ದಲ್ಲಿರುವುದರಿಂದ ನೋಡಿಯೇ 
ನೋಡುತ್ತಾರೆ. ಅದನ್ನು ನೋಡದಿರುವವರಿಗೆ ಅದರ ಬೃಹತ್ತು ಮತ್ತು ಮಹತ್ತನ್ನು 
ವಿವರಿಸುವುದು ಕಷ್ಟ. ಈ ವಿಗ್ರಹ ಮತ್ತು ಅದರ ಗದ್ದಿಗೆ ಸೇರಿ, ೩೦% ಆಡಿಗಳ 
ಎತ್ತರವಿದೆ (ವಿಗ್ರಹದ ಎತ್ತರವೇ ೧೫೧ ಅಡಿ). ವಿಗ್ರಹದ ತೂಕ ೨೨೫ ಮೆಟ್ರಿಕ್‌ 
ಟನ್‌ಗಳು. ವಿಗ್ರಹವನ್ನು ಪೂರ್ತ ನಾಲ್ಕು ಅಂಗಲ ದಪ್ಪದ ತಾಮ್ರದ ತಗಡುಗಳಿಂದ 
ಮುಚ್ಚಿದ್ದಾರೆ. ವಿಗ್ರಹಕ್ಕೆ ೧೭೧ ಮೆಟ್ಟಿಲಿನ ಮತ್ತು ಗದ್ದಿಗೆಗೆ ೧೬೭ ಮೆಟ್ಟಲುಗಳ 
ದುಂಡು ಮಹಡಿ ಮೆಟ್ಟಲುಗಳು ಇನೆ, ಈ ಪ್ರತಿಮೆ ಇರುವುದು ನ್ಮೂಯಾರ್ಕಿನ 
ಹತ್ತಿರದ ಬೆಲ್ಡೋದ್ದೀಪಐ ಎಂಬುದರಲ್ಲಿ. ನ್ಯೂಯರಾರ್ಕಿನಲ್ಲಿ ಎಲ್ಲಿಂದ ನಿಂತು ನೋಡಿ 
ದರೂ ಈ ವಿಗ್ರಹ ಕಾಣುತ್ತದೆ, 

ಈ ವಿಗ್ರಹದ ನಿರ್ಮಾಣ, ಇದು ಅಮೆರಿಕದಲ್ಲಿ ಸ್ಥಾಪನೆಯಾದುದು ಇವೆಲ್ಲ 
ಒಂದು ರಂಜನೀಯ ಇತಿಹಾಸವೇ ಆಗಿದೆ. ೧೭೭೬ ನೆ ಸಂವತ್ಸರದಲ್ಲಿ ಅವೆಂರಿಕನ್‌ರು, 
ಇಂಗ್ಲೆಂಡಿನೊಂದಿಗೆ ಸ್ವಾತಂತ್ರ್ಯಕ್ಕಾಗಿ ಯುದ್ಧ ಹೂಡಿದಾಗ, ಫ್ರಾನ್ಸ್‌ ಅಮೆರಿಕಕ್ಕೆ 
ತುಂಬ ಸಹಾಯ ಮಾಡಿತು. ಫ್ರೆಂಚ್‌ ಸಿಪಾಯಿಗಳು, ಅಮೆರಿಕ ಸಿಪಾಯಿಗಳೊಂದಿಗೆ 
ಹೆಗಲಿಗೆ ಹೆಗಲು ಕೊಟ್ಟು ಯುದ್ಧ ಭೂವಿಂಯಲ್ಲಿ ಕಾದಿದರು. ಇದರ ಫಲವಾಗಿ 
ಫ್ರಾನ್ಸಿಗೂ ಅಮೆರಿಕಕ್ಕೂ ಮೈತ್ರಿ ಬೆಳೆಯಿತು. ಈ ಮೈತ್ರಿಯ ಶಾಶ್ವತ ಸಂಕೇತವಾಗಿ 
ಏನಾದರೂ ಒಂದು ವಸ್ತುವನ್ನು ಅಮೆರಿಕಕ್ಕೆ ನೀಡಬೇಕೆಂದು ಫ್ರಾನ್ಸ್‌ ನಿರ್ಣಯಿಸಿತು. 
ಪ್ರಸಿದ್ಧ ಫೈಂಚ್‌ ಪೊಫೆಸರರೂ ಲೇಖಕರೂ ಆದ ಲಬೌಲಯ್‌ (Laboulaye) 
ಎಂಬುವವರು ೧೮೬೫ ರಲ್ಲಿ ಪ್ಯಾರಿಸಿನಲ್ಲಿ ಒಂದು. ನಾಗರಿಕರ ಬೃಹತ್‌ ಸಭೆಯನ್ನು 
ಕೂಡಿಸಿ, ಅವೆಂರಿಕ ಸ್ವಾತಂತ್ರ್ಯ ಸಂಕೇತ (ಭವನಸ್ತಂಭ, ಪ್ರತಿವೆಂ ಏನೇ ಆಗಲಿ ಯಾವು 
ದಾದರೂ ಸರಿ)ಅದರ ನಿರ್ಮಾಣದಲ್ಲಿ ಸ್ವಾತಂತ್ರ್ಯಪ್ರಿಯ ದೇಶಗಳಾದ ಅಮೆರಿಕ ಫ್ರಾನ್ಸ್‌ 
ಎರಡೂ ಭಾಗವಹಿಸಬೇಕೆಂದು ಘೋಷಿಸಿದರು. ಅಂದಿನ ದಿನಗಳಲ್ಲಿ ಫ್ರಾನ್ಸಿನ 


ರಾಷಿಂಗಟನ ೨೯೫ 


ಅತ್ಯುತ್ತಮ ಮೂರ್ತಿಶಿಲ್ಪಿಯಾದ ಬಾರ್ತೊಲ್ಲಿ (B೩rthಂldi) ಎಂಬುವನಿಗೆ, ಫ್ರಾನ್ಸ್‌ 
ಮತ್ತು ಅಮೆರಿಕ ಎರಡು ರಾಷ್ಟ್ರಗಳ ಘನತೆಗೆ ಅರ್ಹವಾದ ಸ್ವಾತಂತ್ರ ವಿಗ್ರಹವನ್ನು 
ನಿರ್ಮಿಸುವ ಜವಾಬ್ದಾರಿಯನ್ನು ಫ್ರೆಂಚ್‌ ಜನತೆ ವಹಿಸಿತು. ಮೂರ್ತಿಯನ್ನು 
ತಯಾರಿಸಿಕೊಡುವುದಂ ಫ್ರಾನ್ಸಿನ ಹೊಣೆ ; ಅದನ್ನು ತೆಗೆದುಕೊಂಡು ಹೋಗಿ, 
ಸರಿಯಾದ ಸ್ಥಳದಲ್ಲಿ ಸರಿಯಾದ ಪೀಠದಲ್ಲಿ ಸ್ಮಾಪಿಸಂವುದು ಅಮೆರಿಕದ ಹೊಣೆ. ಈ 
' ನಿರ್ಣಯಕ್ಕೆ ಎರಡು ರಾಷ್ಟ್ರಗಳೂ ಒಪ್ಪಿದವು. ಆ ವೇಳೆಗೆ ಜರ್ಮನಿ ಮತ್ತು ಫ್ರಾನ್ಸ್‌ 
ಗಳಿಗೆ ಯಂದ್ಧವಾದುದರಿಂದ ಶಿಲ್ಪಿ, ಫ್ರಾನ್ಸಿನ ಪರವಾಗಿ ಸೈನ್ಯದಲ್ಲಿ ಸೇರಿ ಹೋರಾಡು 
ತ್ರಿದ್ದರೂ, ಸ್ವಾತಂತ್ರ್ಯ ವಿಗ್ರಹದ ಚಿಂತೆ, ಒಂದು ಗಳಿಗೆಯೂ, ಅವನ ಮನಸ್ಸಿನಿಂದ 
ಮರೆಯಾಗಿರಲಿಲ್ಲ. ಯುದ್ಧಾನಂತರ ಅವನು ಈ ವಿಷಯದಲ್ಲಿ ಅಮೇರಿಕ ಸರ್ಕಾರ 
ದೊಂದಿಗೆ ಸಮಾಲೋಚನೆ ನಡೆಸಲು ಹಡಗಿನಲ್ಲಿ ನ್ಯೂಯಾರ್ಕ್‌ಗೆ ಹೊರಟನು, ಹಡಗು 
ನ್ಕೂಯಾರ್ಕನ್ನು ಸೇರಿದಾಗ, ದೂರದಿಂದಲೇ ಶಿಲ್ಪಿಯಂ, ಅನೇಕ ಹಡಗುಗಳು 
ಮತ್ತು ಅವಿರತ ಚಟುವಟಿಕೆಯಿಂದ ಕೂಡಿದ ನ್ನೂಯಾರ್ಮನ್ನೂ, ಅದರ ದ್ವಾರದಲ್ಲಿ 
ಅದರ ಕಾವಲುಗಾರನಂತೆ ನಿಂತಿದ್ದ ಬೆಲ್ಲೋದ್ವೀಪವನ್ನೂ ನೋಡಿದನು. ಸ್ವಾತಂತ್ರ್ಯ 
ಮೂರ್ತಿಯ ಸ್ಥಾಪನೆಗೆ ಅದೇ ಸರಿಯಾದ ಸ್ಥಳವೆಂದು ಅವನಿಗೆ ನಿರ್ಣಯವಾಯಿತಂ. 
ಅನಂತರ ಶಿಲ್ಪಿ ಬಾರ್ತೊಲ್ಮಿ, ಅನೇಕ ನಕ್ಷೆಗಳನ್ನು ಬರೆದು ಹರಿದು, ಕೊನೆಗೆ 
ಈಗಿರುವ ವಿಗ್ರಹದಂತೆ ನಕ್ಷೆಮಾಡಿ ಅದಕ್ಕೆ ಅಮೇರಿಕದವರ (ಅಧ್ಯಕ್ಷರು ಮೊದಲು 
ಗೊಂಡು ಎಲ್ಲರ) ಸಮ್ಮತಿಯನ್ನೂ ದೊರಕಿಸಿಕೊಂಡು, ಪ್ಯಾರಿಸ್ಸಿಗೆ ಹಿಂದಿರುಗಿದನು. 
ಫ್ರಾನ್ಸ್‌ ವಿಗ್ರಹ ಕೊಟ್ಟರೆ, ಅದಕ್ಕೆ ಗದ್ದುಗೆಯನ್ನು ಸಂತೋಷದಿ:ದ ನಿರ್ಮಿಸಿ 
ಸ್ಥಾ ಪಿಸಂವುದಾಗಿ ಅಮೇರಿಕನ್‌ರು ಆಶ್ವಾಸನೆ ಕೊಟ್ಟರು. 

ಅನಂತರ ಫ್ರಾನ್ಸಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕರಿಂದ ವಿಗ್ರಹ 
ನಿರ್ಮಾಣಕ್ಕಾಗಿ  ಚಂದಾವಸೂಲಿ ಚಳುವಳಿ, ಪ್ರಾರಂಭವಾಯಿತು. ಬಡವರು, 
ಧನಿಕರು, ಮಕ್ಕಳು, ಕೂಲಿಗಾರರು, ಜಾತ್ರೆಗಳು, ಸಂತೆಗಳು, ಕುಸ್ತಿಪಂದ್ಯಗಳು 
ಕಲೆಗಾರರಂ, ಸಂಗೀತಗಾರರು, ನಾಟಕ ಪ್ರದರ್ಶನಕಾರರು, ಲೇಖಕರು, ಮೊದಲಾಗಿ 
ಎಲ್ಲರೂ ಸ್ವಾತಂತ್ರ ಪ್ರೆತಿಮೆಗೆ ಹಣ ಕೊಡತೊಡಗಿದರು. ಅನೇಕ ಚಿತ್ರಕಾರರಂ 


ಬು ಕಿ ಜು 
ತಮ್ಮ ಚಿತ್ರಗಳನ್ನು  (ಮಾರುವುದಕ್ಕಾಗಿ) ಕೊಟ್ಟರು. ಪ್ರಸಿದ್ಧ ಸಂಗೀತರಚನಕುರ 
ಗೌನಾಡ್‌ (Gounod) ಸ್ವಾತಂತ್ರ್ಯ ದೇವಿ (Miss Liberty) ಯ ಖುಲೆ 
ಕವನವನ್ನು ರಚಿಸಿ ಪ್ಯಾರಿಸ್‌ ಅಪೆರಾದಲ್ಲಿ ಪ್ರಚಾರಿಸಿದನು. ಅಮೇರಿಕಕ್ಕೆ ಕೊಡುವ 
ಪ್ರತಿಮೆ, ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಪ್ರತಿಮೆಯಾಗಿರಬೇಕೆಂಬ, ಶಿಲ್ಪಿಯ 
ಅಭಿಪ್ರಾಯವನ್ನು ಫ್ರಂಚ್‌ಜನತೆ ಸಂಪೂರ್ಣವಾಗಿ ಅನುಮೋದಿಸಿತು. ಶಿಲ್ಪಿ 
ಬಾರ್ತೊಲ್ಹಿ, ಪ್ಯಾರಿಸ್ಸಿನಲ್ಲಿ ದೊಡ್ಡ ಚಿತ್ರುಗುರದಲ್ಲಿ ವಿಗ್ರಹವನ್ನು ಮಾಡ 
ತೊಡಗಿದನು. ಮೊದಲು ಅವನು ೩೬ ಅಡಿ ಎತ್ತರೆದ ಒಂದು ಮೃದು ಮಣ್ಣಿನ 


೨೯೨ ಅಮೆರಿಕದಲ್ಲಿ ಗೊರೊರು 


ಮಾದರಿ ವಿಗ್ರಹವನ್ನು ವರಾಡಿದನು. ಅದು ಬಿರಂಗಾಳಿಯಲ್ಲಿ ಮುಂದಕ್ಕೆ ಮಗುಚಿ 
ಕೊಂಡು ಬೀಳದಂತೆ ಅದಕ್ಕೆ ಒಂದು ಕಟಕಟೆ (ಚೌಕಟ್ಟು) ಯನ್ನೂ ಮಾಡಿಸಿದ್ದನಂ. 
ಒಂದಂ ದಿನ ಶಿಲ್ಪಿ ಬಾರ್ತೋಲ್ಜಿ, ಆ ಎತ್ತರದಲ್ಲಿ ನಿಂತು, ವಕಾದರಿಯಮೇಲೆ ಕೆಲಸ 
ಮಾಡುತ್ತಿರುವಾಗ ಸಮಿತಿಯ ಸದಸ್ಮರೊಬ್ಬ ರಂ ಒಂದು "ಮುಂದಲ ವರ್ಷ (೧೮೭೬) 
ಫಿಲಡಲ್‌ಫಿಯಾದಲ್ಲಿ ಅಮೇರಿಕನ್‌ ಸ್ವಾತಂತ್ರ್ಯದ ನೂರನೆ ಉತ್ಸವ. ಆ ಉತ್ಸವದ 
ವೇಳೆಗೆ ನಿನ್ನ ವಿಗ್ರಹ ಸಿದ್ಧವಾಗಬಹುದೆ ?'' . ಎಂದು ಕೇಳಿದರು. ಶಿಲ್ಪಿ, ವಿಷಾದ 
ದಿಂದ ಇನ್ನೂ ಒರಟಂಒರಟಾಗಿದ್ದ ವಿಗ್ರಹದ ಕಡೆ ಬೆರಳು ತೋರಿಸಿ "“ನಿಜವಾದ 
ಸ್ವಾತಂತ್ರ್ಯದೇವಿ, ಇದರ ನಾಲ್ಕರಷ್ಟು ದೊಡ್ಡವಳಾಗಿರುವಳಂ, ಈ ಮಾದರಿಯನ್ನು 
ಮುನ್ನೂರು ಭಾಗವಾಗಿ ವಿಭಾಗಿಸಿ ಗುರುತಿಸಬೇಕು. ಪ್ರತಿಭಾಗವನ್ನೂ ಕರಾರುವಾ 
ಕ್ಕಾಗಿ ಅಳತೆಮಾಡಿ ದೊಡ್ಡದಾಗಿ ಮಾಡಬೇಕು. ಅನಂತರ ಮರದ ಎರಕ, ಅದರ 
ಮೇಲೆ ಚರ್ಮ ಮೃದುವಾಗಿರಲು ನೂರುಟನ್‌ ತಾಮ್ರದ ತಗಡನ್ನು ಬಡಿಯಬೇಕು. 
ಕಾಲ ಹಿಡಿಯುತ್ತೆ. ನಾವು ತ್ವರಿತವಾಗಿ ನಮ್ಮ ಕಾಣಿಕೆಯನ್ನು ಅಮೇರಿಕದವರಿಗೆ 
ಸಲ್ಲಿಸಲು ಶ್ರಮಿಸುತ್ತಿದ್ದೇವೆೇಬಂದು ಅವರಿಗೆ ಅರ್ಥವಾಗಬೇಕು. ಅದಕ್ಕಾಗಿ 
ಸ್ವಾತಂತ್ರ್ಯ ದೇವಿಯ ಬಲಗೈ ಒಂದನ್ನು, ನೂರನೇ ವಾರ್ಷಿಕೋತ್ಸವಕ್ಕೆ ಕಳುಹಿಸೋಣ'' 
ಎಂದು ಸಿದ್ಧಮಾಡಿದನು. ಅದರಂತೆ (೧೮೭೬) ನೇ ಆಗಸ್ಟ್‌ನಲ್ಲಿ ಸ್ವಾತಂತ್ರ ದೇವಿಯ 
ಬಲಹಸ್ತೆ, ಫಿಲಡೆಲ್ಬಿಯಾದಲ್ಲಿ ಬಂದು ಇಳಿಯಿತು. ಅದನ್ನು ಒಂಬತ್ತುಲಕ್ಷ ಪ್ರೇಕ್ಷಕರ 
ಸಮಕ್ಷಮದಲ್ಲಿ ವೇದಿಕೆಯ ಮೇಲೆ ಏರಿಸಲಾಯಿತಂ. ಅನೇಕರು ವೇದಿಕೆಯ ಮೆಟ್ಟಲನ್ನು 
ಏರಿ ಜ್ಯೋತಿಯ ನೇರದಲ್ಲಿ ನಿಂತು, ನೆಲದಮೇಲೆ ನಿಂತಿದ್ದವರಿಗೆ ಕೈ ಬೀಸಿದರು 
ಸ್ವಾತಂತ್ರ್ಯದೇವಿಯ ತೋರಬೆರಳು ಒಬ್ಬ ಮನುಷ್ಯನ ಆಕೃತಿಗಿಂತ ದೊಡ್ಡದಾಗಿರಂ 
ವುದನ್ನೂ, ಆಕೆಯ ಬೆರಳಿನ ಉಗುರು ಒಂದಡಿಗಿಂತ ಉದ್ದವಾಗಿರುವುದನ್ನೂ ಕಂಡ ಜನ 
ಬೆರಗಾದರು. 

ದೇವಿಯ ತೋಳೆಂ ಅಮೇರಿಕಕ್ಕೆ ಹೋದನಂತರ, ಈಕಡೆ ಶಿಲ್ಪಿ, ದೇವಿಯ 
ತಲೆಯ ಕಾರ್ಯವನ್ನು ಕೈಕೊಂಡನಂ. ಆ ಎತ್ತರದಲ್ಲಿ ಕೆಲಸಮಾಡುತ್ತಿರುವರು ಗುಜ್ಜಾರಿ 
ಗಳಂತೆ ಕೆಳಗೆ ನಿಂತವರಿಗೆ ತೋರುತ್ತಿದ್ದರು. ತಲೆ, ೧೮೭೮ ರಲ್ಲಿ ಸಿದ್ಧವಾಗಿ, ಹನ್ನೆರಡು 
ಬಲವಾದ ಕುದುರೆಗಳ ಗಾಡಿಯಲ್ಲಿ ಪ್ಯಾರಿಸ್‌ ಪ್ರದರ್ಶನಕ್ಕೆ (೧೮೭೮) ಹೊರಟಿತು, 
ಶಿಲ್ಪಿ ಬಾರ್ತೊಲ್ಲಿ ಅತ್ಯಂತ ಕಾತರ ಮನಸ್ಸಿನಿಂದ ಅಮೂಲ್ಯವಾದ ಮೂರ್ತಿಯ 
ತಲೆಗೆ ಎಲ್ಲಿ ಅಪಘಾತವಾದೀತೋ ಎಂದು ಗಾಡಿಯ ಹಿಂದೆ ನಡೆದು ಹೋಗುತ್ತಿದ್ದನಂ. 

ಅನಂತರ ಶಿಲ್ಪಿ, ದೇವಿಯ ವಿಗ್ರಹವನ್ನು, ತನ್ನ ಕಾರ್ಯಾಗಾರದ ಹೊರಗಿನ 
ಆವರಣದಲ್ಲಿ--ಆ ಎತ್ತರಕ್ಕೆ ಕಟಕಟೆಯ ಚೌಕಟ್ಟನ್ನು ನಿರ್ಮಿಸಿ ಮಾಡ 
ತೊಡಗಿದನು. ಸ್ವಲ್ಪ ಕಾಲದಲ್ಲಿಯೇ ದೇವಿ ಸುತ್ತಮುತ್ತಲ ಮನೆಗಳ ಎತ್ತರವನ್ನೆಲ್ಲ 
ಮೀರಿ ಏಳತೊಡಗಿತು, ಒಂದು ದಿನ ಇಪ್ಪತ್ತುಮಂದಿ ಪತ್ರಿಕಾವರದಿಗುರರನ್ನು, ತನ್ನ 


ವಾಷಿಂಗ್‌ಟನ್‌ ೨೯೩ 


ಕಾರ್ಯವನ್ನು ನೋಡಲು ಆಹಾ ಿನಿಸಿದನಂ. ದೇವಿಯ ಹೆಜ್ಜೆ ಇರುವ ಸ್ಥಳದಲ್ಲಿ ಅವರರ 
ಕಟಕಟೆಯಂ ಮೇಲೆ-ಹಗ್ಗ ತಂತಿ ಮರದ ಮೆಂಟ್ಟಲಂಗಳ ವೂಲಕ-ಮೇಲೇರತೊಡಗಿ 
ದರು. ಮೇಲಕ್ಕೆ ನಡೆದು. ನಡೆದು ಅವರು ಏದುಸಿರು ಬಿಡುತ್ತಿದ್ದರು. ಅಲ್ಲಿ 
ಕುಳಿತಕೊಳ್ಳುವುದಕ್ಕೆ ಒಂದು ವೇದಿಕೆ, ಅದರ ಮೇಲೆ ಫಲಾಹಾರ ಪಾನೀಯಗಳನ್ನು 
ಕಂಡು, ಸ್ವಲ್ಪ ವಿಶ್ರವಿಸಬಹುದೆಂದಂ ಹಿಗ್ಗಿದರಂ.. ಅವರು ನಡೆದಿದ್ದದಂ ದೇವಿಯ 
ಹೆಜ್ಜೆಯಿಂದ ಮೊಣಕಾಲಿನವರೆಗೆ ಮಾತ್ರ. ಎಲ್ಲರೂ ಕುಳಿತ ಮೇಲೆ ಶಿಲ್ಪಿ ಬರ್ತೊಲ್ನಿ 
“ಮಿತ್ರರೇ ನಿಮ್ಮನ್ನು ನನ್ನ ಮಗಳು ಬೃಹತ್‌ ಸ್ವಾತಂತ್ರ ದೇವಿಯ (Liberty) 
ಮೊಣಕಾಲಿನಲ್ಲಿ ಫಲಾಹಾರಕ್ಕೆ ಆಹ್ವಾನಿಸುತ್ತೇನೆ'' ಎಂದನ... 8 welcome you 
to lunch in the knee of my big daughter, Liberty.” ಆ ಸ್ಥಳಕೆ F 
ಕೆಳಗಿನಿಂದ ರಾಟೆಯಲ್ಲಿ ಫಲಾಹಾರಗಳು ಬಂದವು. ಬೆಳಕ, ಮೇಲಿನ ನೀಲಾಕಾಶ 
ದಿಂದ ಬಂತು-೧೮೮೪ರ ವೇಳೆಗೆ ಪ್ರತಿಮೆ ಪೂರ್ಣವಾಗಿ ಸಿದ್ಧವಾಯಿತು. ಪ್ರತಿಮೆಯ 
ಬಲಗೈನಲ್ಲಿ ಸ್ವಾತಂತ್ರ ಜ್ಕೋತಿ ; ಎಡಗೈನಲ್ಲಿ "ಜುಲೈ 4-1776 (ಅಮೆರಿಕ 
ಸ್ವತಂತ್ರವನ್ನು ಗಳಿಸಿದ ದಿನ) ಎಂಬ ಫಲಕವಿದೆ. ಪ್ರತಿವೆಂ ಅಷ್ಟು ಆಕರ್ಷಣೀಯ 
ವಾಗಲು ಕಾರಣ, ಶಿಲ್ಪಿ ಬಾರ್ತೊಲ್ಹಿ, ಪ್ರತಿವೆಂಗೆ ಮೂಲಸ್ಫೂರ್ತಿಯಕಾಗಿ ತನ್ನ 
ಪೂಜ್ಯಳೂ ಧೀರಳೂ ಆದ ತಾಯಿಯನ್ನು ಇಟ್ಟುಕೊಂಡಂದಂ. ಅನಂತರ ಅದನ್ನು 
ಬೇರೆ ಬೇರೆಯಾಗಿ ವಿಭಾಗಿಸಿ ೨೧೪ ಕಬ್ಬಿಣದ ಪೆಟ್ಟಿಗೆಗಳಲ್ಲಿ ಎಚ್ಚರಿಕೆಯಿಂದ 
ಬಲಪಡಿಸಿ, ಹಡಗಿನಲ್ಲಿ ನ್ಯೂಯಾರ್ಮಿಗೆ ತೆಗೆದುಕೊಂಡು ಹೋದರು. ತೊಂಬತ್ತು 
ಹಡಗುಗಳು ತಮ್ಮ ಧ್ವಜಗಳನ್ನು ಹಾರಿಸುತ್ತ ಸವಂದ್ರದೊಳಕ್ಕೆ ಬಂದು ಅದನ್ನು 
ಎದುರಂಗೊಂಡವು. ಸ್ವಾತಂತ್ರ್ಯದೇವಿಯನ್ನು ಸ್ಥಾಪಿಸುವ ಪೀಠ, ಇನ್ನೂ ಸಿದ್ಧ 
ವಾಗಿಲ್ಲದಿದ್ದು ದರಿಂದ ಆ ಬೃಹನ್ಮಹಿಳೆ (The Big Lady) ಮತ್ತಷ್ಟು ಕಾಲ್ಕ 
ಅಂತಃಪುರದಲ್ಲಿಯೇ ಇರಬೇಕಾಯಿಂತು. 

ಕೊನೆಗೊಮ್ಮೆ, ಪೀಠ ಸಿದ್ಧವಾಯಿಂತು. ಕೆಲಸವಾಯಿತಲ್ಲ ಎಂಬ ಸಂತೋಷ 
ದಿಂದ ಗಾರೆ ಕೆಲಸಗಾರರು, ತಮ್ಮ ಜೇಬುಗಳಲ್ಲಿದ್ದ ನಾಣ್ಯಗಳನ್ನು ನೆಲದ ಮೇಲೆ 
ಚೆಲ್ಲಿದರು. . ಅನಂತರ ಶಿಲ್ಪಿ ಅತ್ಯಂತ ಎಚ್ಚರಿಕೆಯಿಂದ ಭಾಗಗಳನ್ನೆಲ್ಲ ಜೋಡಿಸ 
ತೊಡಗಿದನು. ನಿಧಾನವಾಗಿ ಮಾನವಾಕೃತಿ ಮೇಲೇರಿ ವಿಗ್ರಹ ಪೂರ್ಣವಾಗಿ 
ನಿಂತಿತು... ಅನಂತರ ತಾವ್ರಾದ ಚರ್ಮವನ್ನು (ನಾಲ್ಕು ಅಂಗುಲ ದಪ್ಪದ್ದು) 
ಹೊದಿಸಿಯಾಯಿತಂ. ಶಿಲ್ಪಿ, ಪ್ರತಿ ಅಂಗುಲದ ಕಾರ್ಯವನ್ನೂ ತಾನೇ ಪ್ರತ್ಯಕ್ಷವಾಗಿ 
ನೋಡಿಕೊಂಡನಂ. ೧೮೮೬ನೆ ಆಕ್ಟೋಬರ್‌ ೨೮ ರಂದು, ದೇಶಕ್ಕೆ ಪ್ರತಿವೆಂಯನ್ನು 
ಅರ್ಪಿಸುವ ಸವಕಾರಂಭ ಏರ್ಪಾಡಾಗಿತ್ತು. ಅಂದು ಮಳೆ ಬಂತಂ, ಛಳಿಯೂ ಆಗಿತ್ತು, 
ಆದರೂ ಜನರ ಸಂಭ್ರಮ, ಸಂಖ್ಯೆ ಕಡಿಮೆ:ಯರಾಗಿರಲಿಲ್ಲ.. ಮಧ್ಯಾಹ್ನ ಎರಡಂ ಗಂಟೆಗೆ 
ಸವಕಾರಂಭ, ಪ್ರೆಸಿಡೆಂಟ್‌ ಕ್ಲೀವ್‌ಲ್ಯಾಂಡ್‌ ಹಾಜರಿದ್ದರು. ಶಿಲ್ಪಿ ಬರ್ರೋಲ್ಲಿ, 


೨೯೪ ಅಮೆರಿಕದಲ್ಲಿ ಗೊರೊರೆ: 


ಮೂರ್ತಿಯ ತಲೆಯ ಕೊನೆಯ ಮೆ.ಟ್ಟಲಿನಲ್ಲಿ ನಿಂತಿದ್ದನು. ಸೂಚನೆ ಒಂದಾಗ, 
ಮೂರ್ತಿಯ ತಲೆಯ ಮೇಲಿನ ತ್ರಿವರ್ಣ ಫ್ರಾನ್ಸ್‌ ಧ್ವಜವನ್ನು ಎಳೆದು, ಅನಾವರಣ 
ಮಾಡುವುದು ಅವನ ಅಂದಿನ ಕರ್ತವ್ಯವಾಗಿತ್ತು. ವಯನ್ನೂರು ಅಡಿಯ ಕೆಳಗೆ, ನೆಲದ 
ಲೆ ಅನೇಕ ಲಕ್ಷ ಜನ ಸೇರಿದ್ದರು. ಸಿನೇಟರ್‌ ಇವಾರ್ಟ್‌ (Evart) ಭಾಷಣ 
ಮಾಡಿದ ನಂತರ-ಸೂಚನೆ ಕೊಡಬೇಕಾಗಿತ್ತು. ಇವಾರ್ಟ ಭಾಷಣ ಪ್ರಾರಂಭಿಸಿದಾಗ 
ಜನ, ಚಪ್ಪಾಳೆ ತಟ್ಟಿದರು. ಪ್ರತಿಮೆಯ ಮುಖವನ್ನು ಅನಾವರಣ ಮಾಡಲು ಅದಂ 
ಸೂಚನೆ ಎಂದು ಭಾವಿಸಿ, ಶಿಲ್ಪಿ ಬರ್ತೋಲ್ಡಿ, ಆದರ ತಲೆಯ ಮೇಲೆ ಮುಚ್ಚಿದ್ದ 
ಬಾವುಟವನ್ನು ತೆಗೆದಂಬಿಟ್ಟನು. ಜನಗಳ ಚಪ್ಪಾಳೆ ಕೂಗು ಉಲ್ಲಾಸನಗೆ, ವಾತಾವರಣ 
ದಲ್ಲಿ ವಿದ್ಯುತ್ತನ್ನು ತಂಂಬಿದವು, ರೇವಿನಲ್ಲಿ ಬಂದು ಸೇರಿದ್ದ ಅಸಂಖ್ಯಾತ ನಾನಾವಿಧ, 
ವರ್ಣ ಆಕೃತಿ ಧ್ವಜಗಳಿಂದ ಕೂಡಿದ ಹಡಗುಗಳು, ಏಕಕಾಲದಲ್ಲಿ ಗಂಟೆಗಳನ್ನು ಬಾರಿಸಿ 
ದಂದಲ್ಲದೆ ಕೊಳವೆಗಳನ್ನು ಊದಿದವು. ಫಿರಂಗಿಗಳು ಹಾರಿದುವು. ಎಲ್ಲೆಲ್ಲೂ ವಾದ್ಯ 
ಘೋಷವುಂಟಾಯಿತು. ಬ್ರಹ್ಮಾಂಡವೇ ಬಿರಿಯುವಂಥ ಶಬ್ದಭೇರಿತಾಡನ. ಈ ಅವಾಂತರ 
ದಲ್ಲಿ ಸಿನೇಟರ್‌ ಇವಾರ್ಟರ- ಚೆನ್ನಾಗಿ ಸಿದ್ಧಮಾಡಿಟ್ಟು ಕೊಂಡಿದ್ದ ಭಾಷಣ ಯಾರಿಗೂ 
ಕೇಳಿಸಲೇ ಇಲ್ಲ, 
ಅಂದಿನಿಂದ ಇಂದಿನವರೆಗೆ, ಅಮೆರಿಕದ ಮುಖದಾ ರದಲ್ಲಿರುವ ಈ ದಿ ಪ 
ಮತ್ತು ಈ ಪ್ರತಿಮೆ, ಜಗತ್ತಿನ ನಾನಾ ಭಾಗದ ಜನರಿಂದ ಸಹ, ತಮಗೂ ಸ್ವಾತಂತ್ರ್ಯದ 
ಸಂಕೇತವೆಂದು ಪರಿಗಣಿಸಲ್ಪಟ್ಟಿದೆ. ಬೇರೆ ಬೇರೆ ದೇಶಗಳಲ್ಲಿ ಕಷ್ಟಕ್ಕೊಳೆಗಾದವರು, 
ಸಬಾಳನ್ನು ಹುಡುಕಿಕೊಂಡು ಹೊರಟವರು, ಸರ್ಕಾರಗಳು, ಪಕ್ಷಗಳು ಜನತೆ 
ಮುಂತಾದುವುಗಳಿಂದ, ಕ್ರೌರ್ಯಕ್ಕೆ ಒಳಗಾಗಿ ತಪ್ಪಿಸಿಕೊಳ್ಳಲು ಬಯಸಿದವರು, 
ಮತೀಯ ಅಥವ ಧಾರ್ಮಿಕ, ಅಲ್ಪ ಸಂಖ್ಯಾಕರು, ಕ್ಷಾಮ, ಯಂದ್ಧ ಇವುಗಳಿಂದ ಬಳಲಿ 
ದವರಂ, "ಇದೊಂದು ಸಾಹಸದ ಸಾಧನೆ ಅನುಭವಿಸೋಣ'' ಎಂದು ಬಂದವರು ಹೀಗೆ 
ಅನೇಕರು ಅಮೆರಿಕವನ್ನು ಹೊಸ ಜೀವನ, ಆಸೆ ಸಾಧನೆಗಳ ಪ್ರತೀಕವಾಗಿ ಪರಿಗಣಿಸಿದರು. 
ಜಗತ್ತಿನ ಎಲ್ಲ ಕಡೆಗಳಿಂದಲೂ ವಲಸೆಗಾರರು ಅಮೆರಿಕಕ್ಕೆ ಹೋಗಿ ನೆಲಸಿದರು. ಒಂದು 
ಲೆಕ್ಕಾಚಾರದಂತೆ, ವಟೂಲ ಅಮೆರಿಕನ್‌ರಂ (ಅಮೆರಿಕನ್‌ ಇಂಡಿಯನ್‌ರನ್ನು ಬಿಟ್ಟು ಫಿ) 
ಶೇಕಡ ಇಪ್ಪತ್ತು, ಉಳಿದ ಎಂಬತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳು-ಮುಖ್ಯವಾಗಿ 
ಯೂರೊಪ ಖಂಡಗಳಿಂದ, ವಲಸೆ ಹೋಗಿರಂವ ಜನರು. ಈ ವಲಸೆಗಾರರು ಸುಮಾರಂ 
೮೦ ವರಂಷಗಳ ಕಾಲ, ಚಿಕ್ಕ ದೊಡ್ಡ ಹಡಗುಗಳಲ್ಲಿ ಹೋಗಿ ನ್ಮೂಯಾರ್ಕ ಬಂದರಿನಲ್ಲಿ 
ಇಳಿದರು. ಪ್ರಾರಂಭದಲ್ಲಿ ಅನೇಕರು ತೀರಸಾಮಾನ್ಯವಾದ ದೋಣಿಗಳಲ್ಲಿ ಅಪಾಯ 
ಗಳನ್ನು ಲಕ್ಷಿಸದೆ ಒಬ್ಬೊಬ್ಬರೇ ಬಂದು, ತಮ್ಮ ಹರಿದು ಕೊಳಕಾಗಿದ್ದ ಬಟ್ಟೆಗಳನ್ನು 
ಬದಲಾಯಿಸಿ ಕೆದರಿದ ತಲೆ ಬಾಚಿಕೊಂಡು, ಸ್ವಾತಂತ್ರ್ಯದ್ವೀಪದ ವಲಸೆ ಕಛೇರಿಯಲ್ಲಿ 
ಹಾಜರಾಗುತ್ತಿದ್ದರು, ೧೯೦೩ ರಿಂದ ೧೯೧೪ರ ವರೆಗೆ ಪ್ರತಿದಿನವೂ ಸ್ವಾತಂತ್ರ್ಯ 


ವಾಷಿಂಗ್‌ಟನ್‌ ೨೯% 


ದ್ವೀಪದ ದ್ವಾರದಿಂದಲೇ ಎರೆಡು ಸಾವಿರ ವಲಸೆಗಾರರು ಅಮೆರಿಕ ಪ್ರವೇಶಿಸಿದರು, 
ಜಗತ್ತಿನ ಪ್ರಥಮಂ ಮಹಾಯಂದ್ಧದ ನಂತರ, ಅಮೆರಿಕನ್‌ರಲ್ಲಿ ತಲೆದೋರಿದ ಭಯ, 
ಯೂರೋಪ್‌ ರಾಜಕೀಯದಲ್ಲಿ ಸಿಕ್ಕಿಕೊಳ್ಳಬಹಂದೆಂಬ ದುಗಃಡ, ಇವುಗಳಿಂದಾಗಿ, 
ಉತ್ತರ ಮತ್ತು ಪಶ್ಚಿಮ ಯೂರೋಪಿಯನ್‌ರನ್ನು ಹೊರತು ಉಳಿದವರಿಗೆ ಅಮೆರಿಕಕ್ಕೆ 
ಪ್ರವೇಶ . ನಿರಾಕರಿಸಲ್ಪಟ್ಟಿತು. ಅಲ್ಲಿಂದ ಈಚೆಗೆ ಅಮೆರಿಕದವರು ಪ್ರಪಂಚದ 
: ಅಭಿಪ್ರಾಯಕ್ಕೆ ಮಣಿದು ೧೯೬೮ರಲ್ಲಿ, ವರಂಷಕ್ಕೆ ಪೂರ್ವಾರ್ಧಗೋಳದ ದೇಶಗಳಿಂದ, 
ಒಂದು ಲಕ್ಷ ಎಪ್ಪತ್ತು ಸಾವಿರ (ಅದರಲ್ಲಿ ಯಾವ ಒಂದು ದೇಶದವರೊ ಇಪ್ಪತ್ತು 
ಸಾವಿರಕ್ಕೆ ಹೆಚ್ಚಿಲ್ಲ) ವಂತ್ತು ಪಶ್ಚಿಮಾರ್ಧಗೋಳದಿಂದ ಒಂದು ಲಕ್ಷದ ಇಪ್ಪತ್ತು 
ಸಾವಿರ ವಲಸೆಗಾರರಿಗೆ ಅವಕಾಶ ಕೊಡಂವುದು ಎಂಬ ಕಾನೂನಂ ಮಾಡಿದ್ದಾರೆ. ಹೀಗೆ 
ಅಮೆರಿಕ ಜಗತ್ತಿನ ಸ್ವಾತಂತ್ರ್ಯ. ಹೋರಾಟಗಾರರಿಗೆ ಒಂದು ಧ್ರುವತಾರೆಯೆಂದು 
ಪರಿಗಣಿಸಬಹುದಾದರೂ ನೀಗ್ರೋಗಳ ಸಮಸ್ಯೆ ಮೂಲ ನಿವಾಸಿ ಇಂಡಿಯನ್‌ 
(ಅಪಾಚಿ) ಇವೆಲ್ಲ ಅಮೆರಿಕದ ಕಳಂಕಗಳು. ಆದರೆ ಈಚಿನ ದಿನಗಳಲ್ಲಿ ಆ ದಿಶೆಯಲ್ಲಿ 
ತುಂಬ ಸುಧಾರಣೆಗಳನ್ನು ಅಮೆರಿಕನ್‌ರೆ ಸಾಧಿಸುತ್ತಿದ್ದಾರೆ. 

ನಾವು ನ್ಮೂಯಾರ್ಕನ್ನ ಸೇರಿದ ಮರುದಿನವೇ ಎಂಪೈರ್‌ ಸ್ಟೇಟ್‌ ಕಟ್ಟಡದ 
ತುದಿಯಿಂದ, ಸ್ವಾತಂತ್ರ್ಯ ಪ್ರತಿವೆಯನ್ನು ನೋಡಿದ್ದೆವು. ಆದರೆ ಅದರ ಹತ್ತಿರಕ್ಕೆ 
ಹೋಗುವ ಅವಕಾಶ, ನಾವು ಎರಡನೆಯ ಸಲ-ಮೂರು ತಿಂಗಳ ನಂತರ ನ್ಕೂಯಾರಿೈಗೆ 
ಬಂದಾಗಲೇ ನಮಗೆ ಆದುದು. ನ್ಯೂಯಾರ್ಮಿನಿಂದ ಪ್ರತಿ ಘಂಟೆಗೂ ಸ್ಟೀಮರ್‌, 
ಸ್ವಾತಂತ್ರ್ಯ ಪ್ರತಿಮೆಯ ದ್ವೀಪಕ್ಕೆಈಗ ಅದಕ್ಕೆ ಸ್ವಾತಂತ್ರ್ಯ ದ್ವೀಪವೆಂದೇ ಹೆಸರು- 
ಹೋಗಿ ಬರುತ್ತದೆ. ನಾವು ಸುವಕಾರು ಹನ್ನೊಂದಂ ಗಂಟೆಗೆ ನ್ಯೂಯಾರ್ಕ್‌ ರೇವಿಗೆ 
ಹೋದೆವು. ಅದು ನವಂಬರ್‌ ಛಳಿಗಾಲ, ಸೂರ್ಯಕಿರಣದಲ್ಲಿಯೇ ಪ್ರಖರತೆಯಿರಲಿಲ್ಲ. 
ಆದರೂ ಸ್ಟೀಮರಿನಲ್ಲಿ ಹೋಗಲು ಗಂಡಸರು ಹೆಂಗಸರು ಮಕ್ಕಳಂ ಒಳ್ಳೆ ಸಜ್ಜಾಗಿ 
ಉತ್ಸಾಹದಿಂದಲೇ ನಿಂತಿದ್ದರು. ಅಮೆರಿಕದಲ್ಲಿ ಹವದ ಕಾರಣದಿಂದ, ಯಾವ ಕೆಲಸ 
ಮಾಡುವುದನ್ನೂ ಬಿಡುವುದಿಲ್ಲ. ಮಂಜು,ಸಂರಿಯಂತ್ತಿದ್ದರೂ, ಅದಕ್ಕೆ ತಕ್ಕ ಉಡುಪು 
ಗಳನ್ನು ತೊಟ್ಟು-ಒಂದಲ್ಲ ಮೂರು ಹತ್ತಿ ಮೆತ್ತೆಯ-ಕೋಟು, ಷರಾಯಿ, ಬೂಟ್ಸು 
-ಬೂಟ್ಲುಗಳಲ್ಲಿ ಸಹ ಎರಡು ಬೂಟ)್ಸ, ಒಂದರಮೇಲೆ ಒಂದು (ಹತ್ತಿಮೆತ್ತೆ ಮತ್ತು 
ಚರ್ವುದ ಮುಸುಕಿನ ಮಂಡಿವರೆಗಿನ ಕಾಲ್ಮರೆ) ಅಂತಹ ಛಳಿಯಲ್ಲಿ ನಾವು ಬಹುಶಃ 
ಕೈಕಾಲು ಮದ:ರಿಕೊಂಡು ಕುಳಿತುಬಿಡುತ್ತೇವೆ. ' ಅವರು ಸ್ವಲ್ಪವಾಗಲೀ ಮೈಕೈ 
ಕುಗ್ಗಿ ಸದೆ, ಛಳಿಯ ಸುಖವನ್ನು ಅನುಭವಿಸುತ್ತಿದ್ದರು. ಛಳಿಯಿದ್ದರೊ-ಆ ಜನತೆಯ 
ಸಂತೋಷದ  ಶಾಖದಿಂದಲೋ ಎಂಬಂತೆ-ನಮ್ಮಲ್ಲಿಯೂ ಲವಲವಿಕೆಯಂಂಟಾಯಿತು. 
ಅದು ಸ್ವಲ್ಪ ಹೊತ್ತಿನ ಪ್ರಯಾಣವೇ ಆದರೂ ಸ್ಟೀಮರ್‌ನಲ್ಲಿ ಉಪಾಹಾರ, ಪಾನೀಯ, 
ಬಿಸಿ ಕಾಫಿ, ಬ್ಯಾಂಡಂ, ನಾಣ್ಯವನ್ನು ಹಾಕಿ ಕೇಳಿದರೆ ಇಷ್ಟವಾದ ಹಾಡು, ಛಳಿಯಲ್ಲಿಯೂ 


೨೯೬ . ಅಮೆರಿಕದಲ್ಲಿ ಗೊರೂರು 


ನಾದಕ್ಕೆ ಸರಿಯಾಗಿ ತಮ್ಮ ಕರಡಿ. ಉಡುಪುಗಳೊಂದಿಗೆ ನರ್ತಿಸುವ ಸಿ ಪೀಪುರುಷರು 
(ಸಿಗರೇಟುಇಲ್ಲ) ಎಲ್ಲ ಇದ್ದವು. ಬೇಗನೆಯೇ ಸ್ವಾತಂತ್ರ್ಯದ್ವೀಪ ಸಿಕ್ಕಿತಂ ; ಇಷ್ಟು ಬೇಗ 
ಬಂದಂಬಿಟ್ಟಿತಲ್ಲ ಎನಿಸಿತಂ. | 
ದಡ ಹತ್ತಿರವಾಗುತ್ತಿದ್ದಂತೆ, ಪ್ರತಿಮೆಯ ಭವ್ಯತೆ ಮತ್ತು ಬೃಹದಾಕಾರ 
ಇನ್ನೂ ಹೆಚ್ಚು ಸ್ಪಷ್ಟವೂ ಪರಿಣಾಮಕಾರಿಯೂ ಆಗಿ ತೋರಿತು. ಸಂತ್ತಮಂತ್ತಲ 
ನೂರಾರು ಮೈಲಿ ಪ್ರದೇಶದ ಮೇಲೆ ಪ್ಲತಿವೆಂ ಪ್ರಭುತ್ವವನ್ನು ಸ್ಥಾಪಿಸಿತ್ತು. 
ಎಲೆಕ್ಟಿಕಿ ಎತ್ತಿಗೆಯಲ್ಲಿ ಪೀಠದ ತುದಿಗೆ ಹೋಗಿ ಅಲ್ಲಿಂದ ವಿಗ್ರಹಕ್ಕೆ ಮೆಟ್ಟಿಲಂಗಳ 
ಮೇಲೆ ನಡೆದೆವು. ದುರ್ಬಲ ದೇಹದವರಿಗೆ ಆ ೧೫೧ ಅಡಿ ಏರಂವುದೂ ಸಹ ಕಷ್ಟವೇ 
ಆಗಂತ್ತದೆ. ವಿಗ್ರಹಕ್ಕೆ ಒಂದು .ವಿಧವಾದ ಕಬ್ಬಿಣದ ಸಲಾಕಿಗಳ ಆಸರೆಯನ್ನು 
ನಿರ್ಮಿಸಿದ್ದಾರೆ. ಇದನ್ನು ರಚಿಸಿದವನು ಅಲೆಕ್ಸಾಂಡರ್‌ ಎಫೆಲ್‌ ಎಂಬ ಶಿಲ್ಪಿ. 
ಇಂದಿಗೂ ಆ ಆಸರೆ ಒಂದು ತಂತ್ರ ಕೌಶಲ (Engineering Wonder) ಎಂದೇ 
ವಿಜ್ಞಾನಿಗಳ ಅಭಿಪ್ರಾಯ. ಫ್ರಾನ್ಸ್‌ನಲ್ಲಿ ಎಫೆಲ್‌ ಟವರ್‌ನ್ನು-ಗೋಪುರವನ್ನು 
ನಿರ್ಮಿಸಿದವನು ಈತನೆ. ವಿಗ್ರಹದ ತಲೆವರೆಗೆ ಮಾತ್ರ ಹೋಗಬಹುದು ಅಲ್ಲಿಂದ 
ಮೇಲಕ್ಕೆ ವಿಗ್ರಹದ ಕೈಯಲ್ಲಿರುವ ದೀಪಸ್ತಂಭಕ್ಕೆ ಮಾರ್ಗ ಇಕ್ಕಟ್ಟಾಗಿರುವುದರಿಂದಲೂ 
ಒಬ್ಬರು ಮಾತ್ರ ಹೋಗಲು ಸಾಧ್ಯವಿರುವುದರಿಂದಲೂ ಅಲ್ಲಿ ಜನಸಂದಣಿ ಹೆಚ್ಚಾ 
ದೀತೆಂಬ ಭಯದಿಂದ ಪ್ರೇಕ್ಷಕರಿಗೆ ಪ್ರವೇಶವಿಲ್ಲ. 
ಅಮೆರಿಕದ ಈ ಸ್ವಾತಂತ್ರ್ಯ ವಿಗ್ರಹ, ಜಗತ್ತಿನಲ್ಲಿ ಅತಿ ದೊಡ್ಡದು. ಅಮೆರಿಕದಲ್ಲಿ 

ಕಣ್ಣಿಗೆ ಬೀಳುವ ಮೊದಲ ವಸ್ತು ಇದು. ಜಗತ್ತಿನ ಅನೇಕರಿಗೆ ಇದು ಸ್ವಾತಂತ್ರ್ಯ, 
ಸೌಖ್ಯದ ಒಂದು ಸಂಕೇತ. ಪ್ರತಿವರ್ಷವೂ ಈ ವಿಗ್ರಹವನ್ನು ದಶಲಕ್ಷ ಸಂಖೆಯಲ್ಲಿ 
ಜನ ನೋಡುತ್ತಾರೆ. ಇದರ ಪೋಟೊ ತೆಗೆಯಂವವರು ಅಸಂಖ್ಯಾತ. ಈ ವಿಗ್ರಹ 
ವನ್ನು ಕುರಿತು ಕವನಗಳೂ ಅಪಾರವಾಗಿವೆ. ತಮ್ಮ ತಮ್ಮ ದೇಶಗಳಲ್ಲಿ ದೇಶಭ್ರಷ್ಮ 
ರಾದವರಿಗೆಲ್ಲ ಇದೊಂದು ಆಶ್ಚಯಸ್ಥಾನ. ದೇಶಭ್ರಷ್ಮರ ಮಾತೆ, ಈ ಪ್ರತಿಮೆಯನ್ನು 
ಕುರಿತು ಎಮ್ಮಲಾಜ್ಟರಸ್‌ ಬರೆದ ಕವನ ಇದು. 

Give me your tired, your poor, 

Your hurdled masses, 

Yearning to breathe free 

The wreched refuse of 

Your teeming shore 

Send these, the homeless 

Tempest tossed to me 

I lift my lamp 

Beside the golden door 


೨೯೭ 


"ಸ್ವಾತಂತ್ರ್ಯದ. ಉಸಿರಾಡಲು ಬಯಸುವ ನಿಮ್ಮ್‌ ದೇಶದ ಬಳಲಿದವರನ್ನೂ 
ದರಿದ್ರರನ್ನೂ ಹೆಚ್ಚು ಜನಸಂಖ್ಯೆಯನ್ನೂ ನನ್ನಲ್ಲಿಗೈಕಳುಹಿಸಿ. ದಂಃಖಿಗಳನ್ನೂ ನನ್ನಲ್ಲಿಗೆ 
ಕಳಂಹಿಸಿ. ಮನೆಯಿಲ್ಲದವರನ್ನೂ ದೇಶವಿಲ್ಲದವರನ್ನೂ, ದೇಶಭ್ರಷ್ಮರಾಗಿ ಅಲೆಯು 
ವವರನ್ನೂ ಕಳುಹಿಸಿ. ನಾನು ನನ್ನ ಸುವರ್ಣ ರಕ್ಷೆಯ ನೆರೆಯಲ್ಲಿ, ದೀವಟಿಗೆಯನ್ನು 
ಎತ್ತಿ ತೋರಿಸಂವೆ''. ವಿಗ್ರಹದ ಆ ಕಿರೀಟದಲ್ಲಿ ನಿಂತು ನೋಡಿದರೆ ಆ ದ ಷ್ಟಿ 
ವೆ ೃಶಾಲ್ಕ, ರೋವಕಾಂಚವನನ್ನುಂಟಂವಕಾಡಂತ್ತದೆ. ಆ ನೋಟವನ್ನು ಮರೆಯುವುದು 
ಸಾಧ್ಯವಿಲ್ಲ. ವಿಗ್ರಹಕ್ಕೆ ಸೇರಿದಂತೆ ಒಂದು ವಲಸೆಗಾರರ ಪ್ರದರ್ಶನಾಲಯಂವನ್ನು 
ನಿರ್ಮಿಸಿದ್ದಾರೆ. ಮೂಲನಿವಾಸಿಗಳಾದ ಅಮೆರಿಕ ಇಂಡಿಯನ್‌ರು ವಂತ ಯಾವ 
ಯಾವ ದೇಶಗಳಿಂದ ವಲಸೆಗಾರರು ಎಷ್ಟೆಷ್ಟು ಮಂದಿ ಬಂದರು, ಅವರು ಪಟ್ಟ ಕಷ್ಟ 
ಗಳೇನು, ಅವರಂ ಅಮೆರಿಕದ ಕಾಡು ಮೇಡಂ, ಹಾವು ಕರಡಿ ಛಳಿ ಮಂಜು ಬಿರುಗಾಳಿ 
ಗಳನ್ನೂ ಎದುರಿಸಿ ಹೇಗೆ ಅಮೆರಿಕವನ್ನು ಬೆಳೆಸಿದರಂ-ಬೆಳೆಸುತ್ತಿದ್ದಾರೆ. ಅವರ 
ಸಾಹಸಪ್ರವೃತ್ತಿ ಧೈರ್ಯ ಅವರ ಸ್ವಭಾವ ಸಂಪ್ರದಾಯ ಪದ್ಧತಿಗಳು-ಪ್ರತಿದೇಶ 
ದವರೂ ಅಮೆರಿಕ ಜೀವನಕ್ಕೆ ಅರ್ಪಿಸಿರುವ ಕಾಣಿಕೆ ಇವನ್ನೆಲ್ಲ ಪ್ರದರ್ಶನದಲ್ಲಿ ಚಿತ್ರಗಳಂ, 
ವಸ್ತೂಗಳಂ, ಪೋಟೊಗ್ರಾ ಫ್‌, ಮಾದರಿಗಳು ಇವುಗಳಿಂದ ವಿವರಿಸಲಾಗಿದೆ. ಅಮೆರಿಕ 
ಜೀವನದಲ್ಲಿ ನಾವು ಒಂದು ವೈಶಿಷ್ಟ್ಯವನ್ನು ಕಾಣಂತ್ತೇವೆ. ಜಗತ್ತಿನ ಎಲ್ಲ ರಾಷ್ಟ್ರಗಳ 
ವರೂ ಅಲ್ಲಿ ಹೋಗಿ ಸೇರಿದ್ದರೂ, ಅವರೆಲ್ಲರೂ ಸಹ ಅಮೆರಿಕವನ್ನೇ ತಮ್ಮ ರಾಷ್ಟ್ರ 
ವಾಗಿ ಭಾವಿಸಿ ನಿರ್ವಂಚನೆಯಿಂದ ದುಡಿದಿದ್ದಾರೆ. ಅವೆಂರಿಕ ಜೀವನದಲ್ಲಿ ಇನ್ನೊಂದಂ 
ವಿಶೇಷವನ್ನೂ ನಾವು ಕಾಣಬಹುದು, ವ್ಯಕ್ತಿ ಅಭಿವೃದ್ಧಿ ಹೊಂದಿದರೆ, ವ್ಯಕ್ತಿ ಸಂಖಿ 
ಯಾಗಿದ್ದರೆ, ವ್ಯಕ್ತಿ ದೊಡ್ಡವನಾದರೆ ರಾಷ್ಠ ವೂ ದೊಡ್ಡದೂ ಸಂಖಿಯೂ ಸುಭದ್ರವೂ 
ಆಗುತ್ತದೆ ಎಂಬುದನ್ನು ಸರ್ಕಾರ ಮತ್ತೂ ಪ್ರಜೆಗಳು ಒಪ್ಪಿ ನಡೆಯುತ್ತಿದ್ದಾರೆ. ರಾಷ್ಟ್ರ 
ಮತ್ತು ವ್ಯಕ್ತಿಯ ಏಳಿಗೆಗೆ ಅಲ್ಲಿ ಪರಸ್ಪರ ವಿರೋಧವಿಲ್ಲ. ಈ ವಿಷಯವನ್ನೇ ಪ್ರಸಿದ್ಧ 
ಲೇಖಕ ಸಾರೆ A ಒಂದಂ ಪ್ರಬಂಧದಲ್ಲಿ ಪ್ರತಿಪಾದಿಸಿದ್ದಾನೆ. 
# ಸೆ ೫ 

ಬೀಟಲ್‌ ಸಹೋದರರೆಂಬ ಪ್ರಸಿದ್ಧಗಾಯಕರಂ ಭಾರತಕ್ಕೂ ಬಂದಿದ್ದರು. ಅವರಂ 
ಕೆಲವು ಕಾಲ ವಂಹೇಶಯೋಗಿಗೂ ಶಿಷ್ಕರಾಗಿದ್ದರಂ. ಅವರಲ್ಲಿ ಒಬ್ಬರು ಈಗ 
ನ್ಕೂಯಕಾರ್ಕಿನಲ್ಲಿದ್ದಾರೆ. “ಅವೇರಿಕ ತೆರಿಗೆಗಳ ದೇಶ, ಯಕಾವ ದೇಶದಲ್ಲಿಯೂ ತೆರಿಗೆಗಳಂ 
ಜನರ ಕಿರಂಕುಳಕ್ಕೆ'' ಎಂಬಂದಂ ಅವರ ಅಭಿಪ್ಲಾಯಂ. ಹೀಗೆ ಹೇಳುತ್ತಾರೆ. 

If you buy a car, I will tax the street 
If you take a walk, I will tax your feet 


If you go to sit down, I will tax your seat 
because I am the taxman and you are working 


For no one but me 


೨೯೮ ಅಮೆರಿಕದಲ್ಲಿ ಗೊರೂರು 


(ನೀನಂ ಕಾರನ್ನು ಕೊಂಡರೆ, ನಾನು ರಸ್ತೆಗೆ ತೆರಿಗೆ ಹಾಕುತ್ತೇನೆ 
ಕಾಲ್ನಡಿಗೆಯಲ್ಲಿ ಹೊರಟರೆ, ನಿನ್ನ ಹೆಜ್ಜೆಗಳಿಗೆ ತೆರಿಗೆ ಹಾಕುತ್ತೇನೆ 
ಕುಳಿತುಕೊಳ್ಳಲು ಹೋದರೆ, ನಿನ್ನ ಆಸನಕ್ಕೆ ತೆರಿಗೆ ಹಾಕುತ್ತೇನೆ 
ಯಕಾಕೆಂದರೆ, ನಾನಂ ತೆರಿಗೆ ವಿಧಿಸುವವ. ನೀನಂ ದಂಡಿಯುತ್ತಿರುವುದು ನನಗೇ ಹೊರೆತಂ 
ಬೇರಾರಿಗೂ ಅಲ್ಲ) 


ಕೆಲವು ಅನುಭವಗಳು 


ಪಾಶ್ಚಿವಕಾತ್ಮ ಸಂಸಾರ ಕ್ರವಂದಲ್ಲಿ ನಾನಂ ನೋಡಿದ ಕೆಲವು ಅಂಶಗಳೆಂದರೆ, 
ಗಂಡ ಹೆಂಡತಿ ಕೂಡಿದಮಟ್ಟಿಗೆ ಒಟ್ಟಿಗೆ ಬಾಳೆಲು ಪ್ರಯತ್ನಿಸಂತ್ತಾರೆ. ಕೆಲವು ವೇಳೆ 
ಗಂಡನಂ ವಯಸ್ಸಿನಲ್ಲಿ ಹಿರಿಯನಾಗಿದ್ದರೂ-ಯಾವುದೋ ಆಕರ್ಷಣೆಯಿಂದ ಅವನನ್ನು 
ಚಿಕ್ಕ ವಯಸ್ಸಿನ ಹುಡುಗಿ ಮದುವೆಯಾಗಿ ಅಕರ್ಷಣೆ ವಂಗಿದಮೇಲೆ, ವಿವಾಹವಿಚ್ಛೇದ 
ವನ್ನು ಬಯಸುತ್ತಾಳೆ, ಆ ವಿಷಯವನ್ನು ಗಂಡನಿಗೆ ತಿಳಿಸಿಬಿಡುತ್ತಾಳೆ. (ಗಂಡ ವಿಚ್ಛೇದ 
ಬಯಸಿದರೂ ಆದೇ ಕ್ರಮ), ಅಲ್ಲಿಗೆ ಅವರ ಬಾಂಧವ್ಯ, ಮಾನಸಿಕವಾಗಿ ಮಯರಿಯಿಂತು 
ಕೂಡಲೇ ಬೇರೆ ಬೇರೆಯಾಗತ್ತಾರೆ. ಒಂದು ಮಗು ಆಥವಾ ಹೆಚ್ಚು ಮಕ್ಕಳಿದ್ದರೆ, 
ಅವಳು ತಾಯಿಯೊಂದಿಗೆ ಇರುತ್ತಾಳೆ. (ವಿಚ್ಛೇದ ಮೊಖದ್ದಮೆ ನಡೆದಾಗ, ಗಂಡನೂ 
ಸಹ ತನಗೆ ಇಷ್ಟವಾದರೆ ಮಕ್ಕಳನ್ನು ತನ್ನ ವಶಕ್ಕೆ ಕೇಳಬಹಂದಂ. ಆ ಕ್ರವಂಗಳಂ 
ನಡೆಯಲು ಕೆಲವು ಕಾಲ, ತೆಗೆದಂಕೊಳ್ಳುತ್ತದೆ. ಆ ಕಾಲದಲ್ಲಿ ಗಂಡ, ಹೆಂಡತಿಗೆ ಮತ್ತು 
ವಂಕ್ಕಳಿಗೆ ಒಂದು ಮಾಸಾಶನದ ಜೆಕ್‌ ಕೊಡುತ್ತಿರುತ್ತಾನೆ. ವ್ಯವಹಾರಗಳೆಲ್ಲ ತುಂಬ 
ಸ್ನೇಹದಿಂದಲೇ ನಡೆಯುತ್ತವೆ. ಗಂಡನು, ಆಗಿಂದಾಗ ಮಗುವನ್ನು (ಮಕ್ಕಳನ್ನು) 
ನೋಡಲಂ ಬರುತ್ತಾನೆ. ಒಂದು ಕುರ್ಚಿಮೇಲೆ ಕೂರುತ್ತಾನೆ. ಸಾಧಾರಣವಾಗಿ 
ಹೆಂಡತಿ ಅವನೊಂದಿಗೆ ಮಾತನಾಡುವುದಿಲ್ಲ, ಅವನನ್ನು ನೋಡುವುದೂ ಇಲ್ಲ. ಮೊಗು 
ವನ್ನು ತಂದೆಯ ಬಳಿಗೆ ಕಳಂಹಿಸುತ್ತಾಳೆ. ಅವನಂ ಅದನ್ನು ವರಾತನಾಡಿಸುವುದು, ಅದ 
ರೊಂದಿಗೆ ಆಡುವುದು ಮುಂತಾಗಿ ಸ್ವಲ್ಪ ಕಾಲ ಕಳೆದು ಹೋಗುತ್ತಾನೆ. ಮಗು 
ಸ್ವಲ್ಪ ವಯಸ್ಸಾದ:ದಾದರೆ (5 ಅಥವಾ ಮೇಲ್ಪಟ್ಟು) ಆದನ್ನು ಹೊರಗಡೆ ಕರೆದು 
ಕೊಂಡು ಹೋಗಿ ತಿಂಡಿತೀರ್ಥ ಕೊಡಿಸುವುದು ಅಥವಾ ಕಾರಿನಲ್ಲಿ ತಿರುಗಿಸಿಕೊಂಡು 
ಬರುವುದು. ಹೀಗೆ ಮಾಡಿ ಹಿಂದಕ್ಕೆ ತಂದು ಮನೆಗೆ ಬಿಟ್ಟು ಹೋಗುತ್ತಾನೆ, ಸಾಧಾರಣ 
ವಾಗಿ ಗಂಡ ಹೆಂಡರಂ ಒಬ್ಬರನ್ನೊಬ್ಬರು ನೋಡುವುದಿಲ್ಲ. 

ವಿವಾಹವಿಚ್ಛೇದ ಲೈಂಗಿಕ ಕಾರಣಕ್ಕಾಗಿ ಅಥವಾ ಇತರ “ಪ್ರೇಮದ ಕಾರಣ 
ಕ್ಕಾಗಿ ಮಾತ್ರವೇ ಆಗುವುದೆಂದಲ್ಲ. ವ್ಯಾವಹಾರಿಕ ಮಾತ್ರವೇ ಆಗುವುದೆಂದಲ್ಲ, 
ವ್ಯಾವಹಾರಿಕ ಕಾರಣಕ್ಕೂ ಆಗುವುದುಂಟು. ಒಂದು ಜೊತೆ ಪತಿ ಪತ್ನಿ ನನಗೆ ತಿಳಿದವರಂ. 
ಇಬ್ಬರೂ ಕಾಲೇಜು ರೀಡರ್‌ಗಳು. ವಿಶ್ವವಿದ್ಯಾಲಯ, ಇಬ್ಬರಿಗೂ ಬೇರೆ ಬೇರೆ 


ಚ ಟು 2. 6 


ನ 


ವಾಷಿಂಗ್‌ಟನ್‌ ೨೯೯ 
ವಿಷಯಗಳ ಮೇರೆ ಪಿಎಚ್‌.ಡಿ ಮಾಡಲು ವಿದ್ಯಾರ್ಥಿವೇತನ ಕೊಟ್ಟಿತು. ಆದರೆ 
ಹೆಂಡತಿ ತುಂಬ ಬುದ್ಧಿವಂತೆ, ದಕ್ಷೆ, ಕಾರ್ಯಪರಳು, ಗಂಡ ಬುದ್ಧಿ ನರರ 
ಸೋವರಾರಿ. ಹೆಂಡತಿ, “ನ್ನ ಪ್ರಬಂಧಕ್ಕೆ ಬೇಕಾದ ಸಾಮಗ್ರಿಗಳನ್ನೆ ಲ್ಲ ಒದಗಿಸಿಕೊಂಡು 
ಪ್ರಬಂಧವನ್ನು “ಕಾಲಕ್ಕೆ ಸರಿಯಾಗಿ ಬರೆದುಕೊಟ್ಟು ಡಾಕ್ಟರೇಟ್‌ ಪಡೆದಳು. 
ವಿಶ್ವವಿದ್ಯಾಲಯದಲ್ಲಿ ಎಲ್ಲರಿಗೂ ವರ್ಕ್‌ಲೋಡ್‌ ಎಂಬುದಿದೆ. ಗಂಡ ಏನೂ ಮಾಡಲೇ 
ಇಲ್ಲ ಅನಂತರ ಹೆಂಡತಿಯೇ ಅವನ ಪ ್ರಿಬಂಧಕ್ಕೆ ಬೇಕಾದ ಆಕರಗಳು, ಮೂಲದ್ರವ್ಯ 
ಮುಂತಾದುವನ್ನೆ ಲ್ಲ ಟಿಪ್ಪಣಿ ಮಾಡಿಕೊಟ್ಟ ಳು. ಆದರೂ ಗಂಡ ಪ್ರಬಂಧ ಬರೆಯಲಿಲ್ಲ. 
ವಿಶ್ವವಿದ್ಯಾನಿಲಯದ ಒತ್ತಡ, ಗಂಡನ ಹೇ ಹೆಚ್ಚಾಯಿತಂ. ಆಗ ಹೆಂಡತಿಯೇ 
ಗಂಡನ ವಕಾನವನ್ನೂ ಉದ್ಯೋಗವನ್ನೂ ಉಳಿಸಲು, ಆವನ ಪ್ರಬಂಧದ ಕೆಲವು 
ಭಾಗಗಳನ್ನು ತಾನೇ ಮುಂಗಿಸಿ ಗಂಡನಿಗೆ ಕೊಡಲು, ಅತ ಅದನ್ನು ವಿಶ ವಿದ್ಯಾಲಯಕ್ಕೆ 
ಒಪ್ಪಿಸಿದ. ಅವರು ಅವನ "ಭಾಗಶಃ ಪ್ರಬಂದಕ್ಕೆ'' ಡಾಕ್ಕ ರೇಟ್‌ ಕೊಟ್ಟು, ಅವನಿಗೆ 
ಪ್ರಬಂಧವನ್ನು ಮಂಗಿಸಲು ಇನ್ನೂ ಆರು ತಿಂಗಳು ವಾಯಿದೆ ಕೊಟ್ಟ ಶರು, ಗಂಡ 
ಪ್ರಬಂಧವನ್ನು ಮಂಗಿಸಲಿಲ್ಲ ವಿಶ ವಿದ್ಯಾಲಯ ಗಂಡನನ್ನು ಕೆಲಸದಿಂದ ತೆಗೆದಂ 
ಹಾಕಿತು. ಹೆಂಡತಿ ಇಷ್ಟು ಸೋಮಾರಿ ಗಂಡನೊಂದಿಗೆ ಜೀವಿಸಲು ಸಾಧ್ಯವಿಲ್ಲವೆಂದು 
ಏವಾಹ ವಿಚ್ಛೇದ ಮಾಡಿಕೊಂಡಳು. ಒಂದು ಮಗುವೂ ತಾಯಿಯ ಬಳಿಯೇ ಇದೆ. 
* x ಶ್ಯೀ 
ಅಮೆರಿಕ, ಕೆನಡಗಳಲ್ಲಿ ಸರ್ಕಾರಗಳು ಸಾರ್ವಜನಿಕ ಸೇವಾ ಸಂಸ್ಥೆಗಳು ಯಾಂತ್ರೀ 
ಕರಣ ಔದೊ ೀಗೀಕರಣ ಇವುಗಳಿಂದ ಒಟ್ಟು ಸಮಾಜದ ಆರೋಗ್ಯ, ಆರ್ಥಿಕ ಸ್ಥಿತಿ ರಕ್ಷಿತ 
ವಾಗಿದ ರೂ, ವೈಯಕ್ತಿಕವಾಗಿ ಸಮಾಜ ಶಿಥಿಲವಾಗಿದೆ. ಉದ್ಯೋಗದ ಒತ್ತಡದಿಂದ 
ಜನ ಒಬ್ಬರೊಂದಿಗೊಬ್ಬ ರು ಹೆಚ್ಚಾಗಿ ಸೇರುವುದಿಲ್ಲ. ಆಫೀಸು, ಕಾರ್ಯಾನೆ ಸಂಸ್ಥೆಗಳು 
ಶಾಲೆ ಕಾಲೇಜಂಗಳು ಇಂಥ ಕಡೆ, ಅವರವರ ಗುಂಪಿನವರು ವಣತ್ರ ಸೇರುತ್ತಾರೆ, 
ತಾಂತ್ರಿಕ ಕೆಲಸಗಾರರಂ- ವಿದ್ಯುಚ್ಛಕ್ತಿ, ಕೊಳಾಯಿ ಗೃಹ ನಿವರ್ಕಾಪಕರು ನಾನಾ ಬಗೆಯ 
ಕಸಬುದಾರರು, ಅಪೂರ್ವವಾಗಿ ಆಗಾಗ ಮಿಳಿತರಾಗುತ್ತಾರೆ. ಎಲ್ಲ ಜನರೂ ಒಟ್ಟಾಗಿ 
ಸೇರಂವುದು ವಂದನಾರ್ಪಣೆ ದಿನ, ಸ್ವಾತಂತ್ರೋತ್ಸವದ ದಿನ-ಅಮೆಂರಿಕ ಕೆನಡಗಳಲ್ಲಿ 
ಯುದ್ಧದಲ್ಲಿ ಮಡಿದ ವೀರರ ದಿನವನ್ನೂ ಆಚರಿಸುತ್ತಾರೆ. ಆದರೆ ಅದರಲ್ಲಿ ವೈಭವ 
ಹೆಚ್ಚಿಲ್ಲ. ೧೯೧೪- ೧೭ನೆ ಯುದ್ಧ, ೧೯೩೯-೪೩ರ ಯುದ್ಧ, ಆದಾಗಲೆಲ್ಲ 
ಅಮೆರಿಕದವರು ಆರ್ಥಿಕವಾಗಿ ಹೊರತು-ಸೈನಿಕರ ಸಾವಿನಿಂದ ಹೆಚ್ಚು ನಷ್ಟ ಅನುಭವಿಸ 
ಲಿಲ್ಲ. ಅಮೆರಿಕದವರಂ ಹೆಚ್ಚಾಗಿ ಸೇರುವುದು ಕುಸ್ತಿ ಕ್ರೀಡೆಗಳಲ್ಲಿ ಮಾತ ಶು. ಅವರು ಚರ್ಚು 
ಗಳಲ್ಲಿಯೂ ಸೇರುತ್ತಾರೆ. ಹುಟ್ಟಿದ ಹಬ್ಬದಂಡಂ-ಗಂಡ ಹೆಂಡತಿ ವಂಕೃಳು, ರಾತ್ರಿ ಬಹಳ 
ಹೊತ್ತಿನವರೆಗೆ ವಿನೋದವಾಗಿರಂತ್ತಾರೆ. ಅವರು .ತಮ್ಮು ಸಂಸಾರದವರ ಹುಟ್ಟು ಹಬ್ಬ 
ಗಳನ್ನೂ ಆಚರಿಸುತ್ತಾರೆ. ಅವರು ತಮ್ಮ ಸಂಸ್‌ರದವರ ಹುಟ್ಟುಹಬ್ಬ ಗಳನ್ನೂ ಆಚರಿಸ) 


೩೦೦ ಅಮೆರಿಕದಲ್ಲಿ ಗೊರೂರು 


ತ್ತಾರೆ. ಅವರು ತಮ್ಮ ವಃನೆಗಳ ನಾಯಂ ಬೆಕ್ಕು ಇವುಗಳ ಜನ್ಮೋತ್ಸವ ದಿನವನ್ನೂ 
ಆಚರಿಸುತ್ತಾರೆ. ಮರಣಶಾಸನದಲ್ಲಿ ಅವುಗಳಿಗಾಗಿ ಹಣ ಬಿಡುತ್ತಾರೆ. 
ಡು ೫ ೫ 

ಅವೆ:ರಿಕದ ಪ್ರಸಿದ್ಧವಾದ ಶ್ಮಶಾನಗಳಲ್ಲಿ ಮತ್ತು ಚರ್ಚ್‌ ಆವರಣಗಳಲ್ಲಿ ಜನ 
ತಮ್ಮನ್ನು ಹೂಳಂವುದಕ್ಕಾಗಿ ಸಹ ಜಾಗವನ್ನು ಮೊದಲೇ ಕಾಯ್ದಿರಿಸಿಕೊಳ) ತ್ತಾರೆ” 
ಗಿರಾಕಿ ದೊರಕಿದರೆ ಆ ಸ್ಥಳವನ್ನೂ ಲಾಭಕ್ಕೆ ವರಾರುತ್ತಾರೆ. 

ಹೂಳುವುದರಲ್ಲಿಯೂ ವ್ಯಾಪಾರಿ ಮನೋಭಾವ ಪೆ ಪೋಟಿ, ಉತ್ತಮ ಜಾಹಿ 
ರಾತಿನಿಂದ ಆಕರ್ಷಣೆ. “ಈಗ ಹೂಳಿ, ಹಣ ನಿಧಾನವಾಗಿ ಕೊಡಿ (Burry now, 
pay later). ಈಗ ಹೊಳಿ ಕಂತಃವಾರಾಗಿ ಹಣ ಕಟ್ಟಿ'' ವಗೆ ರೆ. 

ಅಮೆರಿಕ ಸಂಸಾರಗಳಲ್ಲಿ-ಹೆಣ್ಣು ಗಂಡು, ಕೆಲವು ವೇಳೆ ಮಕ್ಕಳು ಸಹ 
ಸಂಪಾದಿಸ:ವುದರಿಂದ- ಭಾವೈಕ್ಯತೆ ಪರಸ್ಪರ ಅವಲಂಬನೆ, ನಿಸ್ಸಂಕೋಚ ವರಾತಂಕಥೆ 
ವಿಂಲನ, ಎಲ್ಲವೂ ಬಹಳ ಔಪಚಾರೀವೂ ವಿಂತವೂ ಆಗಿಬಿಡುತ್ತದೆ. ನಮ್ಮ ದೃಷ್ಟಿಗೆ 
ಬಿದ್ದ ಒಂದಂ ಸಂಸಾರದಲ್ಲಿ ಹದಿನಾರು ವರ್ಷದ ವಂಗಳು, ಸ್ನೇಹಿತ ಯುವಕನನ್ನು 
ಪ್ರೀತಿಸಿ ಗರ್ಭಿಣಿಯಾಗಿಬಿಟ್ಟ ಳಂ, ಸಮಾಜದಲ್ಲಿ ವರಾನ ಹೋಗುವ ಪ್ರಸಂಗ ಬಂತಂ. 
ಗರ್ಭಸ್ರಾವ ವರಾಡಿಕೊಳ್ಳಬೇಕೆಂದು ತಂದೆ ತಾಯಿಗಳೂ, ಹಃಡುಗಿಯ ಮಿತ್ರರೂ 
ಒತ್ತಾಯಂಪಡಿಸಿದರು. ಹುಡಗಿ, ಗರ್ಭಸ್ರಾವ ವಕಾಡಿಕೊಳ್ಳಲು ಒಪ್ಪಲಿಲ್ಲ. ಅವಳಿಗೆ 
ವಂಗಂವಿನ ಆಸೆ ಹೆಚ್ಚಾಯಿತು. ಅಮೆರಿಕದಲ್ಲಿ ಹೆರಿಗೆಗಾಗಿ ಸಿದ್ದ ಮಾಡುವ ನಿಲಯಗಳೇ 
ಇವೆ, ಅಲ್ಲಿ ಹಂಡಂಗಿಯರಿಗೆ ಹೆರಿಗೆ ಸುಲಭವಾಗಲಂ, ಸುಖವಾಗಲಂ, ವ್ಯಾಯಾಮ 
ಉಸುರಿನ ಹತೋಟಿ ಇವನ್ನೆಲ್ಲ ಕಲಿಸುತ್ತಾರೆ. ಹಃಡುಗಿ ಆ ತಯಾರಿಕೆಯನ್ನೆಲ್ಲ ಹೊಂದಿ, 
ಕೊನೆಗೆ ಮಗುವನ್ನು ಹೆತ್ತಳು. ಹೆತ್ತಮೇಲೆಯೂ “ಮಗುವನ್ನ ಅನಾಥಾಲಯಕ್ಕೆ 
ಕೊಟ್ಟು ಹೊಸ ಬಾಳನ್ನು ಪ್ರಾರಂಭಿಸು'' ಎಂದು ತಂದೆ ತಾಯಿಗಳಂ ಎಷ್ಟು 
ಬಲಾತ್ಮರಿಸಿದರೂ ಮಗುವನ್ನು ಬಿಡಲಂ ಆಕೆ ಒಪ್ಪಲಿಲ್ಲ. ತಾಯಿ "““ನನ್ನ ಮನೆಯ 
ಲ್ಲಿಯೇ ಇರಂ, ಮಗುವನ್ನು ಸಾಕೋಣ, ಇದು ನಮಗೆ ಭಾರವಲ್ಲ'' ಎಂದು ಹೇಳಿ 
ಮನೆಯಲ್ಲಿಯೇ ಕೆಲವು ಕಾಲ ಅವಳನ್ನು ಇಟ್ಟುಕೊಂಡಳು. ಆ ವೇಳೆಗೆ ತಾಯಿ, 
ಗಂಡನನ್ನು ವಿಚ್ಛೇದಮಾಡಿ, ಬೇರೊಬ್ಬನನ್ನು ವಂದುವೆಯಾದಳು. ಮನೆಯಲ್ಲಿ 
ಇನ್ನೂ ಎರಡು ಮಕ್ಕಳಿದ್ದರು. ವುಲತಂದೆಗೆ ಆವಳು ಮನೆಯಲ್ಲಿರುವುದು ಸವಕಾಧಾನ 
ವಿರಲಿಲ್ಲ. ಆಗ ಆ ಹುಡುಗಿ ಮಗುವಿನೊಂದಿಗೆ ಬೇರೆ ಹೊರಟು ಹೋದಳು. ತಾನೇ 
ದುಡಿದು ಮಗುವನ್ನೂ ಸಾಕುತ್ತಿದಾಳೆ. 

ರ ಜೀ ha 

ನಾವು ನೋಡಿದ ಮತ್ತೊಂದು ಸಂಸಾರ, ಅಮೆರಿಕ ಜೀವನದಲ್ಲಿಯೇ ಒಂದರ 

ಅಪೂರ್ವ ಸಂಸಾರ, ಮನೆಯಲ್ಲಿ ಗಂಡ ಹೆಂಡತಿ ಎರಡು ಮಕ್ಕಳು. ಪತಿ ಪತ್ನಿಯ 


[ಗೆ 


ಮಾಪಿಂಗ್‌ ಓನಿ ಏಹಿ 


ರಿಬ್ಬರಿಗೂ ಉದ್ಯೋಗವಿದೆ. ಆದರೆ ಗಂಡ ತೀರ ಕುಡಃಕ-ನಿಜವಾಗಿ ಒಳ್ಳೆಯವನು. 
ಬರುವ ಸಂಬಳವನ್ನಿಲ್ಲ ಪೂರ್ತ ಕುಡಿದು ಬಿಡಂವುದು, ತನ್ನ ಹಣ ಮುಗಿದ ಕೂಡಲೇ 
ಹೆಂಡತಿಯ ಹಣ ಕೇಳುವುದು, ಹೆಂಡತಿ ಹಣ ಕೊಡದಿದ್ದರೆ ಹೊಡೆಯಂವುದಂ. 
ಹೆಂಡತಿ ತುಂಬ ಒಳ್ಳೆಯವಳು. "ತನ್ನ ಒಳೆ ಯ ಗುಣದಿಂದ ಗಂಡನನ್ನು ತಿದ್ದ 
ಬಹುದಂ, ದಾರಿಗೆ ತರಬಹಂದಂ'' ಎಂದ ನಂಬಿಕೆಯಿಂಟ ವಳು. ಒಂದು ದಿನ, 


ಗಂಡ ಕುಡಿದು ಮನೆಗೆ ಬಂದ. ವಕಾತಿಗೆ ಮಾತು ಬೆಳೆದು ಹೆಂಡತಿಯನ್ನು ಬಡಿದ, 


ಮಕ್ಕಳು ಅತ್ತಾಗ ಅವನ್ನೂ ಬಡಿದ. ಸಿಟ್ಟಿನಲ್ಲಿ, ಹೆಂಡತಿ ಮಕ್ಕಳನ್ನ. ಮಂೆಬಿಟ್ಟು 
ಹೊರಕ್ಕೆ ತಳ್ಳಿದ. ಅಮೆರಿಕದಲ್ಲಿ ಹೀಗೆ ಗಂಡಂದಿರ ಕ್ರೌರ್ಯಕ್ಕೆ ಪಾತ್ರರಾದ 
ವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಕ್ಕೇ ಸಂಸ್ಥೆಗಳಿವೆ. ಆ ಸಂಸ್ಥೆಗಳು 
ಅವರಿಗೆ ತಾತ್ಕಾಲಿಕ ವಸತಿ ಪೋಷಣೆಗಳನ್ನಿ ನೀಡಿ--ಉದ್ಯೋಗವಿಲ್ಲದಿದ್ದರೆ 
ಉದ್ಯೋಗವನ್ನೂ ನೀಡಿ ವಿವಾಹ ವಿಚ್ಛೇದಕ್ಕೆ ವ್ಯವಸ್ಥೆ ಮಾಡುತ್ತವೆ. ಈ ಹೆಂಗಸು, 
ಮಕ್ಕಳೊಂದಿಗೆ ಆ ಸಂಸ್ಥೆಗೆ ಹೋದಳು. ಅಲ್ಲಿ ಇವಳಂತಹ ಇನ್ನೂ ಅನೇಕ 
ಪತಿ ಕ್ರೌರ್ಯಪಾತ್ರ ಮಹಿಳೆಯರ ಗುಂಪು ಸೇರಿತ್ತು. ಅವರೆಲ್ಲ ಘಂಟಾ ಘೋಷವಾಗಿ 
ಪತಿಯರನ್ನು ದೂಷಿಸುತ್ತ, ದೊಡ್ಡ ಸಂತೆಯಂತೆ ಗದ್ದಲ ಮಾಡುತ್ತಿದ್ದರು. ಆ 
ಪತ್ನಿಯರಿಗೆ ಗಂಡಂದಿರನ್ನು ಬೈಯುವುದರ ಹೊರತು ಬೇರೆ ಕೆಲಸವಿರಲಿಲ್ಲ. 
ಗಂಡನ ಪರವಾಗಿ ಒಂದೇ ಒಂದು ಒಳ್ಳೆಯ ಮಾತನ್ನು ಯಾರಾದರೂ (ಹೆಂಡತಿ) 
ಆಡಿದರೆ ಅದನ್ನು ಅವರೆಲ್ಲ ಒಮ್ಮುಖವಾಗಿ ಪ್ರತಿಭಟಿಸುತ್ತಿದ್ದರ. ಸಂಸಾರವನ್ನು 
ಒಡೆಯುಂವುದರಲ್ಲಿ ಅವರಿಗೆ ಅತ್ಯುತ್ಸಾಹವಿರುವಂತೆ ತೋರಿತಂ. 

ನಮ್ಮ ಈ ಹೆಂಗಸಿಗೆ, ಮಕ್ಕಳು ಗಂಡ ಇವರೊಂದಿಗೆ ದೀರ್ಫಕಾಲ ಸಂಸಾ 
ನಡೆಸಿ ವಿವಾಹವನ್ನು ಜಯಪ್ರದ ಮಾಡಬೇಕೆಂಬ ಆಸೆ. ಮರುದಿನ, ವಿವಾಹ ವಿಚ್ಛೇದ 
ಪಡೆದಿದ್ದ ಮಹಿಳೆಯರ ಒಂದು ಗುಂಪು, ಈ ಹೆಂಗಸನ್ನು ವಾಹನದಲ್ಲಿ ಕರೆದುಕೊಂಡು 
ವಿವಾಹ ವಿಚ್ಛೇದ ಕೋರ್ಟಿಗೆ ಹೊರಟರು. ದಾರಿಯಲ್ಲಿ ಅವರೆಲ್ಲ ತುಂಬ ಬೊಬ್ಬಾಟ 
ದಿಂದ ವಿವಾಹ ವಿಚ್ಛೇದವನ್ನು ಪ್ರಶಂಸಿಸಿ, “ನಮ್ಮ ಹೆಂಗಸರು, ಗಂಡಸರಿಗೆ ಸರಿಯಾಗಿ 
ಬುದ್ಧಿ ಕಲಿಸಬೇಕೆಂದಂ'' ಗಟ್ಟಿಸಿ ಹೇಳಿದರು. ಗಂಡನೊಂದಿಗೆ ದೀರ್ಫಕಾಲ ಸಂಸಾರವನ್ನು 
ನಡೆಸಬೇಕೆಂಬುದನ್ನು ಧ್ಯೇಯವಾಗಿಟ್ಯ ) ಕೊಂಡಿದ್ದ ನಮ್ಮ ಈ ವಹಿಳೆ, ಅರ್ಧದಾರಿಯಲ್ಲಿ 
ಗಾಡಿಯಿಂದ ಇಳಿದು ಕೋರ್ಟಿಗೆ ಹೋಗದೆ-ನೆಟ್ಟಗೆ ಮನೆಗೇ ಹೊರಟು ಹೋದಳು. 

ಇದಾದ ಒಂದು ತಿಂಗಳವರೆಗೆ, ಅವಳ ಗಂಡ-ಕುಡಿಯುತ್ತಲೇ ಇದ್ದರೂ. 
ಹೆಂಡತಿ ಮಕ್ಕಳ ಮೇಲೆ ಕೆ ಮಾಡದೆ ಇದ್ದ. ಒಂದು ದಿನ ಅವಳ ಗಂಡ ಪೂರ್ಣವಾಗಿ 
ಕುಡಿದು ಬಂದಂ, ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ಬಡಿದು ಮನೆಯಿಂದ ಹೊರಕ್ಕೆ 
ಹಾಕಿದ. ಹೆಂಡತಿ, ಮತ್ತೆ ಮನೆಯಿಂದ ಹೊರಟು, ವಿವಾಹ ವಿಜಚ್ಠೆ ಫದ ಬಯಸುವವರ 


ಯೋಗಕ್ಷೇಮ ಮಂದಿರಕ್ಕೆ ಹೋದಳು. ಕೂಡಲೇ ವಿಚ್ಛೇದ ಪ್ರೋತ್ಸಾಹಕರ, 


೩೦೨ ಅಮೆರಿಕದಲ್ಲಿ ಗೊರೂರು 


ವಿಚ್ಛೇದ ಅರ್ಜಿ ಹಾಕುವ ವಕೀಲರು, ಎಲ್ಲರೂ ಸಂಭ್ರಮದಿಂದ ಈ ವಂಹಿಳೆಯೊಂದಿಗೆ 
ಕೋರ್ಟಿಗೆ ಹೋದರು. ಮಹಿಳೆ, ವಿವಾಹ ವಿಚ್ಛೇದದ. ಅರ್ಜಿ ದಾಖಲ್ಮಾಡಿದಳು. 
ಅದಾದ ಒಂದು ವಾರಕ್ಕೆ ಅರ್ಜಿಯ ವಿಚಾರಣೆಗೆ ಕೋರ್ಟಿನವರು ದಿನವನ್ನು ಗೊತ್ತು 
ಮಾಡಿದರು. ನಾಲ್ಕುದಿನಗಳ ನಂತರ ಗಂಡ, ಆ ನಿಲಯಕ್ಕೆ ಬಂದು ಹೆಂಡತಿಯನ್ನು 
ಮನೆಗೆ ಬರಬೇಕೆಂದು ಬೇಡಿದ. ಹೆಂಡತಿಗಿಂತ ಹೆಚ್ಚಾಗಿ, ಅಲ್ಲಿ ಸೇರಿದ್ದ ಪುರುಷದ್ವೇಷಿ 
ವಂಹಿಳೆಯರೇ ಜವಾಬುಕೊಟ್ಟು ಅವನನ್ನು ಜರಿದು ಕಳುಹಿಸಿಬಿಟ್ಟರಂ. ಏಳನೆಯ ದಿನ 
ವಿಚಾರಣೆ ಇತ್ತು. ವಿಚ್ಛೇದವನ್ನು ಹೆಂಡತಿ ಕೇಳಿದರೆ, ಕೋರ್ಟು ಅದನ್ನು ಕೊಡು 
ತ್ತಿತ್ತು, ಆ ದಿನ ಮತ್ತೆ ಅವಳ ಗಂಡ ಅವಳನ್ನು ನೋಡಲು ಯೋಗಕ್ಷೇಮ ನಿಲಯಕ್ಕೆ 
ಬಂದ. ಗಂಡುಬೀರಿಯರು ಮತ್ತೆ ಅವನನ್ನು ಜರಿದು ಗೇಲಿಮಾಡಿಬಿಟ್ಟರು. ಅವರ 
ಉಪಟಳಕ್ಕೆ ಹೆದರಿ ಅವನಂ ಕೋರ್ಟಿನ ಬಳಿ ಬಂದು ಹೆಂಡತಿಯನ್ನು ಕಾಯುತ್ತ ನಿಂತ. 

ಕಾಲಕ್ಕೆ ಸರಿಯಾಗಿ ಹೆಂಡತಿ, ಇತರ ಹೆಂಗಸರು ಮತ್ತು ವಕೀಲನೊಂದಿಗೆ 
ಕೋರ್ಟು ಬಾಗಿಲಿಗೆ ಬಂದಳು. ಗಂಡ, ಎಲ್ಲರ ಎದುರಿಗೇ ಅವಳನ್ನು ಮಾತನಾಡಿಸಿದ. 
"ಇನ್ನೊಂದು ಅವಕಾಶ ನನಗೆ ಕೊಡು. ಮುಂದೆ ಎಂದಿಗೂ ಹೀಗೆ ಮಾಡುವುದಿಲ್ಲ. 
ನಮ್ಮ ವಿವಾಹವನ್ನು ದೀರ್ಫ್ಥಕಾಲ ಜಯಪ್ಪ್ರದವಾಗಿ ಮಾಡಬೇಕೆಂದು ನೀನು 
ಹೇಳುತ್ತಿರಲಿಲ್ಲವೆ ? ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಇನ್ನು ಒಂದೇ ಒಂದು 
ಅವಕಾಶ ದಯವಿಟ್ಟು" ಎಂದ. ಹೆಂಡತಿಯು "ನೀನು ಹೀಗೆ ಎಷ್ಟು ಸಲ ಹೇಳಿ 
ಯಾಯಿತು. ನಿನ್ನನ್ನು ಕಂಡರೆ ಮಕ್ಕಳು ಹೆದರಿ ನಡುಗುತ್ತವೆ' ಎಂದಳು. ಆ ವೇಳೆಗೆ 
ಅವಳ ವಕೀಲ "'ನ್ಯಾಯಾಧೀಶರಂ ಆಸನಕ್ಕೆ ಬಂದರು. ನಡಿ” ಎಂದಂ ಅವಸರಿಸಿದ. 
ಹೆಂಗಸು ಅವನ ಜೊತೆ, ಕೋರ್ಟಿನ ಬಾಗಿಲಿಗೆ ಹೋದಳು. ಒಳಗೆ ಹೆಜ್ಜೆಯಿಡುವುದಕ್ಕೆ 
ಮುಂಚೆ, ಹಿಂದಿರಂಗಿ ಗಂಡನ ಕಡೆ ನೋಡಿದಳು. ಅವಳಿಗೆ ಏನು ಅನ್ನಿಸಿತೊ ಸರ್ರನೆ 
ಅವನ ಬಳಿಗೇ ಹಿಂದಿರುಗಿದಳು.  ಲಾಯರು ಮತ್ತು ಇತರ ಮಹಿಳೆಯರೆಲ್ಲ ಹಿಂಬಾಲಿ 
ಸುತ್ತ "`ಹಿಂದಿರುಗು, ಹಿಂದಿರುಗು'' ಎಂದು ಕೂಗುತ್ತಿದ್ದರೂ, ಗಂಡನ ಜತೆ ಹೊರಟೇ 


ಹೋದಳಂ, ಶ್ರ 
ನಾವು ನ್ಮೂಯಾರ್ಕಿನಲ್ಲಿ ಈಸ್ಟ್‌ ಸ್ಟ್ರೀಟ್‌ನಲ್ಲಿ ಇಳಿದುಕೊಂಡಿದ್ದ ಒಂದು ಮಗ್ಗಲು, 
ಮನೆಯ ಸಂಗತಿ ಇದು. ಇದನ್ನು ನಮ್ಮ ಮನೆ ಯಜಮಾನ ನಮಗೆ ಹೇಳಿದರು. 
ಡೇ ಜೀ ಜ್ಯ 


ಅಮೇರಿಕದಲ್ಲಿ, ಈಚೆಗೆ ಶಾಲೆ ಕಾಲೇಜುಗಳಲ್ಲಿ ಲೈಂಗಿಕ ಶಿಕ್ಷಣವನ್ನು ಕೊಡುವ 
ಕೆಲವು ಪ್ರಯೋಗಗಳು ನಡೆದಿವೆ. ಇದರ ಫಲವಾಗಿಯೋ ಏನೋ-ಒಂದು ದಿನ ತಂದೆ 
ತಾಯಿಯರಂ ಮನೆಯಲ್ಲಿ ತಮ್ಮ ಇಬ್ಬರು ಹೆಣ್ಣುಮಕ್ಕಳನ್ನು ಬಿಟ್ಟು, ಒಂದು ಪಾರ್ಟಿಗೆ 
ಹೋಗಿದ್ದರು. ಸ್ವಲ್ಪ ಹೊತ್ತಿಗೆ ಹಿರಿಯ ಹುಡುಗಿ, ತಂಗಿಯೊಬ್ಬಳನ್ನೇ ಮನೆಯಲ್ಲಿ 
ಬಿಟ್ಟು ಗೆಳತಿಯ ಮನೆಗೆ ಹೋದಳು. ತಂಗಿಗೆ ವಯಸ್ಸು ಇನ್ನೂ ಹನ್ನೆರಡು, ಆಗ 


ವಾಷಿಂಗ್‌ಟನ್‌ ೩೦& 


ಆ ತಂಗಿಯ ಅತಿಥಿಯೊಬ್ಬ ಮನೆಗೆ ಬಂದನು. ಅವರಿಬ್ಬರಿಗೂ ಲೈಂಗಿಕಶಿಕ್ಷಣ ದೊರೆ 
ತಿದ್ದುದರಿಂದ, ಇಬ್ಬರೂ ಪ್ರಯೋಗವಣಡಿ, ಕೊನೆಗೆ ಆ ಹುಡುಗಿ ಗರ್ಭಿಣಿಯೇ 
ಆಗಿಬಿಟ್ಟಳು-ಈ ವಿಚಾರ ಪತ್ರಿಕೆಗಳಲ್ಲಲ್ಲ ಪ್ರಕಟವಾಯಿತು. ಒಬ್ಬ ಸುಪ್ರೀಂಕೋರ್ಟು 
ಜಡ್ಜರು, ಈ ಚಿಕ್ಕವಯಸ್ಸಿನವರ ಪ್ರಯೋಗ "ಘಾತುಕ" (6658700016) ಇದನ್ನು 
ನಿಲ್ಲಿಸಬೇಕು ಎಂದು ಹೇಳಿಕೆ ಕೊಟ್ಟರು. 

ಅಮೇರಿಕದಲ್ಲಿ ಅನುಸರಿಸಂತ್ತಿರುವ ಡೇಟೆಂಗ್‌ ಪದ್ಮತಿ-ಗೊತ್ತಾದ ದಿನಗಳಲ್ಲಿ 
ಹೆಣ್ಣು ಗಂಡು ಸ್ವೇಚ್ಛೆಯಿಂದ ಸೇರಿ ಗಂಡ ಹೆಂಡಿರಾಗಲು ತಮ್ಮಿಬ್ಬರಲ್ಲಿಯಯೂ ಸವಕಾನ 
ವಂನೋಧರ್ಮ ಹೊಂದಾಣಿಕೆ ಲೈಂಗಿಕ ಆಕರ್ಷಣೆ ಇವುಗಳ ಸಮರಸ ಸಮಭಾವನೆ 
ಇದೆಯೇ ಎಂಬ ಪ್ರಯೋಗ : ನಡೆಸುವುದು. ಇದರ ವಿಷಯಂ ಸಾ ಭಾವಿಕವಾಗಿ ನಮ್ಮ 
ಸಂಭಾಷಣೆಗಳಲ್ಲಿ ಬರುತ್ತಿದ್ದಿತು ಈ ವಿಷಯವನ್ನು ಯಾರೂ ಅಮೇರಿಕದಲ್ಲಿ 
ಪ್ರಾಮುಖ್ಯ ಸಂಗತಿ ಎಂದು ಭಾವಿಸಂವುದಿಲ್ಲ. ಸಾಧಾರಣವಾಗಿ, ಗಂಡು ಹೆಣ್ಣು ಗಳಿಗೆ, 
ಶಾಸ್ತ್ರೋಕ್ತವಾಗಿ ವಿವಾಹವಾಗುವುದಕ್ಕೆ ಮುಂಚೆ ಮೂರು ನಾಲ್ಕಾದರೂ ಅನಂಭವ 
ಪ್ರಯೋಗಗಳಾಗಿರುತ್ತವೆಂಬುದು ಒಂದು ಅಂದಾಜಂ. 

ಈಗ ಕೆಲವು ವರ್ಷಗಳ ಕೆಳಗೆ, ಅಮೇರಿಕ ಸರ್ಕಾರ, ಯೂರೋಪಿನ ಒಬ್ಬ 
ಜಗತ್‌ಪ್ರಸಿದ್ಧ ವರ್ಣ ಚಿತ್ರಗಾರನನ್ನು ಅಮೇರಿಕಕ್ಕೆ ಆಹ್ವಾನಿಸಿ, ಅವನು ಅಮೇರಿಕ 
ವನ್ನು ಕುರಿತು, ಕೆಲವು ಉತ್ತಮ ಚಿತ್ರಗಳನ್ನು ಸೃಷ್ಟಿ ಮಾಡಿಕೊಡಬೇಕೆಂದು ಕೇಳಿತು. 
ಚಿತ್ರಶಿಲ್ಪಿ, ಆರಂ ತಿಂಗಳ ಕಾಲ ಕೆಲವು ಚಿತ್ರಗಳನ್ನು ನಿರ್ಮಿಸಿ, ತಾನಂ ಊರುಬಿಟ್ಟು 
. ಹೋದಮೇಲೆ ಅವುಗಳ ಪ್ರದರ್ಶನಗಳನ್ನು ಏರ್ಪಡಿಸಬೇಕೆಂದೂ ಅದರಲ್ಲಿ ಅತ್ಯುತ್ತವು 
ವಾದ ಚಿತ್ರ, ತಾನಂ *ಓಒಂದು'' ಎಂದು ಗಂರುತಿಸಿರುವ ಚಿತ್ರವೆಂದೂ ಹೇಳಿ ತನ್ನ 
ರುಸಂಮನ್ನು ಪಡೆದು ಹೊರಟುಹೋದನು. ಸರ್ಕಾರದವರು ದೊಡ್ಡ ಪ್ರದರ್ಶನವನ್ನು 
ಏರ್ಪಡಿಸಿ ಮೊದಲನೆಯ ಚಿತ್ರವನ್ನೇ ಮೊದಲು ಬಿಚ್ಚಿದರು. ಅದು ಸೇಟನ್‌ (ಸೈತಾನ್‌) 
ನ್ಯೂಯಾರ್ಕಿನ ಅತ್ಯಂತ ಎತ್ತರವಾದ ಗೋಪುರದ ಮೇಲೆ ನಿಂತಂ ಅಮೇರಿಕವನ್ನು 
ನೋಡುತ್ತ “ಭೇಷ್‌, ಭೇಷ್‌, ನಾನೂ ಈ ಜನರಿಂದ ಕಲಿಯಬೇಕಾಗಿದೆ!” ಎಂದು 
ಬರೆದಿರುವ ಚಿತ್ರವಾಗಿತ್ತು. 

* ವಿ ಸ 

೧೯೭೭ ನೇ ಇಸ್ವಿ, ವಿಶ್ವಸುಂದರಿಯ ಆಯ್ಕೆಯನ್ನು ನೋಡುವ ಅವಕಾಶ 
ನಮಗೆ ಸಿಕ್ಕಿತು. ಕೊನೆಯ ಆಯ್ಕೆಗೆ ಎಂಟು ಜನ ಮಾತ್ರ ಉಳಿದರು. ಸಾಮಾನ್ಯ 
ಜನರ ದೃಷ್ಟಿಯಿಂದ, ಆ ಎಂಟಂ ಜನರಲ್ಲಿ ಒಬ್ಬಿಬ್ಬರು ವಕಾತ್ರ ಸುಂದರಿಯರಾಗಿದ್ದರು. 
ಉಳಿದವರು ಹೇಗೆ ಆ ಕೊನೆಯೆ ವೆಟ್ಟಲಿನವರೆಗೆ ಬಂದರೋ ಹೇಳಂವುದು ಕಷ್ಟ. 
ಬರಿಯ ಅಂಗಾಂಗ ಸೌಷ್ಠವ, ಮಂಖಸೌಂದರೃ, ಚರ್ಮದ ವರ್ಣ, ಮೃದುತ್ವ ಇವಿಷ್ಟೇ 
ನಿರ್ಣಯಿಸುವ ಅಂಶ/ಳಾಗಿರಲಿಲ್ಲ. ಕೊನೆಯ ಆಯ್ಕೆಯನ್ನು ನೋಡುವುದಕ್ಕೆ ಬಂದ 


೩೦೪ ಅಮೆರಿಕದಲ್ಲಿ ಗೊರೂರು 


ಪ್ರೇಕ್ಷಕರಲ್ಲಿ, ನೂರು ಜನರಲ್ಲಿ ಎಂಬತ್ತು ಜನ, ಆಯ್ಕೆಯಾಗಿರುವವರಿಗಿಂತ ಹೆಚ್ಚು 
ಸುಂದರಿಯರಾಗಿದ್ದರು ಎಂಬುದು ನನ್ನ ಮತ. ಸ್ಪರ್ಧಿಗಳು ೨೦ ಅಂಶಗಳಲ್ಲಿ 
ತೇರ್ಗಡೆಯಾಗಬೇಕಂತೆ. ವಯಸ್ಸು ತೂಕ ಎತ್ತರ ದಪ್ಪ ಅಂಗಾಂಗಗಳ ಪರಸ್ವರ 
ಹೊಂದಾಣಿಕೆ ನೇತ್ರ ಸೌಂದರ್ಯ ಕೇಶಾಲಂಕಾರ ಧ್ವನಿ, ವಿವೇಕ, ಪ್ರಪಂಚಜ್ಞಾನ 
ಇವೆಲ್ಲ ಅವರಿಗೆ ಇರಬೇಕಂತೆ. ಹೀಗಾಗಿ ಕುರೂಪಿಗಳೇ ಹೆಚ್ಚುಮಂದಿ, ಮೇಲಿನ 
ವರೆಗೆ ಬಂದುಬಿಟ್ಟಿದ್ದರೆಂದು ನನಗೆ ತೋರಿತು. ಅನಂತರ ಅವರು ಕಾನೂನಿಗೆ 
ಎಷ್ಟು ಬೇಕೋ ಅಷ್ಟುಮಾತ್ರ ವಸ್ತ್ರಗಳನ್ನು ಧರಿಸಿ, ವೇದಿಕೆಯ ಮೇಲೆ ಬಂದು 
ತಮ್ಮನ್ನು ತಾವು ತೋರಿಸಿಕೊಂಡು, ಮರೆಯಾದರು. ಅನಂತರೆ ಜಡ್ಜರಲ್ಲಿ ಒಬ್ಬರು 
ಎದ್ದುನಿಂತು "'ವಿಶ್ವಸುಂದರಿಯನ್ನು ಆಯ್ಕೆಮಾಡುವುದರಲ್ಲಿ ನಾವು ಬರಿಯ ದೇಹ 
ಸೌಂದರ್ಯವನ್ನು ಮಾತ್ರವೇ ಪರಿಗಣಿಸುವುದಿಲ್ಲ. ಸರ್ವಾಂಗೀಣನೈಪುಣ್ಯವನ್ನು 
ಬಯಸುತ್ತೇವೆ. ಈಗ ಸ್ಪರ್ಧಿಗಳಿಗೆ ಕೊನೆಯ ಪರೀಕ್ಷೆ ಇದೆ. ಮೇಜಿನ ಪೆಟ್ಟಿಗೆಯಲ್ಲಿ 
ಎಂಟು ಕಾಗದದ ಚೂರುಗಳಲ್ಲಿ ಎಂಟು ಪ್ರಶ್ನೆಗಳಿವೆ. ಒಬ್ಬೊಬ್ಬ ಸ್ಪರ್ಧಿ, 
ಒಂದೊಂದು ಚಿಃಟಿಯನ್ನು ಎತ್ತಿಕೊಂಡು, ತನ್ನ ಪಾಲಿಗೆ ಬಂದ ಪ್ರಶ್ನೆಗೆ ಮೂರು 
ನಿಮಿಷಗಳಲ್ಲಿ ಉತ್ತರಕೊಡಬೇಕು'' ಎಂದು ಹೇಳಿದರು. ಅನಂತರ ಸ್ಪರ್ಧಿಗಳನ್ನು 
ಒಬ್ಬೊಬ್ಬರನ್ನಾಗಿ ಹೆಸರು ಹಿಡಿದು ಕರೆದಾಗ, ಅವರು ಬಂದು ಚೀಟಿ ತೆಗೆದುಕೊಂಡು 
ತಮ್ಮ ಉತ್ತರಗಳನ್ನು ಕೊಟ್ಟರು. ಜಗತ್ತಿನಲ್ಲಿಲ್ಲ ಆತ್ಯುತ್ತಮ ದೇಶವಾವುದು 
ಎಂಬುದಕ್ಕೆ ಒಬ್ಬಾಕೆ ಅಮೇರಿಕ ಎಂದು ಉತ್ತರಿಸಿದಳು. ಮತ್ತೊಬ್ಬ ನಾರಿ ಉತ್ತಮ 
ಭಾಷೆಯಾವುದು ಎಂಬುದಕ್ಕೆ ಫ್ರೆಂಚ್‌ ಎಂದು ಹೇಳಿದಳು. ಮತ್ತೊಬ್ಬ ವೈಯಾರ 
ಜಗತ್ತಿನ ಐವರು ಮಹಾಪುರುಷರ ಹೆಸರನ್ನು ಕೇಳಿದಾಗ, ರೂಸ್‌ವೆಲ್ಟ್‌ ಚರ್ಚಿಲ್‌ 
ಲೆನಿನ್‌ ಗಾಂಧಿ ಎಂದೆಲ್ಲ ಹೇಳಿದಳು. ಬರಿಯ ಒಂದು ಮಾತಿನ ಜವಾಬು ವಕಾತ್ರ 
ವಲ್ಲ. ಮೂರು ನಿಮಿಷವಿದ್ದುದರಿಂದ ತಮ್ಮ ಮಾತಿಗೆ ಅವರು ಸಮರ್ಥನೆಯನ್ನು 
ಕೊಡಬೇಕಾಗಿತ್ತು. ಗಾಂಧೀಜಿಯ ವಿಷಯ ಹೇಳುತ್ತ ““The greatest good man” 
ಎಂದು ಹೇಳಿದಳು. ಹೀಗೆ ಎಂಟೂ ಸ್ಪರ್ಧಿಗಳ ಭಾಷಣಗಳಾದ ಮೇಲೆ, ತೀರ್ಪುಗಾರರು 
ವಿಶ್ವ ಸುಂದರಿಯ ಆಯ್ಕೆಯನ್ನು ಘೋಷಿಸಿದರು. ಅಲ್ಲಿಯೇ ವೇದಿಕೆಯ ಮೇಲೆ 
ಅವಳನ್ನು ಕರೆತಂದು, ಅವಳ ತಲೆಯ ಮೇಲೆ- ಹುರ ಹುರ ಹೈ ಹೈ ಕರತಾಡನ 
ಘೋಷ ಇವುಗಳೆ ಡನೆ, ಪುಷ್ಪ ಕಿರೀಟವನ್ನಿತ್ತರು. ನನಗೇನೋ, ಆ ಸುಂದರಿ ಅಷ್ಟು 
ಸುಂದರಿಯಾಗಿ ತೋರಲೇ ಇಲ್ಲ. ನಮ್ಮ ದೇಶದಲ್ಲಿಯೇ ಅವಳನ್ನು ಮೀರಿಸಿದ 
ಸಾವಿರಾರು ಸುಂದರಿಯರಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಅಮೆರಿಕ ಕೆನಡ 
ಇಂಗ್ಲೆಂಡ್‌- ಪಾಶ್ಚಿಮಾತ್ಮ ರಾಷ್ಟ್ರಗಳೇ ವಶ್ವವೆಂದು ಅಮೆರಿಕದವರು ಭಾವಿಸಿ 
ರುವುದು, ಅವರ ಆಯ್ಕೆಯ ದೋಷಕ್ಕೆ ಕಾರಣವಾಗಿರಬಹುದುದೆಂದು ನಾನಂ 
ಭಾವಿಸುತ್ತೇನೆ. 


ವಾಷಿಂಗ್‌ಟನ್‌ ೦೫ 


ಅಮೆರಿಕದಲ್ಲಿರುವ ಭಾರತೀಯರು, ಕನ್ನಡಿಗರು 


ಅಮೆರಿಕದಲ್ಲಿ ಎಲ್ಲರೂ ಸಾಹಸಿಗಳೂ ಕಾರ್ಯತತ್ಸರರೂ ಸದಾ ಚಟಂವಟಿಕೆಯುಳ್ಳೆ 
ವರೂ ಆಗಿರುವುದು ಕಾಣುತ್ತದೆ. ಅಲ್ಲಿ ಹಾಗಿಲ್ಲದಿದ್ದಲ್ಲಿ ಕಟಾಯಿಸುವುದು ಸಾಧ್ಯವಿಲ್ಲ. 
ಅವನನ್ನು ಮೂಲೆಗೆ ತಳ್ಳಿಬಿಡುತ್ತಾರೆ. ಅಮೆರಿಕದಲ್ಲಿರುವ ಸುಮಾರು ಎರಡುವರೆ 
ಲಕ್ಷ್ಮ ಭಾರತೀಯರೂ ಆ ದೇಶದವರಿಗೆ ಕಡಿಮೆ ಇಲ್ಲದಂತೆ, ಅವರೊಂದಿಗೆ ಸಮಾನ 
ರಾಗಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುತ್ತಿದ್ದುರೆ. ಸಂಪಾದನೆ ಸೌಖ್ಯ ಹೇಗೆ 
ಹೆಚ್ಚೊ, ದುಡಿಮೆಯೂ ಹಾಗೆಯೇ ಹೆಚ್ಚು. ಕನ್ನಡಿಗರ ವಿಶಿಷ್ಟವಾದ ವೈಲಕ್ಷಣ್ಯ 
ವೆಂದರೆ ಯಾವ ಕೆಲಸವನ್ನಾದರೂ ನಿಭಾಯಿಸುವ ಚಾತುರ್ಯ. ಇಂಥದೇ ಆಗ 
ಬೇಕೆಂಬ ಗರ್ವವಿಲ್ಲ. ಒಬ್ಬ ಪದವೀಧರ, ವರುಷಕ್ಕೆ ನಾಲ್ಕು ಐದು ಸಲ ಲಾರಿಗಟ್ಲೆ, 
ಭಾರತದಿಂದ ಸೀರೆಗಳನ್ನು ಹೇರಿಕೊಂಡು ತಂದು ಅಮೆರಿಕದ ಎಲ್ಲ ಕಡೆಗಳಲ್ಲಿಯೂ ಮಾರು 
ತ್ತಾನೆ. ಮತ್ತೊಬ್ಬ ಸಮಾಜಶಾಸ್ತ್ರ ಪ್ರಾಧ್ಯಾಪಕನಾಗಿ ಬಂದವನು ; ಆ ಕೆಲಸವನ್ನೂ 
ಮಾಡಿಕೊಂಡು ಭಾರತದ ಮತ್ತು ಏಷಿಯಾದ ಅಪೂರ್ವ ವಸ್ತುಗಳ ಎರಡಂ ಅಂಗಡಿ 
ಗಳನ್ನು ಇಟ್ಟಿದ್ದಾನೆ. ಹತ್ತಾರಂ ಜನಕ್ಕೆ ಉದ್ಕೋಗ ಕಲ್ಪಿಸಿದ್ದಾನೆ. ಮತ್ತೊಬ್ಬ 
ಪಿಎಚ್‌. ಡಿ ಮಾಡಿಕೊಂಡು ಬಂದವನು-ಆಂಗ್ಲೇಯರಿಗಾಗಿ ಎರಡಂ ಹೋಟೆಲು 
ಗಳನ್ನು ನಡೆಸುತ್ತಿದ್ದಾನೆ. ನಾನು ಅವರನ್ನು "ಇಷ್ಟೆಲ್ಲ ವಿದ್ಯೆ ಕಲಿತು ಇಲ್ಲಿ ಬಂದಂ 
ಹೋಟೆಲು ನಡೆಸುತ್ತಿದ್ದೀಯಲ್ಲಪ್ಪ ?'' ಎಂದು ಕೇಳಿದೆ. ಅವನು "ಇದರಲ್ಲಿ ಸಂಪಾದನೆ 
ಹೆಚ್ಚಾಗಿದೆ. ಇನ್ನೊಬ್ಬನಿಂದ ಸಂಬಳ ತೆಗೆದುಕೊಳ್ಳುವ ಬದಲು ನಾನೇ ಬಾಸ್‌ ಆಗಿ 
ಇಪ್ಪತ್ತು ಜನರಿಗೆ ಕೆಲಸ ಕೊಟ್ಟಿದ್ದೇನೆ'' ಎಂದ. ಅವನ ಹೋಟೆಲ್ಲಿನಲ್ಲಿ ಕೆಲಸಕ್ಕಿರುವ 
ಒಬ್ಬ ಕನ್ನಡಿಗನಿಗೆ ಅವನು ವಾರಕ್ಕೆ ಒಂದು ಸಲ ಒಬ್ಬ ಅತಿಥಿಯನ್ನು ಬಿಟ್ಟಿ ಕರೆ 
ತರುವ ಸೌಲಭ್ಯವನ್ನು ಕೊಟ್ಟಿದ್ದಾನೆ. ಒಂದು ವಾರ ಆ ಸ್ನೇಹಿತ ನನ್ನನ್ನು ಕರೆದು 
ಕೊಂಡು ಹೋಗಿದ್ದ. ಹೋಟೆಲು ನಡೆಸುತ್ತಿರುವ ಕನ್ನಡಿಗರ ದಕ್ಷತೆ ಆಸ್ಮಪ್ರತ್ಯಯ, 
ಚಾಕಚಕ್ಕತೆ ವಿನಯ ಇವೆಲ್ಲ ನನಗೆ ತುಂಬಾ ತೃಪ್ತಿಯಾಯಿತು. ಮತ್ತೊಬ್ಬ 
ಪಿಎಚ್‌ಡಿ. ಆವನೂ ಸಹ ಭಾರತೀಯ ಕರ್ರಿ ಹೌಸ್‌ (ಪಲ್ಯ) ಎಂಬ ಹೋಟೆಲನ್ನು 
ನಡೆಸಂತ್ತಿದ್ದಾನೆ. ಕೆಲವರು ಮನೆಗಳನ್ನು ಕಟ್ಟಿ ಬಾಡಿಗೆಗೆ ಕೊಟ್ಟಿದ್ದಾರೆ. ಇಂಜ 
ನಿಯರ್‌ಗಳಂಗಿ ಬಂದ ಅನೇಕರ, ಮನೆ ವ್ಯಾಪಾರ ಮಾಡಿಸುವ ದಕ್ಷದಳ್ಳಾಳಿಗಳಾಗಿ 
ದ್ದಾರೆ. ಕೆಲವರು ಟ್ಯಾಕ್ಸಿಗಳನ್ನಿಟ್ಟಿದ್ದಾರೆ, ಯಾವ ಕೆಲಸ ಅಂದರೆ ಅದು. ಇಂಥದೇ 
ಆಗಬೇಕೆಂಬ ನಿಯವಂವಿಲ್ಲ. 


ಇಲ್ಲಿಂದ ಹೋಗಿರುವ ಅನೇಕ ಇಂಜನಿಯರುಗಳು ಅಲ್ಲಿ ಟ್ರಕ್‌ ಡ್ರೈವರ್‌ ಆಗಿ 
ದ್ಹಾರೆ. ಅಮೆರಿಕದಲ್ಲಿ ಟ್ರಕ್‌ ಡ್ರೈವರ್‌, ಕ್ಯಾಬ್‌ ಡ್ರೈವರ್‌, ಇವರುಗಳಿಗೆ ಗೌರವವೂ 
ಹೆಚ್ಚು, ಅವರು ತುಂಬ ವಿನೀತರು, ಸುಸಂಸ್ಕೃತರು, ಒಸ್ಬಿ ತೆರಿಗೆ ಆಫೀಸರ್‌, 
20 


೩೦೬ ಅಮೆರಿಕದಲ್ಲಿ ಗೊರೂರು 


ಕನ್ನಡನಾಡಿನಿಂದ ಅಮೆರಿಕಕ್ಕೆ ಹೋದವನು, ಅಲ್ಲಿ ಟ್ರಕ್‌ ಡ್ರೈವರ್‌ ಆಗಿ ಲಕ್ಷಾಂತರ 
ಡಾಲರು ಸಂಪಾದಿಸಿದ್ದಾನೆ. ಮತ್ತೊಬ್ಬ ಆಂಗ್ಲೇಯರೆ ಅಡಿಗೆಯನ್ನು ಕಲಿತು 
ಆಂಗ್ಲರ ಹೋಟೆಲುಗಳಲ್ಲಿ ವಾರಕ್ಕೆ ನಾಲ್ಕು ಗಂಟೆ ಆರು ಗಂಟೆ ಅಡಿಗೆ ಮೂಡುತ್ತಾನೆ, 
ಈ ಕಸಬಿನಲ್ಲಿ ಗಂಟೆಗೆ ಅವನು ಇಪ್ಪತ್ತು ಡಾಲರ್‌ ಸಂಪಾದಿಸುತ್ತಾನೆ. ಮತ್ತೊಬ್ಬ 
ತನ್ನ ಆಫೀಸಿನಲ್ಲಿ ದೊಡ್ಡ ಹುದ್ದೆ ಯಲ್ಲಿದ್ದರೂ, ವಿದ್ಯುತ್‌ ಲೈನ್‌ ಜೋಡಿಸುವುದು, ಸರಿ 
ಮಾಡುವುದು. ಇದರಲ್ಲಿ ನಿಪುಣ. ಅವನು ವಾರಕ್ಕೆ ೮-೧೦ ಗಂಟೆ ಆ ಕೆಲಸವನ್ನು 
ಮಾಡಿ ಮೇಲು ಸಂಪಾದನೆ ವಣಾಡುತ್ತಾನೆ. ಕೆಲವರು, ರಿಜರ್ವ್‌ ಪೋಲೀಸ್‌ 
ಸೆಕ್ಕುರಿಟಿದಳ ಇವುಗಳಲ್ಲಿಯೂ ಇದ್ದಾರೆ. 

ಅಮೆರಿಕ, ಕೆನಡಗಳಲ್ಲಿರುವ ಭಾರತೀಯರು, ಕನ್ನಡಿಗರು ತಮ್ಮ ಸಂಸ್ಕೃತಿಯನ್ನು 
ಉಳಿಸಿಕೊಳ್ಳಲು-ಮನೆಗಳಲ್ಲಿ-ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದಾರೆ, ಆದರೆ ಅಮೆರಿಕನ್‌ 
ಆಘಾತದಲ್ಲಿ ಅವುಗಳನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ. ಒಬ್ಬ ಬ್ರಾಹ್ಮಣನು 
ನನ್ನಿಂದ ಪುರುಷ ಸೂಕ್ತವನ್ನೂ ವಿಷ್ಣು ಸಹಸ್ಪನಾಮವನ್ನೂ ಹೇಳಿಸಿ ಧ್ವನಿಮಂದ್ರಿಸಿ 
ಕೆೊಂಡನಂ.. ಮುಖ್ಯವಾಗಿ ತಂದೆ ತಾಯಿಯರ ತಿಥಿ (ಶ್ರಾದ್ಧ) ಮಾಡಬೇಕೆನ್ನುವ 
ಬ್ರಾಹ್ಮಣರಿಗೆ ಅಲ್ಲಿ ತುಂಬ ತೊಂದರೆ. ಅಮೆರಿಕನ್‌ ಜೀವನದಲ್ಲಿ ಯಾರು ಮದ್ಯ 
ಪಾಯಿಯೋ ಯಾರು ಮಾಂಸಾಹಾರಿಯೋ ತಿಳಿಯುವುದು ಕಷ್ಟ. ಮಡಿ ಮೈಲಿಗೆ 
ಯನ್ನು ಅಲ್ಲಿಯೂ ಆಚರಿಸುವ ಕೆಲವು ಬ್ರಾಹ್ಮಣರು ಇದ್ದಾರೆ. ಒಬ್ಬ ಡಾಕ್ಟರು 
ಕೆಲವು ಬಗೆಯ ಆಪರೇಶನ್‌ ಮಾಡಿದ ಮೇಲೆ ಮನೆಗೆ ಬಂದು ಸ್ನಾನಮಾಡಿ ಹೊಸ 
ಜನಿವಾರ ಹಾಕಿಕೊಳ್ಳುತ್ತಾನೆ. ನನ್ನಲ್ಲಿದ್ದ ಕೆಲವು ಜನಿವಾರವನ್ನೂ ಅವರು ತೆಗೆದು 
ಕೊಂಡರು. ಮತ್ತೊಬ್ಬ ನಮ್ಮ ಮಿತ್ರರುದೂರದ ಬಂಧುವೂ ಹೌದು-ಅವರಿಗೆ 
ನ್ಯೂಯಾರ್ಕಿನಲ್ಲಿ ತಾಯಿಯ ಶ್ರಾದ್ಧವನ್ನು ಮಾಡಬೇಕೆಂದು ತಂಬ ಇಷ್ಟವಾಯಿತು. 
ಒಂದು ವರುಷ ಇಬ್ಬರು ಬ್ರಾಹ್ಮಣರನ್ನೇ ಕರೆದಿದ್ದರಂತೆ, ಅದೇ ಸಂಜೆ, ಆ ಬ್ರಾಹ್ಮಣ 
ರಲ್ಲಿ ಒಬ್ಬ, ಒಂದು ವಕಾಂಸಾಹಾರಿ ಹೋಟಲಿನಿಂದ ಹೊರಕ್ಕೆ ಬರುತ್ತಿರುವುದನ್ನು : 
ಇವರು ನೋಡಿದರಂತೆ. ಮಾರನೆ ವರುಷ, ನ್ಯೂಯಕಾರ್ಕ್‌ಗೆ ೮೦ ಮೈಲಿ ದೂರದಲ್ಲಿ 
ರುವ ಒಂದು ಹಿಂದೂ ಸನ್ಯಾಸಿಯ ಮಠದಲ್ಲಿ ಗೊತ್ತು ಮಾಡಿದರಂತೆ. ಸನ್ಯಾಸಿಯ 
ಆದಕ್ಕೆ ೭೫ ಡಾಲರು ಶುಲ್ಕ ವಿಧಿಸಿ ಇವರನ್ನು ಕಾಲಕ್ಕೆ ಸರಿಯಾಗಿ ಮಠಕ್ಕೆ ಬರಂವಂತೆ 
ಹೇಳಿದ್ದನಂತೆ. ಇವರು ಪತ್ನೀ ಸಮೇತರಾಗಿ ಆ ದಿನ ಮಠಕ್ಕೆ ೮೦ ಮೈಲಿ ಮೋಟಾರಿ 
ನಲ್ಲಿ ಹೋದಾಗ ಸನ್ಯಾಸಿ ಒಬ್ಬನೇ ಇದ್ದನಂತೆ. ಇವರು ಪಾಪ, ಹೋಮ ಹವನ 
ಬ್ರಾಹ್ಮಣರು ಊಟ-ವಡೆ ತಿಥಿಗೆ-ಮುಖ್ಯ್ಕವಾಗಿ ಬೇಕಾದ್ದು ಉದ್ದಿನವಡೆ ತಾನೆ-ಎಲ್ಲ 
ಎಲ್ಲಿ ಎಂದು ನೋಡುತ್ತಾರೆ, ಯಕಾವುದರ ಸುಳಿವೂ ಇಲ್ಲ. ಸನ್ಮಾಸಿ ""ನಾನು ಶಾಸ್ತ್ರ 
ಭಾಗವನ್ನೆಲ್ಲ ಪೂರೈಸಿಬಿಟ್ಟೆ. ನೀವು ದೇವರಿಗೆ ನಮಸಾ 4ರ ಮಾಡಿ ಹೋಗಿ.” ಎಂದು 
ಹೇಳಿ ಅವರ ಕೈಗೆ ಒಂದು ಸಿಹಿತಿಂಡಿ ಪೊಟ್ಟ ಕೊಟ್ಟನಂತೆ. ಇವರು ಉಪವಾಸ ಹೋಗಿ 


ವುಷಿಂಗಟನಿ ೩೦೭ 


ದ್ದರು. ದಾರಿಯಲ್ಲಿ ಹಸಿವಾಯಿತು. ಒಂದು ಹೋಟಲಿನಲ್ಲಿ ತಿಂದರು. “ತಿಥಿ ದಿನ 
ವಾದುದರಿಂದ ಮನೆಯಲ್ಲಾದರೂ ಊಟ ವಾಡಬಹಂದಾಗಿತ್ತು. ಅದೂ ಲಭ್ಯವಿಲ್ಲ'' 
ಎಂದು ಕೊರಗುತ್ತ ಮನೆ ಸೇರಿದರು, 

ನನ್ನೊಂದಿಗೆ "ಅಂದಿನಿಂದ ನನ್ನ ಮನಶ್ಶ್ಕಾಂತಿಯೇ ಹಾಳಾಗಿ ಹೋಗಿದೆ,'' ಎಂದು 
ಕೊರಗಿದರು. ನಾನು “ಚಿಂತೆಯಿಲ್ಲ. ನಿಮ್ಮ ಕೈಲಿ ಶ್ರಾದ್ಧ ಮಾಡಿಸುತ್ತೇನೆ. ಒಂದು 
ದಿನ ಉಪವಾಸ ಇರುವಿರಾ?" ಎಂದೆ. ಅವರು ಒಪ್ಪಿದರು. ""ನಿಮಗೇ ಗೊತ್ತಲ್ಲ ನಾನೂ 
ಪುರೋಹಿತನೆ ! ಸತ್ತವರನ್ನು ಸ್ವರ್ಗಕ್ಕೆ ಕಳುಹಿಸುತ್ತೇನೆ. ಬದಂಕಿರುವವರಿಗೆ ಮದುವೆ 
ಮಾಡಿಸುತ್ತೇನೆ. ಒಂದು ದಿನ ಪೂರ್ತ ಉಪವಾಸ ಇರಿ; ಮರುದಿನ ಶ್ರಾದ್ಧ 
ವರಾ ಡೋಣ. ಎಲ್ಲ ಮನೆಯಲ್ಲಿಯೇ, ನಾನೇ ಪುರೋಹಿತ; ಬ್ರಾಹ್ಮಣ, ನನ್ನ ಹೆಂಡತಿ 
ವಡೆ ರವೆಉಂಡೆ ಸಜ್ಜಪ್ಪ ಎಲ್ಲ ಮಾಡುತ್ತಾಳೆ. ತಿಥಿ ಅಡಿಗೆ ಜೀವಮಾನವೆಲ್ಲ ವಾಡಿ 
ಅವಳ ಮೈ ಕೈ ಜಡ್ಡುಗಟ್ಟಿದೆ'' ಎಂದೆ. ನಿಜವಾಗಿ ಕರ್ಮಠರಾದ ಅವರಿಗೆ ತುಂಬ 
ಸಂತೋಷವಾಯಿತಃು. ನಾನು-ನನಗೆ ತಿಳಿದ ಮುಟ್ಟಿಗೆ-ಮಂತ್ರಗಳೊಂದನ್ನೂ ಬಿಡದೆ 
ಹೋಮ ಹವನವನ್ನೆಲ್ಲ ಕ್ರವಂವಾಗಿ ವರಾಡಿಸಿ ಶ್ರಾದ್ಧ ಮುಗಿಸಿದೆ. ಮನೆಯಲ್ಲಿ 
ಹೋಮದ ಹೊಗೆ ತುಪ್ಪದ ವಾಸನೆ ಮಂತ್ರ ಘೋಷ ಎಲ್ಲ ತುಂಬಿಹೋಯಿತು. 
ಅವರಿಗೆ ನಿಜವಾಗಿ ವಂನಸ್ಸಿಗೆ ನೆಮ್ಮದಿಯಾಯಿತು. 

kd x ಬು 

ಅಮೆರಿಕ ಕೆನಡಗಳಲ್ಲಿರಂವ ಎಲ್ಲ ಕನ್ನಡಿಗರಿಗೂ, ಕನ್ನಡದ ಪ್ರಸಿದ್ಧ ಲೇಖಕರ 
ಹೆಸರುಗಳೆಲ್ಲ ತಿಳಿದಿವೆ. ಅವರ ಕೃತಿಗಳಲ್ಲಿ ಒಂದು ಎರಡನ್ನಾದರೂ ಅವರು ಓದಿರೆಂ 
ತ್ತಾರೆ, ಪ್ರಶಸ್ತಿ ಬಂದಿರುವ ಕನ್ನಡ ಚಿತ್ರಗಳಲ್ಲಿ-ಅವೆಂರಿಕಕ್ಕೆ ಬಂದವುಗಳನ್ನು-ನೋಡಿ 
ದ್ದಾರೆ. ಕೆಲವು ಜನಪ್ರಿಯ ಚಿಕ್ರಗಳನ್ನು ವ್ಯುಪಾರಿಗಳು ತರಿಸಿ ಪ್ರದರ್ಶಿಸುತ್ತಾರೆ. 

೫ ಶೇ ೫ 

ಅಮೆರಿಕ, ಕೆನಡಗಳಲ್ಲಿ ನಿವೃತ್ತಿ ಎಂಬುದಿಲ್ಲ. ತನಗೆ ಶಕ್ತಿಯಿರುವವರೆಗೆ ದುಡಿದು, 
ಅವನೇ ಇಷ್ಟಪಟ್ಟಾಗ ಮಾತ್ರ ನಿವೃತ್ತನಾಗಂತ್ತಾನೆ.. ಎಪ್ಪತ್ತೆರಡು ವಯಸ್ಸಿನ, 
ಒಬ್ಬ ಸುಪ್ರೀಂ ಕೋರ್ಟ್‌ ಜಡ್ಮರನ್ನು "ನೀವು ನಿವೃತ್ತರಾಗುತ್ತೀರಾ ?'' ಎಂದು 
ಕೇಳಿದಾಗ ಅವರು "ನನಗೆ ಕೆಲಸ ಮಾಡಲು ಆಗುವುದಿಲ್ಲ, ಬುದ್ಧಿ ಚುರುಕಾಗಿಲ್ಲ 
ಎನಿಸಿದಾಗ ನಿವೃತ್ತನಾಗುತ್ತೇನೆ. ಈಗ ಹಾಗಾಗಿಲ್ಲ' ಎಂದರು. 


ನ್ಯೂಯಾರ್ಕಿನಲ್ಲಿ ಈಜು 


ನ್ಯೂಯಾರ್ಕಿನ ಅಮೆರಿಕನ್‌ ಮಿತ್ರರೊಬ್ಬರು ನಮ್ಮೂರಿಗೆ ಬುದಿದ್ದಾಗ, ನಾನಂ 
ಅವರಿಗೆ ನದಿಯಲ್ಲಿ ಈಜಂವುದನ್ನು ಕಲಿಸಿದ್ದೆ. ಈಗ ನಾನಂ ಅಮೆರಿಕಕ್ಕೆ ಹೋದಾಗ 
ಅವರ ಹೆಂಡತಿ ನನ್ನೊಂದಿಗೆ "ಇಂಡಿಯಾದಲ್ಲಿ ಆಲ್‌ಫ್ರೆಡ್‌ (ಗಂಡ) ಈಜುತ್ತಿದ್ದಾಗ್ಯ 


೩೦೮ ಅಮೆರಿಕದಲ್ಲಿ ಗೊರೂರು 


ತೆಳ್ಳಗೆ ಜೆನ್ನಾಗಿದ್ದನು. ಈಗ ತುಂಬ ದಪ್ಪವಾಗಿದ್ದಾನೆ. ನಾನಂ ಈಗ ಕೆಲವು ತಿಂಗಳಿ 
ನಿಂದ ಅವನನ್ನು ಈಜಂವ ಸಂಘದ ಸದಸ್ಯನನ್ನಾಗಿ ಮಾಡಿ ಈಜುವುದಕ್ಕೆ ಕಳುಹಿಸು 
ತ್ತಿದ್ದೇನೆ, ವಾರದಲ್ಲಿ ಎರಡು ದಿನ ಹೋಗುತ್ತಾನೆ. ಮುವತ್ತು ಡಾಲರ್‌ ಕೂಡಬೇಕಂ. 
ಆದರೆ ಹೋಗುವುದೆಷ್ಟೋ ಅಷ್ಟೆ. ತೂಕವೂ ಬೊಜಗ್ವ ಕಡಿಮೆಯಾಗಿಲ್ಲ. ಸರಿಯಾಗಿ 
ವ್ಯಾಯಾಮ ತೆಗೆದುಕೊಳ್ಳುತ್ತಿದ್ದಾ ನೆಯೋ ಇಲ್ಲವೋ? ಇವತ್ತು ನೀವೂ ಇವನ ಜೊತೆ 
ಹೋಗಿ'' ಎಂದಂ ಹೇಳಿದಳು. ನಾನು ಆಲ್‌ಫ್ರೆಡನ ಜೊತೆ ಈಜಂವ ಕೊಳಕ್ಕೆ ಹೋದೆ. 
ನಾವಿದ್ದ ಜಾಗದಿಂದ ೨೦ ಮೈಲಿ, ಸೊಗಸಾದ ವಿಶಾಲವಾದ ಈಜುವ ಕೃತಕ ಕೊಳ. 
ದಡದಲ್ಲಿ ವಸ್ತ್ರಗಳನ್ನು ಬದಲಾಯಿಸುವ ಕೊಠಡಿ ; ಎತ್ತರದಿಂದ ನೀರಿಗೆ ಧುವಂಕಲಂ 
ಹಲಗೆಗಳು, ಒಬ್ಬ ಈಜು ಕಲಿಸುವವ, ಐವತ್ತು ಅರವತ್ತು ವಿದ್ಯಾರ್ಥಿಗಳು ; ಮಗ್ಗು 
ಲಲ್ಲಿಯೇ ಒಂದು ಕಾಫಿ ಟೀ ಖಾದ್ಯಗಳ ಅಂಗಡಿ. ಎಲ್ಲರೂ ಇಳಿದು ನೀರಿನಲ್ಲಿ ಈಜು 
ತ್ತಿದ್ದರೂ, ಆಲ್‌ಫ್ರೆಡ್‌ ಮಾತ್ರ ಮೊದಲು ತಿಂಡಿ ತಿನ್ನೋಣ ಎಂದು ಸ್ಕಾಂಡ್‌ವಿಚ್‌, 
ಕಾಫಿ ಪ್ರಾರಂಭಿಸಿದ. ಎಲ್ಲರೂ ಈಜುತ್ತಿದ್ದರು ; ನೀರು ಸ ಓಚ್ಛವಾಗಿ ಆಕರ್ಷಣೀಯ 
ವಾಗಿತ್ತು. ನನಗೂ ಈಜುವ ಚಟ, ಈಜುವ ಕೊಳದಲ್ಲಿ ಮೂರು ಭಾಗ ಮಾಡಿದ್ದರು : 
ದಪ್ಪವಾದ ನೂಲಿನ ಹಗ್ಗ ಒಂದೊಂದು ಭಾಗಕ್ಕೆ ಗುರುತು. ಎರಡು ಭಾಗದಲ್ಲಿ 
ಈಜಂವವರೆಲ್ಲ ಈಜಂತ್ತಿದ್ದರಂ. ನಾನು ಮೂರನೆ ಭಾಗದಲ್ಲಿ-ಅಲ್ಲಿ ಯಾರೂ ಇಲ್ಲದುದ 
ರಿಂದ ಅಲ್ಲಿ ನೀರಿಗೆ ಬಿದ್ದೆ. ಬಿದ್ದು ನೀರಿನ ತಳವಬಟ್ಟಿ ಒಂದು ಗಳಿಗೆ ಅಲ್ಲಿದ್ದೆ. 
ಅಲ್ಲಿದ್ದವರಿಗೆಲ್ಲ ಗಾಬರಿಯಂಂಟಾಯಿತಂ. ಅವರೆಲ್ಲ ಹೋ ಎಂದು ಕೂಗಿದರು. 
ಕೂಡಲೇ ಈಜಂ ಕಲಿಸಂವ ಉಪಾಧ್ಯಾಯ ನಾನು ಇದ್ದ ನೀರಿನ ಭಾಗಕ್ಕೆ ಬಿದ್ದ. ಆ 
ವೇಳೆಗೆ ನಾನು ಮುಳುಗಿದ್ದವನು ಎದ್ದೆ. ಉಪಾಧ್ಯಾಯ ಸರ್ರನೆ ನನ್ನ ಕತ್ತನ್ನು ಹಿಡಿದು 
ಕೊಂಡ, ನಾನು “ಯಾಕೆ ? ಯಾಕೆ ?'' ಎಂದು ಕೇಳಿದೆ. ಉಪಾಧ್ಯಾಯನಿಗೆ ಆಶ್ಚರ್ಯ 
""ಸರಿಯಾಗಿದ್ದೀರಾ ?'” ಎಂದ. ನಾನು "“ನಿಮಗ್ಯಾಕೆ ಇಷ್ಟು ಗಾಬರಿ?" ಎಂದೆ, 
ಅವನು "ಈ ಜಾಗದಲ್ಲಿ ಚೆನ್ನಾಗಿ ಈಜು ಬಂದವರು ಮಾತ್ರ ಈಜುತ್ತಾರೆ. ನನ್ನ 
ಎದ್ಯಾರ್ಥಿಗಳಲ್ಲಿ ಯಾರೂ ಇಲ್ಲಿ ಇನ್ನೂ ಈಜಂತ್ತಿಲ್ಲ ಇಲ್ಲಿ ನೀರು ಹದಿನಾರು ಅಡಿ 
ಆಳವಾಗಿದೆ. ನೀವು ಆಳ ತಿಳಿಯದೆ ಇಲ್ಲಿ ಬಿದ್ದಿರೆಂದು ನಾನು ಹೆದರಿ ನಿಮ್ಮನ್ನು ಎತ್ತಲಂ 
ಬಂದೆ'' ಎಂದ. ನಾನಂ ವಾರೀಜು ಆಂತರ ಈಜು ಇವುಗಳನ್ನೆಲ್ಲ ಮಾಡಿದೆ. ಅಂತರ 
ಈಜಿನಲ್ಲಿ ಉಸಿರು ಹಿಡಿದು ಕೈಕಾಲುಗಳನ್ನು ಒಂದು ಕ್ಷಣವೂ ಆಡಿಸದೆ ನಿಶ್ಚಲವಾಗಿ 
""ಶವಾಸನ''ದಂತೆ ಕೆಲವು ಹೊತ್ತೂ ಬಿದ್ದಿದ್ದೆ. ಅವರಿಗೆಲ್ಲ ಅಶ್ಚರ್ಯ, ಕೋಚ್‌ 
'ನೀವು ನಿತ್ಯ ಈಜುವ ವ್ಯಾಯಾಮವಿಟ್ಟುಕೊಂಡಿದ್ದೀರಾ ?' ಎಂದ, ನಾನು “ಇಲ್ಲ 
ಬಾಲ್ಯದಲ್ಲಿ ಒಳ್ಳೆ ಈಜಂಗಾರನಾಗಿದ್ದೆ. ಈ ಕೊಳವನ್ನು ನೋಡಿ ಖುಷಿಯಾಯಿತು. 
ಸ್ವಲ್ಪ ಛಳಿ, ಆದರೂ ಬಿದ್ದೆ,'' ಎಂದೆ. ಅವನು ""ನೀರಿನನ್ಲಿ ಮುಳುಗಿ ನುನು ಇರುವಷ್ಟು 
ಹೊತ್ತು ಇರಂತ್ತೀರಾ ?'' ಎಂದ. "ಅಗಲಿ ಪ್ರಯತ್ನಿಸೋಣ'' ಎಂದೆ. ಇಬ್ಬರೂ 


ವಾಷಿಂಗ್‌ಟನ್‌ ೩೦೯ 


ಒಟ್ಟಿಗೆ ೧೬ ಅಡಿ ನೀರಿನಲ್ಲಿ ಮುಳುಗಿದೆವು. ಕೆಲವು ನಿವಿಂಷಗಳಲ್ಲಿ ಅವನಿಗಿಂತ ನಾನೇ 
ಮುಂಚೆ ಎದ್ದೆ. “ನಾನೇ ಸೋತೆ, ಹಿಂದಲಂತೆ ಉಸಿರು ಕಟು ವುದು ಸಾಧ್ಯವಿಲ್ಲ”. 
ಎಂದು ಹೇಳಿದೆ, ಕೋಚ್‌ “ನನ್ನನ್ನು ಬಿಟ್ಟರೆ ನಿಮ್ಮಷ್ಟು ಹೊತ್ತು ಯಾರೂ ವಣಳುಗಿ 
ದವರಿಲ್ಲ. ನೀವು ನನ್ನೊಂದಿಗೆ ಕೋಚ್‌ ಆಗಿರಿ. ನಿಮಗೆ ವಾರಕ್ಕೆ ೬೦ ಡಾಲರು ಕೊಡು 
ತ್ತೇನೆ" ಎಂದ. ನಾನಂ "“ಹೌದು. ಆದರೆ ನಿಮ್ಮ ಸರ್ಕಾರ, ನಾನಂ ಇಲ್ಲಿ ಕೆಲಸ ವಾಡ 
ಕೂಡದೆಂಬ ನಿಯಮದ ಮೇಲೆ ನನಗೆ ಇಲ್ಲಿಗೆ ಬರಲು ಪರವಾನಗಿ ಕೊಟ್ಟಿ ದೆಯಲ್ಲ'' ಎಂದೆ, 
ಆಲ್‌ಫ್ರೆಡ್‌, ಕಾಫೀ ಕೌಂಟರಿನಲ್ಲಿ ಕುಳಿತು ಮಿತ್ರರೊಂದಿಗೆ ಮಾತನಾಡುತ್ತಿದ್ದ. 
ಸೂಟ್‌ ಮುಂತಾದುವನ್ನು ಬಿಚ್ಚಿ, ಈಜುವ ಸೊಗಸಾದ ಕರಿಯ ನಿಕ್ಕರ್‌ ಹಾಕಿಕೊಂಡು 
ಕುಳಿತಿದ್ದ. ನಾನು ನನ್ನ ಒದ್ದೆ ಚೌಕವನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದಂದನ್ನು 
ನೋಡಿ "ಆಗಲೇ ಬಂದೇ ಬಿಟ್ಟಿರಿ, ನಾನೂ ನಿಮ್ಮೊಂದಿಗೆ ಈಜಬೇಕೆಂದು ಮಾಡಿದ್ದೆ. 
ನೀವು ಕಲಿಸಿದ ಈಜನಲ್ನ ಮರೆತಿಲ್ಲ?” ಎಂದ. ನಾನು “ಬನ್ನಿ ನಾನು ಬೇಕಾದರೆ ಮತ್ತೆ 
ನೀರಿಗೆ ಬೀಳುತ್ತೇನೆ,'' ಎಂದೆ. ಅಲ್‌ಫ್ರೆಡ್‌ ಒಂದು ಗಳಿಗೆ ಯೋಚಿಸಿ “ಛಳಿ ಸ್ವಲ್ಪ 
ಹೆಚ್ಚಲ್ಲವೆ ?" ಎಂದ. ಆಲ್‌ಫ್ರೆಡ್‌ ಈಜಂವುದಕ್ಕೆ ನಿಗದಿ ಮಾಡಿಕೊಂಡಿದ್ದ ಒಂದು 
ಗಂಟೆ ಮುಗಿದುಹೋಯಿತು. ಆಲ್‌ಫ್ರೆಡ್‌ ಈಜುವ ನಿಕ್ಕರ್‌ನ್ನು ಬಿಚ್ಚಿ ತನ್ನ ಉಡುಪು 
ಧರಿಸಿ ನನ್ನೊಂದಿಗೆ ಮನೆಗೆ ಹಿಂದಿರುಗಿದ. ಹೆಂಡತಿಗೆ “ಅಯ್ಯಂಗಾರ್‌ ಈಜಂವುದರಲ್ಲಿ 
ಇಲ್ಲಿಯೂ ದಾಖಲೆ ಸ್ಥಾಪಿಸಿದರು'' ಎಂದ, ಅವನ ಹೆಂಡತಿ ನನ್ನೊಂದಿಗೆ ““ಆಲ್‌ಫ್ರೆಡ್‌ 
ಸರಿಯಾಗಿ ವ್ಯಾಯಾಮ ಹೊಂದಿದನೆ ? ನೀವು ಹೇಳಿಕೊಟ್ಟ ಪಟ್ಟುಗಳನ್ನು (strokes) 
ವಂರೆತಿಲ್ಲವೇ ?'' ಎಂದು ಕೇಳಿದಳು. ನಾನಂ “ನನ್ನ ಪಟ್ಟುಗಳಿಗಿಂತ ಅವನ ಪಟ್ಟುಗಳೇ 
ವಿಶೇಷ ಪ್ರಭಾವಶಾಲಿಯಾಗಿವೆ !'”' ಎಂದೆ, ಅವಳು ಸಂಶಯದಿಂದ ""ಆಲ್‌ಫ್ರೆಡ್‌ 
ಸರಿಯಾಗಿ ವ್ಯಾಯಾಮ ಮಾಡುತ್ತಿಲ್ಲ. ಅವನ ತೂಕ ಹೆಚ್ಚುತ್ತಲೇ ಹೋಗುತ್ತಿದೆ. 
ನನಗೆ ಗೊತ್ತು'' ಎಂದಳು. , ನಾನು “ಅವನ ತೂಕ ಹೆಚ್ಚಿದರೆ ಕಷ್ಟ ನಿನಗೇ ಹೊರತು 
ಆವನಿಗಲ್ಲವಲ್ಲ'' ಎಂದೆ. ಅವಳು ವಕಾತನಾಡದೆ ತನ್ನ ಕೆಲಸಕ್ಕೆ ಹೋದಳು. 
ನನಗೆ ಒಂದು ಸಂಗತಿ, ಜ್ಞಾಪಕಕ್ಕೆ ಬಂತ. ೧೯೩೦ರಲ್ಲಿ ನಾನೂ, ಶ್ರೀಮಾನ್‌ 
ನಿಟ್ಟೂರ್‌ ಶ್ರೀನಿವಾಸರಾಯರೂ, ಶ್ರೀಮಾನ್‌ ಎ. ಆರ್‌. ಸೋಮನಾಥ ಅಯ್ಯರ 
ವರೂ, ಚಾಮರಾಜಪೇಟೆಯ ಕೆ. ವಿ. ಅಯ್ಯರ್‌ ಅವರ ವ್ಯಾಯಾಮ ಶಾಲೆಯನ್ನು 
ಸೇರಿದೆವು. ಕೆ. ವಿ. ಅಯ್ಯರ್‌ ಬುದ್ಧಿವಂತರು. ಅಂಗಸಾಧನೆಯಾದನಂತರ 
ವಿದ್ಯಾರ್ಥಿಗಳಿಗೆ ಒಂದೊಂದು ಲೋಟ ಬಾದಾಮಿ ಹಾಲಿನ ಆಕರ್ಷಣೆಯಿಟ್ಟಿದ್ದರು. 
ನಾವು ವ್ಯಾಯಾಮ ಮಾಡುತ್ತಿದ್ದುದು ಅಷ್ಟರಲ್ಲಿಯೇ ಇದೆ. ಮೂರು ಜನರೂ 
ಒಂದಂ ಗಳಿಗೆ ಬೆಳಗಿನ ಹೊತ್ತ ಒಟ್ಟಿಗೆ ಸೇರಲು ಈ ಉಪಾಯ ಹೂಡಿದ್ದೆವು. 
ಎಲ್ಮಾರು ದಂಡೆ ಹೊಡೆಯುವುದು, ಕಬ್ಬಿಣದ ದಂಡಗಳನ್ನು ಕೈಯಲ್ಲಿ ಹಡಿದು 
ತಿರುಗಿಸುವುದು, ಮೈ ಕೈ, ಬಗ್ಗಿ ಸುವುದು, ಹಾಲು ಕುಡಿಯುವುದು, ಹರಟೆ ಹೊಡೆ 


೩೧೦ | ಅಮೆರಿಕದಲ್ಲಿ ಗೊರೂರು 


ಯಃವುದಂ. ಮೂರು ಲೋಟ ಹಾಲಿನಲ್ಲಿ ಎರೆಡು ಲೋಟ ನನಗೇ ಸೇರುತ್ರಿದ್ದಿ ತಂ. 
ಯಣಕೆಂದರೆ ಶ್ರೀವಕಾನ್‌ ನಿಟ್ಟೂರು ಶ್ರೀನಿವಾಸರಾಯರೂ ಶ್ರೀ ಸೋಮನಾಥ 
ಅಯ್ಯರೂ ತಮ್ಮ ಪಾಲಿನ ಹಾಲಿನಲ್ಲಿ ಅರ್ಧರ್ಧವನ್ನು ನಾನು ವ್ಮಾಯಕಾಮವರಾಡಿ 
ಏದಂತ್ತಿದ್ದುದರಿಂದ, ನನ್ನ ಲೋಟಕ್ಕೇ ಹಾಕುತ್ತಿದ್ದರಂ, ಹೀಗಾಗಿ ನಾನು ವ್ಯಾಯಾವಂ 
ದಿಂದಲೋ, ಹಾಲಿನಿಂದಲೋ-ಪುಷ್ಪನಾದೆ. ಸೋಮನಾಥ ಅಯ್ಯರ್‌ರೂ ಪರವಾಗಿಲ್ಲ. 
ಈಗಲೂ ಅಭ್ಯಾಸವಿಟ್ಟುಕೊಂಡಿದ್ದಾ'ರೆ. ಶ್ರೀನಿವಾಸರಾಯರಂ ಮಾತ್ರ ಎಂದಿಗೂ 
ಕಡ್ಡಿ ಪೈಲ್ವಾನರೆ. ದಪ್ಪವಾಗಲೇ ಇಲ್ಲ. ನಾನು ಅವರನ್ನು "“ನಾನಂ ನಿಮ್ಮಂತೆ ಆದರೂ 
ಆಗಬಹುದು. ನನ್ನಂತಾಗಲಂ ನಿಮ್ಮಿಂದ ಸಾಧ್ಯವೇ ಇಲ್ಲ” ಎಂದು ಹಾಸ್ಕಮಾಡುತ್ತಿದ್ದೆ. 
ಈಚೆಗೆ ಅವರಿಬ್ಬರೂ ಹೈಕೋರ್ಟ್‌ ಮಂಖ್ಯನ್ಯಾಯಾಧೀಶರೂ, ರಾಜ್ಯಪಾಲರೂ ಆಗಿ 
ನಿವೃತ್ತರಾಗಿದ್ದಾರೆ. 


ಅಮೆರಿಕದಲ್ಲಿ ನಿರುದ್ಯೋಗ 


ಅಮೆಂರಿಕದಲ್ಲಿಯೂ ನಿರುದ್ಯೋಗವಿದೆ. ಒಂದು ರಾಷ್ಟ್ರವೆಂದಮೇಲೆ, ಅದಕ್ಕೆ 
ಎಲ್ಲ ಸಮಸ್ಯೆಗಳೂ ಎಲ್ಲ ತಲೆನೋವೂ ಇರಲೇ ಬೇಕಷ್ಟೆ. ಅಮೆರಿಕದಲ್ಲಿ ಈ ಸವಂಸ್ಯೆ 
ಜಟಿಲವೂ ಕ್ಲಿಷ್ಟವೂ ಸಂಕೀರ್ಣವೂ ಆಗಿದೆ. ಅಮೆರಿಕದಲ್ಲಿ ವಕಾನವಶಕ್ತಿ ಕಡಿಮೆ 
ಯಾಗಿ-ಆ ಕಾರಣದಿಂದಲೇ ಅಲ್ಲಿ ಯಾಂತ್ರೀಕರಣ ಹೆಚ್ಚಾಗಿರುವಾಗ, ಗಂಟೆಗೆ ೯ 
ಡಾಲರು ಕನಿಷ್ಠ ಕೂಲಿ ಇರುವಾಗ ಮತ್ತು ನಿರುದ್ಯೋಗಿಗಳಿಗೆ ಅಲ್ಲಿ ನಿರುದ್ಯೋಗ 
ಭತ್ಯ, ಕಲ್ಮಾಣರಾಜ್ಯಭತ್ಯೆ (welfare benefit) ಇವೆಲ್ಲ ಇರುವಾಗ, ಅಲ್ಲಿಯೂ 
ನಿರುದ್ಕೋಗವೆಂದರೆ ವಿರೋಧಾಭಾಸವಲ್ಲವೆ ? ಆದರೆ ಇದು ಸಮೃದ್ಧಿಯಲ್ಲಿಯೂ 
ದಾರಿದ್ರ್ಯದ ನಿದರ್ಶನ. ಅಮೆರಿಕದ ಸಮಾಜ ಕಾರ್ಯಕರ್ತರು. ಶಾಂತಿಸೇವಾದಳಗಳು 
ಕೇಂದ್ರ ಸರ್ಕಾರ ಇವರೆಲ್ಲ ಈ ನಿರುದ್ಕೋಗಿಗಳನ್ನು ಆರ್ಥಿಕವಾಗಿ ಕೆಳಮಟ್ಟದವರು 
ಎಂದು (0860701855) ನಿರ್ದೇಶಿಸುತ್ತಾರೆ. ಈ ಕೆಳಮಟ ದಲ್ಲಿ ಬಿಳಿಯರು ಕೆಲವರು 
ಇದ್ದರೂ ಸಹ, ಇದು ಮುಖ್ಯವಾಗಿ ಕರಿಯರ ಪ್ರಶ್ನೆ. ಕರಿಯರಲ್ಲಿಯೂ ಇದಂ 
ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಅನೇಕ ನೀಗ್ರೊಗಳು ಬುದ್ಧಿವಂತರಾಗಿರುವವರು 
ಎದ್ಮೆಕಲಿತವರು ಕೈಕೆಲಸ ಕಲಿತವರು ತಾಂತ್ರಿಕ ಜ್ಞಾನವಿರುವವರು ಅವರೆಲ್ಲ 
ವರುಷಕ್ಕೆ ೧೦ ಸಾವಿರ ಡಾಲರ್‌ ಮತ್ತು ಮೇಲ್ಪಟ್ಟು ಸಂಪಾದಿಸುತ್ತಾರೆ. ಅಮೆರಿಕ 
ಲೆಕ್ಕದಲ್ಲಿ ಇದಂ ಕೊನೆಯ ದರ್ಜೆ. ದಾರಿದ್ವ್ಯಕ್ಕಿಂತ ಕೆಳಮಟ್ಟವೆಂದರೆ ಅದು 
ವರಂಷಕ್ಕೆ ೫೫೦೦ ಡಾಲರು, ಶೇಕಡ ೮ ಜನ ಈ ಕೆಳಮಟ್ಟದಲ್ಲಿದ್ದಾರೆ. ಈ ಕೆಳ 
ಮಟ್ಟದವರನ್ನ್ನು ಅಲ್ಪ ಸಂಖ್ಕಾತರಲ್ಲಿ ಅಲ್ಪಸಂಖ್ಯಾತರು (minority within 
minority) -ಅಂದರೆ ನೀಗ್ರೋಗಳೇ ಅಲ್ಪಸಂಖ್ಯಾತರು, ಅವರಲ್ಲಿ ಈ ನಿರುದ್ಯೋಗಿ 
ಗಳು ಇನ್ನೂ ಅಲ್ಬಸಂಖ್ಯಾತರು- ಎಂದು ಕರೆಯುತ್ತಾರೆ. 


ವಾಷಿಂಗ್‌ಟನ್‌ ೩೧೦ 


ನೀಗ್ರೋಗಳ ಈ ನಿರುದ್ಯೋಗಕ್ಕೆ ಸರ್ಕಾರವೂ ಸಮಾಜ ಕಾರ್ಯಕರ್ತರೂ 
ಕೊಡುವ ಕಾರಣ ಎರಡು. ERS: ಇವರು ವಿದ್ಯಾಭ್ಯಾಸ ಮಾಡುವುದಿಲ್ಲ. 
ಯಾವ ವಿಧವಾದ ಕೈಕಸಬು ತಾಂತ್ರಿಕ ವಿದ್ಮೆಯನ್ನೂ ಕಲಿಯುವುದಿಲ್ಲ. ಕಷ ಪಟ್ಟು 
ಕೆಲಸ ವಣಡುವುದಿಲ್ಲ. ಅವರಲ್ಲಿ ಸಂಸಾರ. ಜೀವನದ ಸ್ವಭಾವವಿಲ್ಲ. ಮನೆ ಮಠ 
ಗಳನ್ನು ಸರಿಯಾಗಿ ಅಚ್ಚು ಕಟ್ಟಾಗಿ ಇಟ್ಟುಕೊಳು ವುದಿಲ್ಲ. . ಕುಡಿಯುವುದು, ವ್ಯಭಿ 
ಚಾರ, ಬಾಲಾಪರಾಧ ಬೀದಿಯಲ್ಲಿ ಹಿಂಸೆ, ಇವುಗಳಲ್ಲಿ ತೊಡಗುತ್ತಾರೆ. ಅವರಿಗೆ 
ಜೀವನದಲ್ಲಿ ಒಂದು ಗುರಿಯಾಗಲೀ ಅಭಿವ ಂದ್ಧಿಯಾಗಬೇಕೆಂಬ ಉತ್ಸಾಹವಾಗಲೀ 
ಇಲ್ಲ, ಕೆಲಸ ಬೇರೆ ಕಡೆ ಸಿಕ್ಕಿದರೂ ಅವರು ತಮ್ಮ ಮುರುಕಲು ಮನೆ ಒಡೆದ 
ಮೇಜು ಕುರ್ಚಿ ಬಿಟ್ಟು ಹೋಗುವುದಿಲ್ಲ. ಅವರು ಇನ್ನೂ ಗುಲಾವಂಗಿರಿಯ ಹಳೆಯ 
ನಿರುತ್ಸಾಹದಿಂದ ತೊಳಲುತ್ತಿದ್ದಾರೆ. ನ್ಯೂಯಾರ್ಕಿನ ನೆಲವಾಾಳಿಗೆ ರೆ ಲು, ರಸ್ತೆ 
ಗಳಲ್ಲಿ ನಡೆಯುವ ಅನೇಕ ಕಳವು ಅಕೃತ್ಯಗಳಿಗೆ ಇವರು ಕಾರಣ. ಈ ನಿರುದ್ಯೋಗಿ 
ಗಳ ಸಂಖ್ಯೆ ಸುವಕಾರು ಒಂದು. ಕೋಟಿ. ಇವರಲ್ಲಿ ಕೆಲವರು ಬಿಳಿಯರೂ 
ಇದ್ದಾರೆ. ೧೯೭೩-೭೫ ರಲ್ಲಿ ಸರ್ಕಾರ ಇವರಿಗಾಗಿಯೇ ೧ ದಶಲಕ್ಷ ಹೊಸ 
ಕಡ ಬೀಗಗಳನ್ನು ಸೃಷ್ಟಿಮಾಡಿತು. ೪೪ ಲಕ್ಷ ಜನರು ನಿರುದ್ಯೋಗಭತ್ಯ ಪಡೆಯಂ 
ತ್ತಿದ್ದಾರೆ. ಆದರೆ ಇವರಿಗೆ ಕೆಲಸಮಾಡುವುದು ಮೈಗೆ ಒಗ್ಗುವುದಿಲ್ಲ. ಹತ್ತುಲಕ್ಷ 
ಕ್ಕಿಂತ ಹೆಚ್ಚು ಜನ “'ಉತ್ಸಾಹವಿಲ್ಲ'" ಎಂದು ಕೆಲಸವಕಾಡುವುದನ್ನೇ ಬಿಟ್ಟರು. ಕೆಲಸ 
ಮಾಡುವುದು. ಸಂಸಾರ ನಡೆಸ ಸುವುದು, ಮಕ್ಕಳಿಗೆ ವಿದ್ಯೆ ಕಲಿಸುವುದು ಅವುಗಳ ಕಡೆ 
ಅವರ ಬಂದ್ಧಿ ಓಡಂವುದೇ ಇಲ್ಲ. ಬಂದ ನಿರುದ್ಯೋಗಭತ್ಯ ತೆಗೆದುಕೊಂಡು, ತಿಂದು 
ಕುಡಿದು (ಆಲ್‌ಕೊಹಾಲ್‌, ಹೆರಾನ್‌) ಟಿ.ವಿ. ನೋಡುತ್ತ ವಿನೋದವಾಗಿರಂ 
ವುದು ಅವರಿಗೆ ಪ್ರಿಯ. ಹೀಗಾಗಿ ಈಗ ಸಮಾಜ ಕಾರ್ಯಕರ್ತರು ಅವರಲ್ಲಿ 
ಸಂಸಾರ ವಿದ್ಯೆ ಸಮಾಜ ಜೀವನ ಸ್ಫೂರ್ತಿ ಇವುಗಳನ್ನು ಪ್ರೇರಿಸಲು 
ಪ್ರಯತ್ನಿಸಂತ್ತಿದ್ದಾರೆ. ಇವರಿಗೆ ಬೇರೆ ವಿಶಾಲವಾದ ಒಳ್ಳೆಮನೆ ಉದ್ಯೋಗ ದೊರೆ 
ತರೂ ಇವರು ಪಟ್ಟಣವನ್ನೂ ತಮ್ಮ ಕೊಳಕು ಗುಡಿಸಲುಗಳನ್ನೂ (81600) 
ಬಿಟ್ಟು ಹೋಗಲು ಇಷ್ಟಪಡುವುದಿಲ್ಲ. 

ಇವರಂ ವಾರವಾರವೂ ನಿರುದ್ಯೋಗಭತ್ಯ ವಾಗಗಿಯಂವವರೆಗೆ ವೆಚ್ಚಮಾಡಿ, 
ಅಸಂತರ ಸಣ್ಣ ಪುಟ್ಟ ಕಳವು ಮೋಸ ದಂಂಡಾವೃತ್ತಿ ಮಾಡುತ್ತ ಕಾಲ ಕಳೆಯುತ್ತಾರೆ. 
ಇದಕ್ಕೆಲ್ಲ ಕಾರಣ, ಶತಮಾನಗಳಿಂದ ಅವರು ತುಳಿಯಲ್ಪಟ್ಟು ಕಾರ್ಯಶಕ್ತಿ, ಇಚ್ಛಾ ಶಕ್ತಿ 
ಜೀವನೋತ್ಸಾಹವನ್ನು ಕಳೆದುಕೊಂಡಿರಂವುದೇ. ಅವರಲ್ಲಿ ಹೊಸ ಆಸೆಯನ್ನು 
ತುಂಬುವುದು ಇಂದಿನ ಅವಶ್ಯಕತೆಯೆಂದು ಸವರಾಜ ಕಾರ್ಯಕರ್ತರು ನಂಬುತ್ತಾರೆ. 
ಪುರಂಪರಿಗೆಲ್ಲ ನಿರಂದ್ಯೋಗ ಭತ್ಯ ದೊರೆಯುತ್ತದೆ (ತಿಂಗಳಿಗೆ ೪೦೦ ಡಾಲರು) ಸ್ತ್ರೀ 
ಯರಿಗೆ ನಿರಂದ್ಯೋಗ ಭತ್ಮದ ಜೊತೆ-ಮಕ್ಕಳಿಗಾಗಿ ಸಮಾಜ ಭದ್ಭತಾ ಮಂಡಲಿ 


೩೧೨ ಅಮೆರಿಕದಲ್ಲಿ ಗೊರೂರು 


ಯಿಂದ ೩೦೦ ಡಾಲರು ಸಿಕ್ಕುತ್ತದೆ. ಮಕ್ಕಳ ಹೆಚ್ಚಾಗಿದ್ದರೆ ಇನ್ನೂ ಹೆಚ್ಚು. 
ಚಿಕಾಗೋದಲ್ಲಿ ಒಬ್ಬ ಮಹಿಳೆ ಆಲ್‌ಬರ್ತಯಂಗ್‌ (೪ ಮಕ್ಕಳ ತಾಯಿ) ೧೯೬೮ ರಿಂದ 
ಉದ್ಯೋಗವನ್ನೇ ತೆಗೆದುಕೊಂಡಿಲ್ಲ. ಯಾಕೆಂದರೆ ಅವಳಿಗೆ ಈಗ ಕಲ್ಯಾಣ ನಿಧಿ 
ಯಿಂದ ತಿಂಗಳಿಗೆ ೪೨೦ ಡಾಲರು, ಸಾವಕಾಜಿಕ ಭದ್ರತಾ ಸಂಸ್ಥೆಯಿಂದ ೪೦೦ ಡಾಲರು 
ಬರುತ್ತಿದೆ. “ನನಗೆ ಸಿಕ್ಕುವ ಉದ್ಯೋಗಗಳಲ್ಲಿ ಇದಕ್ಕಿಂತ ಕಡಿಮೆ ಸಂಪಾದನೆ 
ಇರಂವುದರಿಂದ, ನಾನು ಕೆಲಸ ತೆಗೆದುಕೊಂಡಿಲ್ಲ. ನಾನಂ ಕೆಲಸಕ್ಕೆ ಹೋದರೆ, 
ಮಕ್ಕಳನ್ನ ನೋಡಿಕೊಳ್ಳಲು ಬೇರೆ ಖರ್ಚುಮಾಡಬೇಕು'' ಎನ್ನುತ್ತಾಳೆ ಅವಳು. ಕೆಲ 
ವರಿಗೆ ನಿಜವಾಗಿ, ತಮಗೆ ಅರ್ಹವಾದ ಕೆಲಸ ಸಿಕ್ಕಿಲ್ಲ ಎಂಬ ಕೊರತೆಯೂ ಇದೆ. 
ಹೋದ ವರಂಷದ ಜುಲೈನಲ್ಲಿ ನ್ಯೂಯಾರ್ಕ್‌ನಲ್ಲಿ ವಿದುತ್‌ ಬೆಳಕು ಹೋದ, ೨೫ 
ಗಂಟೆಗಳ ಕಾಲ, ನ್ಯೂಯಾರ್ಕಿನ ಅಂಡರ್‌ಕ್ಲಾಸ್‌ (ಕೆಳವರ್ಗದವರು) ನ್ಯೂಯಕಾರ್ಕನ್ನು 
ಲೂಟಿವಕಾಡಿಬಿಟ್ಟರ?. ಅವರ ಪೈಕಿ ಶೇಕಡ ೫೫ ಜನ ನಿರುದ್ಯೋಗಿಗಳಿದ್ದರು. 
ಶೇಕಡ ೬೪ ಜನರು, ಹಿಂದೆ ತಪ್ಪಿತಸ್ಥರಾಗಿ ಸೆರೆ ಅನಂಭವಿಸಿದ್ದವರು. 

ಅಮೆರಿಕದಲ್ಲಿ ನಿರುದ್ಯೋಗವಿದೆಯೆಂಬುದನ್ನು ಈಚೆಗೆ ಅಧ್ಯಕ್ಷ ಕಾರ್ಟರ್‌ರೂ 
ಹೇಳಿದ್ದಾರೆ, ಈ ಸಮಸ್ಯೆ, ಬರಿ ನಿರುದ್ಯೋಗ ಭತ್ಯದಿಂದ ಪರಿಹಾರವಾಗುವುದಿಲ್ಲ 
ವೆಂಬುವಂ ಅಮೆರಿಕನ್‌ರಿಗೂ ಗೊತ್ತಾಗಿದೆ. ಒಬ್ಬ ಕೂಲಿಗಾರನೇ "ಜನರಿಗೆ ನೀವು 
ಸುಮ್ಮನೆ ದುಡ್ಡು ಕೊಡುತ್ತೀರಿ. ಆದುದರಿಂದಲೇ ಅವರು, ದೀಪ ಹೋದಾಗ ಲೂಟಿ 
ಮಾಡುತ್ತಾರೆ. ಕೆಲಸ ವರಾಡಬೇಕೆಂಬೂದು ಅವರ ಮನಸ್ಸಿಗೆ ಬರುವುದೇ ಇಲ್ಲ. 
ಎಲ್ಲವನ್ನೂ ಬಿಟ್ಟಿಯೇ ತೆಗೆದುಕೊಳ್ಳಬೇಕೆಂದು ಅವರು ಬಯಸುತ್ತಾರೆ'' ಎಂದಂ 
ಹೇಳಿದ. “ಯಾವ ಸವಕಾಜದಲ್ಲಿಯೂ ಉದ್ಯೋಗ, ಬರಿಯ ಸಂಪಾದನೆ ಮಾತ್ರವಲ್ಲ. 
ಅದಂ ಆತ್ಮಾವಲಂಬನೆ, ಆತ್ಮಪ್ರತ್ಯಯ, ಎಲ್ಲರೊಂದಿಗೆ ಸಮಾನತೆ, ಸಮಾಜದಲ್ಲಿ 
ತನ್ನ ಪಾತ್ರದ ನಿರ್ವಹಣೆ ಇವುಗಳ ಸಂಕೇತ. ಖಾತರಿಯಾದ ಉದ್ಯೋಗ 
ಖಾಯಂ ಆದ ಉದ್ಯೋಗ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ಥಿರತೆ, ಇವು ಮನುಷ್ಯನಿಗೆ 
ಮುಖ್ಯ. ಒಬ್ಬನು ಬರಿಯ ಬಾಗಿಲು ಕಾಯಂವವನಾದರೂ ಸರಿ. ಅವನ ಉದ್ಯೋಗ 
ಅವನಿಗೆ ಸ್ಥಿರತೆ ಒದಗಿಸುತ್ತದೆ. ಈ ಸ್ಥಿರತೆ ಇಲ್ಲದವರು ತಮ್ಮ ಮಕ್ಕಳಿಗೆ ಕೊಡುವ 
ಭವಿಷ್ಯ, ಬರಿ ಬಡತನ ಮಾತ್ರವಲ್ಲ ವಿದ್ಯಾಭ್ಯಾಸದ ಕೊರತೆ ಮತ್ತು ಪೂರ್ಣ 
ನಿರಾಶೆ'' ಎಂದು ಸ್ಟಾನ್‌ಫರ್ಡ್‌ ವಿಶ್ವವಿದ್ಯಾನಿಲಯದ ಚರಿತ್ರೆಯ ಪ್ರಾಧ್ಯಾಪಕ 
ಕ್ಲೆ ಕಾರ್ಸನ್‌ ನೀಗ್ರೋ ಹೇಳಿದ್ದಾನೆ. 

ಅಮೆರಿಕ ಅಧ್ಯಕ್ಷ ಕಾರ್ಟರ್‌ರಂ “ಪ್ರತಿಯೊಬ್ಬರಿಗೂ ಉದ್ಯೋಗ ಒದಗಿಸು 
ವುದು ನನ್ನ ಗುರಿ. ನಿರುದ್ಯೋಗ ಭತ್ಯ ಕೊಡುವುದಲ್ಲ'' ಎಂದು ಸ್ಪಷ್ಟಪಡಿಸಿದ್ದಾರೆ. 

ಮೇಲಿನ ವೇಚನೆಯಿಂದ, ಅಮೆರಿಕದಲ್ಲಿರುವವರೆಲ್ಲ ಲಕ್ಷಾಧಿಪತಿಗಳಲ್ಲ 
ಎಂಬುದು ವ್ಯಕ್ತವಾಗುತ್ತದೆ. ಅಮೆರಿಕನ್‌ ಲೇಖಕನೊಬ್ಬ (ಹೊಗೆಸೊಪ್ಪಿನ ರಸ್ತೆ 


ತೆ 


ವಾಷಿಂಗ್‌ಟನ್‌ ೩೧೩ 


(Tobacco Road) ದೇವರ ಒಂದು ಎಕರೆ ಎಂಬ ಕ ತಿಗಳ ಲೇಖಕ) ಅಮೆರಿಕದ 
ಬಡವರನ್ನು ಕುರಿತು ಅನೇಕ ಕೃತಿಗಳನ್ನು ರಚಿಸಿದ್ದಾನೆ. ನೀಗ್ರೋಗಳ ಪುನರ್ವಸತಿಗೆ, 
ಅವರನ್ನು ಸಮಾಜ ಜೀವನ ಪ್ರವಾಹದಲ್ಲಿ ಮಿಲನಗೊಳಿಸಲು. ಅಮೆರಿಕ ಸರ್ಕಾರ 
ದವರು ಸಕಲ ಪ್ರಯತ್ನಗಳನ್ನೂ ಮಾಡುತ್ತಿದ್ದಾರೆ. ಕಾನೂನಿನಲ್ಲಿ ಎಲ್ಲರಿಗೂ 
ಸಮಾನತೆಯನ್ನು ಸಾರಿದ್ದಾರೆ, ಇದಕ್ಕಾಗಿ ಅಧ್ಯಕ್ಷ ಕೆನಡಿ, ಪ್ರಾಣವನ್ನೇ 
ತೆರಬೇಕಾಯಿತು. ಆದರೆ ಎಲ್ಲೆಡೆಯೂ ಇರುವಂತೆ, ಅವೆಂರಿಕದಲ್ಲಿಯೂ ಕಾನೂನನಂ X 
ಪಾಲಿಸದಿರುವವರು ಇದ್ದಾರೆ. ಶಾಲೆ ಕಾಲೇಜು ಹೋಟೆಲು ಇವುಗಳಿಗೆ ವರ್ಣೀಯ 
ರನ್ನು ಸೇರಿಸಲು ಒಪ್ಪದವರು "“ಅಲ್ಲಿ ಜಾಗವಿಲ್ಲದುದರಿಂದ ಸೇರಿಸುಂತ್ತಿಲ್ಲ'' ಎನ್ನುತ್ತಾರೆ. 
ಅಮೆರಿಕ ಸರ್ಕಾರ, ನೀಗ್ರೋ ವಿರೋಧಿಗಳಿಗೆ ಯಾವ ಸಹಾನುಭೂತಿಯನ್ನೂ 
ತೋರಿಸುತ್ತಿಲ್ಲ. ಮಾರ್ಟಿನ್‌ ಕಿಂಗ್‌ ಎಂಬ ನೀಗ್ರೋ ಮುಖಂಡನನ್ನು ಕೊಂದ 
ಕೊಲೆಪಾತಕನಿಗೆ ೯೯ ವರುಷ ಸೆರೆವಾಸ ವಿಧಿಸಿದ್ದಾರೆ (ಮರಣದಂಡನೆ ಈಗ 
ಜಾರಿಯಲ್ಲಿಲ್ಲದಂದರಿಂದ), ಅವನು ಈಗ ಒಂಬತ್ತು ವರ್ಷ, ಸೆರೆವಾಸವನ್ನನಂಭವಿಸಿದ 
ನಂತರ ಜೈಲಿನಿಂದ ತಪ್ಪಿಸಿಕೊಂಡು ಪೆರೋಲ್‌ಗೆ ಅರ್ಜಿ ಹಾಕಿದ. ೯ ಜನ 
ಪುರಷರು ಮತ್ತ ಮೂರು ಜನ ಮಹಿಳೆಯರಿದ್ದ ಜ್ಕೂರಿ, ಅವನನ್ನು ವಿಚಾರಣೆ 
ಮಾಡಿ, ಅವನ ೯೯ ವರುಷಕ್ಕೆ ಮತ್ತೆ ಎರಡು ವರುಷಗಳನ್ನು ಸೇರಿಸಿತ. ಗ್ರೆ 
“ತಾನಂ, ತನ್ನ ಮೊದಲ ವಿಚಾರಣೆಯ ಪುನರ್‌ವಿಚಾರಣೆಗೆ ಸರ್ಕಾರವನ್ನು ಒತ್ತಾಯಿ 
ಸುವ ಸಲುವಾಗಿ, ಹೀಗೆ ಜೈಲು ಒಡೆದು ಬಂದೆ'' ಎಂದು ಹೇಳಿದ. 

ಅಮೆರಿಕನ*ರ ಆತ್ಮಸಾಕ್ಷಿಗೆ ಒಂದು ಸವಾಲಿನಂತಿರಂವುದಂ ನೀಗ್ರೋಗಳ ಪ್ರಶ್ನೆ 
ಹಿಂದೂ ಧರ್ಮಕ್ಕೆ ಅಸ್ಪೃಶ್ಯತೆ ಇರಂವಂತೆ. ಸಂಪ್ರೀಂ ನ್ಯಾಯಾಲಯ ಅವರಿಗೆ ಬಿಳಿಯ 
ರಿಗಿರುವ ಎಲ್ಲ ಹಕ್ಕುಗಳನ್ನೂ ನೀಡಿ, ಅಧ್ಯಕ್ಷ ಕೆನಡಿಯೇ ತನ್ನ ಪ್ರಾಣವನ್ನು ತೆರ 
ಬೇಕಾಗಿ ಬಂದರೂ ಅವೆಂರಿಕ ಜನತೆಯ ಕೆಲವುಭಾಗ ಈ ಕಾರ್ಯದಲ್ಲಿ ಸ್ವಪ್ರೇರಣೆಯಿಂದ 
ಸಹಕರಿಸುತ್ತಿಲ್ಲ. ಈಚೆಗೆ ಅಮೆರಿಕ ಸರ್ಕಾರ, ತನ್ನಿಂದ ಸಹಾಯ ಪಡೆಯುವ ಎಲ್ಲ 
ಸಂಸ್ಥೆಗಳೂ-ಸರ್ಕಾರಿ ಇಲಾಖೆಗಳು ಪೌರಾಡಳಿತಗಳಂ ವಿಶ್ವವಿದ್ಯಾನಿಲಯ ಸವರಾಜ 
ಸೇವಾ ಸಂಸ್ಥೆಗಳು ಕ್ರೀಡಾ ಸಂಸ್ಥೆಗಳು-ಆರ್ಥಿಕವಾಗಿ ಹಿಂದುಳಿದ ಪಂಗಡಗಳ ಅಭಿ 
ವೃದ್ಧಿಗೆ, ನಿರಂದ್ಯೋಗ ನಿವಾರಣೆಗೆ, ಕ್ರಮಬದ್ಧವಾದ ಕಾರ್ಯಗಳನ್ನು ರೂಪಿಸಿಕೊಂಡಂ 
ಅನಂಷ್ಕಾನಕ್ಕೆ ತರಬೇಕೆಂದು ಕಡ್ಡಾಯವಾಗಿ. ನಿರ್ಣಯಿಸಿದೆ. ಭಾರತದಲ್ಲಿಯೂ ಈ 
ಕ್ರಮವನ್ನು ಜಾರಿಗೆ ತರಬೇಕು. ಆಲ್ಫ್ಬಾವಕಾ ಪ್ರಾಂತದಲ್ಲಿ ಜಾನ್‌ ಹ್ಯಾರಿಸ್‌ ಎಂಬ 
ನೀಗ್ರೋ, ಅವನು ತನ್ನ ಕೆಲಸದಿಂದ ಹಿಂದಿರುಗುತ್ತಿರುವಾಗ, ಒಂದು ಸಂಜೆ ಪೋಲೀಸರು 
ಅವನನ್ನು ಕಳವು ಮತ್ತು ಬಿಳಿ ಹೆಣ್ಣನ್ನು ಕೆಣಕಿದ ಆರೋಪದ ಮೇಲೆ ಸೆರೆ ಹಿಡಿದರು, 
ಜೀವವನ್ನು ಉಳಿಸಿಕೊಳ್ಳಲು, ವಿಧಿಯಿಲ್ಲದೆ ಸುಳ್ಳು ಆಪಾದನೆಗಳನ್ನು ಒಪ್ಪಿಕೊಂಡ 
ಹಾರಿಸ್‌ಗೆ ನ್ಯಾಯಾಲಯ ಐದಂ ಜಿಣವಧಿಶಿಕ್ಷೆಗಳೆನ್ನು ಒಂದಾದ ಮೇಲೆ ಒಂದರಂತೆ 


೩೧೪ ಅಮೆರಿಕದಲ್ಲಿ ಗೊರೂರು 


ವಿಧಿಸಿತು. ಸೆರೆವ:ನೆಯ ಅಧಿಕಾರಿಗಳೇ ದಂಗೆಯನ್ನು ಪ್ರೇರಿಸಿದುದರಿಂದ ನಾಲ್ಕು 
ನೀಗ್ರೋಗಳೂ, ಒಬ್ಬ ಗಾರ್ಡ ಮತ್ತು ಸೆರೆಮನೆ ನೌಕರರೂ ಸತ್ತರು. ಈ ದಂಗೆಗೆ 
ಹ್ಯಾರಿಸ್‌ ಕಾರಣನೆಂದು ನ್ಯಾಯಾಲಯ ಅವನಿಗೆ ಮರಣ ದಂಡನೆ ವಿಧಿಸಿತು. ಆದರೆ 
ಅಮೆರಿಕದ ಆತ್ಮ ಇನ್ನೂ ಪೂರ್ಣ ಸತ್ತಿಲ್ಲ. ವಿವೇಕಿಗಳಾದ ಅಮೆರಿಕನ್‌ರು ಮತ್ತಾ 
ಜಗತ್ತಿನ ಎಲ್ಲ ಭಾಗದ ವಾನವತಾವಾದಿಗಳೂ ಇದನ್ನು ಪ್ರತಿಭಟಿಸಿದಂದರಿಂದ, ಜಿಲ್ಲಾ 
ನ್ಯಾಯಾಧೀಶರು ಕೊನೆಯ ಗಳಿಗೆಯಲ್ಲಿ, ಮರಣ ದಂಡನೆಯನ್ನು ತಡೆ ಹಿಡಿದರು, 

ಅಮೆರಿಕದಲ್ಲಿ ಭಾರತದೀದ ಹೋದವರು ವಕಾತನಾಡುವ ಯಾವ ಸಭೆಯಲ್ಲಾ 
ಗಲೀ, ಭಾರತದಲ್ಲಿರುವ ಅಸ್ಪೃಶ್ಯತೆಯ ವಿಷಯ ತಲೆ ಎತ್ತುತ್ತದೆ. ಇದು ಬಹು 
ಮಟ್ಟಿಗೆ ಅಮೆರಿಕನ್‌ ವಿದ್ಯಾರ್ಥಿಗಳು ಪ್ರಾಧ್ಯಾಪಕರು ಚರ್ಚ್‌ಗಳ ಪದಾಧಿಕಾರಿಗಳು 
ಇವರ ಸಂಭಾಷಣೆಗಳಲ್ಲಿ ನಮ್ಮನ್ನು ಕೆಣಕಲು ಅವರಿಗೆ ದೊರಕುವ ಅಂಶಗಳ ಪೈಕಿ 
ಮಂಖ್ಯವಾದಂದು. ನಾನು "'ಇದಂ ಹಿಂದೂ ಧರ್ಮದ ದೊಡ್ಡ ಕಂಂದಂ. ಇದರ ನಿವಾ 
ರಣೆಗಾಗಿ ಸರ್ವ ಪ್ರಯತ್ನಗಳನ್ನೂ ಮಾಡಲಾಗುತ್ತಿದೆ. ಇದು ಬರಿ ಹಣದ ಪ್ರಶ್ನೆಯಲ್ಲ, 
ಭಾರತದಲ್ಲಿ ಇರುವವರೆಲ್ಲ ಬಡವರೆ, ಮನಂಷ್ಯ ಸ್ವಭಾವ ಬರ್ಬರ, ಅದನ್ನು ಬದಲಾಯಿ 
ಸಂವುದು ಕಷ್ಟ; ನಿಧಾನ. ಗಾಂಧೀಜಿ "`ನಾನು ಮುಂದಲ ಜನ್ಮದಲ್ಲಿ ಅಸ್ಪೃಶ್ಯನಾಗಿ 
ಹುಟ್ಟಲಂ ಬಯಸಂತ್ತೇನೆ ಎಂದು ಹೇಳಿದರು,” ಎಂದೆಲ್ಲ ವಿವರಿಸುತ್ತಿದ್ದೆ. ನಮ್ಮ 
ಚರ್ಚೆಗಳಲ್ಲಿ ಅಸ್ಪೃಶ್ಯತಾ ವಿರೋಧಿ ಹೋರಾಟಗಾರ ಡಾ । ಬಾಬಾಸಾಹೇಬ್‌ 
ಅಂಬೇಡ್ಕರರ ಪ್ರಸ್ತಾಪ ಬರುತ್ತಿತ್ತು. "ಅಂಬೇಡ್ಕರರು ಧೀರ, ಕ್ರಾಂತಿಕಾರ, ಮೇಧಾವಿ 
ಭಾರತದ ಸಂವಿಧಾನದ ನಿರ್ಮಾಪಕ, ನಮ್ಮ ಪಾರ್ಲಿಮೆಂಟ್‌ ಭವನದ ಮುಂಭಾಗದಲ್ಲಿ 
ಅವರ ಪ್ರತಿಮೆ ವಿರಾಜಿಸುತ್ತಿಬೆ'' ಎಂದೆಲ್ಲ ನಾನು ವಿವರಿಸುತ್ತಿದ್ದೆ. ಒಬ್ಬ ಅವೆಂರಿಕನ್‌ 
"ಕೊನೆಗೆ ಅಂಬೇಡ್ಕರರು "ಬೌದ್ಧ ಧರ್ಮವನ್ನು ಆಲಂಗಿಸಿದರು'' ಎಂದ. ಒಬ್ಬ 
ವಯಸ್ಕ ಚರಿತ್ಯ ಉಪಾಧ್ಯಾಯರು “ಬೌದ್ಧ ಧರ್ಮವೂ ಹಿಂದು ಧರ್ಮದ ಒಂದು 
ಶಾಖೆಯೇ" ಎಂದರು. ಅಸ್ಟ್ರೃಶ್ಯತೆಯ ಪ್ರಶ್ನೆ, ಯಾವಾಗಲೂ ನನ್ನನ್ನು ಬಹುಮಟ್ಟಿಗೆ 
ನಿರುತ್ತರನನ್ನಾಗಿ ವಕಾಡುತ್ತಿತ್ತು. ನಾನು ಕೊಡುವಷ್ಟು ವಿವರಣೆ ಸಮಃಜಾಯಿಷಿಗಳನ್ನು 
ಕೊಡುತ್ತಿದ್ದೆ. ಕೊನೆಗೆ *ನೀಗ್ರೋಗಳ ವಿಷಯದಲ್ಲಿ ನೀವು ಯಠಾಕೆ ಹೀಗಿದ್ದೀರಿ. 
ಇವತ್ತೂ ಸಹ, ಕಾನೂನಿನಲ್ಲಿ ನೀಗ್ರೋಗೆ ಸಮಾನತೆಯಿದ್ದರೂ ನಿಮ್ಮ ಹೋಟಲಂಗಳಿಗೆ 
ಸಹ ಅವರನ್ನು ಕೊಠಡಿಗಳಂ ಖಾಲಿ ಇಲ್ಲವೆಂಬ ನೆಪದಿಂದ ಸೇರಿಸುವುದಿಲ್ಲ ಯಾಕೆ ?'' 
ಅಮೆರಿಕದವರಂ ಅಣಂಬಾಂಬನ್ನು ನಾಗಸಾಕಿ ಹಿರೋಷಿಮಾದಲ್ಲಿ ಹಾಕಿ, ಆದರ ದುಪ್ಪರಿ 
ಣಾಮ ಇಂದೂ ವಣಂದೆಯೂ ಮಾಯದಂತೆ ಮಾಡಿದರು ಯಾಕೆ ?'' ಎಂದು ಕೇಳಿ 
ದಾಗ ವಕಾತ್ರವೇ ಅವರ ಬಾಯಿ ಮಃಚ್ಚುತ್ತಿತ್ತ, ಆದರೆ ಅಸ್ಪೃಶ್ಯರ ಸಮಸ್ಯೆಯಿಂದ 
ನನ್ನ ಮನಸ್ಸಿನ ಮೇಲೆ ಆಗಿರುವ ಗಾಯವೂ. ಅಂಬೇಡ್ಕರರ ಸಾಹಸವೂ ಮರೆಯಾಗ 
ಲಿಲ್ಲ. ಇದನ್ನು ನಾವು ಕೊನೆಗಾಣಿಸಲೇಬೇಕು. 


ವಾಷಿಂಗ್‌ಟನ್‌ ೩೧೫ 


ಯಾಂತ್ರಿಕ ಸೌಲಭ್ಯ 


ಅಮೇರಿಕನ್‌ರು, ಯಾಂತ್ರಿಕ ಸೌಲಭ್ಯವನ್ನು ಚಂದ್ರೆಲೋಕಕ್ಕೆ ಹೋಗುವುದರಿಂದ 
ಹಿಡಿದು ಮನೆ ಗುಡಿಸುವ ಸಣ್ಣಯಂತ್ರದವರೆಗೆ ಉಪಯೋಗಿಸಿಕೊಳ್ಳು ತ್ತಾರೆ. ರೈಲ್ವೆ 
ಸ್ಟೇಶನ್‌, ವಿವಕಾನ ನಿಲ್ದಾಣ, ಕಾರುಷೆಡ್‌, ಬಸ್ಸು ಇವುಗಳ ಬಾಗಿಲುಗಳೆಲ್ಲ, ವಾಹನಗಳು 
ಜನ ಹೋಗಿ ಬರುವುದಕ್ಕೆ ತಾವೇ ತಾವಾಗಿ ತೆಗೆದುಕೊಳಂ ತ್ತವೆ, ಹಾಕಿಕೊಳ್ಳು ತ್ತವೆ. 
ಕುಳಿತಲ್ಲಿಂದಲೇ ಒಂದಂ ಬೆಂಕಿಪೊಟ್ಟಣದಂತಹ ಯಂತ್ರಸಾಧನದಿಂದ ರೇಡಿಯೋ ಧ ನಿಯ 
ಏರು ಇಳಿತ, ಟೆಲಿವಿಷನ್‌ ಇವುಗಳ ಬ್ಯಾಂಡ್‌ ಚಾನಲ್‌ ಇವನ್ನು ಬದಲಾಯಿಸಬಹುದು. 
ಹದಿನೈದು ನಿವಿಂಷಗಳಲ್ಲಿ ಎಡ್ಮಂಟನ್‌ನಿಂದ ಡಿಲ್ಲಿಗೆ (ಹನ್ನೆರಡು ಸಾವಿರ ಮೈಲಿ) 
ಟೆಲಿಪೋನ್‌ ಸಂಪರ್ಕ ಸಿಕ್ಕುತ್ತೆ. ನ್ಯೂಯರಾರ್ಕಿನಿಂದ ಡಿಲ್ಲಿಗೆ ಮುವತ್ತೇ ನಿಮಿಷ 
ಗಳಲ್ಲಿ ಟೆಲಿಕಮ್ಯನಿಕೇಶನ್‌ ತಲಪಿ ಜವಾಬು ಹಿಂದಿರಂಗಂತ್ತದೆ. ಕ್ಯಾನ್ಸರ್‌ ರೋಗ 
ವನ್ನು ಕಂಡುಹಿಡಿಯಲು ಉಪಯೋಗಿಸುವ ಒಂದು ಹೊಸಸಾಧನದಿಂದ ಮೂರು 
ನಿಮಿಷದೊಳಗೆ, ದೇಹದ ಯಾವ ಯಾವ ಭಾಗದಲ್ಲಿ ಕ್ಯಾನ್ಸರ್‌ ಇದೆ ಎಂಬುದು ಪತ್ತೆ 
ಯಾಗುತ್ತೆ. ನಿರ್ಜೀವಿಯಾದ ಒಂದು ಹೆಣ್ಣನ್ನು, ಹದಿನಾರು ವರ್ಷಗಳ ಕಾಲ 
ಕೊಳವೆಗಳ ಮೂಲ ಆಹಾರ, ಆಮ್ಲಜನಕ, ವಿಸರ್ಜನೆ ಇವುಗಳನ್ನೆಲ್ಲ ಒದಗಿಸಿ 
ಉಸಿರಾಡಿಸುತ್ತಿದ್ದು-ಹೀಗೆ ಎಷ್ಟು ವರ್ಷಬೇಕಾದರೂ ಅಡಿಸುತ್ತಿರಬಹಂದಾಗಿತ್ತು- 
ಕೊನೆಗೆ ಹುಡಂಗಿಯ ತಂದೆತಾಯಿಯರೆ, ಬೇಡವೆಂದುದರಿಂದ, ಆ ಕೃತಕವಿಧಾನ 
ಗಳನ್ನೆಲ್ಲ ನಿಲ್ಲಿಸಲು-ಹುಡಂಗಿ ಮೂರು ದಿನಕ್ಕೆ ಅಸುನೀಗಿದಳು. ಈಚಿನ 
ಪ್ರಣಾಳಿಕೆ ಶಿಶು, ಇವೆಲ್ಲ ವೈಜ್ಞಾನಿಕ ಸಾಧನೆಗಳೇ. ನಾನು ಹಿಂದೆಯೇ ಹೇಳಿದಂತೆ 
ವೈಜ್ಞಾನಿಕ ಸೌಕರ್ಯಗಳಲ್ಲಿಯೂ ಕೆಲವು ಅಪಾಯಗಳು ಇಲ್ಲದಿಲ್ಲ. ಪಾತಾಳದ ರೈಲು 
ಸೈೆಶನ್‌ಗಳಿಗೆ ಹೋಗಬೇಕಾದರೆ ಸ್ಟೇಶನ್‌ ದ್ವಾರದಲ್ಲಿ ಒಂದು ಕವಡ್ಡೀ(ವಿಕೆಟ್‌) 
ಯಂಥದು ಇದೆ. ಅದು ತಿರಂಗುತ್ತಿರುತ್ತದೆ. ಐದುಸೆಂಟಂ ಹಾಕಿದರೆ ದಾಟಿ ಹೋಗಲು 
ಜಾಗಬಿಡಂತ್ತದೆ. ಕಣ ಮುಚ್ಚಿ ತೆರೆಯಂವುದರೊಳಗಾಗಿ ದಾಟಿಬಿಡಬೇಕು-ಸ್ವಲ್ಪ 
ನಿಧಾನ ಮಾಡಿದರೆ, ಹಿಂದುಗಡೆ ಬರುವ ಕಬ್ಬಿಣದ ಕೊರಡು ನಮ್ಮ ಸೊಂಟಕ್ಕೆ 
ಬಡಿದು, ಸೊಂಟವನ್ನೇ ಮುರಿಯಬಹಂದು. ಪಾತಾಳದ ರೈಲಿನ ಬಾಗಿಲು, ಇತರ 
ಅನೇಕ ಬಾಗಿಲುಗಳು ಒಂದೇ ನಿಮಿಷದಲ್ಲಿ ಬಿಚ್ಚಿ ಮತ್ತೆ ಹಾಕಿಕೊಳ್ಳುತ್ತವೆ. 
ಅಷ್ಟರಲ್ಲಿ ನಾವು ದಾಟಿ ಹೋಗದಿದ್ದರೆ, ಮಧ್ಯೆ ಏನಾದರೂ ಅಚಾತುರ್ಯದಿಂದ ಸಿಕ್ಕಿ 
ಕೊಂಡರೆ, ನಾವು ಸರಿಯಾಗಿ ಎರಡು ಪಾಲಿಗೆ (ಉದ್ದುದ್ದವಾಗಿ ಹಂಸಧ್ವಜನಂತೆ) 
ಕತ್ತರಿಸಿಹೋಗವ ಸಂಭವವೂ ಉಂಟಂ. ಅಂಥ ಕಡೆ ನಾವು ದಾಟಂವಾಗಲೆಲ್ಲ 
ಸೂಸನ್ನ ನನ್ನನ್ನು ತಪ್ಪದೆ ಎಚ್ಚರಿಸಂತ್ತಿದ್ದಳು. ವಿಜ್ಞಾನದಿಂದ ಎಲ್ಲವನ್ನೂ ಸಾಧಿಸು 
ವುದು ಸಾಧ್ಯ ಎಂದು ಅಮೇರಿಕದಲ್ಲಿ ಅನೇಕರು ಇಂದೂ ನಂಬುತ್ತಾರೆ. ವಿಜ್ಞಾನ 


೩೧೬ ಅಮೆರಿಕದಲ್ಲಿ ಗೊರೂರು 


ದಿಂದ ಸರ್ವಶಕ್ತಮಾನವ, ಬೃಹತ್‌ವಕಾನವ, ದೈತ್ಯಮಾನವ ಇವನ್ನು ಸೃಷ್ಟಿಸುವ 
ಪ್ರಯೋಗಗಳ ನಡೆಯಂತ್ತಿವೆ. ದೈತ್ಯಮಾನವನಿಗೆ ಅಸಾಧ್ಯಶಕ್ತಿ; ಚಲಿಸುವ 
ರೈಲನ್ನು. ಹಡಗನ್ನ್ನ ಹಿಡಿದು ನಿಲ್ಲಿಸಿಬಿಡುತ್ತಾನೆ. ರೈಲು ಕಂಬಿಯನ್ನು ಬಗ್ಗಿಸಂ 
ತ್ತಾನೆ. ಒಂದು ವ್ಯಾಗನ್‌ನ್ನೇ . ತಲೆಯಮೇಲೆ ಹೊರುತ್ತಾನೆ. ಎಷ್ಟು ಎತ್ತರದ 
ಗೋಡೆಯನ್ನಾಗಲೀ ಹಕ್ಕಿಯಂತೆ ಹಾರುತ್ತಾನೆ. ನೀರಿನಲ್ಲಿ ಮುಳುಗಿ ಯಕಾವ ಕೆಲಸ 
ವನ್ನೂ ಸಾಧಿಸುತ್ತಾನೆ. ಈತ ಬುದ್ಧಿವಂತ, ದುಷ್ಟನಿಗ್ರಹ ಶಿಷ್ಟಪರಿಪಾಲಕ. 
ದಂರ್ಬಲರಿಗೆ ಸಹಾಯ ಮಾಡುತ್ತಾನೆ. ಈ ಧ್ಯೇಯದ ಸಂಕೇತವೋ ಎಂಬಂತೆ 
ಈಗಾಗಲೇ ಟಿ. ವಿ. ಗಳಲ್ಲಿ ಆರುದಶಲಕ್ಷಗಳ ವಂನುಷ್ಯ (six million man) ಎಂಬ 
ಮನುಷ್ಯ ಆಗಿ (ಅಂದರೆ ನಮ್ಮಂಥ ಮನಷ್ಯನೇ) ಮೇಲೆ ಹೇಳಿದ ಅಸಾಧ್ಯಕೆಲಸ 
ಗಳನ್ನೆಲ್ಲ ಮಾಡುತ್ತಾನೆ. ಆ ಪಾತ್ರ ತುಂಬ ಜನಪ್ರಿಯವಾದುದರಿಂದ ಈಚೆಗೆ 
ಹಾಗೆಯೇ "“ಆರಂ ದಶಲಕ್ಷದ ಹೆಣ್ಣು” ಎಂಬ ಮತ್ತೊಂದು ಪಾತ್ರವೂ ಸೃಷ್ಟಿ 
ಯಾಗಿದೆ, 

ಒಬ್ಬ ವಿವೇಕಿ ಅಮೇರಿಕನ್‌ರಂ ನನ್ನೊಂದಿಗೆ “ಜೀವನ ಸುಖವಾಗುವಂತೆ 
ಮಾಡಿರುವ ಈ ಯಾಂತ್ರಿಕ ಸಲಕರಣೆಗಳು ಸಂಸಾರವನ್ನು ಒಡೆಯುತ್ತಿವೆ. ತೀವ್ರ 
ರಕ್ತದ ಒತ್ತಡ, ವಾತರೋಗ, ಹೊಟ್ಟೆಯೊಳಗೆ ಹುಣ್ಣು, ಖಿನ್ನತೆ, ಕರಂಳಬೇನೆ 
ಇವುಗಳಿಗೆಲ್ಲ ಕಾರಣವಾಗಿವೆ'' ಎಂದರು, 


ಕೆಲವು ಅಂಶಗಳು 


ಅಮೇರಿಕದವರ ಜೀವನದರ್ಶನ ಜೀವನ ಮೌಲ್ಯ ಇವಾವುದನ್ನೂ ತಿಳಿದು 
ಕೊಳ್ಳಲು ನಾನು ಪ್ರಯತ್ನಿಸಲಿಲ್ಲ. ನನಗೆ ಅದಕ್ಕೆ ಸಮಯ ಸಾಲದಾಗಿತ್ತಾ. 
ಆದರೆ ಅವರ ದೇಶವನ್ನು ಆವರು ಹೇಗೆ ಮಾಡಿಕೊಂಡಿದ್ದಾರೆ ಎಂಬುದು ವಕಾತ್ರ ನನ್ನ 
ಕಣ್ಣಿಗೆ ಬೆಳ್ಳಂಬೆಳಕಾಗಿ ತೋರುತ್ತಿತ್ತು. ಪ್ರತಿಯೊಬ್ಬರಿಗೂ ವದೆ ಉದ್ಯೋಗ 
ಟೆಲಿಫೋನು ಟೆಲಿವಿಶನ್‌ ಮನೆ ಕಾರು ವೈದ್ಯ ಸೌಲಭ್ಯ, ಇವೆಲ್ಲವನ್ನೂ ಅಂಗಡಿ 
ಗಳಲ್ಲಿ-ಬಾಳೆಹಣ್ಣ ಅಥವಾ ಬೋಂಡಾಗಳನ್ನು ಕೊಂಡುಕೊಳ್ಳು ಶವಂತೆ-ಕೊಳ ಸ 
ಬಹುದೆ. ಇವು ಸರ್ವರಿಗೂ ಸವಕಾನ. ಇದರಲ್ಲಿ ಹಿಂದುಳಿದವ ಮುಂದೆಬಂದವ 
ಎಂಬ ತಾರತಮ್ಯವಿಲ್ಲ. "ಸರ್ವೋ ವೈ ಸುಖಿನಸ್ಸಂತಂ'' ಅಮೇರಿಕನ್ನರು ಇದನ್ನು 
ಸ್ವಾಭಾವಿಕವಾಗಿ ಯಾವ ಬೊಬ್ಬಾಟ ಘೋಷಣೆ ಪ್ರಚಾರ ಆಡಂಬರದ ಮೆರವಣಿಗೆ 
ರಸ್ತೆಗಳಲ್ಲೆಲ್ಲ ದೊಡ್ಡ ದೊಡ್ಡ ಫಲಕಗಳು ಇವುಗಳಿಲ್ಲದೆ ಮೌನವಾಗಿ ಸಾಧಿಸಿದ್ದಾರೆ. 
ಅವರು ಬಹುಮಟ್ಟಿಗೆ ಪ್ರಾಮಾಣಿಕರು ಕಷ್ಟಜೀವಿಗಳು ನಿರಸೂಯರು. ಪ್ರತಿ 
ಯೊಬ್ಬರೂ, ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾರೆ. ಆಳ್ವಿಕೆ, ನಿತ್ಯವ್ಯವಹಾರ 
ಗಳಲ್ಲಿ ಪ್ರಾವಕಾಣಿಕತೆ ಇದೆ. (ಅತಿ ಮೇಲ್ಮಟ್ಟದಲ್ಲಿ, ರಾಜಕೀಯದಲ್ಲಿ ಭ್ರಷ್ಟಚಾರ 


ಬಾಷಿಂಗ'ಟನ್‌ 0೦೬ 


ಇರಬಹುದು. ಆದರೆ ಭ್ರಷ್ಟಾಚಾರ, ಜೀವನದ ಕಾರ್ಯಕ್ಟಮಗಳ ಒಂದು ಅಂಗೀಕೃತ 
ಅಂಶವಾಗಿಲ್ಲ). ನನಗೆ ಪರಿಚಿತರಾದ ಒಬ್ಬ ರಾಧಾಕೃಷ್ಣ ಪಂಥದ ಸ್ವಾವಿಂಗಳಂ 
-ಅವರು ಹೆಚ್ಚುಕಾಲ ಅಲ್ಲಿದ್ದಾರೆ, ಅಮೆರಿಕನ್‌ರ ಜೀವನವನ್ನು ಕುರಿತು ಮಾತ 
ನಾಡುತ್ತ “ಇವರು. ನಮ್ಮ ರಾಮಾಯಣ ಭಾರತ ಉಪನಿಷತ್ತು ಭಗವತ್‌ಗೀತೆ 
ಗಳನ್ನು ಓದಿಲ್ಲ, ಬಹುಮಂದಿ ಅವುಗಳ ಹೆಸರನ್ನೂ ಕೇಳಿಲ್ಲ. ಆದರೆ ಅವುಗಳಲ್ಲಿ 
ಹೇಳಿರುವ ವರಾರ್ಗವನ್ನು ಇವರು ಸ್ವಾಭಾವಿಕವಾಗಿ ಆಚರಿಸುತ್ತಾರೆ” ಎಂದು ಹೇಳಿ 
ದರು. ಸರ್ಕಾರಿ ಅಧಿಕಾರಿಗಳು ಜನರ ಕಾರ್ಯಗಳನ್ನು ತುಂಬ ವಿನಯ ವಂತ 
ಚುರುಕಿನಿಂದ ಮಾಡಿಕೊಡುತ್ತಾರೆ. ಯಾವ ಆಫೀಸಿನಲ್ಲಿಯೂ ನೂಕು ನುಗ್ಗಲು 
ಜನತುಂಬಳಿ, ತೀರ್ಮಾನವಾಗದ ಕಡತದ ರಾಶಿ ಇರುವುದಿಲ್ಲ. ಆಫೀಸ್‌ ಮಂಖ್ಯಾಧಿ 
ಕುರಿ, ಯಾವುದೋ ಒಂದೆಡೆ-ಎಲ್ಲವೂ ತನಗೆ ಕಾಣುವಂತೆ ಇದ್ದು-ಯಾವ ಅಧಿ 
ಕಾರಿಯ ವಂಂದೆಯಾದರೂ ಕ್ಕೂ ಹೆಚ್ಚಾಗಿ ನಿಂತು, ಕೆಲಸ ನಿಧಾನವಾದರೆ, ಬಂದಂ 
ಸರಿಪಡಿಸುತ್ತಾನೆ. ಜನ, ಅಧಿಕಾರಿಗಳನ್ನು ಕಾಡುವುದು ಬೇಡುವುದು, ಅವರೊಂದಿಗೆ 
ಸವಿಮಾತನಾಡುವುದಂ ಯಾವುದೂ ಆವಶ್ಮಕವಿಲ್ಲ. ಕೆಲಸ ಆಗುವುದಾದರೆ ಇಪ್ಪತ್ತು 
ನಿಮಿಷಗಳಲ್ಲಿ ವಾಡಿಕೊಟ್ಟು ಕಳುಹಿಸುತ್ತಾರೆ. ಇಲ್ಲದಿದ್ದರೆ ವಾಯಿದೆ ಹೇಳಿ ಕಳುಹಿಸು 
ತ್ತಾರೆ. ಯಾವ ಅಧಿಕಾರಿಯೂ-ಆಫೀಸಿನಿಂದ ಗೈರುಹಾಜರಂ ಆಗುವುದಿಲ್ಲ. 
ಕೆಲಸದ ಹೊರತು ಉಳಿದ ಸಲ್ಲಾಪಕ್ಕೆ ಎಡೆಯಿಲ್ಲ. 

ಅಮೆರಿಕದವರ ಈ ಸುಖಲಾಲಸೆ ಬಲು ಹೆಚ್ಚಲ್ಲವೆ ? ಇದು ಅವರ ಆಧ್ಯಾತ್ಮಿಕ 
ಉನ್ನತಿಗೆ ಮಾರಕವಲ್ಲವೆ ? ಎಂದು ನನ್ನನ್ನೇ ನಾನು ಕೇಳಿಕೊಂಡಂದುಂಟಂ. ಅದನ್ನು 
ಸಾಧಿಸಲು ವಂನಂಷ್ಯನಿಗೆ ಸಾಧ್ಯವಿರಂವಾಗ, ಕರ್ಮಕೌಶಲದಿಂದ ಸಾಧಿಸದೆ, ಪರ 
ಲೋಕದ ನೆಪ ಹೇಳುವುದು ಸೋಮಾರಿತನಕ್ಕೆ ಕೊಡುವ ಪ್ರಾಶಸ್ತ್ಯವಾಗುತ್ತದೆ, 
“ಯಷಿಗಳೂ ಸಹ ಅತ್ತು ಮೋಕ್ಷವನ್ನು ಸಂಪಾದಿಸಲಿಲ್ಲ'' ಎಂಬ ಸುಭಾಷಿತ ವಾಕ್ಯ 
ವೊಂದಿದೆ. ಜೀವಿತದ ಸಾವಕಾನ್ಯ ಕನಿಷ್ಠ ಸೌಕರ್ಯಗಳು ಯಾರಿಗೆ ಬೇಡ ? ನಮ್ಮ 
ವೇದಾಂತ, ಸೌಖ್ಯವನ್ನು ಅಲ್ಲಗಳೆಯಲಿಲ್ಲ. ಸೌಖ್ಯವೂ ಸಹ ತಪಸ್ಸಿನ ಸತ್ಕರ್ಮಗಳ 
ನಿಷ್ಠೆಯ ಸಾಹಸಜೀವನದ ಫಲವೆಂದು ಹೇಳಿತು. ನೂರು ಯಜ್ಞಗಳನ್ನು ಮಾಡಿದವರ 
ಸ ಓರ್ಗಲೋಕಕ್ಕೆ ಹೋಗುತ್ತಾರೆಂದು ಹೇಳಿತು. ಸ ಓರ್ಗದಲ್ಲಿರುವುದೇನು ? ನೂರುವರ್ಷ 
ಬಾಳೋಣ, ನೂರುವರ್ಷ ಒಳ್ಳೆಯದನ್ನೇ ಕೇಳೋಣ. ನೂರುವರ್ಷ ನಮ್ಮ ದೇಹ 
ಧೃಡಕಾಯವಾಗಿರಲಿ, ಎಂದು ವೇದಗಳು ಹೇಳಂತ್ತವೆ. ಶ್ರೀರಾಮಚಂದ್ರ ಕಾಡಿಗೆ 
ಹೊರಟಾಗ ಜನ ಅವನನ್ನು ನೋಡಿ "ಈ ವುಹನೀಯ ಜೀವನದಲ್ಲಿ ಮಹತ್ತಾದ ಕಾಮನೆ 
ಗಳನ್ನು ಇಟ್ಟುಕೊಂಡಿದ್ದನು'' ಎಂದು ಹೇಳುತ್ತಾರೆ. ಕನಿಷ್ಠಮಟ್ಕ ಪದ ಜೀವನ ಸೌಲಭ್ಯಗಳಿ 
ಲ್ಲದಿದ್ದಲ್ಲಿ, ಆಧ್ಯಾತ್ಮಿಕತೆಯೂ ಸಾಧ್ಯವಿಲ್ಲ. ಪರಲೋಕದ ವಿಷಸುದ ಒಇವೇದಾಂತ ಃ 
ಅದಕ್ಕೆ ಪ್ರತಿಯಾಗಲಾರದು. 


೩೧೮ ಅಮೆರಿಕದಲ್ಲಿ ಗೊರೂರು 


“ಅಮೇರಿಕದಲ್ಲಿ ಜನಸಂಖ್ಯೆ ಕಡಿಮೆ, ಅದರಿಂದ ಇದೆಲ್ಲ ಸಾಧಿತವಾಗಿದೆ'' ಎಂಬ 
ವಕಾತು ನಿಜ. ನಮ್ಮ ದೇಶದ ಜನಸಂಖ್ಯೆ ಅತಿಹೆಚ್ಚು. ಇದನ್ನು ಸರ್ವಸಾಹಸದಿಂದಲೂ 
ಕಡಿವೆಂ ಮಾಡಬೇಕು, ಇದಂ ನಿಸ್ಸಂಶಯ. ಆದರೆ ಕಳೆದ ಮುವತ್ತೈದು ವರ್ಷಗಳಿಂದ, 
ಅಮೇರಿಕದಲ್ಲಿಯೂ ಜನಸಂಖ್ಯೆ ಹೆಚ್ಚಾಗಿದೆ. ೧೯೪೦ ರಲ್ಲಿ ಅಮೆರಿಕ ಜನಸಂಖ್ಯೆ ೧೩ 
ಕೋಟಿ ಇತ್ತು. ೧೯೭೦ರಲ್ಲಿ ಇದು ಇಪ್ಪತ್ತುವರೆ ಕೋಟಿಗೆ ಏರಿದೆ. ಆದರೆ ಸೌಕರ್ಯ 
ಗಳನ್ನೂ ಹಾಗೆಯೇ ಬೆಳೆಸಿಕೊಂಡಿದ್ದಾರೆ. ಆಗ ಮನೆಗೆ ಒಂದು ಕಾರು ಇದ್ದರೆ, ಈಗ 
ಮನೆಗೆ ಎರಡು ಇವೆ, ಈಗ ಅಮೆರಿಕದವರು ವೆಚ್ಚಮಾಡುತ್ತಿರುವ ಹಣ, ಆಗಿನದರ 
ನೂರರಷ್ಟಾಗಿದೆ. . ನಮ್ಮ ದೇಶದ ಜನಸಂಖ್ಯೆಯ ಹೆಚ್ಚಳವನ್ನು ಸರಿಯಾಗಿ 
ಉಪಯೋಗಿಸಿಕೊಳ್ಳುವ ತಂತ್ರ, ನಮಗೆ ಇನ್ನೂ ಕರಗತವಾಗಿಲ್ಲ. ಇಷ್ಟು ಜನರಿಗೆ 
ಸೌಕರ್ಯಗಳನ್ನು. ಒದಗಿಸಲು ಇಷ್ಟು ಜನರೂ ಕೆಲಸ ವಠಾಡಬೇಕು. ಎಲ್ಲವುಗಳ 
ವಿಕೇಂದ್ರಿಕರಣವೂ ಆಗಬೇಕು. ರಸ್ತೆಗಳು ಮನೆಗಳು ವೃಕ್ಷಗಳ ಬೆಳವಣಿಗೆ ಸಂರಕ್ಷಣೆ 
ನಿತ್ಯೋಪಯೋಗಿ ಪದಾರ್ಥಗಳ ತಯಾರಿ ಪಶುಸಂಗೋಪನ ಪ್ರಾಥಮಿಕ ಶಿಕ್ಷಣ 
ಎಲ್ಲದರಲ್ಲಿಯೂ - ಜೇನುಹುಳುಗಳು ಮಾಡುವಂತೆ - ಸದಾಚಟುವಟಿಕೆಯಾಗಬೇಕು. 
ಅರವತ್ತು ಕೋಟಿ ಜನತೆಯ ಜೊತೆ, ನೂರು ಇಪ್ಪತ್ತುಕೋಟಿ ಕೈಗಳಿರುವುದನ್ನು 
ನಾವು ಮರೆಯಬಾರದು. ಅದೇ ಕರ್ಮಕೌಶಲಯೋಗ. ನಮ್ಮ ಜನತೆಯ ಮನೋ 
ಭಾವವೇ ಬದಲಾವಣೆಯಾಗಬೇಕು. ದೇಶಪ್ರೇವು, ಪ್ರಾಮಾಣಿಕತೆ, ಕಷ್ಟಪಟ್ಟು 
ಕೆಲಸಮಾಡುವುದು ತೀರ ಕೆಳಮಟ್ಟದವರನ್ನು ನಮ್ಮ ಸಮಾನಕ್ಕೆ ತರುವುದು ಇವೆಲ್ಲ 
ಆಗಬೇಕು. 


೫ ಜೀ x 


ಈ ಹಿಂದೆ ಜನಸಂಖ್ಯೆಯ ನಿಯಂತ್ರಣಕ್ಕೆ ಸರ್ಕಾರಿ ಮಟ್ಟದಲ್ಲಿ ವರಾಡಿದ ಅತಿ 
ದೊಡ್ಡ ಮೊತ್ತದ ಪ್ರಚಾರ ಕಾರ್ಯದಿಂದ, ಭಾಗಶಃ ವಕಾತ್ರ, ಜಯವಾಗಿದೆ. ಇದಕ್ಕೆ 
ಮುಖ್ಯ ಕಾರಣ, ನಮ್ಮ ಜನರ।ಮೂಢನಂಬಿಕೆ. ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿ 
ಕೊಳ್ಳದಿರುವುದು ಮತ್ತು ಮುಖ್ಯವಾಗಿ ಇಂದ್ರಿಯಲಾಲಸೆ. ಸರ್ಕಾರ, ಬಾಹ್ಯ ಉಪ 
ಕರಣಗಳ ಸಹಾಯಗಳಿಂದ ಸಾಧಿಸಬಯಸುವುದನ್ನು ಗಾಂಧೀಜಿ, ತಮ್ಮ ಮಾರ್ಗದಲ್ಲಿ 
ಆತ್ಮಸಂಯಮದಿಂದ ಮಾಡಲು ಬಯಸಿದರು. ಇದರ ಫಲ ಪರಿಣಾಮದಲ್ಲಿ ಆಳವಾಗಿ 
ಪ್ರವೇಶಿಸಿ, ಗುಳಿಗೆ ವಂಕಿ ನಿರೋಧ ಗರ್ಭಪಾತಗಳಿಂದ ಆಗದಂಥ ಹೆಚ್ಚು ಫಲ 
ಸಾಧಿಸುತ್ತದೆ. ಗಾಂಧೀಜಿ, ಭಾರತೀಯರು ಧಾರ್ಮಿಕ ಮತ್ತುನೆ ೃತಿಕ ಮೌಲ್ಯಗಳನ್ನು 
ಬಾಳಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಬಯಸಿದರು. ಎಲ್ಲವನ್ನೂ ಒಂದೇ ತರಹದಲ್ಲಿ 
ರೂಪಿಸಬೇಕೆಂಬ ಸರ್ಕಾರೀ ಪ್ರಯತ್ನ, ಮೇಲೆ ಮೇಲೆ ವಣತ್ರ ಕಾರ್ಯಮಾಡುತ್ತದೆ. 
ಜನತೆಯನ್ನು ಸತ್ಯದ ಪರಿಸ್ಥಿತಿಗೆ ಎಚ್ಚರಿಸಲು ವಿಫಲವಾಗುತ್ತದೆ, 


ವಾಷಿಂಗ"ಟನ ಕ ೩೦೯ 
ನ್ಯೂಯಾರಿ ನಲ್ಲಿ ರಾಮಾಯಣ ಹೋಟೆಲ್‌ 


ನಾವು ವಾಷಿಂಗ್‌ಟನ್‌ನಿಂದ ನ್ಯೂಯಾರ್ಮಿಗೆ ಹಿಂದಿರುಗಿದ ಮರುದಿನವೇ, 
ನನಗೆ ಅಮೇರಿಕದಲ್ಲಿರುವ ಒಬ್ಬ ತರುಣ ಥೈಲಾಂಡ್‌ ಪ್ರೊಫೆಸರ್‌ರವರ ಭೇಟಿ 
ಯಕಾಯಿತು. ಥೆ ಲಾಂಡ್‌, ಹಿಂದೆ ಜಾವಾಬಾಲಿ ಎಂದು ಕರೆಯಲ್ಪಡುತ್ತಿದ್ದ ಪ್ರದೇಶದ 
ಭಾಗ. ಅಲ್ಲಿಯ ಸಂಸ್ಕೃತಿ ಪೂರ್ಣವಾಗಿ ಭಾರತೀಯ. ಥೈ ಟ್ರ ಎಂಬ ಮನೆತನದವರಂ 
ಅಲ್ಲಿ ತುಂಬ ಪ್ರಸಿದ್ಧರಾಗಿ ಜನಪ್ರಿಯರಾಗಿ ರಾಜ್ಯವಾಳಿದುದರಿಂದ, ಆ ದೇಶಕ್ಕೆ 
ಅವರ ಹೆಸರು ಈಚೆಗೆ ಸೇರಿದೆ. ಆ ದೇಶದಲ್ಲಿ ರಾಮಾಯಣ ತುಂಬ ಪ್ರಸಿದ್ಧವಾಗಿದೆ. 
ರಾಮಾಯಣದ ವೀರ, ಅವರಲ್ಲಿ ಪ್ರಚಾರವಾಗಿರುವಂತೆ ಭರತನೇ-ಭರತನನ್ನೇ ಆ 
ದೇಶದವರೆಲ್ಲ ಪೂಜಿಸುತ್ತಾರೆ. ಆಂಜನೇಯನು ಅವರಿಗೆ ಪ್ರಿಯನಾದ ದೇವರು. 
ಭಾರತೀಯ ಸಂಪರ್ಕವನ್ನು ನೆನೆಸಿಕೊಳಂ ೃವುದಂ ಆ ದೇಶದ ಹಿರಿಯರಿಗೆ ಇಂದೂ 
ಪ್ರಿಯ. ಅವರು ತಮ್ಮ ರಾಜಧಾನಿಯನ್ನು ಅಯೋಧ್ಯೆ ಎಂದು-ಕಾಗದಪತ್ರಗಳಲ್ಲಿ 
ಅಲ್ಲ-ಅನೌಪಚಾರಿಕವಾಗಿ ಇಂದೂ ಕರೆದುಕೊಳ್ಳುತ್ತಾರೆ. ಅವರ ವಾಯು ಪಡೆಗೆ 
ನಮ್ಮ ವಿಷ್ಣುವಾಹನ ಗರುಡನೇ ಲಾಂಛನ. ಅವರ ಬಾವುಟವೂ ಗರುಡ. ಈ 
ಎಲ್ಲ ವಿಷಯಗಳನ್ನೂ ಆ ತರುಣ ಪ್ರೊಫೆಸರ್‌, ನನಗೆ ತುಂಬ ಹೆಮ್ಮೆಯಿಂದಲೇ 
ಹೇಳಿದರು. ಅನಂತರ ಪ್ರೊಫೆಸರರು "ನ್ಯೂಯಾರ್ಕಿನಲ್ಲಿ ಥೆ ಲೆಂಡಿನವರ "“ರಾವಕಾಯಣ 
ಹೋಟೆಲ್‌'' ಇದೆ ಎಂದು ಹೇಳಿದರು. ನನಗೆ ಆಶ್ಚರ್ಯ ! ನ್ಯೂಯಾರೈಲ್ಲಿ ! 
ರಾವಕಾಯಣ ಹೋಟೆಲೆಲ್ಲಿ ? ಆಂಜನೇಯ ಆ ಸಮುದ್ರವನ್ನು ಹಾರಿದಂತೆ, ಈ 
ಸವಂದ್ರವನ್ನೂ ಹಾರಿದನೊ ? ಎಂದು. ಪ್ರೊಫೆಸರ್‌ರ ಸಲಹೆಯಂತೆ ನಾನಂ ಅವರ 
ಜೊತೆ ಅವರ ಕಾರಿನಲ್ಲಿಯೇ ಹೋಟೆಲಿಗೆ ಹೋದೆ. ಅವರ ಹೋಟಲಿನಲ್ಲಿ ಥೈಲ್ಯಾಂಡ್‌ 
ನಲ್ಲಿ ಪ್ರಿಂಟಾಗಿರುವ ಗರುಡ ಧ್ವಜದ ದೊಡ್ಡ ಚಿತ್ರಗಳು ಮತ್ತು ರಾಮಾಯಣದ 
ದೃಶ್ಯಗಳ ಅನೇಕ ಪಟಗಳು, ಭಾರತದಲ್ಲಿ ಮುದ್ರಣವಾಗಿರುವ ಶ್ರೀರಾಮ ಪಟ್ಟಾಭಿ 
ಷಕದ ಕೆಲವು ಪಟಗಳು ಸಹ ಗೋಡೆಗಳ ಮೇಲಿವೆ. ಹೊಟೇಲ್‌ ಯಜಮಾನ ಭಾರತ 
ಸಂಸ್ಕೃತಿಯ ಅಭಿಮಾನಿ, ನಮ್ಮಷ್ಟೇ ಪ್ರೀತಿ ಗೌರವಗಳಿಂದ ರಾವರಾಯಣದ ವಿಷಯ 
ಮಾತನಾಡುತ್ತಾನೆ. ಅವರು ಭಾರತ, ತಮ್ಮ ಗುರು ಎಂದಂ ಭಾವಿಸುತ್ತಾರೆ, ಅದು 
ಮಾಂಸಾಹಾರಿ ಹೋಟಲಂ. ಹೊಟೇಲಿನಲ್ಲಿ ನಾನು ಕಾಫಿ ಮತ್ತು ದ್ರಾಕ್ಷಾರಸವನ್ನು 
ಕಂಡಿದೆ. 


ಮಕ ಸಳ ನಾಟಕ 


ಮರುದಿನ, ನ್ಯೂಯಾರ್ಕಿನಲ್ಲಿ ಸಹ, ಮಂಜು (ಪ್ರಖರವಾದ ಬೆಳ್ಳಿಯ ಕಾಂತಿ 
ಯಂತೆ ಬಿದ್ದುದರಿಂದ ನಾವು ಭಾರತಕ್ಕೆ ಹಿಂದಿರಂಗುವ ಕುಲ ಸನ್ನಿಹಿತವಾಯಿಂತು. ಆದರೆ 
ನ್ಯೂಯಾರ್ಕ್‌ ಈಸ್ಟ್‌ ಸ್ಟ್ರೀಟ್‌ನಲ್ಲಿ ಮರುದಿನ, ಒಂದು ಮಕ್ಕಳ ನಾಟಕವಿದ್ದು ಅದನ್ನು 


೬೨ರ ಇ ಅಮೆರಿಕದಲ್ಲಿ ಗೊರೂರು 


ನೋಡಬೇಕಾದದ್ದು ಅವಶ್ಯಕವೆಂದು ಪ್ರೊಫೆಸರ್‌ ಸೂಸನ್ನ ಹೇಳಿದಂದರಿಂದ ನಾವು ಆ 
ದಿವಸ ಅಲ್ಲಿ ಅವಳ ವಂನೆಯ`ಲ್ಲಿಯೇ ಉಳಿದೆವು. ವಃರಃದಿನ ಸಂಜೆ ಅರುವರೆಗೆ ನಾಟಕ 
ಮಂದಿರಕ್ಕೆ ಹೋದೆವು. ಹುಡುಗ ಹಂಡುಗಿಯರಂ-ಹದಿವೂರಂ ವರ್ಷಕ್ಕೆ ಮೇಲ್ಪಟ್ಟ 
ವರಲ್ಲ. ನಾಟಕ, ಆರ್ಥರ್‌ ದೊರೆಯ ಚರಿತ್ರೆಗೆ ಸಂಬಂಧ ಪಟ್ಟದ್ದು. ಬ್ರಿಟಿಷ್‌ 
ನೈಟ್‌ಗಳು (kn!) ಮಹಿಳಾ ರಕ್ಷಕವೀರ-ಕಲಿ, ಹುಡುಗ ಹುಡುಗಿಯರಾದರೂ 
ಆರ್ತರ್‌ ದೊರೆಯ ಕಾಲದ (ಹನ್ನೊಂದನೆ ಶತವಕಾನದ ಉಡುಪು ಲೋಹಕವಚ, ಶಿರ 
ಸ್ತಾಣ ಖಡ್ಲ-ವಜ್ರ ವೆ ಢೂರ್ಯಗಳಿಂದ ಥಳಥಳಿಸುವ ಹಿಡಿಯಂಳ್ಳ ಸೂರ್ಯನ ಮರಿ 
ಯಂತಿರಂವ ಖಡ್ಗ -ಹಂಡುಗಿಯರಿಗೂ ಅಂದಿನ ಕಾಲದ ಉಡುಪು; ಒಂದಂ ಗ್ರಾಮದಲ್ಲಿ, 
ಸಾಧುಗಳೂ ಶಿಷ್ಟರೂ ಆದವರನ್ನೂ ಸ್ತ್ರೀಯರನ್ನೂ ಪೀಡಿಸುತ್ತಿದ್ದ ಕೆಲವು ಪಟಿಂಗ 
ರನ್ನು ಮಹಿಳಾ ರಕ್ಷಕ ವೀರರು ಅಡಗಿಸಿ ಸಾತಿ ಕರಿಗೆ ನಿರ್ಭಯಂವನ್ನುಂಟಂವಕಾಡುವುದೇ 
ನಾಕಟದ ವಸ್ತು. ನಾಟಕಕ್ಕೆ ಹೆಚ್ಚಾಗಿ ರಂಗಸಜ್ಜಿಕೆ, ರಂಗತಂತ್ರ, ಬೆಳಕುಗಳ ವಿನ್ಯಾಸ 
ಇಲ್ಲ. ಆವಶ್ಯಕವಾದಾಗ ಒಂದು ಫರದೆಯನ್ನು ಇಬ್ಬ ರು, ಆಚೆ ಈಚೆ ಹಿಡಿಯಂ 
ತ್ತಿದ್ದರು. ನಾಟಕದ ಸಾಹಿತ್ಯ ಹನ್ನೊಂದನೆ ಶತಮಾನದ ಇಂಗ್ಲಿಷ್‌ ಪದ್ಯ. ಹುಡುಗರು 
ನಾಟಕದಲ್ಲಿ ಶೃಂಗಾರ ವೀರ ಹಾಸ್ಕರಸಗಳನ್ನು ತುಂಬ ಚೆನ್ನಾಗಿ, ಪ್ರದರ್ಶಿಸಿದರು ಅವರ 
ಉಚ್ಚಾರಣೆ ಪರಿಣಾಮಕಾರಿಯಾಗಿತ್ತು. ಮುಖ್ಯ ಅಂಶವಾದ ಅಭಿನಯ ತುಂಬ 
ಮನೋಜ್ಞವಾಗಿತ್ತು. ' ಕಥೆ, ಹೆಜ್ಜೆ ಹೆಜ್ಜೆಗೂ ಕಂತೂಹಲವನ್ನೂಂಟುವರಾಡುತ್ತಿತ್ತು. 
ನಾವೂ ಸಹ, ಆರ್ಥರ್‌ ದೊರೆಯ ಕಾಲದಲ್ಲಿ ಇದ್ದೇವೆಯೋ ಎಂಬ ಭಾವನೆಯಯಂಟಾ 
ಯಿತಂ. ಎಂಬತ್ತು ನಿವಿಂಷಗಳ ಕಾಲ, ಬಾಲಕ ಬಾಲಕಿಯರ ಅಭಿನಯದ ಸುಗ್ಗಿ. ಕಥೆ, 
ಸರಸರನೆ ಒಂದಂ ಗಳಿಗೆಯೂ ಬೇಸರವಿಲ್ಲದೆ ಸಾಗಿ ಕೊನೆ ಮುಟ್ಟಿತು. ಆಟವನ್ನು 
ನಿರ್ದೇಶಿಸಿದವರು ಒಬ್ಬ ಮಹಿಳೆ ಮತ್ತು ಪುರುಷ ಉಪಾಧ್ಯಾಯರು. ಆಟ ವಂಗಿದ 
ನಂತರ, ಪ್ರೊಫೆಸರ್‌ ಸೂಸನ್ನ ನನಗೆ ಅವರ ಪರಿಚಯ ಮಾಡಿಸಿದಳು. ಅವರ ಕಲಾ 
ಕೌಶಲ್ಯವನ್ನು ನಾನಂ ಮನಃಪೂರ್ವಕವಾಗಿ ಪ್ರಶಂಸಿಸಿದೆ. ಈಸ್ಟ್‌ ಸ್ಟ್ರೀಟ್‌ನ ಕೆಲವು 
ಧನಿಕ ವ್ಯಾಪಾರಿಗಳು ಈ ನಾಟಕ ಗುಂಪಿನ ಪೋಷಕರೆಂದೂ ಇದಂವರೆಗೆ ತಾವು ಶೇಕ್ಸ್‌ 
ಪಿಯರ್‌ ಮತ್ತು ಇತರ ಕವಿಗಳ ಮುವ್ವತ್ತು ನಾಟಕಗಳನ್ನು ಪ್ರದರ್ಶಿಸಿರುವುದಾಗಿಯೂ 
ಅಭಿನಯಕಾರರೆಲ್ಲ ೧೨-೧೩ ವಯಸ್ಸಿನ ವಿದ್ಯಾರ್ಥಿಗಳೇ ಎಂದೂ ಹೇಳಿದರು. ಈಚೆಗೆ, 
ನಮ್ಮ ಕಲಾತಜ್ಞ ಡಾ| ಹೆಚ್‌. ಕೆ. ರಂಗನಾಥ್‌ (ಬೆಂಗಳೂರು ವಿಶ ವಿದ್ಯಾನಿಲಯ 
ನಾಟಕ ಕಲೆಗಳ ಪ್ರಾಧ್ಯಾಪಕರು) ಸಾಲಿಗ್ರಾಮ ಬಾಲಕರ ಯಕ್ಷಗಾನ ಕಲಾತಂಡವನ್ನು, 
ಪಾಶ್ಚಿವರಾತ್ಯ ದೇಶಗಳಿಗೆ ಕೊಂಡು ಹೋಗಿ ಅಮೆರಿಕ ಇಂಗ್ಲೆಂಡ್‌ಗಳಲ್ಲಿ ಪ್ರದರ್ಶನ 
ಗಳನ್ನು ಏರ್ಪಡಿಸಿ, ಭಾರತಕ್ಕೆ ಕೀರ್ತಿ ತಂದಿದ್ದಾರೆ. 


a ಜೀ 


ಟ್‌ 3 ಟ್‌ ಗಿ 
ತು g x kode Hea ಸ 
MTR ಆಗ್‌ wh EA 4 F 
ENT ra ಸ್ಸ ರ ಟ್‌ ೬ 


ಮರಳಿ ಮನೆಗೆ 


ಮರುದಿನ ಬೆಳಿಗ್ಗೆ ಪ್ರೊಫೆಸರ್‌ ಸೂಸನ್ನ ನವಗೆ ನ್ಯೂಯಾರ್ಕಿನಲ್ಲಿ ಅತ್ಯಂತ 
ನಿಕಟ ಪರಿಚಿತರಾದ ೧೦-೧೧ ಮಂದಿ ಪ್ರೊಫೆಸರ್‌ಗಳನ್ನು ನಮ್ಮನ್ನು ಬೀಳ್ಕೊಡುವುದ 
ಕ್ಕಾಗಿ ಸೇರಿಸಿದ್ದಳಂ. ಅವರ ಪೈಕಿ ಮೂರು ಮಂದಿ ಮಹಿಳೆಯರೂ ಇದ್ದರು. ಒಬ್ಬರಂ 
ವೆ )ದ್ಯರು; ಮತ್ತೊಬ್ಬ ) ಅಮೆರಿಕನ್‌ ಪ್ರೊಫೆಸರ್‌ರು ಹೋದ ವರುಷ ಭಾರತಕ್ಕೆ ಬಂದು 
ಇಲ್ಲಿ ಜಾನಪದ ಮತ್ತು ಇತರ ವಿಷಯದಲ್ಲಿ ವ್ಯಾಸಂಗ ಮಾಡಿ, ಹಿಂದಿ ಉರ್ದು ಸಹ 
ಕಲಿತವರು. ಅವರು ನನ್ನೊಂದಿಗೆ ಕೆಲವು ಹಿಂದಿ ಮಾತುಗಳನ್ನೂ ಆಡಿದರು. ವಂಹಿಳೆಯರಂ 
ಯಥಾ ಪ್ರಕಾರ ಭಾರತದಲ್ಲಿ ಸ್ತ್ರೀಯರ ಜೀವನವನ್ನು ಕುರಿತು ಮಾತನುಡಿದರು. ನನ್ನ 
ಹೆಂಡತಿಗೆ ಇಂಗ್ಲಿಷು ಬರದುದರಿ೨ದ ನಾನು ಜಮುಬು ಕೊಡಲು ಪ್ರಯತ್ನಿಸಿದಾಗ ಒಬ್ಬ 
ವಂಹಿಳೆ "ನೀವು ಜವಾಬ್‌ ಕೊಡಬೇಡಿ. ನಿಮ್ಮ ಹೆಂಡತಿಯೇ ಕೊಡಲಿ'' ಎಂದರು, 
ನಾನೇ ದ್ವಿಭಾಷಿಯಾದೆ. ಅವರು ಹೇಳಿದ್ದನ್ನು ಇವಳಿಗೆ ಕನ್ನಡದಲ್ಲಿ, ಇವಳು ಕನ್ನಡದಲ್ಲಿ 
ಹೇಳಿದ್ದನ್ನು ಅವರಿಗೆ ಇಂಗ್ಲೀಷಿನಲ್ಲಿ ಹೇಳಿದೆ (ಅಮೆರಿಕದಲ್ಲಿ ಸ್ತ್ರೀ ಸಾ ಎತಂತ್ರ್ಯ ಎಷ್ಟೇ 
ಇದ್ದರೂ, ಒಂದು ವಿಷಯದಲ್ಲಿ ಭಾರತ ಮಹಿಳೆಯರ ಸ್ಥಿತಿ ಅವರಿಗಿಂತ ಉತ್ತಮ. 
ಭಾರತದಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ, ಪುರುಷರಿಗಿರುವಷ್ಟೇ ಸಂಬಳ ಮತ್ತು ಇತರ 
ಸವಲತ್ತುಗಳು ಇವೆ. ಅಮೆರಿಕದಲ್ಲಿ ಪುರುಷರಿಗಿರುವುದಕ್ಕಿಂತ ಸ್ತ್ರೀ ನೌಕರರಿಗೆ ಸಂಬಳ 
ವಗೈರೆ ಕಡಿಮೆ. ಈ ಕಾರಣದಿಂದ, ಅಮೆರಿಕ ಅರ್ಥಶಾಸ್ತ್ರಜ್ಞರು "ಅಮೆರಿಕದಲ್ಲಿ 
ಶೇಕಡ ಐವತ್ತೊಂದರಷ್ಟು ಜನ, ಹಿಂದುಳಿದವರು'' ಎನ್ನುತ್ತಾರೆ. ಭಾರತದಲ್ಲಿಯೂ 
ಗ್ರಾವಾಂತರ ಪ್ರದೇಶಗಳಲ್ಲಿ ಇಂದಿಗೂ ವ್ಯವಸಾಯದ ಕೂಲಿಯಲ್ಲಿ ಒಂದೇ ಬಗೆಯ 
ಕಾರ್ಯಕ್ಕೆ, ಪುರುಷರಿಗಿಂತ ಸ್ತ್ರೀಯರಿಗೆ ಕಡಿವೆಂ ಕೂಲಿ ಕೊಡುತ್ತಾರೆ) ಭಾರತದಲ್ಲಿ 
ಮಹಿಳೆಯರ ಸ್ಥಿತಿ, ಸಹನೀಯವಾಗಿದೆ ಎಂದು ಅವರು ಭಾವಿಸಿದರೋ ಇಲ್ಲವೋ ನನಗೆ 
ತಿಳಿಯದಂ. ನಾನು ನನ್ನ ಹೆಂಡತಿ, ಕಚ್ಚು ಡುತ್ತಿಲ್ಲ ಎಂಬುದು ಅವರಿಗೆ ಮನದಟ್ಟು 
ಯಿತು. ಒಬ್ಬ ಪ್ರೊಫೆಸರು "ನಮ್ಮಲ್ಲಿಯೂ ಸಂಸಾರ ಜೀವನ ಪೂರ್ತೆ ನಿರಾಶಾದಾಯಕ 
ವಾಗಿಲ್ಲ. ನನ್ನ ತಾಯಿ ಸತ್ತು ಹೋದ ಮೇಲೆ, ನಮ್ಮ ತಂದೆ, ಎಸಡನೆ ಮದುವೆ 
ಯಾದರು, ನನ್ನ ಮಲತಾಯಿ ನನ್ನನ್ನು ತುಂಬ ಪ್ರೇಮದಿದ ಇಪ್ಪತ್ತೈದು ವರುಷ 
ಸಾಕಿದಳಂ, ಸ್ವಲ್ಪ ಕೋಪಿಷ್ಕೆ. ನಮ್ಮ ತಂದೆ ಸತ್ತು ಹೋಗಿ ಹತ್ತು ವರ್ಷವಾಯಿತು. 
ಈಗಲೂ ಮಲತಾಯಿ ನನ್ನಲ್ಲಿ ತುಂಬ ಖಿ ಶ್ರೀತಿಯಿಂದಿದ್ದಾಳೆ, ನಾನು ಆಗಾಗ ಅವಳನ್ನು 

21 


೩೨೨ ಅಮೆರಿಕದಲ್ಲಿ ಗೊರೂರು 


ಹೋಗಿ ನೋಡುತ್ತೇನೆ. ಶಿಕಾಗೋದಲ್ಲಿ ನಮ್ಮಾ ತಂದೆ ಕಟ್ಟಿದ್ದ ಹಳೆ ಮನೆಯಲ್ಲಿದ್ದಾಳೆ” 
ಎಂದರಂ. 


ಎಡ್ಮಂಟನ್‌ನಲ್ಲಿ ಹೊರಟಾಗಲೂ ಅಲ್ಲಿಯೂ ಕನ್ನಡ ಮತ್ತು ಇತರ ಮಿತ್ರರೆ 
ನಮಗೆ ಹೀಗೆಯೇ ಬೀಳ್ಕೊಟ್ಟಿದ್ದರಂ. ವಿಶ್ವನಾಥ್‌, ಕೊಡಗಿನ ಸೀತಾರಾಂ, ಹಾಸನದ 
ನರಸಿಂಹಯ್ಯ, ಬೆಂಗಳೂರಿನ ಬಾಲಕೃಷ್ಣ (ಇವರು, ಮೈಸೂರು ಸರ್ಕಾರದಲ್ಲಿ ಉನ್ನತ 
ರೆವಿನ್ಕೂ ಉದ್ಯೋಗದಲ್ಲಿದ್ದ ನಿವೃತ್ತರಾಗಿರುವ (ಅನೇಕ ಗ್ರಂಥಗಳ ಕರ್ತರೂ ಆದ) 
ಶ್ರೀ ಟಿ. ಎಲ್‌. ಶ್ರೀನಿವಾಸಾಚಾರ್ಕರ ಮಕ್ಕಳು, ವಂತ್ತು ಡಿಲ್ಲಿಯ ರಾಜ್‌ ಇವರೆಲ್ಲ 
ಎಡ್ಮಂಟನ್‌ನಲ್ಲಿ ನಮ್ಮ್‌ ವಾಸ್ತವ್ಯ ಸಃ ಖವಾಗಲಂ ನೆರವಾದರು. 


ನ್ಕೂಯರಾರ್ಕಿನಲ್ಲಿ ನಾವು ವಣಡಿದ ಕೊನೆಯ ಕೆಲಸ ವುಡ್‌ಲ್ಯಾಂಡ್ಸ್‌ ಹೋಟೇಲಿ 
ನಲ್ಲಿ, ಅಮೆರಿಕನ್‌ ಮಿತ್ರರಿಗೆ ಕೊಟ್ಟ ಒಂದು ಸಣ್ಣ ಫಲಾಹಾರ ಕೂಟ, ನಾವು ಆರಿಸಿ 
ಕೊಂಡ ಊಟ ಒಂದು ಸಿಹಿ, ಮಸಾಲೆದೋಸೆ, ವಡೆ, ಇಡ್ಲಿ ಸಾಂಬಾರ್‌ ಮತ್ತು ಅನ್ನ 
ಇಷ್ಟೆ. ಎಂಬತ್ತು ವರ್ಷ ವಯಸ್ಸಿನ ಸೂಸನ್ನಳ ಅತ್ತೆ ಸಹ ಈ ಕೂಟಕ್ಕೆ ಬಂದಿದ್ದಳು. 
ಅತಿಥಿಗಳೂ ತಿಂಡಿಗಳನ್ನು ತುಂಬ ಮೆಚ್ಚಿದರು. ನಾವಂತೂ ಮರುದಿನದ ಪ್ರಯಾಣ 
ವನ್ನು ನೆನೆಸಿಕೊಂಡಂ, ಒಂದಂ ಮಸಾಲ್‌ದೋಸೆ ಮುಂಗೋಲಾಗಿಯೇ ತಿಂದೆವು. 


ಅಲ್ಲಿ ದೋಸೆ ಇಡ್ಲಿ ವಡೆಗಳಿಗೆ ಬೆಲೆ ಎಷ್ಟು ಹಾಕುತ್ತಾರೆ ಎಂಬುದನ್ನು ತಿಳಿಯಲು 
ನನಗೆ ಸಾಧ್ಯವಾಗಲಿಲ್ಲ. ಇಬ್ಬರು ಅಮೇರಿಕನ್‌ ಮಿತ್ರರು, ನನ್ನಲ್ಲಿ ಅವರ ಕಾರ್ಡು 
ಕೊಟ್ಟಿದ್ದರು. ಕಾರ್ಡು ಎಂದರೆ ಅದಂ ಚೆಕ್‌ ಇದ್ದ ಹಾಗೆ. ಯಾವ ಸಾವಕಾನನ್ನು 
ಬೇಕಾದರೂ ತೆಗೆದುಕೊಂಡು ಆ ಕಾರ್ಡ ಅಂಗಡಿಯವರಿಗೆ ಹೋಟಲಿನವರಿಗೆ ಕೊಟ್ಟರೆ, 
ಅವರು ನಮ್ಮ “ಬಿಲ್‌? ಹಣವನ್ನು ಆ ಕಾರ್ಡ್‌ ಕಂಪನಿಯಿಂದ ವಸೂಲ್ಮಾಡಿ 
ಕೊಳ್ಳುತ್ತಾರೆ. ಒಂದಂ ಗುಂಡುಸೂಜಿಯಿಂದ ಹಿಡಿದು ಒಂದು ಮೋಟಾರ್‌ಕಾರ್‌ ' 
ವರೆಗೆ ಕೊಂಡಂ, ಕಾರ್ಡ್‌ ಕೊಡಬಹಂವಂ. ಕಾರ್ಡ್‌ನ ಬೆಲೆ ಕಾರ್ಡು ಕೊಟ್ಟವನ 
ಆರ್ಥಿಕ ಬಲದ ಮೇಲೆ ಅವಲಂಬಿಸುತ್ತದೆ. ನನಗೆ ಕಾರ್ಡು ಕೊಟ್ಟಿದ್ದ ಇಬ್ಬರು 
ಗೃಹಸ್ಮರೂ, "`ನೀವು ಕೊಳ್ಳುವ ಸಾವರಾನಿಗೆ ಎಂತಿಯೇ ಇಲ್ಲ” ಎಂದು ಹೇಳಿದ್ದರು, 
ಆ ಕೆಲವು ಕಾರ್ಡುಗಳು ಅಮೆರಿಕದ ಎಲ್ಲ ಭಾಗಗಳಲ್ಲಿಯೂ ಅಲ್ಲದೆ, ಪ್ರಪಂಚದ 
ಯಾವಲ್ಲಿಯೂ ಚಲಾವಣೆಯಕಾಗುವುವಂತೆ. ನನಗೆ ಅವುಗಳನ್ನು ಉಪಯೋಗಿಸುವ 
ಅವಕಾಶವೇ ಒದಗಿರಲಿಲ್ಲ. ನನ್ನ ಅಳಿಯ ಮಗ ಜೊತೆಯಲ್ಲಿಯೇ ಇದ್ದುದರಿಂದ 
ಎಲ್ಲೆಡೆಯೂ ಅವರೇ ಹಣ ಕೊಡುತ್ತಿದ್ದರು. ಪುಡ್‌ಲ್ಕಾಂಡ್ಸ್‌ ಹೋಟೇಲಿನಲ್ಲಿ 
ನಾನು “ಬಿಲ್‌ಗೆ ಹಣ ಕೊಡುವಾಗ, ಆ ಕಾರ್ಡು ಕೊಡುವುದು ; ಪದಾರ್ಥಗಳ ಬೆಲೆ 
ಅರಿಯುವುದು?” ಎಂದು ಯೋಚಿಸಿದ್ದೆ. ಆದರೆ ಅಲ್ಲಿಯೂ ನನ್ನ ಅಳಿಯನೇ ಹಣ 


ಮರಳಿ ಮನೆಗೆ ೩೨೩ 


'ಕೊಟ್ಟುದರಿಂದ ನ್ಯೂಯಾರ್ಕಿನಲ್ಲಿ ಮಸಾಲೆದೋಸೆ ಉದ್ದಿನವಡೆಗೆ ಎಷ್ಟು ಬೆಲೆ 
ಎಂಬುದು ತಿಳಿಯಲಿಲ್ಲ. 
* ೫ 

ನಾವು ನ್ಮೂಯಾರ್ಕಿನಲ್ಲಿ ಯಾವ ಪದಾರ್ಥವನ್ನೂ ಕೊಂಡುಕೊಳ್ಳೆಲಿಲ್ಲ. 
ನಮ್ಮ ವಿಂತ್ರರು ಕೊಟ್ಟಿದ್ದ ಕಾರ್ಡುಗಳನ್ನು ಅವರಿಗೇ ಹಿಂದಕ್ಕೆ ಕೊಟ್ಟೆ ಕೊ ಅಮೆರಿಕ 
ದಿಂದ ಏನನ್ನೂ ತರಲಿಲ್ಲ ಎಂದು ನಮ್ಮ ಬಂಧುಗಳ ಕೋಪ, ನಮ್ಮ ಮೇಲೆ ಇನ್ನೂ 
ಶಾಂತವಾಗಿಲ್ಲ. 

ಆ ಭಾನುವಾರ ನಾವು ನ್ಕೂಯಕಾರ್ಕಿನಿಂದ ಸಂಜೆ, ಏಳೆ! ಗಂಟೆಯ ವಿಮಾನದಲ್ಲಿ 
ಡೆಲ್ಲಿಗೆ ಹೊರಡುವುದು ಗೊತ್ತಾಗಿತ್ತು. ಮರುದಿನ ಸೂಸನ್ನ, ಟಿಕ್ಸಾಸ್‌ಗೆ ಒಂದು 
ಸಮ್ಮೇಳನಕ್ಕೆ ಹೋಗುವವಳಾಗಿದ್ದಳು. ನಾವು ಐದು ಗಂಟೆಗೇ ಸೂಸನ್ನಳ ಮನೆಯಿಂದ, 
ಅವಳ ಕಾರಿನಲ್ಲಿ ಹೊರಟೆವು-ನಾನಂ ನನ್ನ ಹೆಂಡತಿ ವುಗಳಂ ಅಳಿಯ ಮೊಮ್ಮಗಳಂ-ನನ್ನ 
ಮಗಳು ಅಳಿಯನೂ ಸಹ, ನಮ್ಮನ್ನು ವಿಮಾನಕ್ಕೆ ಹತ್ತಿಸಿ, ಮರುದಿನವೇ ಎಡ್ಮಂಟನ್‌ಗೆ 
ಹಿಂದಿರುಗುವವರಾಗಿದ್ದರು-ಸೂಸನ್ನಳೇ ಕಾರನ್ನು ನಡೆಸುತ್ತಿದ್ದಳು. ಪ್ರೊಫೆಸರ್‌ 
ರಾಬರ್ಟ್‌ ತಾನೂ ವಿಮಾನ ನಿಲ್ದಾಣಕ್ಕೆ ಬಂದು, ನಮಗೆ ಸಹಾಯ ಮಾಡುವುದಾಗಿ 
ಹೇಳಿದ್ದ. ಆ ದಿನ ರಸ್ತೆಯಲ್ಲಿ ಏನು ಕಾರಣವೋ ಎಂದೂ ಇಲ್ಲದ ವಾಹನಗಳ 
ಒತ್ತಡ. ಪ್ರತಿಯೊಂದು ಚೌಕದಲ್ಲಿಯೂ ಹತ್ತು ಹದಿನೈದು ನಿವಿಂಷ ತಡ. ಐದೂ 
ಮುಕ್ಕಾಲು ಅಥವಾ ಆರಕ್ಕೆ, ವಿವಕಾನ ನಿಲ್ದಾಣವನ್ನು ಸೇರೆಂತ್ತೇವೆಂದು ನಂಬಿದ್ದ 
ನಾವು ಆರೂ ಮುಕ್ಕಾಲಿಗೆ ಸೇರಿದೆವು. ನಾವು ವಿವಕಾನ ನಿಲ್ದಾಣದಲ್ಲಿ ಇಳಿದರೂ, 
ನಮ್ಮ ವಿವರಾನ ಹೊರಡುವ ನಿಲ್ದಾಣ ಯಕಾವುದೆಂಬಂದಂ ಸ್ಪಷ್ಟವಾಗಿ ತಿಳಿಯಲಿಲ್ಲ. 
ಅದು ದೊಡ್ಡ, ವಿಶಾಲವಾದ ನಿಲ್ದಾಣ. ಸೂಸನ್ನ, ಕಾರನ್ನು ನಿಲ್ಲಿಸಿ ಬರುತ್ತೇನೆಂದಂ 
ಹೋದಳು. “ಕಾರ್‌ಪಾರ್ಕ್‌'' ಸಹ ದೂರ. ಈ ಗೊಂದಲದಲ್ಲಿ ರಾಬರ್ಟ್‌ ನಮ್ಮನ್ನು 
ಮತ್ತಾವುದೋ ನಿಲ್ಮಾಣದಲ್ಲಿ ಹುಡುಕುತ್ತಿದ್ದ. ವಿಮಾನ ಹೊರಡಲು ಎರಡೇ 
ನಿವಿಷ ಇತ್ತು. ಇವತ್ತು ನವಂಗೆ ವಿಮಾನ ತಪ್ಪುತ್ತೆ ಎಂದು ನಂಬಿದೆ. ಆ ವೇಳೆಗೆ: 
ಸೂಸನ್ನ ರಾಬರ್ಟ್‌ ನನ್ನ ಅಳಿಯ ವಂಗಳು ಎಲ್ಲ ದೌಡಾಯಿಸಿ ಬಂದು, ಸರಿಯಾದ 
ಪ್ಲಾಟ್‌ಫಾರಂಗೆ ನಮ್ಮನ್ನು ಓಡಿಸಿಕೊಂಡು ಹೊರಟರು. ದ್ವಾರಪಾಲಕ ನಮ್ಮ 
ಓಟವನ್ನು ನೋಡುತ್ತಿದ್ದವನಂ, ಬಾಗಿಲನ್ನು ತೆರೆದೇ ನಿಂತಿದ್ದ. ನಾನೂ ನನ್ನ 
ಹೆಂಡತಿ ನಮ್ಮ ಸಾವಣಾನನ್ನು ಹೊತ್ತುಕೊಂಡು ಹೊರಟೆವು. ನನ್ನ ಅಳಿಯ, ಕೆಲವು 
ಡಾಲರುಗಳನ್ನು ನನ್ನ ಕೈಗೆ ತುರಂಕಿದ.. ಸಾವಣಾನಂ ಶೋಧನೆ, ಸೆಕ್ಕುರಿಟಿ ಶೋಧನೆ 
(ಚೆಕ್‌) ಯಾವುದೂ ಇಲ್ಲ ; ಪ್ರತಿಯೊಬ್ಬ ಅಧಿಕಾರಿಯೂ "ಒಡಿ ಓಡಿ'' ಎಂದು 
ವಂದೆ ದೂಡಂತ್ತಿದ್ದರು. ಆಂತೂ ಏದುತ್ತ ವಿವರಾನದೊಳಕ್ಕೆ ಬಿದ್ದೆವು, 


೩೨೪ ಅಮೆರಿಕದಲ್ಲಿ ಗೊರೂರು 


ಸೂಸನ್ನ, ರಾಒರ್ಟ್‌, ನನ್ನ ಆಳಿಯ ಮಗಳು ಮಂಮ್ಮಗಳು ಯಾರಿಗೂ 
ಉಪಚಾರದ ವಕಾತನ್ನ ಸಹ ಹೇಳಿ ಬೀಳ್ಕೊಡಲಿಲ್ಲ ಎಂಬ ಕೊರಗು ನನ್ನ ವಂನಸ್ಸಿನಿಂದ 
ಇನ್ನೂ ಹೋಗಿಲ್ಲ. 


ಸ್ಮರ್ಶವ್ಯಾಮಯಮಾದರೇಣ ಭವತಾ ಯಾವತ್ಪುನರ್ದರ್ಶನಂ ॥ 
(ನಿಮ್ಮ ಪ್ರನರ್ದರ್ಶನ ಯಾವಾಗಲೋ ಎಂದೂ ಆದರದಿಂದ ಸ್ಮರಿಸುತ್ತೇವೆ) 


Americans devotion to duty hailed 


Kannada writer Dr. Gorur Ramaswami Iyengar feels that 
dedicated efforts, devotion to duty and social cleanliness exe- 
cuted by people have made the United States, a great country 
in the universe. 


Expressing his views on his recent tour at the Institute of 
Kannada Studies (Mysore) here this afternoon, he said the 
people in U. S, lived to serve and were friendly and faithful. 
The rapid progress made in the field of agriculture, science and 
technology had helped the common man very much and the 
vegetables available there could not be compared to the ones in 
our country with regard to their size and quality. They were 
far superior. He called upon the scientists to study their 
methods and held Indian farmers to grow in their fashion. 


Regarding their food habits, Dr. Iyengar said that 
Americans might get jaw cancer, since they used more sugar 
and said that 70 per cent of Americans were diabetic patients. 
Speaking about health and hygienity, he said that the roads and 
the atmosphere were well maintained unlike in our Country. 


When someone in the audience asked as to what Ameri- 
cans felt about India. Dr. Gorur said that ‘when an American 
thinks of India, he knows the name of only Mahatma Gandhi 
and nothing else. The people in the United States have such 
scant knowledge about India, that a person asked mae as what 
is Mahatma Gandhi’s wife doing, after she lost power in the 
16000! election’, I had to convince him that she is neither the 


೩೨೬ ಅಮೆರಿಕದಲ್ಲಿ ಗೊರೂರು 


wife of Mahatma Gandhi nor his daughter, but was the wife of 
another Gandhi-that is Feroze Gandhi and daughter of Shri 
Jawaharlal Nehru” he said. 


When asked about the racial discrimination in the United 
States, Dr. Gorur said that the Americans were gradually acquir- 
ing assimilation with Negros and in future they would be one. 


With respect to women’s liberation and their working 
conditions, he said that women received less salary than men for 
the same job, unlike in India where the salary and other 
benefits were the same to both men and women. 


He felt that Americans did not want to know anything 
about India and a common man had no interest. He said that 
American people just say “Recently there was a dictator in India 
and the people got democracy by ousting her out.” 


Dr. H. M. Nayak director of Kannada studies presided . 


Indian Express 
31.12... 


ಅತ್ಯಾಧುನಿಕ ಅಮೆರಿಕದಲ್ಲಿ ಗ್ರಾಮೀಣ ಭಾರತದ ಪ್ರತಿನಿಧಿ 


ಹತ್ತು ಜನರ ಮಧ್ಯೆ, ಎದ್ದು ಕಾಣುವಂತಹ ತುಂಬಿದ ದೇಹಾಕೃತಿ. 
ಗ್ರಾಮೀಣ ಭಾರತದ (ಕರ್ನಾಟಕ) ಪ್ರತಿನಿಧಿಯೆಂದು ಅಳುಕಿಲ್ಲದೆ ಒಪ್ಪಬಹುದಾದ 
ಚರ್ಯೆ, ಉಡುಂಪು, ಹಣ್ಣಾದ ತಲೆಯ ಮಧ್ಯೆ ಕುರುಚಲು ಕೂದಲು, ಮಧ್ಯ 
ದಲ್ಲೊಂದು ಇದ್ದೂ ಇಲ್ಲದಿರುವ ಶಿಖೆ. ಢಾಳವಾದ ಖಾದಿಯ ಅಂಗಿ, ಮೇಲುವಸ್ಕ, 
ಹಳ್ಳಿಗಾಡಿನ ತಿರುಗಾಟಕ್ಕೆ ತಾಳಿಕೆ ಬರುವಂಥ ಜೋಡು. 

ಮೇಲಿನ ಚಹರೆಯ ವ್ಯಕ್ತಿಯೊಬ್ಬ, ಬೆಂಗಳೂರಿನ ಮಹಾತ್ಮಗಾಂಧೀ ರಸ್ತೆಯಲ್ಲಿ 
ಓಡಾಡಿದರೆ, ಇಲ್ಲೇ ನಿಂತು ನೋಡುವವರು ಇದ್ದಾರೆ. ಇಂಥದೊಂದು ವ್ಯಕ್ತಿತ್ವ, 
ಆಧುನಿಕತೆಯ ಶೈಲ ಶಿಖರವೆನಿಸಿದ ನ್ಯೂಯಾರ್ಕ್‌, ವಾಷಿಂಗ್‌ಟನ್‌, ಮೆಲ್ಫೋರ್‌ ಗಳಲ್ಲಿ 
ಓಡಾಡಿದಾಗ ಹೇಗಿರಬೇಡ ? 


ಅತ್ಯಾಧುನಿಕ ಅಮೆರಿಕದಲ್ಲಿ ಗ್ರಾಮೀಣ ಭಾರತದ ಪ್ರತಿನಿಧಿ ೨೭ 


ಆದ್ದರಿಂದಲೇ ಕನ್ನಡದ ಹಿರಿಯ ಲೇಖಕರಲ್ಲೊಬ್ಬರಾದ ಡಾ& ಗೊರೂರು 
ರಾಮಸ್ವಾವಿಃಂ ಆಯ್ಕಂಗಾರ್ಯರು ಮಾತ್ರ ಅಮೆರಿಕವನ್ನು ನೋಡಲಿಲ್ಲ. ಪ್ರತಿಯಕಾರಿ 
ಅಮೆರಿಕವೂ ಗೊರೂರನ್ನು ನೋಡಿತು. ಅಂದರೆ ಇವರ ಅಮೆರಿಕ ಯಾತ್ರೆ ಏಕವಂರಿಖ 
ಸಂಚಾರವಾಗಲಿಲ್ಲ, ದ್ವಿವಂಂಖ ಸಂಚಾರವೆನಿಸಿತು. 


ಎನ್‌. ಎಸ್‌. ರಾಮಪ್ರಸಾದ್‌ 
ಕನ್ನಡ ಪ್ರಭ, 25-6-1978 


'ಹೊರಬರುತ್ತಿದೆ; ಅಮೌರಿಕ ದೇಶವನ್ನು ಸಂಚರಿಸಿ ಬರೆದ ಹ 


ಕ 


| ಪ್ರಸ್ತ ತ ಗ್ರಂಥದ ಮಹತ್ವ ಬೇರೆ ರೀತಿಯದು. 


ಸ ಪ್ರವಾಸ. p's ಗಿಸಿಕೊಂಡು ಹಿಂತಿರುಗಿದರೆಂದಮೆ ೀಲೆ ಸಹಜ : 
'ಪಾಗಿಯೇ ಅವರ ಅನುಭವಕ್ಕೆ ವಿಶೇಷತೆ: ಬಂದಿದೆ. ಅವರು 


ಅವರ ಸ ಹೃದಯ, ಜೀವನವನ್ನು ನೋಡುವ ಹಾಸ್ಯ ದೃಷ್ಠಿ 


ಅಮೆರಿಕದ ಜನಜೀವನದ ದಟ್ಟವಾದ ಪರಿಚಯವಿದೆ... ಆ. ಜಾ ತ! 


ಈ ಕ 
ಸ್ಯ ತ್ರ” 
# 4 ಕ 
TEN ೫೪ 
ಗ 
ಜ್ರ ೪% ‘4 
| ಕ್ಕ ತ್ಯಾ ಕಃ 
ಗ್ಯ ದ | py 
4 k 


ಕನ್ನಡದಲ್ಲಿಯೂ. ಈಗ ಸಾಕಷ್ಟು ಪ್ರವಾಸ ಸಾಹಿತ್ಯ 


\, 


it ಬಂದಿವೆ. ಇತ್ತಿ "ಚೆಗೆ ಬಂದ ಡಾ ಪ ಪ್ರಭುಶಂಕರರ ಹ 

ಮೆರಿಕದಲ್ಲಿ ನಾನು, ಶಾಂತಿ" ಮತ್ತು ಶ್ರೀ ಎ. ಎನ್‌. 
ವ ೯ರಾಯರ “ಅಪರ ವಯಸ್ಕನ ಅಮೆರಿಕಯಾತ್ರಿ' ಎಂಬ * 
ಉತ್ತಮ ಪುಸ್ತಕಗಳನ್ನು ಸ ಹೆಸರಿಸಬಹುದು. ಆದರೆ ಗೆ 


ಫಿ 


ಸ ಡಾ ಗೊರೂರರು AR ಸಂಪ್ರದಾಯಸ್ಥ ರು, ಡೆ 4 ಆ 
ಎಡೆ ವೃದ್ಧರು. ಇಂಥವರು ಮಡದಿಯೊಡನೆ, ಅಮೆರಿಕದ ಶಿ $ 


Pe A 


ಅಲ್ಲಿ ಪಟ್ಟ ಪಾಡುಗಳು ಇಲ್ಲಿ ಹಾಡಾಗಿ ಮರುಹುಟ್ಟು ಪಡೆದಿವೆ. 


ಸಮಸೆ ಗಳನ್ನು ಸರಸವಾಗಿ ಭಿಡಿಸಿ 'ವಿವಂಸಟಲ್ಲ' ಸಾಮರ್ಥ್ಯ- ; 
ಇವೆಲ್ಲ ಲ್ಲಿ ಮುಪ್ಪು ರಿಗೊಂಡಿವೆ. ಟಗ. ್ಪ ಸ 


ಸ ಪುಸ್ತಕದಲ್ಲಿ ನಾಗರಿಕತೆಯ ಶಿ ಬರಸ್ಮಿತ ed ಲ ಎಲ್ಲಿರುವೆ ತ್ತ | 


೫ 1 


ಸ ಗ ಯಾಂತ್ರಿಕ, ವೈ ಜ್ಞಾ ನಿಕ, ಲೌಕಿಕ ಸೌಲಭ್ಯ ಗಳನ ನ್ನ್ನ ಟು | 
ವುಗಳ' ಒಟ್ಟು ಪರಿಣಾಮ ಹಾಗೂ ಪ್ರಭಾವಗಳನ್ನೂ ಸರಳೆ 
ವಾಗಿ ನಿರೂಪಿಸಿದ್ದಾ ಇ 


RR 
Py 


ಹಂಪ, ನಾಗರಾಜಯ 
ಅಧ್ಯಕ್ಷರೂ 


